 ಶ್ರೀರಾಮಶ್ರೀ ॥ 
॥ ಶ್ರೀವೇದವ್ಯಾಸೋ ವಿಜಯತೇ ॥ 


ಭಗವಾನ್‌ ಶ್ರೀವೇದವ್ಯಾಸ ಪ್ರಣೀತ 


ಮಹಾಭಾರತ 
ಭಾಗ-೧೪ 


ರಾ 
ಭೀಷ್ಮಪರ್ವ 
ಸಮಗ್ರ ಶ್ಲೋಕಗಳ ಕನ್ನಡಾನುವಾದ 


(ಶ್ರೀಮದಾನಂದತೀರ್ಥರ ತಾತ್ತರ್ಯನಿರ್ಣಯ ಶ್ರೀವಾದಿರಾಜಗುರುಸಾರ್ವಭೌಮರ 


ಲಕ್ಬಾಲಂಕಾರದೊಂದಿಗೆ) 
[oS 


ಅನುಗ್ರಹ : 
ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರು 
ಶ್ರೀಹೃಷೀಕೇಶತೀರ್ಥಸಂಸ್ಥಾನಂ, ಪಲಿಮಾರು ಮಠ, ಉಡುಪಿ 


ಅನುವಾದಕರು: 
ಪಿ. ಎಸ್‌. ಶೇಷಗಿರಿ ಆಚಾರ್ಯ, ಮೈಸೂರು. 


ಪ್ರಕಾಶಕರು: 
ತತ್ಪಸಂಶೋಧನಸಂಸತ್‌ (ರಿ.) 
ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದಿದೆ 


ಶ್ರೀಪಲಿಮಾರು ಮಠ, ಉಡುಪಿ. 


॥ ಶ್ರೀರಾಮಶ್ರೀ ॥ 
11 ಶ್ರೀವೇದವ್ಯಾಸೋ ವಿಜಯತೇ ॥ 


ಭಗವಾನ್‌ ಶ್ರೀವೇದವ್ಯಾಸ ಪ್ರಣೀತ 


ಮಹಾಭಾರತ 
ಭಾಗ-೧೪ 


ತಪವ 
ಬಿ ೇಷ್ಠಹ ೯ 

ಸಮಗ್ರ ಶ್ಲೋಕಗಳ ಕನ್ನಡಾನುವಾದ 
(ಶ್ರೀಮದಾನಂದತೀರ್ಥರ ತಾತ್ಪರ್ಯನಿರ್ಣಯ ಶ್ರೀವಾದಿರಾಜಗುರುಸಾರ್ವಭೌಮರ 


ಲಕಾಲಂಕಾರದೊಂದಿಗೆ) 
A 


ಅನುಗ್ರಹ : 
ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರು 


ಶ್ರೀಹೃಷೀಕೇಶತೀರ್ಥಸಂಸ್ಥಾನಂ, ಪಲಿಮಾರು ಮಠ, ಉಡುಪಿ 


ಅನುವಾದಕರು: 
ಪಿ. ಎಸ್‌. ಶೇಷಗಿರಿ ಆಚಾರ್ಯ, ಮೈಸೂರು. 


ತತ್ಪಸಂಶೋಧನಸಂಸತ್‌ (ರಿ.) 
ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ವತೆ ಪಡೆದಿದೆ 


ಶ್ರೀಪಲಿಮಾರು ಮಠ, ಉಡುಪಿ. 


ಮಹಾಭಾರತ ಭೀಷ್ಮಪರ್ವ-ಭಾರತತಾತ್ತರ್ಯನಿರ್ಣಯ- ಲಕ್ಷಾಲಂಕಾರ ಕನ್ನಡಾನುವಾದದ 
ಸಮಗ್ರ ಯೋಜನೆಯ ಈ ಕೃತಿಯು ತೈಲೋಕ್ಯಾಚಾರ್ಯ ಶ್ರೀಮದಾನಂದತೀರ್ಥ 
ಭಗವತ್ಪಾದಾಚಾರ್ಯರಿಂದ ಪ್ರತಿಷ್ಠಿತನಾದ ಉಡುಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಪರಮಪೂಜ್ಯ 
ಶ್ರೀ ಶ್ರೀವಿದ್ಯಾಧೀಶತೀರ್ಥ ಶ್ರೀಪಾದರ ದ್ವಿತೀಯ ಪರ್ಯಾಯದ ಶುಭಸಂದರ್ಭದಲ್ಲಿಅನೇಕ 
ಪೀಠಾಧಿಪತಿಗಳ ಮತ್ತು ಸಾಧಕರ ಸಮಕ್ಷಮದಲ್ಲಿ ಅನಾವರಣಗೊಂಡಿತು. 

ಭೀಷ್ಮಪರ್ವ - ಭಾಗ ೧೪ 

9 ತತ್ವಸಂಶೋಧನ ಸಂಸತ್‌ (ರಿ.), ಪಲಿಮಾರು ಮಠ, ಉಡುಪಿ. 

ISBN : 978-93-81807-71-2 


ಈ ಗ್ರಂಥವು ಕರ್ನಾಟಕ ಸರ್ಕಾರದ ಆರ್ಥಿಕ ನೆರವಿನಿಂದ ಮುದ್ರಿತವಾಗಿದೆ 


ಪುಟಗಳು - ೨೦೮5 624 ಇ 644, 

ಮುದ್ರಿತ ಪ್ರತಿಗಳು - 1000 

ಬೆಲೆ - ರೂ. 425/- 

ಅನುವಾದಕರು - ವಿದ್ವಾನ್‌ ಪಿ.ಎಸ್‌. ಶೇಷಗಿರಿ ಆಚಾರ್ಯ, 
ಮೈಸೂರು. 

ಪ್ರಕಾಶಕರು - ತತ್ವಸಂಶೋಧನಸಂಸತ್‌, ಪಲಿಮಾರು ಮಠ, 
ಉಡುಪಿ 


ಸಂಸ್ಕೃತ ಶ್ಲೋಕ ಲಿಪ್ಯಂತರ - ಶ್ರೀ ಸುಬ್ಬಣ್ಣ ಬೆಂಗಳೂರು 


ಪುಟ ಸಂಯೋಜನೆ ಮತ್ತು - ಎಂ. ಶರತ್‌ ಚಂದ್ರ, ಪವನ್‌ ಗ್ರಾಫಿಕ್ಸ್‌ ಮತ್ತು ಪ್ರಿಂಟರ್ಸ್‌ 


ಅಕ್ಕರ ಜೋಡಣೆ ಮೈಸೂರು. ಮೊ : 7899779255 
ಮುದ್ರಕರು ೬. ಪವನ್‌ ಪ್ರಿಂಟರ್ಸ್‌, ಬೆಂಗಳೂರು : 9686489131 


ಗ್ರಂಥಪ್ರಾಪ್ತಿ -  ಪೆಲಿಮಾರು ಮಠ, ಉಡುಪಿ. 


ಹಾ ರಾ ಸ ಬೀ ತಾರಾ 
ಭುವಿ ವ ಯಾ ಆದಾಗ ರಸಲ್‌ 


9 
ANS) 


ನವನವಗುಣಸಾಂದ್ರಂ ನೌಮಿ ಮಧ್ವಾಖ್ಯಚಂದ್ರಮ್‌ 


ಜಗದ್ಗುರು ಶ್ರೀಮನ್ನಧ್ಧಾಚಾರ್ಯಮೂಲಮಹಾಸಂಸ್ಥಾನಮ್‌ 
ಪರಮಪೂಜ್ಯ ಶ್ರೀಶ್ರೀವಿದ್ಯಾಧೀಶತೀರ್ಥ ಶ್ರೀಪಾದರು 
€ ಹೃಷೀಕೇಶತೀರ್ಥ ಸಂಸ್ಥಾನಮ್‌, ಶ್ರೀಪಲಿಮಾರು ಮಠ, ಉಡುಪಿ. 


ಅನುಗ್ರಹ ಸಂದೇಶ 


ಒಬ್ಬ ಸಾಧಕನಾದವ, ಆದರ್ಶವ್ಯಕ್ತಿ ಹೇಗೆ ಇರಬೇಕೆಂಬುದನ್ನು ಸಮಾಜಕ್ಕೆ 
ತೋರಿಸಿಕೊಟ್ಟವರು ಭೀಷ್ಠರು. ಯಾವುದೇ ಒಂದು ಅಧಿಕಾರದ ಆಮಿಷಕ್ಕೆ ಒಳಗಾಗದೆ 
ಕರ್ತವ್ಯ ದೃಷ್ಟಿಯಿಂದ ಧರ್ಮಗಳನ್ನುಪಾಲನೆ ಮಾಡಿ ಭಗವಂತನಲ್ಲಿನಿಷ್ಠೆ ತೋರಿಸಿದ 
ಒಬ್ಬ ಆದರ್ಶವ್ಯಕ್ತಿ ಭೀಷ್ಮ. ತಾನು ಬ್ರಹ್ಮಚಾರಿಯಾಗಿ ಒಬ್ಬ ರಾಜಕಾರಣಿಯೂ 
ಆಗಬಹುದು ಎಂಬುದನ್ನು ಚೆನ್ನಾಗಿ ತೋರಿಸಿದ. ವೇದಾಂತ ಅಧ್ಯಯನಕ್ಕೆ ಯಾವುದು 
ಬೇಕು ಎಂದು ಹೇಳುತೇವೆ. ಆ ನೈಷ್ಠಿಕಬ್ರಹ್ಮಚರ್ಯ ಇಡೀ ಎಂಟುನೂರು ವರ್ಷಗಳ 
ಜೀವನದಲ್ಲಿ ಅಳವಡಿಸಿ ತೋರಿಸಿಕೊಟ್ಟವ. ಒಬ್ಬ ಆದರ್ಶಸಾಧಕ ಪಿತೃಭಕ್ತಿಯನ್ನು 
ಮೆರೆಯಬೇಕು. ಅದು ಹೇಗೆಂದರೆ, ತಂದೆ ಮಗನಿಗೆ ಮದುವೆ ಮಾಡಬೇಕು. ವಯಸ್ಸಿಗೆ 
ಬಂದ ಮಗೇ ತಂದೆಗೆ ಮದುವೆ ಮಾಡುತ್ತಾನೆ ಎಂದರೆ ಭೀಷ್ಮನ ಅಪರೂಪ 
ಆದರ್ಶವನ್ನು ನೋಡುತ್ತೇವೆ. ಭೀಷ್ಠ ಅಧ್ಯಯನ ಮಾಡಿದ, ಪ್ರವಚನ ಮಾಡಲಿಲ್ಲ 
ಅನ್ನುವ ಕೊರತೆ ಇತ್ತು. ಆದರೆ ಕೊನೆಯ ಕಾಲದಲ್ಲಿ ಅಂದರೆ ಒಂದು ರೀತಿಯಲ್ಲಿ 
ತನಗೆ ಏನೂ ಬೇಡ ಅನುವ ತನ್ನ ಜೀವನದ ಕೊನೆಯ ಸಂದರ್ಭದಲ್ಲಿ ಅವನು 
ಸೋಮಾರಿ ಆಗದೆ ಅಧ್ಯಾಪನೆ ಮಾಡಿಸಿ 'ಆಚಾರ್ಯ' ಅನ್ನುವ ಬಿರುದನು 
ಸಾರ್ಥಕಗೊಳಿಸಿದ. ಸಾಮಾನ್ಯವಾಗಿ ಆಚಾರ್ಯ ಎನ್ನುವ ಪ್ರಶಸ್ತಿ ಅದು ಬ್ರಾಹ್ಮಣನಿಗೆ 
ಅಂತ ತಿಳಿದುಕೊಂಡಿದ್ದೇವೆ. ಅದು ಬ್ರಾಹ್ಮಣ ಮಾತ್ರ ಅಲ್ಲ, ಕೃತ್ರಿಯರು- ಇತರರೂ 
ಅದನ್ನು ಸಂಪಾದನೆ ಮಾಡಬಹುದು ಎಂದು ತೋರಿಸಿಕೊಟ್ಟವ ಭೀಷ್ಟ. ಅವನು 
ಮೊದಲು ಪ್ರವಚನ ಮಾಡಲಿಲ್ಲ, ಪಾಠ ಹೇಳಲಿಲ್ಲ. ಆದರೆ ಧರ್ಮದೇವತೆಗಳಿಗೆ 
ಮಾಡಿದ ಪ್ರವಚನ ಇವತ್ತು ಇತಿಹಾಸ ದಾಖಲೆ ಮಾಡಿದೆ. ಅಂತಹ ಆಚಾರ್ಯ, 
ಭೀಷ್ಮರ ನೆನಪನ್ನು ಇವತ್ತೂ ಅರ್ಫ್ಯ ಕೊಟ್ಟು ನಡೆಸುತ್ತೇವೆ ಅಂದರೆ ಭೀಷ್ಠರ ವ್ಯಕ್ತಿತ್ವ 
ಎಂತಹದ್ದು ಎಂದು ಊಹಿಸಬಹುದು. ಆದ್ದರಿಂದಲೇ ಆ ವ್ಯಕ್ತಿತ್ವ ತುಂಬಾ 
ಅಭಿನಂದನೀಯವಾದದ್ದು. ಎಂತಹ ಸಂದರ್ಭ ಬಂದರೂ ಶ್ರೀಕೃಷ್ಣನ 


ಶ್ರಿ 


ಶ್‌ 


VIL ಮಹಾಭಾರತ 


ಸರ್ವೋತ್ತಮತ್ತವನ್ನು ಸಾಧನೆ ಹಾಗೂ ಪ್ರತಿಪಾದನೆ ಮಾಡಿದ ಒಬ್ಬ ಆದರ್ಶ ವ್ಯಕ್ತಿ. 
ಪಾಂಡವರು ರಾಜಸೂಯಯಾಗ ಮಾಡಿದ ನಂತರ ಅಗ್ರಪೂಜೆಯ ಸಂದರ್ಭ 
ಯಾರಿಗೆ ಮಾಡಬೇಕು ಎಂದು ಸಮರ್ಥಿಸಿದ ಧೀರರು ಇವರು. ಯದ್ಯಪಿ ಆ 
ಸಭೆಯಲ್ಲಿ ಭಗವಂತನದ್ದೇ ಒಟ್ಟು ೩ ರೂಪಗಳು ಗೋಚರಿಸುತ್ತಿದ್ದವು. ಆದರೆ 
ಯುಕ್ತಿಯುಕ್ತವಾಗಿ ಶ್ರೀಕೃಷ್ಣನಿಗೆ ಸಲ್ಲಬೇಕು ಎಂದು ಸಾಧನೆ ಮಾಡಿದ ಅದ್ಭುತ ವ್ಯಕ್ತಿ 
ಭೀಷ್ಮರು. ದೋಷಗಳಿರುತ್ತದೆ, ದ್ರೌಪದೀ ದೇವಿಗೆ ಅವಮಾನ ಆದಾಗ ತಡೆಯಲಿಲ್ಲ 
ಅನ್ನುವ ಕಲಿಯ ಬಾಧೆ ಅದು ಇದೆ. ಆದರೆ ಅವುಎಗಳು ಉನ್ನಂತ ದೋಷಗಳು. 
ನಮ್ಮಿಂದ ಎಣಿಸಲು ಸಾಧ್ಯವಿಲ್ಲ. ಆ ಯೋಗ್ಯತೆ ಕೂಡ ನಮಗಿಲ್ಲ. ಪರಶುಕ್ಷತ್ರಯರನ್ನು 
ಬಿಟ್ಟರೆ ಎಲ್ಲರಿಗೂ ಕಲಿ ಬಾಧೆ ಇರುತ್ತದೆ. ಅದನ್ನು ಬಿಟ್ಟರೆ ಭೀಷ್ಮ ಒಬ್ಬ ಒಳ್ಳೆಯ 
ಆದರ್ಶ ವ್ಯಕ್ತಿ. ಅವನ ಉಪದೇಶ ರೂಪವಾದ ಶಾಂತಿಪರ್ವ-ಅನುಶಾಸನ 
ಪರ್ವಗಳನ್ನುನಾವು ಅಧ್ಯಯನ ಮಾಡಬೇಕಾದದ್ದು. ಅಂತಹ ಅದ್ಭುತ ಉಪದೇಶವನ್ನು 
ಸಮಾಜಕ್ಕೆ ನೀಡಲು ಭಗವಂತ ಆರಿಸಿದ್ದು ಈ ಭೀಷ್ನರನ್ನು. ಅಂತಹ ಭೀಷ್ಮನ 
ಪರಿಚಯವನ್ನು ಮಾಡಿಕೊಟ್ಟ ವ್ಯಾಸರನ್ನು ಭಕ್ತಿಯಿಂದ ಸ್ಮರಣೆ ಮಾಡುತ್ತೇವೆ. ಅದರ 
ಪರಿಚಯವನು ಬಿಡಿಸಿಟ್ಟ ಶ್ರೀ ಆಚಾರ್ಯ ಮಧ್ಗರನ್ನು, ಶ್ರೀ ವಾದಿರಾಜರನ್ನು 
ಭಕ್ತಿಯಿಂದ ಸ್ಮರಣೆ ಮಾಡುತ್ತೇವೆ. ಮನುಕುಲದ ಪಿತಾಮಹರಾದ ಶ್ರೀ 
ಭೀಷ್ಮಾಚಾರ್ಯರು ನಮ್ಮೆಲ್ಲರಿಗೆ ಭಗವಂತನಲ್ಲಿ ಅವಿಚ್ಛಿನ್ನವಾದ ಭಕ್ತಿಯನ್ನುಕರುಣಿಸಿ, 
ನಮ್ಮನ್ನು ಸಾಧನ ಮಾಗದಲ್ಲಿ ನಡೆಸಲೆಂದು ಪ್ರಾರ್ಥಿಸುತ್ತೇವೆ. 


ನಮ್ಮ ಮಠದ ತತ್ಪಸಂಶೋಧನ ಸಂಸತ್ತಿನ ಮಹತ್ತರವಾದ ಯೋಜನೆಯಾದ 
ಶ್ರೀಮಹಾಭಾರತದ ಶುದ್ಧಪಾಠವನ್ನುಪ್ರಚುರ ಪಡಿಸುವ ವಿಷಯದಲ್ಲಿತಮ್ಮನ್ನುತಾವು 
ತೊಡಗಿಸಿಕೊಂಡಿರುವ ಶ್ರೀ ಶೇಷಗಿರಿ ಆಚಾರ್ಯರ ಮಹಾಸಾಹಸದ ವಿಶ್ವರೂಪವನ್ನು 
ನಾವು ಇಲ್ಲಿ ಕಾಣಬಹುದು. ಅವರ ಅನುವಾದದ ಸಾಮರ್ಥ್ಯ ಅದ್ಭುತವಾದದ್ದು. 
ಒಂದು ರೀತಿಯಲ್ಲಿಪ್ರಿಂಟಿಂಗ ಮಿಷನ್‌ಎಂದು ಹೇಳಿದರೂ ತಪ್ಪಾಗಲಾರದು. ಅಷ್ಟು 
ಶ್ರಮಪಟ್ಟು ಈ ಭಾಷಾಂತರವನ್ನು ನಡೆಸಿದ್ದಾರೆ. ಸುಂದರವಾದ ಭಾಷೆ. ಮಿತವಾದ 
ಅಕ್ಷರಗಳು. ಶೇಷಗಿರಿ ಆಚಾರ್ಯರ ಈ ಭೀಷ್ಮಪರ್ವದ ಕನ್ನಡಾನುವಾದ ಬಹಳ 
ಅಪೂರ್ವವಾದದ್ದು. ತಮ್ಮ ಈ ಶೇಷ ವಯಸ್ಸಿನಲ್ಲಿಯೂ ಕೂಡಗಿರಿ ಎಂದರೆ ಮಾತಿನಲ್ಲಿ 
ಮಹಾಸಾಹಸವನ್ನುನಡೆಸಿದ್ದಾರೆ. ಗಿರಿಯಷ್ಟು (ಬೆಟ್ಟದಷ್ಟು ಸಾಹಸವನ್ನು ಮಾಡಿದ್ದಾರೆ. 


ಭೀಷ್ಮಪರ್ವ Ix 


ಅವರು ಅನುವಾದ ಮಾಡುವಾಗ ಬೇರೆ ಬೇರೆ ವ್ಯಾಖ್ಯಾನಗಳ ಕಡೆ ಗಮನ ಹರಿಸಿ, 
ಅದರಲ್ಲಿ ಬಹಳ ಸುಂದರವಾದ ಚಿಂತನೆಯನ್ನು ನಡಸಿ ಅದರಿಂದ ಮಥಿತವಾದ 
ಬೆಣ್ಣೆಯಂತಿರುವ ಚಿಂತನೆಗಳನ್ನು - ಪಾಠಗಳನ್ನು ನೀಡಿದ್ದಾರೆ. ಅವರನ್ನು ಹೃದಯ 
ತುಂಬಿ ಅಭಿನಂದಿಸುತ್ತಿದ್ದೇವೆ. ಈ ಮಹತ್ಕಾರ್ಯದಲ್ಲಿಕೈಜೋಡಿಸಿದ ಎಲ್ಲವಿದ್ದಾಂಸರಿಗೆ 
ಶ್ರೀಪ್ರಾಣದೇವರು - ಶ್ರೀಸೀತಾಪತಿ ರಾಮದೇವರು- ಶ್ರೀಕೃಷ್ಣ ಅನುಗ್ರಹಿಸಲಿ ಎಂದು 
ಪ್ರಾರ್ಥಿಸುತ್ತೇವೆ. 
ನಾರಾಯಣ ಸ್ಥರಣೆಗಳು 
ಶ್ರೀ ಶ್ರೀ ವಿದ್ಯಾಧೀತೀರ್ಥ ಶ್ರೀಪಾದಂಗಳವರು 
ಶ್ರೀ ಪಲಿಮಾರು ಹೃಷೀಕೇಶ ಮಠ, ಉಡುಪಿ. 


ನಿರ್ದೇಶಕರ ನುಡಿ 


ಭೀಷ್ಮರು ಎಂಬ ಶಬ್ದ ಕೇಳಿದ ತಕ್ಷಣ ಅವರ ಔನ್ನತ್ಯ , ಔದಾರ್ಯ, 
ಗಾಂಭೀರ್ಯಾದಿಗಳು ನಮ್ಮಸ್ಥೃತಿಪಟಲಕ್ಕೆ ಬರುತ್ತವೆ. ಭೀಷ್ಯಾಚಾರ್ಯರಿಗೆ ಆಹೆಸರು 
ಬಂದದ್ದೇ ಅವರ ಆ ಕ್ರಿಯೆ ಅಂದರೆ ಗಂಭೀರವಾದಂತಹ ಪ್ರತಿಜ್ಞೆಯಿಂದ. ಭೀಷ್ಠರನ್ನು 
ನಾವು ನಿತ್ಯ ಚಿಂತನೆ ಮಾಡಬೇಕು. ಭೀಷ್ಠರ ಬಗ್ಗೆ ನಾವು ಹೇಳುವುದಕ್ಕಿಂತಲೂ ಕೂಡ 
ಶ್ರೀಕೃಷ್ಣನೇ ಎಂತಹ ಉದಾತ್ತವಾದ ಶಬ್ದಗಳಿಂದ ಹೊಗಳುತ್ತಾನೆ. ಮಹಾಭಾರತದ 
ಶಾಂತಿಪರ್ವದಲ್ಲಿಭೀಷ್ಠರ ಬಳಿಗೆ ತನ್ನಈ ಪಾಂಡವರನ್ನೆಲ್ಲಾಕರೆದುಕೊಂಡು ಹೋಗುವ 
ಪ್ರಸಂಗ ಬಂದಾಗ ಧರ್ಮರಾಜನಿಗೆ ಭೀಷ್ಮರ ಬಗ್ಗೆ ಕೆಲವು ಚಿಂತನೆಗಳನ್ನು ಶ್ರೀಕೃಷ್ಣನು 
ಕೊಡುತ್ತಾನೆ. ಸುಮಾರು 14 ಶ್ಲೋಕಗಳಲ್ಲಿ ಭೀಷ್ಠರ ಗುಣಚಿಂತನೆಯನ್ನು ಶ್ರೀಕೃಷ್ಣ 
ಮಾಡುತ್ತಾನೆ. ಸರ್ವೋತ್ತಮನಾದ ಶ್ರೀಕೃಷ್ಣನೇ ಒಬ್ಬವ್ಯಕ್ತಿಯ ಬಗ್ಗೆ ಈ ರೀತಿ ಚಿಂತನೆ 
ಮಾಡುತ್ತಿದ್ದಾನೆ ಎಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವಎಂತಹ ಎತ್ತರದ್ದುಎಂದು ನಾವು ಚಿಂತನೆ 
ಮಾಡಬಹುದು. ಅಲ್ಲಿಹೇಳುವ 14 ಶ್ಲೋಕಗಳಲ್ಲಿ ಶ್ರೀಕೃಷ್ಣನು, ಪರಶುರಾಮ ದೇವರ 
ತುಂಬಾ ಪ್ರೀತಿಪಾತ್ರ ಶಿಷ್ಯ ಎಂದು ಇತ್ಯಾದಿಯಾಗಿ ಭೀಷ್ಠರ ವರ್ಣನೆ ಮಾಡುತ್ತಾನೆ. 
ಅದರಲ್ಲಿಒಂದೆರಡು ತುಣುಕುಗಳನ್ನುನಾವು ಚಿಂತನೆ ಮಾಡುವುದಾದರೆ- 


ದಿವ್ಯಾಸ್ಟ್ರಾ ಮಹಾತೇಜಾಃ ಯೋ ಧಾರಯತಿ ಬುದ್ಧಿಮಾನ್‌ । 
ಸಾಂಗಾಂಶ್ಚ ಚತುರೋ ವೇದಾನ್‌ ತಮಸ್ಥಿ ಮನಸಾ ಗತಃ ॥ 


ರಾಮಸ್ಯ ದಯಿತಂ ಶಿಷ್ಯಂ ಜಾಮದಗ್ನ್ಯಸ್ಯ ಪಾಂಡವ । 
ಆಧಾರಂ ಸರ್ವವಿದ್ಯಾನಾಂ ತಮಸ್ಮಿ ಮನಸಾ ಗತ: ॥ 


ಎಂದು ಮನದುಂಬಿ ಹೊಗಳುತ್ತಾನೆ ಶ್ರೀಕೃಷ್ಣ ದಿವ್ಯಾಸ್ಟಗಳು ಎಂದು ಏನೆಲ್ಲಾ 
ಉಂಟೋ ಎಲ್ಲವನ್ನೂಧಾರಣೆ ಮಾಡಿದ ಬುದ್ಧಿವಂತ ಭೀಷ್ಮ. ಇಡೀ ಕುರುವಂಶದಲ್ಲಿ 
ಬಂದವರಲ್ಲಿಬಹಳ ಬುದ್ಧಿವಂತ ಈ ಭೀಷ್ಮ ಎಂಬ ಚಿಂತನೆಯನ್ನುಕೃಷ್ಣಕೊಡುತ್ತಾನೆ. 
ಅಷ್ಟುಮಾತ್ರವಲ್ಲ, ""ಸಾಂಗಾಂಶ್ಚಚತುರೋವೇದಾನ್‌'' ಎಂದು ಕೃಷ್ಣಹೇಳುತ್ತಾನೆ. 
ಷಡಂಗ ಸಹಿತವಾದ ಸಮಸ್ತ ವೇದಗಳ ಅಧ್ಯಯನ ಮಾಡಿದವ, ಅಂದರೆ ಕೇವಲ 
ಓದಿದವನಲ್ಲ, ಪೂರ್ಣ ಪ್ರಮಾಣದಲ್ಲಿ ಅರ್ಥಚಿಂತನೆಯನ್ನು ಮಾಡಿದವ ಎಂದು 
ಅರ್ಥ. ಅನಂತರ "ಜಾಮದಗ್ನ್ಯಸ್ಯ ರಾಮಸ್ಯ ದಯಿತಂ ಶಿಷ್ಯಂ' ಎಂಬ ವಿಶೇಷಣ 
ಕೊಡುತ್ತಾನೆ ಶ್ರೀಕೃಷ್ಣ ಅಂದರೆ ಪರಶುರಾಮದೇವರ ಪ್ರೀತಿಪಾತ್ರ ಶಿಷ್ಯ ಎಂದು ಅರ್ಥ. 
ಅದಕ್ಕಾಗಿಯೇ ಪರಶುರಾಮದೇವರು ತಮ್ಮ ಪ್ರೀತಿಪಾತ್ರ ಶಿಷ್ಯನಾದ ಭೀಷ್ಮನಿಗೆ ತಮ್ಮ 


ಭೀಷ್ಮಪರ್ವ ವ 


ಸರ್ವವಿದ್ಯೆಗಳನ್ನು ಧಾರೆ ಎರೆದರು. ಶ್ರೀಮದಾಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ 
ತಿಳಿಸುತ್ತಾರೆ- ಸುಮಾರು 570 ವರ್ಷಗಳ ಕಾಲ ಅಧ್ಯಯನಕ್ಕಾಗಿ ಮೀಸಲಿಟ್ಟವರು 
ಭೀಷ್ಮರು. ಅದಕ್ಕಾಗಿಯೇ ಕೃಷ್ಣುಗೆ ಅಷ್ಟೊಂದು ಭೀಷ್ಠರ ಬಗ್ಗೆ. ಪ್ರೀತಿ. ಹೀಗೆ ಮಹಾಭಾರತ 
ಯುದ್ಧದ ಕೊನೆಯಲ್ಲಿಕೃಷ್ಣನು ಆಯುಧವನ್ನುಹಿಡಿಯುವುದಿಲ್ಲಎಂಬ ತನ್ನ ಮಾತನ್ನೂ 
ಕೂಡ ಈ ಭೀಷ್ಠರಿಗೋಸ್ಕರ ತ್ಯಾಗ ಮಾಡಿ, ಭೀಷ್ಮರ ಮಾತನ್ನು ಸತ್ಯ ಮಾಡಲು 
ಆಯುಧವನ್ನು ಹಿಡಿಯುತ್ತಾನೆ. ಅದನ್ನು ಸಹಸ್ರನಾಮದ ಕೊನೆಯಲ್ಲಿ ಭೀಷ್ಮರು 
"ರಥಾಂಗಪಾಣಿಃ' ಎಂಬ ಶಬ್ದದ ಮೂಲಕ ಉಲ್ಲೇಖ ಮಾಡುತ್ತಾರೆ. ಹೀಗೆ ಅದ್ಭುತ 
ವ್ಯಕ್ತಿತ್ವವನ್ನುತಾಳಿಕೊಂಡವರು ಭೀಷ್ಮಾಚಾರ್ಯರು. 


ಎಂಟುನೂರು ವರ್ಷಗಳ ಕಾಲದಷ್ಟು ಆಯುಷ್ಯವನ್ನು ಪಡೆದುಕೊಂಡು ಈ 
ಭೂಮಿಯಲ್ಲಿಸ್ವಲ್ಪವೂ ತನ್ನಭಕ್ತಿಯಲ್ಲಿಕುಂದುಬಾರದೆ ತಮ್ಮ ಜೀವನವನ್ನುನಡೆಸಿದ 
ಆದರ್ಶ ವ್ಯಕ್ತಿತ್ವವುಳ್ಳವರು ಭೀಷ್ಮಾಚಾರ್ಯರು. ಜಗತ್ತಿನಲ್ಲಿಮಗನಿಗೆ ಹೆಣ್ಣನ್ನು ಹುಡುಕಿ, 
ಮದುವೆ ಮಾಡಿ, ರಾಜ್ಯವನ್ನು ಧಾರೆ ಎರೆಯುವಂತಹ ತಂದೆಯರನ್ನು ನೋಡಿದ್ದೇವೆ. 
ಆದರೆ ಮಗನೇ ತಂದೆಗೋಸ್ಕರ ಒಂದು ಹೆಣ್ಣುಮಗಳನ್ನು ಧಾರೆ ಎರೆದು, ತಂದೆಯ 
ವಿವಾಹಗೋಸ್ಕರ ತನ್ನ ಸಿಂಹಾಸನವನ್ನೇ ತ್ಯಾಗ ಮಾಡಿರುವಂತಹ ತ್ಯಾಗಮೂರ್ತಿ 
ಭೀಷ್ಮಾಚಾರ್ಯರು. ಯಾರ ಕೃತಿಗಳನ್ನು , ಯಾರ ಗುಣಗಳನ್ನು ನೋಡಿ ಐದು ಸಾವಿರ 
ವರ್ಷಗಳಾದರೂ ಭೀಷ್ಮಾಷ್ಟಮೀ ದಿನದಂದು ಎಲ್ಲಅಧಿಕಾರಿಗಳು, ಅನಧಿಕಾರಿಗಳೂ 
ಸಹ ಅವರಿಗೆ ತರ್ಪಣವನ್ನು ಕೊಡಬೇಕೆಂದು ಶ್ರೀಕೃಷ್ಣನು ವಿಧಿಮಾಡಿದ್ದಾನೋ ಅಂತಹ 
ಆ ಭೀಷ್ಮರ ವ್ಯಕ್ತಿತ್ವ. ಎಂತಹ ಉನ್ನತ ಮಟ್ಟದ್ದೆಂದು ನಾವು ಆಲೋಚಿಸಬಹುದಾಗಿದೆ. ನಮಗೆ 
ಆಹಾರದ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಿಕೊಂಡರೆ ನಮ್ಮ ಬುದ್ಧಿ ಹೇಗಿರುತ್ತದೆ 
ಎಂಬುದಕ್ಕೆ ಜ್ವಲಂತ ನಿದರ್ಶನ ಭೀಷ್ಮರು. ಪಿತೃಭಕ್ತಿ ಹೀಗೆ ಮಾಡಬೇಕೆಂದು 
ತೋರಿಸಿಕೊಟ್ಟವರು ಭೀಷ್ಮರು. ಉಳಿದ ರಾಜರುಗಳಲ್ಲಿ ಒಬ್ಬ ಕೃತ್ರಿಯರು 
ಹೇಗಿರಬೇಕೆಂಬುದನ್ನುತಿಳಿಸಿಕೊಟ್ಟವರು ಭೀಷ್ಠರು. ಒಂದು ವಂಶದ ಹಿರಿಯನಾದವನು 
ಹೇಗಿರಬೇಕೆಂದು ತಿಳಿಸಿಕೊಟ್ಟವರು ಭೀಷ್ಮರು. ಹೀಗೆ ನಡವಳಿಕೆಯ ಮೂಲಕ ಇಡೀ 
ಜನಾಂಗಕ್ಕೇ, ಜಗತ್ತಿಗೇ ಅದ್ಭುತವಾದ ನೀತಿ ಪಾಠವನ್ನು ಕೊಟ್ಟಿರುವಂತಹ ವ್ಯಕ್ತಿ 


ಭೀಷ್ಮಾಚಾರ್ಯರು. 
ಭೀಷ್ಮಾಚಾರ್ಯರ ಜೀವನದ ಮತ್ತೊಂದು ಘಟನೆ ನೋಡುವುದಾದರೆ 


ರಾಜಸೂಯ ಯಾಗದ ನಂತರ ಅಗ್ರಪೂಜೆಯು ಯಾರಿಗೆ ಎಂಬ ದೊಡ್ಡ ಸಮಸ್ಯೆ 
ಧರ್ಮರಾಜನಿಗೆ ಎದುರಾದಾಗ ಅಲ್ಲಿ ಯದ್ಯಪಿ ಭಗವಂತನ ಇನ್ನೂ ಎರಡು 


೫11 ಮಹಾಭಾರತ 


ರೂಪಗಳಾದ ವೇದವ್ಯಾಸ ಮತ್ತು ಪರಶುರಾಮ ರೂಪಗಳಿದ್ದರೂ ಕೃಷ್ಣನಿಗೇ ಅಗ್ರಪೂಜೆ 
ಎಂದು ಘಂಟಾಘೋಷವಾಗಿ ಹೇಳಿ ಅದಕ್ಕೆ ಸಂಬಂಧಪಟ್ಟಪ್ರಮಾಣಗಳನ್ನೂಸಹ ಹೇಳಿ 
ಅಗ್ರಪೂಜೆಯನ್ನು ಕೃಷ್ಣನಿಗೆ ಸಲ್ಲುವಂತೆ ಮಾಡಿದ ದೊಡ್ಡ ಸಾಹಸವನ್ನು 
ಭೀಷ್ಮಾಚಾರ್ಯರು ಮಾಡಿದರು. 


ಹೀಗೆ ಭೀಷ್ಮಾಚಾರ್ಯರ ವ್ಯಕ್ತಿತ್ವವನ್ನು ತಿಳಿಸುವಂತಹ, ಅದಕ್ಕಾಗಿಯೇ 
"ಭೀಷ್ಮಪರ್ವ' ಎಂಬ ಹದಿನೆಂಟು ಪರ್ವಗಳಲ್ಲಿಒಂದು ಪರ್ವವನ್ನು ವೇದವ್ಯಾಸರು 
ಇವರಿಗಾಗಿಯೇ ಮೀಸಲಿಟ್ಟಿದ್ದಾರೆ. ಇನ್ನೂ ಹಲವಾರು ಕಾರಣಗಳು ಈ ಭೀಷ್ಮ 
ಪರ್ವದಲ್ಲಿಅಡಗಿದೆ. 


ಮಹಾಭಾರತದ 10 ದಿನಗಳ ಯುದ್ಧದಲ್ಲಿ ಭೀಷ್ಠರ ಪರಿಚಯ ಈ ಪರ್ವ 
ಮಾಡಿಕೊಡುತ್ತದೆ. ಮಹಾಭಾರತದ ಒಂದೊಂದು ಶಬ್ದವೂ ಕೂಡ ನಮಗೆ ಮೂರು- 
ಮೂರು ಅರ್ಥಗಳನ್ನು ಕೊಡುತ್ತದೆ ಎಂಬ ಹಿರಿಯ ವಾಣಿಯೂ ಇದೆ. ಅದು ಭೀಷ್ಠರ 
ವ್ಯಕ್ತಿತ್ವದ ಚಿಂತನೆಯನ್ನುಕೊಡುವಾಗ ಪೂರ್ಣವಾಗಿ ಸತ್ಯ. ಅಂತಹ ಮಹಾಭಾರತದ 
ಭೀಷ್ಮ ಪರ್ವದ ಕನ್ನಡ ಅನುವಾದ ಸಹಿತ ಶುದ್ಧ ಪಾಠವನ್ನು ಆಚಾರ್ಯ ಮಧ್ವರ 
ತಾತ್ಪರ್ಯ ನಿರ್ಣಯ ಹಾಗೂ ಭಾವೀಸಮೀರ ವಾದಿರಾಜ ಶ್ರೀಪಾದರ ಲಕ್ಷಾಲಂಕಾರಕ್ಕೆ 
ಒಪ್ಪುವಂತಹ ಪಾಠವನ್ನುನಾವು ಇಲ್ಲಿನೀಡುತ್ತಿದ್ದೇವೆ. ಇದನ್ನು ಪಡೆದುಕೊಂಡು ಸಮಸ್ತ 
ಆಸ್ತಿಕ ಬಂಧುಗಳು ಭಾರತದ ಅಧ್ಯಯನವನ್ನುನಡೆಸಬೇಕು. ಇಂತಹ ಅಪೂರ್ವವಾದ 
ಮಹಾಭಾರತದ ಶುದ್ಧ ಪ್ರತಿಯ ಸಂಶೋಧನೆಯನ್ನು ಹಮ್ಮಿಕೊಳ್ಳಲು ಪ್ರಧಾನ 
ಕಾರಣರಾದ ಹಾಗೂ ಸಕ್ರಿಯವಾಗಿ ಬೆನ್ನೆಲುಬಾಗಿ ಮತ್ತು ಅಂತರಂಗದಿಂದ ಕೆಲಸ 
ಮಾಡಿಸುವಂತಹ ಗುರುಗಳಾದ, ತತ್ತ ಸಂಶೋಧನ ಸಂಸತ್ತಿನ ಅಧ್ಯಕ್ಷರಾದ, ಪ್ರಸಕ್ತ 
ಪರ್ಯಾಯ ಪೀಠಾಧಿಪತಿಗಳಾದ, ಪಲಿಮಾರು ಮಠದ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ 
ಶ್ರೀಪಾದರು. ಈ ಗುರುಗಳನ್ನು ಪಡೆದ ನಾವೇ ಧನ್ಯರು. ಇಂತಹ ಗುರುಗಳು 
ಪೂರ್ಣರೀತಿಯಲ್ಲಿನಮ್ಮಿಂದ ಕೆಲಸವನ್ನುಮಾಡಿಸುವಂತಹ ಕಾರುಣ್ಯಕ್ಕೆ 'ಭೂಯಿಷ್ಯಾಂ 
ತೇ ನಮ ಉಕ್ತಿಂ ವಿಧೇಮ' ಅನಂತ ಸಾಷ್ಟಾಂಗ ನಮನಗಳನ್ನು ಸಮರ್ಪಣೆ 
ಮಾಡುತ್ತಿದ್ದೇವೆ. 


ಅದೇ ರೀತಿ ಈ ಕೆಲಸಕ್ಕೆ ಸಹಕಾರ ಮಾಡಿರುವ ಭೀಷ್ಮಪರ್ವದ ಕನ್ನಡದ 
ಅನುವಾದವನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟು] ದೊಡ್ಡ: ಸಾಹಸವನ್ನೇ ಮಾಡಿದ ಇದಕ್ಕಾಗಿ 
ಈ ಇಳಿವಯಸ್ಸಿನಲ್ಲಿ ತಮ್ಮ ಜೀವನವನ್ನೇ ಮೀಸಲಾಗಿಟ್ಟಿರುವ ನಾಡಿನ ಶ್ರೇಷ್ಠ 
ವಿದ್ವಾಂಸರೂ, ಸಂಶೋಧಕರೂ ಆಗಿರುವಂತಹ ನಮ್ಮಸಂಸತ್ತಿನ, ಪಲಿಮಾರು ಮಠದ 


ಭೀಷ್ಮಪರ್ವ 2111 


ವಿಶೇಷ ಅಭಿಮಾನಿಗಳಾಗಿರುವ ವಿದ್ವಾನ್‌ ಪಿ.ಎಸ್‌. ಶೇಷಗಿರಿ ಆಚಾರ್ಯರಿಗೆ 
ಹೃತ್ಪೂರ್ವಕ ನಮನಗಳ ಮೂಲಕ ಅಭಿವಂದನೆಗಳನ್ನುಮಾಡುತ್ತಿದ್ದೇವೆ. 


ಅದೇ ರೀತಿಯಲ್ಲೀ ಗ್ರಂಥದ ಪ್ರಕಟನೆ ಮಾಡುವ ವಿಷಯದಲ್ಲಿ ಆರ್ಥಿಕವಾಗಿ 
ನಮಗೆ ಸಹಕಾರ ನೀಡಿದ, ನೀಡುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಎಲ್ಲಪದಾಧಿಕಾರಿಗಳಿಗೆ 
ನಮ್ಮಸಂಸತ್ತಿನಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನುಸ ಸಮ್‌ ಮಾಡುತ್ತಿದ್ದೇವೆ. 


ಈ ಮಹಾಭಾರತದ ಯೋಜನೆಯಲ್ಲಿ ತೊಡಗಿರುವ ಎಲ್ಲ ವಿದ್ವಾಂಸರು, 
ಮುಖ್ಯವಾಗಿ ಯೋಜಕರಾಗಿರುವ, ಎಲ್ಲ ವಿದ್ವಾಂಸರನ್ನು ಸೇರಿಸಿ ಯೋಜನೆಯನ್ನು 
ರೂಪಿಸಿ ಅದ್ಭುತವಾದ ಕಾರ್ಯವನ್ನು ಮಾಡುತ್ತಿರುವ ನಮ್ಮನಾಡಿನ ಶ್ರೇಷ್ಠಪ್ರವಚನ- 
ಕಾರರೂ, ವಿದ್ವಾಂಸ ಸರೂ ಆಗಿರುವಂತಹ ಡಾ।। ಬೆ.ನಾ. ವಿಜಯೀಂದ್ರಾಚಾರ್ಯರಿಗೆ 
ಹೃತ್ಪೂರ್ವಕ ನಮನಗಳನ್ನುಸ ಸಮರ್ಪಿಸುತ್ತೇವೆ. 


ಅದೇ ರೀತಿ ಅಕ್ಷರ ಜೋಡಣೆಯನ್ನು ಮಾಡಿರುವ ನಮ್ಮವರೇ ಆದ ಶ್ರೀ ಶರತ್‌ 
ಚಂದ್ರ ಹಾಗೂ ಶ್ರೀ ಸುಬ್ಬಣ್ಣರವರಿಗೆ, ಈ ಗ್ರಂಥವನ್ನು ಅಂದವಾಗಿ ಹಾಗೂ ಸಮಯಕ್ಕೆ 
ಸರಿಯಾಗಿ ಮುದ್ರಣ ಮಾಡಿಕೊಟ್ಟಂತಹ ಪವನ್‌ ಪ್ರಿಂಟರ್ಸ್‌ನ ಶ್ರೀ 
ಮಂಜುನಾಥ್‌ರವರಿಗೂ ನಮ್ಮಸಂಸತ್ತಿನ ಪರವಾಗಿ ಧನ್ಯವಾದಗಳು. 


ಹಾಗೆಯೇ ಈ ಕಾರ್ಯಕ್ಕೆ ಸಹಕಾರ ಮಾಡಿದ, ಮಾಡುತ್ತಿರುವ, ಇನ್ನುಮುಂದೆ 
ಮಾಡುವಂತಹ ತತ್ವಸಂಶೋಧನ ಸಂಸತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಶ್ರೀ 
ಪಲಿಮಾರು ಮಠದ ಎಲ್ಲ ಪದಾಧಿಕಾರಿಗಳಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ 
ವಂದನೆಗಳು. 


ಎಲ್ಲ ಆಸ್ತಿಕರು ಈ ಗ್ರಂಥದ ಅಧ್ಯಯನ ಮಾಡಿದರೆ, ಇಷ್ಟು ವಿದ್ವಾಂಸರ ಶ್ರಮ, 
ಶ್ರೀಗಳವರ ಸಂಕಲ್ಪಸಾರ್ಥಕ. ಭಾರತದಲ್ಲಿ ಹುಟ್ಟಿದ್ದಕ್ಕೆ ಮಹಾಭಾರತದ ಚಿಂತನೆಯನ್ನು 
ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಉದ್ದ ತರಾಗೋಣ ಎಂದು ಆಶಿಸುತ್ತೇನೆ. 


ಡಾ।। ವಂಶೀಕೃಷ್ಣಾಚಾರ್ಯ ಪುರೋಹಿತ್‌ 
ನಿರ್ದೇಶಕರು, ತತ್ವಸಂಶೋಧನಸಂಸತ್‌, 
ಶ್ರೀ ಪಲಿಮಾರು ಹೃಷೀಕೇಶ ಮಠ, ಉಡುಪಿ. 


ಭೀಷ್ಠಪರ್ವವನ್ನುಕುರಿತು 


ಭೀಷ್ಮ ಪರ್ವವು ಮಹಾಭಾರತದ ಆರನೆಯ ಪರ್ವ. ಇದರಲ್ಲಿ ಜಂಬೂಷಂಡ 
ನಿರ್ಮಾಣಪರ್ವ, ಭೂಮಿಪರ್ವ, ಭಗವದ್ಗೀತಾ ಪರ್ವ, ಭೀಷ್ಮವಧ ಪರ್ವಗಳೆಂಬ 
ನಾಲ್ಕು ಅವಾಂತರ ಪರ್ವಗಳೂ ಒಟ್ಟು ನೂರಹತ್ತೊಂಬತ್ತು ಅಧ್ಯಾಯಗಳೂ ಇವೆ. 


ಜಂಬೂಷಂಡ ನಿರ್ಮಾಣಪರ್ವ ಮತ್ತು ಭೂಮಿಪರ್ವಗಳಲ್ಲಿ ಜಂಬೂದ್ವೀಪದ, 
ಉಳಿದ ದ್ವೀಪಗಳ ಮತ್ತು ಲವಣಾದಿ ಸಮುದ್ರಗಳ ಪರಿಮಾಣಾದಿ ವರ್ಣನೆ ಇದೆ. 
ಶ್ರೀಮಧ್ವಾಚಾರ್ಯರು ಐದನೆಯ ಸಂಧದ ಭಾಗವತ ತಾತ್ಪರ್ಯನಿರ್ಣಯದಲ್ಲಿ 
ಹೇಳಿರುವಂತೆ ಭಾಗವತಕ್ಕೆ ಅನುಗುಣವಾಗಿ ಅರ್ಥಮಾಡಿಕೊಳ್ಳಬೇಕು. ದಧಿಸಮುದ್ರ 
ದ್ವೀಪವನ್ನು ಜಂಬೂಪರ್ವತವೆಂದು ಉಲ್ಲೇಖಿಸಿದ್ದಾರೆ. ಇದೊಂದು ಗಮನಿಸಬೇಕಾದ 
ಅಂಶ. ಅಂಚಿನಲ್ಲಿರುವ ಲವಣಸಮುದ್ರದಿಂದ ಹಿಡಿದು ಮಧ್ಯದಲ್ಲಿರುವ ಮೇರು 
ಪರ್ವತದವರೆಗೆ ಕ್ರಮವಾಗಿ ಎತ್ತರ ಎತ್ತರವಾಗಿರುವುದರಿಂದ ಜಂಬೂಪರ್ವತವೆಂದು 
ಕರೆದಿದ್ದಾರೆಂದು ಲಕ್ಷಾಲಂಕಾರದಲ್ಲಿ ಸಮರ್ಥನೆ ಇದೆ. ಸೂರ್ಯನ ಗತಿ, ಹಗಲು 
ರಾತ್ರಿಗಳ ಗಣನೆಗಳಲ್ಲಿ ಈ ಅಂಶವು ಉಪಯೋಗಕ್ಕೆ ಬರಬಹುದು. 


ಭಗವದ್ಗೀತಾ ಪರ್ವವು ಅದರಲ್ಲಿಯೂ ಭಗವದ್ಗೀತೆಯು ಭೀಷ್ಠಪರ್ವದ ಅತ್ಯಂತ 
ಸಾರವಾದ ಭಾಗ. 'ಭಾರತಂ ಸರ್ವಶಾಸ್ತ್ರೇಷು ಗೀತಿಕಾವರಾ । ವಿಷ್ಣೋಃ ಸಹಸ್ತನಾಮಾಪಿ 
ಜ್ಞೇಯಂ ಪಾಠ್ಯಂ ಚ ತದ್‌ ದ್ವಯಮ್‌' ಎಂಬ ಪ್ರಸಿದ್ಧಸ್ಥೃತಿ ವಾಕ್ಯದಂತೆ ಈ ಪರ್ವದಲ್ಲಿ 
ಬರುವ ಭಗವದ್ಗೀತೆ ಮತ್ತು ಅನುಶಾಸನ ಪರ್ವದಲ್ಲಿ ಬರುವ ವಿಷ್ಣುಸಹಸ್ರನಾಮ 
ಎರಡೂ ಬಹಳ ಮುಖ್ಯವಾದವು. ಅವುಗಳಲ್ಲಿ ಗೀತೆಯ ಭಗವಂತನೇ ಭಕ್ತರಿಗೆ ತನ್ನ 
ಮಹಿಮೆಯನ್ನು ಹೇಳಿ ತತ್ವಜ್ಞಾನವನ್ನು ಉಂಟುಮಾಡುವ ಉಪದೇಶವಾದರೆ 
ವಿಷ್ಣುಪಹಸ್ರನಾಮವು ಭಗವಂತನ ಅಂತಹ ಮಹಿಮೆಯನ್ನುತಿಳಿದ ಭಕ್ತನು ಒಂದೊಂದು 
ನಾಮದಲ್ಲಿಯೂ ಭಗವಂತನ ನೂರಾರು ಗುಣಗಳನ್ನು ಚಿಂತನೆ ಮಾಡುವ 
ಸ್ತೋತ್ರವಾಗಿದೆ. ಅಷ್ಟಮಠಗಳ ತುಳುಲಿಪಿಯ ತಾಳೆಗರಿಗಳಲ್ಲಿಒಂದು ವಿಶೇಷವೆಂದರೆ 
ಗೀತೆಯಲ್ಲಿ ಬೇರೆ ಯಾವ ಮುದ್ರಿತ ಪುಸ್ತಕಗಳಲ್ಲಾಗಲೀ ಅಥವಾ ಹಸ್ತಪ್ರತಿಗಳಲ್ಲಾಗಲೀ 
ಸಿಗದಿರುವ ಎಂಟು-ಹತ್ತು ಶ್ಲೋಕಗಳು ಇವುಗಳಲ್ಲಿ ಕಂಡುಬರುತ್ತವೆ. ಅವು ಆಯಾ 
ಪ್ರಕರಣಗಳಲ್ಲಿಸಂಗತವಾಗಿರುವುದರಿಂದ ಅವುಗಳನ್ನು ಈ ಪುಸ್ತಕದಲ್ಲಿಸೇರಿಸಲಾಗಿದೆ. 
ಭಗವದ್ಗೀತೆಯ ಅನುವಾದವನ್ನು ಮಾಡುವಾಗ ಮುಖ್ಯವಾಗಿ ಲಕ್ಷಾಲಂಕಾರವನ್ನೇ 
ಅನುಸರಿಸಲಾಗಿದೆ. ಲಕ್ಷಾಲಂಕಾರವಿಲ್ಲದಿರುವ ಸ್ಥಳಗಳಲ್ಲಿ 
ಶ್ರೀರಾಘವೇಂದ್ರಸ್ವಾಮಿಗಳವರ ಗೀತಾವಿವೃತ್ತಿಯನ್ನು ಅನುಸರಿಸಲಾಗಿದೆ. 


ಭೀಷ್ಮಪರ್ವ XV 


ಮಹಾಭಾರತಕ್ಕೇ ಪ್ರಾಧಾನ್ಯವನ್ನು ಕೊಟ್ಟು ಇಲ್ಲಿ ಗೀತೆಯ ಅನುವಾದವನ್ನು 
ಸಂಕ್ಷೇಪವಾಗಿಯೇ ಮಾಡಲಾಗಿದೆ. ಗೀತಾಭಾಷ್ಯ, ಗೀತಾ ತಾತ್ಪರ್ಯ, ಪ್ರಮೇಯ 
ದೀಪಿಕಾದ ಗ್ರಂಥಗಳನ್ನು ಅನುಸರಿಸುವ ಗೀತೆಯದೇ ಸ್ವತಂತ್ರವಾದ ಅಧ್ಯಯನವು 
ಬೇರೆಯೇ ಇದೆ ಎಂದು ವಿದ್ವಜ್ಞನರಿಗೆ ನಿವೇದಿಸಿಕೊಳ್ಳುತ್ತಿದ್ದೇವೆ. 


ಭೀಷ್ಮಪರ್ವದಲ್ಲಿ ಭೀಷ್ಠರು ಸೇನಾಪತಿಯಾಗಿ ಮಾಡಿದ ಹತ್ತು ದಿವಸಗಳ ಯುದ್ಧ 
ಮತ್ತು ಅವರ ಪಾತ, ಶರಪಂಜರದಲ್ಲಿ ಶಯನಗಳು ವರ್ಣಿಸಲ್ಪಟ್ಟಿವೆ. ಯೋಧನಾಗಿ 
ಪ್ರತಿದಿನವೂ ಯುದ್ಧಕ್ಕೆ ಹೋಗುವ ಸಂಜಯನು ಆ ದಿನದ ಯುದ್ಧವು ಮುಗಿದ ಮೇಲೆ 
ಧೃತರಾಷ್ಟ್ರನ ಬಳಿಗೆ ಬಂದು ಯುದ್ಧದ ಎಲ್ಲಾ ವೃತ್ತಾಂತವನ್ನೂ ವೇದವ್ಯಾಸರು ಅವನಿಗೆ 
ಕೊಟ್ಟದಿವ್ಯದೃಷ್ಟಿಯ ಬಲದಿಂದ ಹೇಳುತ್ತಾನೆ. ಭೀಷ್ಠರ ಪಾತದ ನಂತರ ಮೊದಲ ಬಾರಿಗೆ 
ಬಂದು ಹೇಳಿದಾಗ ಆಶ್ಚರ್ಯ-ಖೇದಗಳಿಂದ ಕೂಡಿದ ಧೃತರಾಷ್ಟ್ರನು ಮೊದಲಿನಿಂದಲೂ 
ಎಲ್ಲವನ್ನೂ ಹೇಳುವಂತೆ ಆದೇಶಿಸುತ್ತಾನೆ. ಅನಂತರ ಸಂಜಯನು ಗೀತೋಪದೇಶ 
ಸಂದರ್ಭದಿಂದ ಆರಂಭಿಸಿ ಪ್ರತಿದಿನದ ಯುದ್ಧವನ್ನು ಹೇಳುತ್ತಾನೆ ಎಂಬುದು 
ಗಮನಿಸಬೇಕಾದ ಒಂದು ಅಂಶ. 


ಭೀಷ್ಮಪರ್ವದಿಂದ ಆರಂಭಿಸಿ ಗದಾಯುದ್ಧಪರ್ವವು ಮುಗಿಯುವವರೆಗೂ 
ಎಲ್ಲವೂ ಯುದ್ಧಪರ್ವಗಳು. ಇವುಗಳಲ್ಲಿರಥಗಳ, ರಥಾಂಗಗಳ, ಆಯುಧಗಳ ಅನೇಕ 
ಉಲ್ಲೇಖಗಳು ಬರುತ್ತವೆ. ರಥದ ಅಂಗಗಳನ್ನುಕೋಶವನ್ನುನೋಡಿ ಸ್ವಲ್ಪಮಟ್ಟಿಗೆ ಅರ್ಥ 
ಮಾಡಿಕೊಳ್ಳಬಹುದಾದರೂ, ಆ ಕಾಲದಲ್ಲಿದ್ದ ಆಯುಧಗಳ ಪರಿಚಯವು 
ಕೋಶಕಾರರಿಗೂ ಇಲ್ಲವಾದ ಕಾರಣ ಆ ಶಬ್ದಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು 
ಸಾಧ್ಯವಾಗುವುದಿಲ್ಲ. 

ರಥ ಪ್ರಸಿದ್ಧವಾದುದು. ರಥೋಪಸ್ಥ ಎಂದರೆ ರಥಿಕನಿರುವ ರಥದ ಪೀಠ. 
ರಥನೀಡವು ರಥೋಪಸ್ಥದ ಮುಂಭಾಗ. ಈಷಾ ಎಂದರೆ ಮೂಕಿ. ಯುಗ ಎಂದರೆ 
ನೊಗ (೦). ಅನುಕರ್ಷ- ಮೂಕಿಯ ಕೆಳಗಿರುವ ಇನ್ನೊಂದು ಮರದ ತುಂಡು. 
ಅಕ್ಷಣ ತೂಬು (1), ನಾಭಿಎ ಚಕ್ರದ ಮಧ್ಯಭಾಗ (೧೩೪೮. ಯೋಕ್ಸ ಎಂದರೆ ನೊಗದ 
ಎರಡು ಕಡೆ ಇರುವ ಹಗ್ಗ ಸಹಿತವಾದ ಕಡಗೂಟಗಳು. ಕೀಲಕ ಎಂದರೆ ಚಕ್ರಗಳು 
ಅಕ್ಷವನ್ನೂ ಬಿಟ್ಟು ಹೋಗದಂತೆ ಹೊರಭಾಗದಲ್ಲಿ ಹಾಕುವ ಕಡಾಣಿಗಳು. ಅಭೀಷಾ, 
ರಶನಾ ಎಂದರೆ ಕುದುರೆಯ ಕಡಿವಾಣಗಳು. ಧ್ವಜ ಎಂದರೆ ರಥದ ಮಧ್ಯದಲ್ಲಿರುವ 
ಎತ್ತರವಾದ ಸ್ತಂಭದ ಮೇಲಿರುವ ಆಯಾ ವೀರರ ಚಿಹ್ನೆಗಳು. ಆ ಎತ್ತರದ ಮರವು 
ಧ್ವಜಸ್ತಂಭ, ಪತಾಕೆಗಳು ವಸ್ಪಗಳಿಂದ ಮಾಡಿದವು (6೬೧೪785). ಇತ್ಯಾದಿಯಾಗಿ 
ತಿಳಿಯಬೇಕು. 


XVI ಮಹಾಭಾರತ 


ಶರ, ಬಾಣ, ಪತ್ರಿ, ಮಾರ್ಗಣ, ಕರ್ಣಿ, ಅಂಜಲಿ, ಅರ್ಧಚಂದ್ರ, ನಾರಾಚ, ಕ್ಷುರ, 
ಕ್ಷುರವು ಇದೆಲ್ಲವೂ ಧನುಸಿಧಿಂದ ಪ್ರಯೋಗಿಸುವ ಬೇರೆ ಬೇರೆ ವಿಧದ ಬಾಣಗಳು. 
ನಿಷಂಗ, ಉಪಾಸಂಗ, ತೂಣೀರ ಮೊದಲಾದವು ಬತ್ತಳಿಕೆಯ ಪ್ರಭೇದಗಳು. ಅಸಿ, ಬದ್ಧ, 
ನಿಸ್ವಿಂಶ ಇವು ಕತ್ತಿಯ ಹೆಸರುಗಳು. ಇದಲ್ಲದೆ ಭಲ್ಲ, ಪ್ರಾಸ, ಮರಿದ್ದರ, ಭಿಂಡಿಪಾಲ, 
ಭುಸುಂಡಿ (ಮೃಸುಂಠಿ), ಕ್ಷೇಪಣಿ, ಶೂಲ, ಕಂಪನ, ಕಣಪ, ಯಷ್ಪಿ, ಪರಿಘ, ಪರಶು, 
ಪರಶ್ಚಧ ಮೊದಲಾದ ಅನೇಕ ಆಯುಧಗಳೂ ಹೇಳಲ್ಲಡುತ್ತವೆ. ಇವುಗಳಲ್ಲಿ ಕೆಲವಕ್ಕೆ 
ಈಟಿ, ಭರ್ಜಿ, ಒನಕೆ, ತ್ರಿಶೂಲ ಮೊದಲಾದ ಅರ್ಥಗಳನ್ನು. ಹೇಳಬಹುದಾದರೂ ಉಳಿದ 
ಅನೇಕ ಹೆಸರುಗಳಿಗೆ ಸರಿಯಾದ ಅರ್ಥವು ತಿಳಿಯುವುದಿಲ್ಲ. ಶಕ್ತಿ ಎಂಬ ಆಯುಧವನ್ನು 
ಎಶೇಷವಾಗಿಹೇಳಿದ್ದಾರೆ. ಅದು ಜ್ವಾಲೆಗಳನ್ನು ಉಗುಳುತ್ತದೆ, ಹಿಡಿಯನ್ನು 
ಹೊಂದಿರುತ್ತದೆ, ಪ್ರಾಯಶಃ ಅಮೋಫವಾಗಿರುತ್ತದೆ. ಅದರ ವರ್ಣನೆಯು ಆಧುನಿಕ 
ಯುಗದ ಬಾಂಬ್‌ಗಳಿಗೆ ಹೋಲುತ್ತದೆ. ಒಂದೇ ಒಂದು ವ್ಯತ್ಯಾಸವೆಂದರೆ ಶಕ್ತಿಯು 
ಉದ್ದೇಶ್ಯವಾದ ವ್ಯಕ್ತಿಯನ್ನು ಮಾತ್ರ ಕೊಲ್ಲುತ್ತದೆ. ಬಾಬ್‌ಗಳು ಎಲ್ಲರನ್ನೂ ಕೊಲ್ಲುತ್ತವೆ. 
ಹೀಗೆಯೇ ಧನುಸ್ಸು, ಇಷ್ಟುಸ, ಇಷ್ಟಸನ ಇವು ಬಿಲ್ಲನ್ನು ಹೇಳುತ್ತವೆ. ಅಂಗುಲಿತ್ರಾಣ 
ಎಂದರೆ ಹಸ್ತರಕ್ಷೆ (೦10೪). ಇಂತಹ ಅನೇಕ ಉಲ್ಲೇಖಗಳು ಇನ್ನುಐದು ಪರ್ವಗಳಲ್ಲಿ 
ಪುನಃ ಪುನಃ ಬರುತ್ತವೆ. 

ಪರಮಪೂಜ್ಯರಾದ ಪಲಿಮಾರು ಮಠಾಧೀಶರಾದ ಶ್ರೀವಿದ್ಯಾಧೀಶತೀರ್ಥರ ಆಜ್ಞೆ 
ಮತ್ತು ಅನುಗ್ರಹ ಬಲದಿಂದ ಇಂತಹ ಮಹಾಭಾರತದ ಸಂಶೋಧನೆ, ಸಂಪಾದನೆ ಮತ್ತು 
ಅನುವಾದವೆಂಬ ಸಾಹಸಕಾರ್ಯದಲ್ಲಿತೊಡಗಿದ್ದೇವೆ. ವಿದ್ಯಾಗುರುಗಳಾಗಿ ಪೇಜಾವರ 
ಮಠಾಧೀಶರಾದ ಪರಮಪೂಜ್ಯಶ್ರೀವಿಶ್ಲೇಶತೀರ್ಥರ ಅಭಯ ಮತ್ತು 


ಅನುಗ್ರಹಹಸ್ತಗಳು ನಮಗೆ ಶ್ರೀರಕ್ಷೆಯಾಗಿರುವುದೇ ನಮ್ಮ ಈ ಸಾಹಸಕ್ಕೆ ಪ್ರೇರಕ 
ಶಕ್ತಿಯಾಗಿದೆ. 


ಗ್ರಂಥಸಂಶೋಧನೆ ಮತ್ತು ಅನುವಾದವನ್ನೂ ಮಾಡುವಾಗ ನಮ್ಮ ಅಜ್ಞಾನ ಮತ್ತು 
ಪ್ರಮಾದಗಳಿಂದ ಅನೇಕ ದೋಷಗಳು ಬಂದಿರುವ ಸಾಧ್ಯತೆಯು ಅವಶ್ಯವಾಗಿ ಇದೆ. 
ಉದಾರಿಗಳಾದ ವಿದ್ವಜ್ಜನರು ಮತ್ತು ಅಧೇತೃಗಳು ಅದಕ್ಕಾಗಿ ನಮ್ಮನ್ನುಮನ್ನಿಸಿ ಶುಭವನ್ನು 
ಹಾರೈಸಬೇಕೆಂದು ಪ್ರಾರ್ಥಿಸುತ್ತೇನೆ. 
ಇತಿ ಶ್ರೀಪಾದ ಆಜ್ಞಾಧಾರಕ 
ಶೇಷಗಿರಿ ಆಚಾರ್ಯ 
LAR A 


ವಿಷಯಾನುಕ್ರಮಣಿಕೆ 
ಮಹಾಭಾರತ - ಭಾಗ-೧೪ 


ಭೀಷ್ಮಪರ್ವ 
ಪುಟ ಸಂ. 

ಕುರುಕ್ಷೇತ್ರದಲ್ಲಿ ಪಾಂಡವರ-ಕೌರವರ ಸೇನೆಗಳ ಸಮಾವೇಶ. 

ಯುದ್ಧದ ನಿಬಂಧನೆಗಳು. 1 

ಧೃತರಾಷ್ಟೂಂದ ದಿವ್ಯದೃಷ್ಟಿಯ ನಿರಾಕರಣೆ. ವ್ಯಾಸರಿಂದ 

ಸಂಜಯನಿಗೆ ದಿವ್ಯದೃಷ್ಟಿಯ ದಾನ ಮತ್ತು ಧೃತರಾಷ್ಟನನ್ನು 

ಕುರಿತು ಅಪಶಕುನಗಳ ಕಥನ 9 

ವ್ಯಾಸರಿಂದ ಅಪಶಕುನಗಳ ಕಥನದ ಅನುವೃತ್ತ 16 

ವ್ಯಾಸರಿಂದ ಜಯಶಾಲಿಗಳಾಗುವವರ ಲಕ್ಷಣಗಳ ಕಥನ 26 

ವ್ಯಾಸರ ಪ್ರಯಾಣ. ಸಂಜಯನಿಂದ ಭೂಮಿಯ ಗುಣಗಳ ವರ್ಣನೆ 36 

ಸಂಜಯನಿಂದ ಧೃತರಾಷ್ಟನನ್ನು ಕುರಿತು ಸಂಕ್ಷೇಪವಾಗಿ 

ಭೂಮಿಯ ಗುಣವರ್ಣನೆ 41 

ಸಂಜಯನಿಂದ ಮೇರು ಪರ್ವತದ, ಭಾರತಾದಿ ವರ್ಷಗಳ 

ಮತ್ತು ಸೀಮಾಪರ್ವತಗಳ ವರ್ಣನೆ 44 

ಸಂಜಯನಿಂದ ಶಶಾಕೃತಿಯ ವಿವರಣೆ. ಮೇರುವಿನ 

ಉತ್ತರದಲ್ಲಿರುವ ಉತ್ತರವರ್ಷದ ಮತ್ತು ಪೂರ್ವದಲ್ಲಿರುವ 

ಭದ್ರಾಶ್ಚವರ್ಷದ ವಿವರಣೆ 56 

ಮೇರುವಿನ ಉತ್ತರದಲ್ಲಿರುವ ರಮಣಕ, ಹಿರಣ್ಮಯ ಮತ್ತು 

ಐರಾವತ ವರ್ಷಗಳ ವರ್ಣನೆ 64 
. ಭಾರತವರ್ಷದ ನದಿಗಳ, ಪರ್ವತಗಳ ಮತ್ತು ದೇಶಗಳ ನಿರೂಪಣೆ 69 
. ಚತುರ್ಯುಗದ ಪುರುಷರ ಆಯುರಾದಿ ವರ್ಣನೆ 81 
; ಶಾಕದ್ದೀಪ ವರ್ಣನೆ 84 


- ಕ್ರೌಂಚಾದಿ ದ್ವೀಪ ವರ್ಣನೆ 92 


XVII ಮಹಾಭಾರತ 


14. ಸಂಜಯನಿಂದ ಧೃತರಾಷ್ಟನನ್ನು ಕುರಿತು ಭೀಷ್ಠಪಾತದ ಕಥನ 104 
15. ಧೃತರಾಷ್ಟ್ರನಿಂದ ಭೀಷ್ಮ ಪತನದ ಬಗ್ಗೆ ವಿಸ್ತಾರವಾದ ಪ್ರಶ್ನೆಗಳು 107 
16. ಸಂಜಯನಿಂದ ಭೀಷ್ಮರ ರಕ್ಷಣೆಯ ವಿಷಯದಲ್ಲಿ ದುರ್ಯೋಧನನ 

ಆದೇಶ ಮತ್ತು ಕುರು-ಪಾಂಡವರ ಸೇನೆಗಳ ವರ್ಣನೆ 123 
17. ಸಂಜಯನಿಂದ ಯುದ್ಧಕ್ಕೆ ಹೊರಟ ಕುರುಸೇನೆಯ ವರ್ಣನೆ 133 
18, ಸಂಜಯನಿಂದ ಕುರುಸೇನೆಯ ಯುದ್ಧಾರಂಭದ ವರ್ಣನೆ 140 
19. ಯುದ್ಧಕ್ಕಾಗಿ ಪಾಂಡವಸೇನೆಯು ಸಜ್ಜಾದ ರೀತಿಯ ಕಥನ 144 
20. ಕುರುಸೇನೆಯು ಸಜ್ಜುಗೊಂಡ ಪ್ರಕಾರದ ಕಥನ 154 
21. ಕೌರವಸೇನೆಯನ್ನು ನೋಡಿ ಚಕಿತನಾದ ಯುಧಿಷ್ಠಿರನಿಗೆ 

ಅರ್ಜುನನ ಸಮಾಧಾನಕರ ವಚನಗಳು 160 
22. ಯುದ್ಧಕ್ಕಾಗಿ ಯುಧಿಷ್ಠಿರಾದಿಗಳ ನಿರ್ಗಮನ. ಸಂಜಯನಿಂದ 

ಉಭಯ ಸೈನ್ಯಗಳ ಅಭ್ಯುದಯಲಕ್ಷಣಗಳ ಕಥನ 164 
23. ಭಗವದ್ಗೀತೆ - ಅರ್ಜುನ ವಿಷಾದ ಯೋಗ 174 
24. ಕೃಷ್ಣನಿಂದ ಉಪದೇಶ ಪ್ರಾರಂಭ. ಆತ್ಮನಿತ್ಯತ್ವ ಸಮರ್ಥನೆ 184 
25. ಭಗವದ್ಗೀತಾ - ಕರ್ಮಯೋಗ 206 
26. ಭಗವದ್ಗೀತಾ- ಜ್ಞಾನಯೋಗ 219 
27. ಭಗವದ್ಗೀತಾ - ಸಂನ್ಯಾಸ ಯೋಗ 232 
28. ಭಗವದ್ಗೀತಾ - ಆತ್ಮಸಂಯಮ ಯೋಗ 240 
29. ಭಗವದ್ಗೀತಾ - ಜ್ಞಾನ-ವಿಜ್ಞಾನ ಯೋಗ 252 
30. ಭಗವದ್ಗೀತಾ - ಜ್ಞಾನ-ವಿಜ್ಞಾನ ಯೋಗ 262 


31. ಭಗವದ್ಗೀತಾ - ರಾಜಗುಹ್ಯಯೋಗ 
(ಭಗವನ್‌ ಮಹಿಮಾವರ್ಣನರೂಪವಾದ ಭಕ್ತಿಯೋಗ ) 


32. ಭಗವದ್ಗೀತಾ - ವಿಭೂತಿಯೋಗ 
33. ಭಗವದ್ಗೀತಾ — ವಿಶ್ಷರೂಪದರ್ಶನ 


269 


278 


288 


ಭೀಷ್ಮಪರ್ವ 


34. 


35, 


36. 


37. 


38, 


39. 


40. 


41. 


42. 


43. 


44. 


45. 


46. 


47. 


48. 


49. 


50. 


51. 


ಭಗವದ್ಗೀತಾ - ಭಕ್ತಿಯೋಗ. ಲಕ್ಷ್ಮಿಯ ಉಪಾಸಕನಿಗಿಂತ 
ಹರಿಯ ಉಪಾಸಕನ ಶ್ರೇಷ್ಠತ್ವ ಕಥನ 


ಭಗವದ್ಗೀತಾ - ಕ್ಷೇತ್ರ-ಕ್ಷೇತ್ರಜ್ಞವಿಭಾಗಯೋಗ 
ಭಗವದ್ಗೀತಾ - ಗುಣತ್ರಯವಿಭಾಗಯೋಗ 
ಭಗವದ್ಗೀತಾ - ಪುರಾಣಪುರುಷೋತ್ತಮಯೋಗ 
ಭಗವದ್ಗೀತಾ — ದೈವಾಸುರಸಂಪದ್ದಿಭಾಗಯೋಗ 
ಭಗವದ್ಗೀತಾ ದ ಶ್ರದ್ಧಾತ್ರಯವಿಭಾಗ 

ಭಗವದ್ಗೀತಾ - ಸಂನ್ಯಾಸಯೋಗ. ಅರ್ಜುನಪ್ರಬೋಧ 
ಭೀಷ್ಠ-ದ್ರೋಣ-ಕೃಪ-ಶಲ್ಯರಿಂದ ಅನುಮತಿಯನ್ನು ಪಡೆದು 
ಯುಧಿಷ್ಠಿರನಿಂದ ಪುನಃ ತನ್ನ ರಥದಲ್ಲಿ ಸ್ಥಿತಿ 

ಯುದ್ಧದ ಪ್ರಾರಂಭ. ಭೀಮಸೇನನ ವಿಜೃಂಭಣೆ 
ಪ್ರಥಮ ದಿವಸದ ಯುದ್ಧದ ವರ್ಣನೆ 

ಪ್ರಥಮ ದಿವಸದ ಯುದ್ಧದ ವರ್ಣನೆ 


ಮೊದಲನೆಯ ದಿವಸದ ಯುದ್ಧದಲ್ಲಿಭೀಷ್ಠರ ಮೇಲುಗೈ, 
ಪಾಂಡವರಿಂದ ಸಾಯಂಕಾಲದಲ್ಲಿಸೇನಾ ಅವಹಾರ 


ಕೃಷ್ಣನಿಂದ ಯುಧಿಷ್ಠಿರನ ಸಮಾಶ್ವಾಸನೆ. 

ದ್ವಿತೀಯ ದಿವಸ ಯುದ್ಧಕ್ಕಾಗಿ ಪಾಂಡವರ ಉದ್ಯಮ 

ದ್ವಿತೀಯ ದಿವಸದ ಯುದ್ಧಕ್ಕಾಗಿ ಕೌರವರ ಸಮಾಗಮ 
ದ್ವಿತೀಯದಿವಸದ ಯುದ್ಧ. ಭೀಷ್ಠಾರ್ಜುನರ ಪರಾಕ್ರಮ 
ದ್ರೋಣ-ಧೃಷ್ಟದ್ಯುಮ್ನರ ಯುದ್ಧ 

ಕಳಿಂಗರ ಜೊತೆಯಲ್ಲಿ ಯುದ್ಧವನ್ನು ಮಾಡುವ 

ಭೀಮಸೇನನ ಖಡ್ಗಯುದ್ಧ್ದಕೌಶಲ 

ಅಭಿಮನ್ಯು ಮತ್ತು ಅರ್ಜುನರ ಪರಾಕ್ರಮ. ಭೀಷ್ಮರಿಂದ ಸನ್ಯಾವಹಾರ 


XIX 


304 
309 
320 
327 
334 
341 


348 


367 
390 
396 


413 


424 


437 
449 
454 


468 


477 


501 


52. 


53, 


54. 


656. 


56. 
57. 
58. 


59. 


60. 


ಮಹಾಭಾರತ 
ಮೂರನೆಯ ದಿವಸ ಯುದ್ಧದ ಪ್ರಾರಂಭ. 
ಭೀಷ್ಠರಿಂದ ಗರುಡವ್ಯೂಹದ ಮತ್ತು ಅರ್ಜುನನಿಂದ 
ಅರ್ಧಚಂದ್ರವ್ಯೂಹದ ರಚನೆ 509 
ತೃತೀಯ ದಿವಸದ ಯುದ್ಧದ ಪ್ರಾರಂಭ 514 


ಭೀಮಸೇನ, ಘಟೋತ್ಕಚ ಮತ್ತು ಅರ್ಜುನನ ಪರಾಕ್ರಮ. 
ಭೀಷ್ಠರನ್ನು ಕುರಿತು ದುರ್ಯೋಧನನ ಕ್ರೂರ ವಚನಗಳು 
ಮತ್ತು ಭೀಷ್ಮರ ಪ್ರತಿಜ್ಞೆ 


ಯುದ್ಧದಲ್ಲಿ ಭೀಷ್ಠರ ಪರಾಕ್ರಮ. ಕೃಷ್ಣನಿಂದ ಚಕ್ರಧಾರಣ. 
ಪರಾಜಿತರಾದ ಭೀಷ್ಮರಿಂದ ಸೈನ್ಯಾವಹಾರ 


ನಾಲ್ಕನೆಯ ದಿವಸದ ಯುದ್ಧದ ಪ್ರಾರಂಭ. ಭೀಷ್ಮಾರ್ಜುನರ ಪ್ರತಾಪ 
ಧೃಷ್ಟದ್ಯುಮ್ನನಿಂದ ಯುದ್ಧದಲ್ಲಿ ಸಾಂಯಮಿನ ಪುತ್ರನ ವಧೆ 
ಭೀಮಸೇನನಿಂದ ಗದೆಯಿಂದ ಶತ್ರುಗಳ ಗಜಗಳ ವಧೆ 


ಭೀಮಸೇನನ ಪರಾಕ್ರಮ. ಧೃಷ್ಟದ್ಯುಮ್ನನ ಪ್ರತಾಪವನ್ನು 
ನೋಡಿ ಭೂರಿಶ್ರವನ ಆಗಮನ 


ಭೀಮಸೇನನಿಂದ ದುರ್ಯೋಧನನ ತಮ್ಮಂದಿರ ವಧೆ. 
ಭೀಷ್ಠರಿಂದ ಸೈನ್ಯಾವಹಾರ 


LA ರ್ಗ 


524 


533 
567 
576 


587 


600 


607 


ಮಹಾಭಾರತ 
ಭೀಷ್ಮಪರ್ವ 


೧. ಜಂಬೂಖಂಡವಿನಿರ್ಮಾಣಪರ್ವ 


ಒಂದನೆಯ ಅಧ್ಯಾಯ 
ಕುರುಕ್ಷೇತ್ರದಲ್ಲಿ ಪಾಂಡವರ-ಕೌರವರ ಸೇನೆಗಳ ಸಮಾವೇಶ. 
ಯುದ್ಧದ ನಿಬಂಧನೆಗಳು. 
ಜನಮೇಜಯಃ 
ಕಥಂ ಯುಯುಧಿರೇ ವೀರಾಃ ಕುರುಪಾಂಡವಸೋಮಕಾ: । 
ಪಾರ್ಥಿವಾಶ್ಚ ಮಹಾಭಾಗಾ ನಾನಾದೇಶಸಮಾಗತಾ: 11೧।। 


ಜನಮೇಜಯ- ನಾನಾ ದೇಶಗಳಿಂದ ಬಂದ ಮಹಾನುಭಾವರಾದ ರಾಜರು 
ಮತ್ತು ವೀರರಾದ ಕುರುಪಾಂಡವಸೋಮಕರು ಹೇಗೆ ಯುದ್ಧವನ್ನುಮಾಡಿದರು? 


ಪ್ರತ್ಯಯುಧ್ಯಂತ ಸಮರೇ ಭೀಪ್ಮೇಣಾಮಿತ್ರಕರ್ಷಿಣಾ | 
ಕಥಂ ವಾ ಕೌರವಾಃ ಸರ್ವೇ ಭೀಮಸೇನೇ ಚಮೂಪತೌ (1೨।॥ 


೭ 
ಡಿ 


ಮಹಾಭಾರತ ಭೀಷ್ಮಪರ್ವ 


ಭೀಮಸೇನನು ಪಾಂಡವರ ಸೇನಾನಾಯಕನಾಗಿರಲು ಎಲ್ಲಕೌರವರು ಶತ್ರು 
ಸಂಹಾರಕನಾದ ಭೀಷ್ಮರನ್ನು ಮುಂದೆ ಮಾಡಿಕೊಂಡು ಹೇಗೆ ಪ್ರತಿಯಾಗಿ ಯುದ್ಧವನ್ನು 
ಮಾಡಿದರು? 


ವೈಶಂಪಾಯನಃ 
ಯಥಾ ಯುಯುಧಿರೇ ವೀರಾ ಕುರುಪಾಂಡವಸೋಮಕಾ: । 
ಕುರುಕ್ಷೇತ್ರೇ ತಪಃ್ಷೇತ್ರೇ ಶೃಣು ತತ್‌ ಪೃಥಿವೀಪತೇ 11೩/1 
ವೈಶಂಪಾಯನ- ಎಲೈ ಪೃಥಿವೀಪತಿಯೇ, ತಪಸಿನ ಕ್ಷೇತ್ರವಾದ ಕುರುಕ್ಟೇತ್ರದಲ್ಲಿ 
ವೀರರಾದ ಕುರುಪಾಂಡವ ಸೋಮಕರು ಹೇಗೆ ಯುದ್ಧವನ್ನುಮಾಡಿದರು ಎಂಬುದನ್ನು 
ಕೇಳುವವನಾಗು. 


ಅವತೀರ್ಯ ಕುರುಕ್ಷೇತ್ರಂ ಪಾಂಡವಾ: ಸಹಸೋಮಕಾ: । 
ಕೌರವಾನಭ್ಯವರ್ತಂತ ಜಿಗೀಷಂತೋ ಮಹಾಬಲಾಃ 11೪॥ 


ಸೋಮಕರ ಜೊತೆಯಲ್ಲಿ ಪಾಂಡವರು ಕುರುಕ್ಲೇತ್ರವನ್ನು ತಲುಪಿ 
ಮಹಾಬಲಿಷ್ಯರಾದ ಅವರು ಜಯವನ್ನು ಬಯಸುತ್ತಾ ಕೌರವರನ್ನು ಎದುರಿಸಿದರು. 


ವೇದಾಧ್ಯಯನಸಂಪನ್ನಾಃ ಸರ್ವೇ ಯುದ್ಧಾಭಿನಂದಿನಃ । 
ಆತಂಸಂತೋ ಜಯಂ ಯುದ್ಧೇ ವಧಂ ವಾಭಿಮುಖಾ ರಣೇ 11೫॥ 


ಅಭಿಯಾಯ ಚ ದುರ್ಧರ್ಷಾಂ ಧಾರ್ತರಾಷ್ಟ್ರಸ್ಯ ವಾಹಿನೀಮ್‌ । 

ಪ್ರಾಹ್ಕುಖಾಃ ಪಶ್ಚಿಮೇ ಭಾಗೇ ನ್ಯವಿಶಂತ ಸಸೈನಿಕಾ: NT 

ವೇದಾಧ್ಯಯನ ಸಂಪನ್ನರೂ, ಯುದ್ಧವನ್ನು ಅಭಿನಂದಿಸುವವರೂ, ಯುದ್ಧದಲ್ಲಿ 
ಜಯವನ್ನಾಗಲೀ ಅಥವಾ ಶತ್ರುಗಳಿಗೆ ಅಭಿಮುಖವಾಗಿ ಮರಣವನ್ನಾಗಲೀ 
ಬಯಸುವ ಆ ಎಲ್ಲರೂ ಸೋಲಿಸಲು ಕಷ್ಟಸಾಧ್ಯವಾದ ದುರ್ಯೋಧನನ ಸೈನ್ಯವನ್ನು 
ಎದುರಿಸಿದರು. ಪಾಂಡವರು ತಮ್ಮ ಸೈನಿಕರೊಡನೆ ಪ್ರವೇಶಿಸಿ ಕುರುಕ್ಷೇತ್ರದ ಪಶ್ಚಿಮ 
ಭಾಗದಲ್ಲಿಪೂರ್ವಾಭಿಮುಖವಾಗಿ ನಿಂತರು. 


ಪೂರ್ವಭಾಗೇ ತು ಕ್ಷೇತಸ್ಕ ಸ್ಥಿತಾಃ ಪ್ರತ್ಯಜ್‌ಮುಖಾ ಯುಧಿ । 
ಆಹವಾಯ ದುರಾಧರ್ಷ ಧಾರ್ತರಾಷ್ಟ್ರಸ್ಯ ಪಾರ್ಥಿವಾಃ 11೭11 


ಜಂಬೂಖಂಡನಿರ್ಮಾಣಪರ್ವ -3- 


ಎಲ್ಫೆ ಸೋಲಿಸಲು ಅಸಾಧ್ಯನಾದ ಜನಮೇಜಯನೇ, ದುರ್ಯೋಧನನ ಪಕ್ಷದ 
ರಾಜರು ಯುದ್ಧಕ್ಕಾಗಿ ಕುರುಕ್ಷೇತ್ರದ ಪೂರ್ವಭಾಗದಲ್ಲಿ ಪಶ್ಚಿಮಾಭಿಮುಖವಾಗಿ 
ನಿಂತರು. 


ಸಮಂತಪಂಚಕಾದ್‌ ಬಾಹ್ಯಂ ಶಿಬಿರಾಣಿ ಸಹಸ್ರಶಃ । 
ಕಾರಯಾಮಾಸ ವಿಧಿವತ್‌ ಕುಂತೀಪುತ್ರೋ ಯುಧಿಷ್ಠಿರ: 11೮11 


ಕುಂತೀಪುತ್ರನಾದ ಯುಧಿಷ್ಠಿರನು ಸಮಂತಪಂಚಕದ ಸುತ್ತಲೂ, ಹೊರಭಾಗದಲ್ಲಿ 
ಸಹಸ್ರಾರು ಶಿಬಿರಗಳನ್ನು ಮಾಡಿಸಿದನು. 

ಅನ್ಯೇವ ಪೃಥಿವೀ ಸರ್ವಾ ಬಾಲವೃದ್ಧಾವಶೇಷಿತಾ | 

ನಿರಸ್ತಪುರುಷೇವಾಸೀತ್‌ ರಥಕುಂಜರವರ್ಜಿತಾ al 

ಅಶ್ವ-ರಥ-ಕುಂಜರಗಳಿಲ್ಲದೆ, ಪುರುಷರೂ ಇಲ್ಲದೆ, ಕೇವಲ ವೃದ್ಧರನ್ನು ಮತ್ತು 
ಬಾಲಕರನ್ನೊಳಗೊಂಡ ಉಳಿದ ಭೂಮಿಯು ಇನ್ನೊಂದು ಭೂಮಿಯಂತೆ 
ತೋರುತ್ತಿದ್ದಿತು. 

ಯಾವತ್‌ ತಪತಿ ಸೂರ್ಯೋ ಹಿ ಜಂಬೂದ್ಗೀಪಸ್ಯ ಮಂಡಲಮ್‌ । 

ತಾವದೇವ ಸಮಾವೃತ್ತಂ ಬಲಂ ಪಾರ್ಥಿವಸತ್ತಮ “ool 

ಎಲ್ಫೆ ರಾಜಶ್ರೇಷ್ಠನೇ, ಸೂರ್ಯನು ಜಂಬೂದ್ವೀಪದಲ್ಲಿ ಎಷ್ಟು ಭಾಗವನ್ನು 
ಬೆಳಗುತ್ತಾನೆಯೋ ಅಷ್ಟು ಭಾಗಗಳಿಂದ ಸೈನ್ಯಗಳು ಒಂದು ಸೇರಿದವು. 

ಏಕಸ್ಮಾ ಸರ್ವವರ್ಣಾಸ್ತೇ ಮಂಡಲಂ ಬಹುಯೋಜನಮ್‌ । 

ಪರ್ಯಾಕ್ರಾಮಂತ ದೇಶಾಂಶ್ಚ ನದೀಃ ಶೈಲಾನ್‌ ವನಾನಿ ಚ ॥೧೧॥ 

ಎಲ್ಲವರ್ಣಗಳಿಗೂ ಸೇರಿದ ಒಂದು ಕಡೆ ಒಟ್ಟುಗೂಡಿದ ಆ ರಾಜರು ಅನೇಕ 


ಯೋಜನ ದೂರವಾದ ಮಂಡಲಗಳನ್ನೂ, ದೇಶಗಳನ್ನೂ, ನದಿಗಳನ್ನೂ, 
ಪರ್ವತಗಳನ್ನೂಮತ್ತು ವನಗಳನ್ನೂದಾಟಿ ಮುಂದೆ ಬಂದರು. 


ತೇಷಾಂ ಯುಧಿಷ್ಠಿರೋ ರಾಜಾ ಸರ್ವೇಷಾಂ ಪುರುಷರ್ಷಭ । 
ಆದಿದೇಶ ಸವಾಹಾನಾಂ ಭಕ್ಷ್ಯಭೋಜ್ಯಮನುತ್ತಮಮ್‌ 11೧೨ 


-4- ಮಹಾಭಾರತ ಭೀಷ್ಮಪರ್ವ 


ಎಲ್ಫೆ ಪುರುಷಶ್ರೇಷ್ಠನೇ, ರಾಜನಾದ ಯುಧಿಷ್ಠಿರನು ಅವರೆಲ್ಲರಿಗೂ ಮತ್ತು ಅವರ 
ವಾಹನಗಳಿಗೂ ಶ್ರೇಷ್ಠವಾದ ಭಕ್ಷ್ಯ-ಭೋಜ್ಯಗಳನ್ನುಮತ್ತು ಮೇವುಗಳನ್ನು ಆದೇಶ 
ಮಾಡಿದನು. 


ಸಂಜ್ಞಾಶ್ಸ ವಿವಿಧಾಸ್ತಾಸ್ತಾಸ್ತೇಷಾಂ ಚಕ್ರೇ ಯುಧಿಷ್ಠಿರ: । 
ಏವಂವಾದೀ ವೇದಿತವ್ಯಃ ಪಾಂಡವೇಯೋ5ಯಮಿತ್ಯುತ 11೧೩1 


ಜಯರಾಮ, ಜಯಕೃಷ್ಣಮೊದಲಾದ ಸಂಕೇತ ಶಬ್ದಗಳನ್ನು ಬಳಸುತ್ತಿದ್ದವರನ್ನು 
ತನ್ನ ಸೈನ್ಯಕ್ಕೆ ಸೇರಿದವರೆಂದು ತಿಳಿಯಬೇಕೆಂದು ಯುಧಿಷ್ಠಿರನು ಅಪ್ಪಣೆಯನ್ನು 
ಮಾಡಿದನು (ಲಕ್ಷಾಲಂಕಾರ). 


ಅಭಿಜ್ಞಾನಾನಿ ಸರ್ವೇಷಾಂ ಸಂಜ್ಞಾಶ್ಚಾಭರಣಾನಿ ಚ । 
ಯೋಜಯಾಮಾಸ ಕೌರವ್ಯೋ ಯುದ್ಧಕಾಲ ಉಪಸ್ಥಿತೇ Mel 


ಯುದ್ಧಕಾಲವು ಪ್ರಾಪ್ತವಾದಾಗ ಕೌರವ ಕುಲದಲ್ಲಿ ಜನಿಸಿದ ಯುಧಿಷ್ಠಿರನು ತನ್ನ 
ಸೈನ್ಯಕ್ಕೆ ಸೇರಿದವರೆಲ್ಲರಿಗೂ ಗುರುತಿನ ಪದಕಗಳನ್ನೂ, ಸಂಜ್ಞೆಗಳನ್ನೂ ಮತ್ತು 
ಆಭರಣಗಳನ್ನೂ ನೀಡಿದನು. 


ದೃಷ್ಟ್ವಾ ಧ್ವಜಾಗ್ರಂ ಪಾರ್ಥಾನಾಂ ಧಾರ್ತರಾಷ್ಟ್ರೋ ಮಹಾಮನಾಃ । 
ಸಹ ಸರ್ವೈರ್ಮಹೀಪಾಲೈ: ಪ್ರತ್ಯವ್ಯೂಹತ ಪಾಂಡವಾನ್‌ HOKU 


ಪಾಂಡವರ ಸೈನ್ಯದ ಮುಂಭಾಗವನ್ನು ನೋಡಿದ ಧೈರ್ಯಶಾಲಿಯಾದ 
ಸುಯೋಧನನು ತನ್ನಪಕ್ಷಕ್ಷೆ ಸೇರಿದ ಉಳಿದ ರಾಜರ ಜೊತೆಯಲ್ಲಿಪಾಂಡವರ ಸೈನ್ಯದ 
ವ್ಯೂಹಕ್ಕೆ ಪ್ರತಿಯಾಗಿ ವ್ಯೂಹವನ್ನು ರಚಿಸಿದನು. 


ಪಾಂಡರೇಣಾತಪತ್ರೇಣ ಧ್ರಿಯಮಾಣೇನ ಮೂರ್ಧನಿ । 
ವೃತಂ ಸರ್ವೈಃ ಮಹೀಪಾಲೈ: ಭ್ರಾತೃಭಿಃ ಪರಿವಾರಿತಾನ್‌ !1೧೬॥। 
ಮಧ್ಯೇ ನಾಗಸಹಸ್ರಸ್ಯ ಸ್ಥಿತಂ ಯುದ್ದಾಭಿನಂದಿನಮ್‌ । 


ದೃಷ್ಟ್ವಾ ದುರ್ಯೋಧನಂ ಹೃಷ್ಟಾ ಸರ್ವೇ ಪಾಂಡವಸೈನಿಕಾ: । 
ದದ್ದು ಸರ್ವೇ ಮಹಾಶಂಖಾನ್‌ ಭೇರೀರ್ಜಫುುಃ ಸಹಸ್ರಶಃ 11೧೭॥॥ 


ಜಂಬೂಖಂಡನಿರ್ಮಾಣಪರ್ವ -5- 


ತಲೆಯ ಮೇಲೆ ಹಿಡಿದ ಶ್ವೇತಚ್ಛತ್ರಿಯಿಂದ ಶೋಭಿಸುತ್ತಾ, ಅನೇಕ 
ರಾಜರುಗಳಿಂದಲೂ ಮತ್ತು ತಮ್ಮಂದಿರಿಂದಲೂ ಪರಿವಾರಿತನಾಗಿ ಯುದ್ಧವನ್ನು 
ಬಯಸುತ್ತಾ ಸಹಸ್ರ ಗಜಗಳ ಮಧ್ಯೆ ನಿಂತ ದುರ್ಯೋಧನನನ್ನು ನೋಡಿ ಪಾಂಡವರ 
ಸೈನಿಕರೆಲ್ಲರೂ ಹರ್ಷಗೊಂಡರು. ಅವರೆಲ್ಲರೂ ತಮ್ಮ ದೊಡ್ಡಶಂಖಗಳನ್ನು ಊದಿದರು 
ಮತ್ತು ಸಹಸ್ರ ಸಂಖ್ಯೆಯಲ್ಲಿಭೇರಿಗಳನ್ನುಬಾರಿಸಿದರು. 

ತತಃ ಪ್ರಹೃಷ್ಟಾಂ ಸ್ವಾಂ ಸೇನಾಮಭಿವೀಕ್ಟ್ಯಾಥ ಪಾಂಡವಾಃ | 

ಬಭೂವುರ್ಹೃಷ್ಟಮನಸೋ ವಾಸುದೇವಶ್ಚ ವೀರ್ಯವಾನ್‌ esl 

ಆಗ ಸಂತೋಷಗೊಂಡ ತಮ್ಮ ಸೈನ್ಯವನ್ನು ಗಮನಿಸಿ ಪಾಂಡವರೂ, 
ಪರಾಕ್ರಮಶಾಲಿಯಾದ ವಾಸುದೇವನೂ ತಮ್ಮ ಮನಸಿನಲ್ಲಿಹರ್ಷಗೊಂಡರು. 


ತತೋ ಯೋಧಾನ್‌ ಹರ್ಷಯಂತೋ ವಾಸುದೇವಧನಂಜಯೌ । 
ದಧ್ಭತು: ಪುರುಷವ್ಯಾಘ್ರೌ ದಿವ್ಯೌ ಶಂಖೌ ರಥೇ ಸ್ಥಿತೌ eal 
ಆಗ ತಮ್ಮ ಯೋಧರನ್ನು ಸಂತೋಷಗೊಳಿಸುತ್ತಾ ಪುರುಷವ್ಯಾಘ್ರರಾದ 
ಕೃಷ್ಣಾರ್ಜುನರು ರಥದಲ್ಲಿಕುಳಿತು ತಮ್ಮ ದಿವ್ಯವಾದ ಶಂಖಗಳನ್ನು ಊದಿದರು. 
ಪಾಂಚಜನ್ಯಸ್ಯ ನಿರ್ಫೋಷಂ ದೇವದತ್ತಸ್ಯ ಚೋಭಯೋಃ । 
ಶ್ರುತ್ವಾ ಸವಾಹನಾ ಯೋಧಾಃ ಶಕೃನ್ನೂತ್ರಂ ಪ್ರಸುಸ್ತುವುಃ 20 
ಕೃಷ್ಣಾರ್ಜುನರ ಪಾಂಚಜನ್ಯ ಮತ್ತು ದೇವದತ್ತ ಶಂಖದ ಘೋಷವನ್ನು ಕೇಳಿ 
ಕೌರವರ ಸೈನಿಕರೂ ಮತ್ತು ವಾಹನಗಳೂ ಮಲ-ಮೂತ್ರಗಳನ್ನು ಸ್ರವಿಸಿದರು. 
ಯಥಾ ಸಿಂಹಸ್ಯ ನದತಃ ಸ್ವನಂ ಶ್ರುತ್ನೇತರೇ ಮೃಗಾಃ | 
ತ್ರಸೇಯುಸ್ತದ್ದದೇವಾಸೀದ್‌ ಧಾರ್ತರಾಷ್ಟಬಲಂ ತದಾ 1೨೧॥॥ 
ಗರ್ಜಿಸುವ ಸಿಂಹದ ನಾದವನ್ನು ಕೇಳಿ ಉಳಿದ ಮೃಗಗಳು ಹೆದರುವಂತೆ ಆಗ 
ದುರ್ಯೋಧನನ ಸೈನ್ಯವು ಹೆದರಿತು. 


ಉದತಿಷ್ಯದ್‌ ರಜೋ ಭೌಮಂ ನ ಪ್ರಾಜ್ಞಾಯತ ಕಿಂಚನ । 
ಅಂತರ್ಧೀಯತ ಚಾದಿತ್ಯಃ ಸೈನ್ಯೇನ ರಜಸಾವೃತಃ (1೨೨॥॥ 


-6- ಮಹಾಭಾರತ ಭೀಷ್ಮಪರ್ವ 


ಭೂಮಿಯ ಧೂಳು ಮೇಲಕ್ಕೆದ್ದಿತು. ಏನೂ ಕಾಣುತ್ತಿರಲಿಲ್ಲ. ಸೈನ್ಯದಿಂದ ಎದ್ದ 
ಧೂಳಿನಿಂದ ಸೂರ್ಯನು ಮರೆಯಾದನು. 


ವವರ್ಷ ಚಾತ್ರ ಪರ್ಜನ್ಯೋ ಮಾಂಸಶೋಣಿತವೃಷ್ಠಿಮಾನ್‌ । 
ವ್ಯಕ್ಷನ್‌ ಸರ್ವಾಣ್ಯನೀಕಾನಿ ತದದ್ದುತಮಿವಾಭವತ್‌ 11೨೩1 


ಪರ್ಜನ್ಯನು ಮಾಂಸ, ರಕ್ತಗಳ ಮಳೆಯನ್ನುಸುರಿಸಿ ಸೈನ್ಯಗಳನ್ನು ತೋಯಿಸಿದನು. 
ಆ ದೃಶ್ಯವು ಅದ್ಭುತವಾಗಿದ್ದಿತು. 


ವಾಯುಸ್ತತ: ಪ್ರಾದುರಭೂನ್ಹೀಚ್ಛೆ: ಶರ್ಕರಕರ್ಷಣ: । 
ಎನಿಫ್ಲಂಸ್ತಾನ್ಯನೀಕಾನಿ ವಿಧಮಂಕ್ಟೈವ ತದ್‌ ರಜಃ 11೨೪॥॥ 


ಅನಂತರ ವಾಯುವು ನೆಲವನ್ನು ಹಿಡಿದು ಮರಳಿನ ಕಣಗಳನ್ನು ಎಬ್ಬಿಸಿ ಬೀಸುತ್ತಾ, 
ಆ ಮರಳುಗಳಿಂದ ಆ ಸೈನ್ಯಗಳಿಗೆ ಪ್ರಹಾರವನ್ನು ಮಾಡಿ ಘಾಸಿಗೊಳಿಸಿ ಧೂಳನ್ನು 
ಹಾರಿಸಿತು. 


ಉಭೇ ಸೇನೇ ತದಾ ರಾಜನ್‌ ಯುದ್ಧಾಯ ಮುದಿತೇ ಭೃಶಮ್‌ । 
ಕುರುಕ್ಷೇತ್ರೇ ಸ್ಥಿತೇ ಯತ್‌ ತೇ ಸಾಗರಕ್ಟುಭಿತೋಪಮೇ 12೫ 


ಎಲ್ಫೈ ರಾಜನೇ, ಆಗ ಕುರುಕ್ಸೇತ್ರದಲ್ಲಿಎರಡು ಸೈನ್ಯಗಳು ಸಂತೋಷದಿಂದ ಸೇರಿ 
ನಿಂತವು. ಆ ಸೈನ್ಯಗಳು ಪ್ರಕ್ಟುಬ್ಧಗೊಂಡ ಎರಡು ಸಾಗರಗಳಂತಿದ್ದವು. 


ತಯೋಸ್ತು ಸೇನಯೋರಾಸೀದದ್ದುತಃ ಸ ಸಮಾಗಮಃ | 
ಯುಗಾಂತೇ ಸಮನುಪ್ರಾಪ್ರೇ ದ್ವಯೋಃ ಸಾಗರಯೋರಿವ (1೨೬ 


ಯುಗಾಂತಕಾಲದಲ್ಲಿಎರಡು ಸಾಗರಗಳಿಗೆ ಆಗುವ ಸಮಾಗಮದಂತೆ ಆ ಎರಡು 
ಸೈನ್ಯಗಳ ಸಮಾಗಮವು ಅದ್ಭುತವಾಗಿದ್ದಿತು. 


ಶೂನ್ಯಾ5 5ಸೀತ್‌ ಪೃಥಿವೀ ಸರ್ವಾ ಬಾಲವೃದ್ಧಾವಶೇಷಿತಾ | 
ತೇನ ಸೇನಾಸಮೂಹೇನ ಸಮಾನೀತೇನ ಕೌರವೈ: | 
ಸಮಂತಾನಾಗಕಲ್ಲೇನ ಗರ್ಜಮಾನೇನ ಸರ್ವಶಃ ॥೨೭॥॥ 


ಜಂಬೂಖಂಡನಿರ್ಮಾಣಪರ್ವ -7- 


ಕೌರವರು ಎಲ್ಲಾ ಕಡೆಗಳಿಂದಲೂ ಗರ್ಜಿಸುವ ಗಜಗಳಂತಿರುವ ಸೈನ್ಯಗಳನ್ನು 
ತೆಗೆದುಕೊಂಡು ಬಂದುದರಿಂದ ಭೂಮಿಯೆಲ್ಲವೂ ಬಾಲ-ವೃದ್ಧರಿಂದ ಮಾತ್ರ ಕೂಡಿ 
ಶೂನ್ಯವಾದಂತಾಯಿತು. 


ತತಸ್ತೇ ಸಮಯಂ ಚಕ್ರುಃ ಕುರುಪಾಂಡವಸೋಮಕಾಃ । 
ಧರ್ಮಾಂಶ್ಚ ಸ್ಥಾಪಯಾಮಾಸುರ್ಯುದ್ಧಾನಾಂ ಭರತರ್ಷಭ 11೨೮ 


ಎಲ್ಫೈ ಭರತಶ್ರೇಷ್ಠನೇ, ಅನಂತರ ಕುರು-ಪಾಂಡವ-ಸೋಮಕರು ಯುದ್ಧದ 
ನಿಬಂಧನೆಗಳನ್ನು ಮಾಡಿಕೊಂಡು ಯುದ್ಧದ ಧರ್ಮಗಳನ್ನು ಸ್ಥಾಪಿಸಿದರು (ಅವು ಈ 
ರೀತಿ ಇದ್ದವು). 

ನಿವೃತ್ತೇ ಚೈವ ನೋ ಯುದ್ಧೇ ಪ್ರೀತಿಶ್ಚ ಸ್ಯಾತ್‌ ಪರಸರಮ್‌ । 

ಯಥಾಪುರಂ ಯಥಾಯೋಗಂ ನ ಚ ಸ್ಯಾಚ್ಛಲನಂ ಪುನಃ 12೯ 


ಯುದ್ಧವು ಮುಗಿದ ಮೇಲೆ ನಮಗೆ ಮೊದಲಿನಂತೆ ನಮ್ಮ ನಮ್ಮ ಯೋಗ್ಯತೆಗೆ 
ತಕ್ಕಂತೆ ಪರಸ್ಪರ ಸ್ನೇಹವಿರಬೇಕು. ಇನ್ನೊಮ್ಮೆ ಯಾರೂ ಮೋಸವನ್ನು ಮಾಡಬಾರದು. 


ವಾಚಾ ಯುದ್ಧೇ ಪ್ರವೃತ್ತೇ ನೋ ವಾಚೈವ ಪ್ರತಿಯೋಧನಮ್‌ । 

ನಿಷ್ಠಾಂತಃ ಪೃತನಾಮಧ್ಯಾನ್ನ ಹಂತವ್ಯಃ ಕಥಂಚನ 11೩೦ 

ಮಾತಿನಿಂದ ಯುದ್ಧವು ಪ್ರವೃತ್ತವಾದಾಗ ಮಾತಿನಿಂದಲೇ ಯುದ್ಧವನ್ನು ಪ್ರತಿಯಾಗಿ 
ಮಾಡಬೇಕು (ಶಸ್ತಪ್ರಯೋಗವನ್ನು ಮಾಡಬಾರದು). ಸೇನೆಯ ಮಧ್ಯದಿಂದ 
ಹೊರಬಂದವನನ್ನು ಯಾವ ಕಾರಣದಿಂದಲೂ ವಧೆ ಮಾಡಬಾರದು. 

ರಥೀ ರಥಿನಾ ಯೋಧ್ಯೋ ಗಜೇನ ಗಜಧೂರ್ಗತಃ । 

ಅಶ್ಲೇನಾಶ್ಲೀ ಪದಾತಿಶ್ಚ ಪದಾತೇನೈವ ಭಾರತ Ion 

ಎಲ್ಫೆ ಭಾರತನೇ, ರಥಿಯು ರಥಿಕನ ಜೊತೆಯಲ್ಲಿಯೇ, ಗಜದ ಮೇಲೆ ಯುದ್ಧವನ್ನು 
ಮಾಡುವವನು ಇನ್ನೊಬ್ಬಗಜವಾಹನನ ಜೊತೆಯಲ್ಲಿಯೇ, ಅಶ್ಚವಾಹನನಾದವನು 
ಅಶ್ಚವಾಹನನ ಜೊತೆಯಲ್ಲಿಯೇ, ಪದಾತಿಯು ಪದಾತಿಯ ಜೊತೆಯಲ್ಲಿಯೇ 
ಯುದ್ಧವನ್ನುಮಾಡಬೇಕು. 


-8- ದುಹಾಭಾರತ ಭೀಷ್ಮಹರ್ವ 
ಯಥಾಯೋಗಂ ಯಥಾವೀರ್ಯಂ ಯಥೋತ್ಪಾಹಂ ಯಥಾವಯಃ । 
ಸಮಾಭಾಷ್ಯ ಪ್ರಹರ್ತವ್ಯಂ ನ ವಿಶ್ವೇ ನ ವಿಹಲೇ ॥೩೨॥ 
ತಮ್ಮ ಪರಾಕ್ರಮಕ್ಕೆ, ತಮ್ಮ ಕೌಶಲಕ್ಕೆ. ತಮ್ಮ ಉತ್ಸಾಹಕ್ಕೆ ಮತ್ತು ತಮ್ಮ 

ವಯಸ್ಸಿಗನುಗುಣವಾಗಿ ಶತ್ರುವನ್ನು ಹೆಸರು ಹಿಡಿದು ಕರೆದು ಪ್ರಹಾರ ಮಾಡಬೇಕು. 

ತನ್ನ ಮೇಲೆ ಶಸ್ತ್ರದ್ರಯೋಗ ಮಾಡುವುದಿಲ್ಲಎಂಬ ವಿಶ್ವಾಸವಿರುವವನಲ್ಲಿ ಅಥವಾ 
ಶಸ್ತ್ರಳಾತದಿಂದ ನೆರಳಾಡುವವನ ಮೇಲೆ ಶಸ್ತ್ರಪ್ರಯೋಗವನ್ನುಮಾಡಬಾರದು. 
ಪರೇಣ ಸಹ ಸಂಯುಕ್ತ: ಪ್ರಮತ್ತೋ ವಿಮುಖಸ್ತಥಾ । 
ಕ್ಷೀಣತಸ್ಟೋ ವಿವರ್ಮಾ ಚ ನ ಹಂತವ್ಯಃ ಕಥಂಚನ 14೩1 


ಇನ್ನೊಬ್ಬನ ಜೊತೆಯಲ್ಲಿಯುದ್ಧಮಾಡುತ್ತಿರುವವನ ಮೇಲೆ, ಪ್ರಮಾದದಿಂದ 


ಕೂಡಿರುವವನ ಮೇಲೆ, ಯುದ್ಧದಿಂದ ಓಮ್ಮೆಟುತ್ತಿರುವವನ ಮೇಲೆ, ತನ್ನಶಸ್ತಮತ್ತು 
ಕವಚವನ್ನುಕಳೆದುಕೊಂಡಿರುವವನ ಮೇಲೆ ಶಸ್ತ್ರವ್ರಯೋಗವನ್ನುಮಾಡಿ ಅವನನ್ನು 


ವಧೆ ಮಾಡಬಾರದು. 
ನ ಸೂತೇಜು ನ ಧುರ್ಯೇಷು ನ ಚ ಶಸ್ಟ್ರೋಪನಾಯಿಷು । 
ನ ಭೇರೀಶಂಖವಾದೇಷು ಪ್ರಹರ್ತವ್ಯಂ ಕಥಂಚನ WAV 
ಸಾರಥಿಗಳ ಮೇಲೆ. ರಥದಲ್ಲಿ ತಸ್ಫಗಳನ್ನು ತಂದುಕೊಡುವ ಕಾರ್ಮಿಕರ ಮೇಲೆ, 
ಭೇರೀ- ಶಂಖ ವಾದಗಳನ್ನು ಮಾಡುವವರ ಮೇಲೆ ಪ್ರಹಾರವನ್ನು ಮಾಡಬಾರದು. 
ಏವಂ ತೇ ಸಮಯಂ ಕೃತ್ವಾ ಕುರುಪಾಂಡವಸೋಮಕಳಾಃ । 
ಎಸ್ಮಯಂ ಪರಮಂ ಜಗ್ಗು; ಪ್ರೇಕ್ಷಮಾಣಾಃ ಪರಸ್ಪರಮ್‌ HA 
ಹೀಗೆ ಕುರು- ಪಾಂಡವ-ಸೋಮಕರು ನಿಬಂಧನೆಗಳನ್ನು ಮಾಡಿಕೊಂಡು 
ಒಬ್ಬರನ್ನೊಬ್ಬರು ನೋಡುತ್ತಾ ಬಹಳ ವಿಸ್ಮಯಾವಿಷ್ಟರಾದರು. 
ನಿವಿತ್ಯ ಚ ಮಹಾತ್ಥಾನಸ್ತತಸ್ತೇ ಪುರುಷರ್ಷಭಾಃ । 
ಪೃಷ್ಟ್ಣರೂಪಾಃ ಸುಮನಸೋ ಬಭೂವುಃ ಸಹಸೈನಿಳಾಃ WLI 


ಜಂಬೂಖಂಡನಿರ್ಮಾಣಪರ್ವ -9- 


ಪುರುಷಶ್ರೇಷ್ಠರಾದ ಆ ಮಹಾತ್ಮರೆಲ್ಲರೂ ತಮ್ಮ ಸೈನಿಕರ ಜೊತೆಯಲ್ಲಿ ಹೀಗೆ 
ಕುರುಕ್ಷೇತ್ರವನ್ನು ಪ್ರವೇಶ ಮಾಡಿ, ಒಳ್ಳೆಯ ಮನಸಿನಿಂದ ಕೂಡಿ 
ಸಂತೋಷವುಳವರಾದರು. 

u ಇತಿ ಶ್ರೀಮನ್ಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ಭೀಷ್ಮಪರ್ವಣಿ ಪ್ರಥಮೋ`ಧ್ಯಾಯ; ॥ 
॥| ಇತಿ ಜಂಬೂಖಂಡನಿರ್ಮಾಣಪರ್ವಣಿ ಪ್ರಥಮೋಂಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಮೊದಲನೆಯ ಅಧ್ಯಾಯ ಮುಗಿಯಿತು. 
LS aS 
ಎರಡನೆಯ ಅಧ್ಯಾಯ 
ಧೃತರಾಷ್ಟ್ರನಿಂದ ದಿವ್ಯದೃಷ್ಟಿಯ ನಿರಾಕರಣೆ. ವ್ಯಾಸರಿಂದ ಸಂಜಯನಿಗೆ 
ದಿವ್ಯದೃಷ್ಟಿಯ ದಾನ ಮತ್ತು ಧೃತರಾಷ್ಟನನ್ನು ಕುರಿತು ಅಪಶಕುನಗಳ ಕಥನ. 
ವೈಶಂಪಾಯನ: 

ತತ: ಪೂರ್ವಾಪರೇ ಸಂಧ್ಯೇ ಸಮೀಕ್ಷ 6 ಭಗವಾನ್‌ ಯಷಿಃ । 

ಸರ್ವವೇದವಿದಾಂ ಶ್ರೇಷ್ಠೋ ವ್ಯಾಸಃ ಸತ್ಯವತೀಸುತ: 11೧। 

ವೈಶಂಪಾಯನ- ಅನಂತರ ಸರ್ವವೇದವೇತ್ತರಲ್ಲಿ ಶ್ರೇಷ್ಠರಾದ, ಸತ್ಯವತೀ 
ಸುತರಾದ, ಯಷಿಗಳಾದ ಭಗವಾನ್‌ ವೇದವ್ಯಾಸರು ಎರಡು ಸಂಧ್ಯಾಕಾಲಗಳನ್ನು 
ನೋಡಿ ಮಾತನಾಡಿದರು. 

ಭವಿಷ್ಯತಿ ರಣೇ ಘೋರೇ ಭರತಾನಾಂ ಪಿತಾಮಹ: | 

ಪ್ರತ್ಯಕ್ಷದರ್ಶಿ ಭಗವಾನ್‌ ಭೂತಭವ್ಯಭವಿಷ್ಯವಿತ್‌ 12 

ವೈಚಿತ್ರವೀರ್ಯಂ ರಾಜಾನಂ ಸ ರಹಸ್ಯಂ ಬ್ರವೀದಿದಮ್‌ । 

ಶೋಚಂತಮಾರ್ತಂ ಧ್ಯಾಯಂತಂ ಪುತ್ರಾಣಾಮನಯಂ ತದಾ ॥೩॥ 

ಭರತರ ಪಿತಾಮಹರಾದ, ಎಲ್ಲವನ್ನೂ ಪ್ರತ್ಯಕ್ಷವಾಗಿ ನೋಡುವ, ಭೂತಭವಿಷ್ಯತ್‌ 


ವರ್ತಮಾನಗಳ ಜ್ಞಾನವುಳ್ಳ ಪೂಜ್ಯರಾದ ಅವರು ಘೋರವಾದ ಯುದ್ಧವು 
ಸನ್ನಿಹಿತವಾಗುತ್ತಿರಲು ತನ್ನ ಮಕ್ಕಳ ಅನ್ಯಾಯಗಳನ್ನು ಕುರಿತು ಯೋಚಿಸುತ್ತಾ 


-10- ಮಹಾಭಾರತ ಭೀಷ್ಮಪರ್ವ 


ಶೋಕದಿಂದ ಆರ್ತನಾಗಿದ್ದ ವಿಚಿತ್ರವೀರ್ಯಪುತ್ರನಾದ ಧೃತರಾಷ್ಟ್ರನನ್ನು ಕುರಿತು 
ಏಕಾಂತದಲ್ಲಿಈ ಮಾತುಗಳನ್ನು ಆಡಿದರು. 


ಶ್ರೀವ್ಯಾಸಃ 
ರಾಜನ್‌ ಪರೀತಕಾಲಾಸ್ತೇ ಪುತ್ರಾಶ್ಚಾನ್ಯೇ ಚ ಭೂಮಿಪಾಃ । 
ತೇ ಹನಿಷ್ಯಂತಿ ಸಂಗ್ರಾಮೇ ಸಮಾಸಾದ್ಯೇತರೇತರಮ್‌ 11೪॥ 


ಶ್ರೀವ್ಯಾಸ- ಎಲೈ ರಾಜನೇ, ನಿನ್ನ ಮಕ್ಕಳಿಗೂ ಮತ್ತು ಬೇರೆ ರಾಜರುಗಳಿಗೂ 
ಕಾಲವು (ಮೃತ್ಯುಕಾಲವು) ತುಂಬಿ ಬಂದಿದೆ. ಅವರು ಪರಸ್ಪರವಾಗಿ ಎದುರಿಸಿ 
ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಕೊಲ್ಲುವರು. 


ತೇಷು ಕಾಲಪರೀತೇಷು ವಿನಶ್ಯತ್ಸು ಚ ಭಾರತ । 
ಕಾಲಪರ್ಯಾಯಮಾಜ್ಞಾಯ ಮಾ ಸ್ಥ ಶೋಕೇ ಮನಃ ಕೃಥಾಃ ॥೫॥ 


ಎಲ್ಫೆ ಭಾರತನೇ, ಕಾಲಪಕ್ಷವಾಗಿ ಅವರು ವಿನಾಶವನ್ನುಹೊಂದುತ್ತಿರಲು, ಕಾಲದ 
ಗತಿಯನ್ನುತಿಳಿದು ನೀನು ಮನಸ್ಸಿನಲ್ಲಿಶೋಕವನ್ನುತಂದುಕೊಳ್ಳಬಾರದು. 


ಯದಿ ತ್ವಿಚ್ಛಸಿ ಸಂಗ್ರಾಮಂ ದ್ರಷ್ಟಮೇನಂ ವಿಶಾಂಪತೇ । 

ಚಕ್ಬುರ್ದದಾನಿ ತೇ ಹಂತ ಯುದ್ಧಮೇತನ್ನಿಶಾಮಯ Wl 

ಎಲೈ ರಾಜನೇ, ನೀನು ಈ ಯುದ್ಧವನ್ನು ನೋಡಲು ಬಯಸುವುದಾದರೆ ನಿನಗೆ 
ನಾನು ಸಂತೋಷದಿಂದ ದಿವ್ಯದೃಷ್ಟಿಯನ್ನು ಕೊಟ್ಟೇನು! ಈ ಯುದ್ಧವನ್ನು ನೀನು 
ನೋಡುವವನಾಗು. 

ಧೃತರಾಷ್ಟ್ರ 
ನ ರೋಚಯೇ ಜ್ಞಾತಿವಧಂ ದ್ರಷ್ಟುಂ ಬ್ರಹ್ಮರ್ಷಿಸತ್ತವು । 
ಯುದ್ಧಮೇತತ್ತ ಶೇಷೇಣ ಶೃಣುಯಾಂ ತವ ತೇಜಸಾ ZU 


ಧೃತರಾಷ್ಟ್ರ: ಎಲೈ ಬ್ರಹ್ಮರ್ಷಿಶ್ರೇಷ್ಠರೇ, ನಾನು ಜ್ಞಾತಿಗಳ ವಧೆಯನ್ನುನೋಡಲು 


ಬಯಸುವುದಿಲ್ಲ. ನಿಮ್ಮ ಅನುಗ್ರಹದಿಂದ ಈ ಯುದ್ಧದ ವಿವರವನ್ನು ಸಮಗ್ರವಾಗಿ 
ಕೇಳಲು ಬಯಸಿಯೇನು! 


ಜಂಬೂಖಂಡನಿರ್ಮಾಣಪರ್ವ -11- 


ವೈಶಂಪಾಯನಃ 

ತಸ್ಥಿನನಿಚ್ಛತಿ ದ್ರಷ್ಟುಂ ಸಂಗ್ರಾಮಂ ಶ್ರೋತುಮಿಚ್ಛತಿ । 

ವರಾಣಾಮೀಶ್ದರೋ ದಾತಾ ಸಂಜಯಾಯ ವರಂ ದದೌ 11೮ 

ವೈಶಂಪಾಯನ- ಹೀಗೆ ಧೃತರಾಷ್ಟ್ರನು ಯುದ್ಧವನ್ನು ನೋಡಲು ಬಯಸದೆ, ಕೇಳಲು 
ಮಾತ್ರ ಬಯಸುತ್ತಿರಲು, ವರಗಳನ್ನು ಕೊಡುವವರಲ್ಲಿ ಶ್ರೇಷ್ಠರಾದ ವ್ಯಾಸರು 
ಸಂಜಯನಿಗೆ ವರವನ್ನು ನೀಡಿದರು. 

ವ್ಯಾಸಃ 

ಏಷ ತೇ ಸಂಜಯೋ ರಾಜನ್‌ ಯುದ್ಧಮೇತದ್‌ ವದಿಷ್ಯತಿ । 

ಏತಸ್ಯ ಸರ್ವಂ ಸಂಗ್ರಾಮೇ ನಪರೋಕ್ಸಂ ಭವಿಷ್ಯತಿ al 

ವ್ಯಾಸರು- ಎಲೈ ರಾಜನೇ, ಈ ಸಂಜಯನು ನಿನಗೆ ಈ ಯುದ್ಧವನ್ನು 
ವರ್ಣಿಸುವನು. ಈ ಯುದ್ಧದಲ್ಲಿ ಇವನಿಗೆ ಎಲ್ಲವೂ ಪ್ರತ್ಯಕ್ಷವಾಗುವುದು. 

ಚಕ್ಷುಷಾ ಸಂಜಯೋ ರಾಜನ್‌ ದಿವ್ಯೇನೈಷ ಸಮನ್ನಿತಃ । 

ಕಥಯಿಷ್ಯತಿ ತೇ ಯುದ್ಧಂ ಸರ್ವಜ್ಞಶ್ಲ ಭವಿಷ್ಯತಿ lee] 

ಎಲ್ಫೆ ರಾಜನೇ, ಈ ಸಂಜಯನು ದಿವ್ಯದೃಷ್ಟಿಯಿಂದ ಕೂಡಿದವನಾಗಿ ಈ 
ಯುದ್ಧದಲ್ಲಿನಡೆಯುವ ಎಲ್ಲವನ್ನೂನಿನಗೆ ಹೇಳುವನು. ಈ ವಿಷಯದಲ್ಲಿಅವನು 
ಸರ್ವಜನಾಗುವನು. 

ld 

ಪ್ರಕಾಶಂ ವಾ ರಹಸ್ಯಂ ವಾ ರಾತ್ರೌ ವಾ ಯದಿ ವಾ ದಿವಾ | 

ಮನಸಾ ಚಿಂತಿತಮಪಿ ಸರ್ವಂ ವೇತ್ಚೃತಿ ಸಂಜಯಃ 11೧೧ 

ಪ್ರಕಾಶವಾಗಲೀ ಅಥವಾ ರಹಸ್ಯವಾಗಲೀ, ರಾತ್ರಿಯಾಗಲೀ ಅಥವಾ 
ಹಗಲಾಗಲೀ, ನಡೆಯುವ ವಿಷಯಗಳನ್ನು ಮತ್ತು ಮನಸ್ಸಿನಲ್ಲಿ ಚಿಂತಿಸಿದ ಎಲ್ಲ 
ವಿಷಯವನ್ನೂ ಸಂಜಯನು ತಿಳಿಯುವನು. 

ನೈನಂ ಶಸ್ಟಾಣಿ ಭೇತ್ಮ್ಯಂತಿ ನೈನಂ ಬಾಧಿಷ್ಯತೇ ಶ್ರಮ: | 

ಗಾವಲ್ಗಣಿರಯಂ ಜೀವನ್‌ ಯುದ್ದಾದಸ್ಥಾದ್‌ ವಿಮೋಕ್ಷ ಟೇ 11೧೨!॥ 


-12- ಮಹಾಭಾರತ ಭೀಷ್ಮಪರ್ವ 


ಇವನನ್ನು ಯಾವ ಶಸ್ತ್ರಗಳೂ ಗಾಯಗೊಳಿಸುವುದಿಲ್ಲ. ಇವನಿಗೆ 
ಶ್ರಮವಾಗುವುದಿಲ್ಲ. ಗವಲ್ಲಣನ ಪುತ್ರನಾದ ಇವನು ಜೀವಂತನಾಗಿ ಈ ಯುದ್ಧದಿಂದ 
ಹೊರಬರುವನು. 


ಅಹಂ ಚ ಕೀರ್ತಿಮೇತೇಷಾಂ ಕುರೂಣಾಂ ಭರತರ್ಷಭ | 

ಪಾಂಡವಾನಾಂ ಚ ಸರ್ವೇಷಾಂ ಪ್ರಥಯಿಷ್ಯಾಮಿ ಮಾ ಶುಚಃ ॥೧೩॥ 

ಎಲೈ ಭರತಶ್ರೇಷ್ಠನೇ, ನಾನಾದರೂ ಈ ಕುರುಗಳ ಮತ್ತು ಎಲ್ಲ ಪಾಂಡವರ 
ಕೀರ್ತಿಯನ್ನು ಹರಡುವೆನು. ನೀನು ದುಃಖಪಡಬೇಡ. 

ದಿಷ್ಠಮೇತತ್‌ ಪುರಾ ಚೈವ ನಾತ್ರ ಶೋಚಿತುಮರ್ಹಸಿ । 

ನ ಚೈವ ಶಕ್ಕಂ ಸಂಯಂತುಂ ಯತೋ ಧರ್ಮಸ್ತತೋ ಜಯಃ ॥।೧೪॥ 

ಇದು ಹಿಂದೆಯೇ ಕ್ಸೃಪ್ತವಾಗಿದೆ. ಈ ವಿಷಯದಲ್ಲಿ ನೀನು ಶೋಕಪಡುವ 
ಕಾರಣವಿಲ್ಲ ಮತ್ತು ಇದನ್ನು ನಿವಾರಿಸಲೂ ಸಾಧ್ಯವಿಲ್ಲ. ಎಲ್ಲಿ ಧರ್ಮವಿದೆಯೋ 
ಅಲ್ಲಿಜಯವುಂಟಾಗುತ್ತದೆ. 

ವೈಶಂಪಾಯನಃ 
ಏವಮುಕ್ತ್ವಾ ಸ ಭಗವಾನ್‌ ಕುರೂಣಾಂ ಪ್ರಪಿತಾಮಹ: । 
ಪುನರೇವ ಮಹಾಬಾಹೋ ಧೃತರಾಷ್ಟ್ರಮುವಾಚ ಹ 11೧೫॥ 


ವೈಶಂಪಾಯನ- ಹೀಗೆ ಹೇಳಿ ಕುರುಗಳ ಪ್ರಪಿತಾಮಹರಾದ ಭಗವಾನ್‌ ವ್ಯಾಸರು 
ಮಹಾಬಾಹುವಾದ ಧೃತರಾಷ್ಟ್ರನನ್ನುಕುರಿತು ಪುನಃ ಮಾತನಾಡಿದರು. 


ಇಹ ಯುದ್ಧೇ ಮಹಾರಾಜ ಭವಿಷ್ಯತಿ ಮಹಾನ್‌ ಕ್ಷಯ: । 
ಯಥೇಮಾನಿ ನಿಮಿತ್ತಾನಿ ಭಯಾಯಾದ್ಯೋಪಲಕ್ಷಯೇ WHOL I 


ಎಲ್ಲೆ ಮಹಾರಾಜನೇ, ನಾನು ಭಯಸೂಚಕವಾದ ಈ ಶಕುನಗಳನ್ನು 
ಗಮನಿಸುತ್ತಿದ್ದೇನೆ. ಅದರಂತೆ ಈ ಯುದ್ಧದಲ್ಲಿದೊಡ್ಡನಾಶವು ಉಂಟಾಗಲಿದೆ. 

ಶ್ಯೇನಾ ಗೃಧ್ರಾಶ್ಚ ಕಾಕಾಶ್ಚ ಕಂಕಾಶ್ಚ ಸಹಿತಾ ಬಲೈ: । 

ಸಂಪತಂತಿ ವನಾಂತೇಷು ಸಮವಾಯಾಂಶ್ಚ ಕುರ್ವತೇ WO 


ಜಂಬೂಖಂಡನಿರ್ಮಾಣಪರ್ವ -13- 


ಹದ್ದುಗಳು, ಗಿಡಗಗಳು, ಕಾಗೆಗಳು, ಗ್ರಧ್ರಗಳು ಮತ್ತು ಬಲಪಕ್ಷಿಗಳು ಕಾಡಿನ 
ಅಂಚಿಗೆ ಹಾರಿಬಂದು ಗುಂಪುಗೂಡುತ್ತಿವೆ. 


ಅತ್ಯುಗ್ರಂ ಚ ಪ್ರಪಶ್ಯಂತಿ ಯುದ್ಧಮಾನಂದಿನೋ ದ್ವಿಜಾಃ । 
ಕ್ರವ್ಯಾದಾ ಭಕ್ಷಯಿಷ್ಯಂತಿ ಮಾಂಸಾನಿ ಗಜವಾಜಿನಾಮ್‌ 11೧೮॥ 


ಯುದ್ಧವನ್ನು ಸವಿಯುವ ಕ್ರೂರಪಕ್ಷಿಗಳು ಬಹಳ ಉಗ್ರವಾಗಿ ನೋಡುತ್ತಿವೆ. 
ಮಾಂಸಾಹಾರಿ ಪ್ರಾಣಿಗಳು ಗಜಾಶ್ತಗಳ ಮಾಂಸಗಳನ್ನು ತಿನ್ನುವವು. 


ಖೇಟಾ ಹಾಹೇತಿ ವಾಶಂತೋ ಭೈರವಂ ಭಯವೇದಿನ: । 

ಕಹ್ವಾಃ ಪ್ರಯಾಂತಿ ಮಧ್ಯೇನ ದಕ್ಷಿಣಾಮಭಿತೋ ದಿಶಮ್‌ 11೧೯॥ 

ಗ್ರಾಮಗಳು ಅಥವಾ ಕ್ರೂರಪಕ್ಷಿಗಳು ಹಾಹಾಕಾರವನ್ನು ಮಾಡುತ್ತಾ ಭೀಕರವಾದ 
ಭಯವನ್ನು ಸೂಚಿಸುತ್ತಿವೆ. ಬಕಪಕ್ಷಿಗಳು ಅವುಗಳ ಮಧ್ಯದಲ್ಲಿದಕ್ಷಿಣಾಭಿಮುಖವಾಗಿ 
ಹೋಗುತ್ತಿವೆ. 

ಉಭೇ ಪೂರ್ವಾಪರೇ ಸಂಧ್ಯೇ ನಿತ್ಯಂ ಪಶ್ಯಾಮಿ ಭಾರತ । 

ಉದಯಾಸ್ತಮಯೇ ಸೂರ್ಯಂ ಕಬಂಧ್ಯೆಃ ಪರಿವಾರಿತಮ್‌ 1॥೨೦॥ 

ಎಲೈ ಭಾರತನೇ, ಪ್ರಾತಃಕಾಲದ ಮತ್ತು ಸಾಯಂಕಾಲದ ಎರಡು ಸಂಧಿ 
ಗಳಲ್ಲಿಯೂ ಸೂರ್ಯನ ಉದಯಾಸ್ತಮಯ ಸಮಯಗಳಲ್ಲಿ ಸೂರ್ಯನು 
ಪರಿವೇಶಗಳಿಂದ ಸುತ್ತುವರಿಯಲ್ಪಟ್ಟಿರುವುದನ್ನುನಾನು ನೋಡುತ್ತಿದ್ದೇನೆ. 

ಶ್ಲೇತಲೋಹಿತಪರ್ಯಂತಾ: ಕೃಷ್ಣಗ್ರೀವಾಃ ಸವಿದ್ಯುತಃ । 

ತ್ರಿವರ್ಣಾಃ ಪರಿಘಾಃ ಸಂಧೌ ಭಾನುಮಾವಾರಯಂತ್ಯುತ 1೨೧ 

ಬಿಳಿ ಮತ್ತು ಕೆಂಪು ಬಣ್ಣಗಳಿಂದ ಕೂಡಿರುವ, ಮಧ್ಯದಲ್ಲಿ ಸ್ವಲ್ಪಭಾಗ ಕಪ್ಪಾದ 
ಮಿಂಚುಗಳಿಂದ ಕೂಡಿದ ಈ ಮೂರುವರ್ಣದ ಪರಿವೇಶಗಳು ಸಂಧ್ಯಾಕಾಲದಲ್ಲಿ 
ಸೂರ್ಯನನ್ನು ಸುತ್ತುವರಿಯುತ್ತಿವೆ. 


ಜ್ವಲಿತಾರ್ಕೇಂದುನಕ್ಷತ್ರಂ ನಿರ್ವಿಶೇಷದಿನಕ್ಷಪಮ್‌ | 
ಅಹೋರಾತ್ರಂ ಮಯಾ ದೃಷ್ಟಂ ತತ್‌ಕ್ಹಯಾಯ ಭವಿಷ್ಯತಿ 11೨೨ 


-14- ಮಹಾಭಾರತ ಭೀಷ್ಮಪರ್ವ 


ಸೂರ್ಯ, ಚಂದ್ರ, ನಕ್ಷತ್ರಗಳು ಜಲಿತವಾಗಿವೆ. ಹಗಲು ಮತ್ತು ರಾತ್ರಿಗಳಲ್ಲಿ 
ಯಾವ ವ್ಯತ್ಯಾಸವೂ ಕಾಣುತ್ತಿಲ್ಲ. ಪ್ರತಿದಿನವೂ ನಾನು ನೋಡುತ್ತಿರುವ ಈ ಶಕುನವು 
ದೊಡ್ಡ ಕ್ಷಯವನ್ನು ಸೂಚಿಸುವುದು. 


ಅಲಕ್ಷ್ಯಃ ಪ್ರಭಯಾ ಹೀನಃ ಪೌರ್ಣಮಾಸೀಂ ಚ ಕಾರ್ತಿಕೀಮ್‌ । 
ಚಂದ್ರೋರ ಭೂದಗ್ನಿವರ್ಣಶ್ಚ ಸಮವರ್ಣೇ ನಭಸ್ತಳೇ 11೨೩11 


ಇಲ್ಲಿ ಕಾರ್ತಿಕ ಪೌರ್ಣಿಮಾಸೆಯಂದು ಚಂದ್ರನು ಕಾಂತಿಹೀನನಾಗಿ 
ಅಗ್ನಿವರ್ಣದಿಂದ ಕೂಡಿದ ಆಕಾಶದಲ್ಲಿತಾನೂ ಅಗ್ನಿವರ್ಣದಿಂದ ಕೂಡಿದವನಾಗಿ 
ಅವನನ್ನು ಗಮನಿಸಲು ಸಾಧ್ಯವೇ ಆಗುತ್ತಿಲ್ಲ. 


ಸ್ಪಪ್ಪ 693 ನಿಹತಾ ವೀರಾ ಭೂಮಿಮಾವೃತ್ಯ ಪಾರ್ಥಿವಾಃ । 

ರಾಜಾನೋ ರಾಜಪುತ್ರಾಶ್ಚ ಶೂರಾಃ ಪರಿಘಬಾಹವ:ಃ 1೨೪॥। 

ಭೂಮಿಯ ಮೇಲಿರುವ ಒನಕೆಯಂತಹ ಬಾಹುಗಳುಳ್ಳ, ಶೂರರಾದ ಮತ್ತು 
ವೀರರಾದ ರಾಜರು ಮತ್ತು ರಾಜಪುತ್ರರು ಭೂಮಿಯ ಮೇಲೆ ಸತ್ತು, ಭೂಮಿಯನ್ನು 
ಮುಚ್ಚಿಮಲಗುವರು. 

ಅಂತರಿಕ್ಷೇ ವರಾಹಸ್ಯ ವೃಷದಂಶಸ್ಯ ಚೋಭಯೋಃ । 

ಪ್ರಣಾದಂ ಯುಧ್ಯತೋ ರಾತ್ರೌ ರೌದ್ರಂ ನಿತ್ಯಂ ಪ್ರಲಕ್ಷಯೇ 11೨೫ 

ಅಂತರಿಕ್ಚದಲ್ಲಿರಾತ್ರಿಯ ಕಾಲದಲ್ಲಿವರಾಹ ಮತ್ತು ಮಾರ್ಜಾಲಗಳು ಯುದ್ಧವನ್ನು 
ಮಾಡುತ್ತಾ, ಭಯಂಕರವಾದ ನಾದವನ್ನು. ಮಾಡುವುದನ್ನು ನಿತ್ಯವೂ ನೋಡುತ್ತಿದ್ದೇನೆ. 

ದೇವತಾಪ್ರತಿಮಾಶ್ಸಾಪಿ ಕಂಪಂತಿ ಚ ಹಸಂತಿ ಚ । 

ವಮಂತಿ ರುಧಿರಂ ಚಾಸ್ಕ್ಯೈಃ ಸ್ಟಿದ್ಯಂತಿ ಪ್ರಪತಂತಿ ಚ 1|೨೬।॥ 


ದೇವತಾಪ್ರತಿಮೆಗಳು ಅಲುಗಾಡುತ್ತಿವೆ ಮತ್ತು ನಗುತ್ತಿವೆ. ಬಾಯಿಂದ ರಕ್ತವನ್ನು 
ಸುರಿಸುತ್ತಿವೆ. ಬೆವರುತ್ತಿವೆ ಮತ್ತು ಬೀಳುತ್ತಿವೆ. 


ಅನಾಹತಾ ದುಂದುಭಯಃ ಪ್ರಣದಂತಿ ವಿಶಾಂಪತೇ । 
ಅಯುಕ್ತಾಶ್ಚ ಪ್ರವರ್ತಂತೇ ಕ್ಷತ್ರಿಯಾಣಾಂ ಮಹಾರಥಾಃ 11೨೭ 


ಜಂಬೂಖಂಡನಿರ್ಮಾಣಪರ್ವ -15- 


ಎಲ್ಫೆ ರಾಜನೇ, ಬಾರಿಸದಿದ್ದರೂ ದುಂದುಭಿಗಳು ನಾದವನ್ನು ಮಾಡುತ್ತಿವೆ. 
ಮಹಾರಥರಾದ ಕ್ಷತ್ರಿಯರ ರಥಗಳು ಹೂಡದಿದ್ದರೂ ಮುಂದೆ ಚಲಿಸುತ್ತಿವೆ. 


ಕೋಕಿಲಾಃ ಶತಪತ್ರಾಶ್ಚ ಚಾಷಾ ಭಾಸಾಃ ಶುಕಾಸ್ತಥಾ । 
ಸಾರಸಾಶ್ಚ ಮಯೂರಾಶ್ಚ ವಾಚೋ ಮುಂಚಂತಿ ದಕ್ಷಿಣಾ: 1೨೮ 


ಕೋಗಿಲೆಗಳು, ಶತಪತ್ರಗಳು, ಚಾಷಗಳು (ಹಂಗನ ಹಕ್ಕಿಗಳು), ಶಕುಂತ 
ಪಕ್ಷಿಗಳು, ಗಿಣಿಗಳು, ಸಾರಸ ಪಕ್ಷಿಗಳು ಮತ್ತು ನವಿಲುಗಳು ದಕ್ಷಿಣಾಭಿಮುಖವಾಗಿ 
ನಿಂತು ಕಿರುಚುತ್ತಿವೆ. 


ಗೃಹೀತಶಸ್ವಾವರಣಾ ವರ್ಮಿಣೋ ವಾಜಿಪೃಷ್ಠಗಾಃ I 
ಅರುಣೋದಯೇಷು ದೃಶ್ಯಂತೇ ಶತಶಃ ಶಲಭವ್ರಜಾಃ ೨೯ 


ಅರುಣೋದಯ ಕಾಲದಲ್ಲಿ ನೂರಾರು ಸಂಖ್ಯೆಯ ಪತಂಗಗಳ ಹಿಂಡು 
ಆಯುಧಗಳನ್ನು, ಆಭರಣಗಳನ್ನು, ಕವಚಗಳನ್ನು ಮತ್ತು ಅಶ್ವಗಳ ಹಿಂಭಾಗವನ್ನು 
ಮುತ್ತುತ್ತಿರುವುದು ಕಂಡುಬರುತ್ತಿದೆ. 


ಉಭೇ ಸಂಧ್ಯೇ ಪ್ರಕಾಶೇತೇ ದಿಶಾಂ ದಾಹಸಮನ್ನಿತೇ । 
ಆಸೀದ್‌ ರುಧಿರವರ್ಷಂ ಚ ಅಸ್ಥಿವರ್ಷಂ ಚ ಭಾರತ 11೩೦॥ 


ಎರಡು ಸಂಧ್ಯಾಕಾಲಗಳಲ್ಲಿಯೂ ದಿಕ್ಕುಗಳು ದಾಹದಿಂದ ಕೂಡಿವೆ. ಎಲ್ಫೆ 
ಭಾರತನೇ, ರಕ್ತದ ಮಳೆಯೂ ಮತ್ತು ಮೂಳೆಗಳ ಮಳೆಯೂ ಉಂಟಾಯಿತು. 

ಯಾ ಚೈಷಾ ವಿಶ್ರುತಾ ರಾಜಂಸ್ಕ್ರೈಲೋಕ್ಕೇ ಸಾಧುಸಮ್ಮತಾ ! 

ಅರುಂಧತೀ ತಯಾಪ್ಯೇಷ ವಸಿಷ್ಠ; ಪೃಷ್ಠತಃ ಕೃತಃ 11೩೧1 

ಎಲೈ ರಾಜನೇ, ಮೂರುಲೋಕಗಳಲ್ಲಿವಿಶ್ರುತವಾದ, ಸಜ್ಜನರಿಗೆ ಸಮ್ಮತವಾದ 
ಈ ಅರುಂಧತೀ ನಕ್ಷತ್ರವೂ ಸಹ ವಸಿಷ್ಠ ನಕ್ಷತ್ರವನ್ನು ಹಿಂದೆ ಹಾಕಿ ಮುಂದೆ ಸಾಗಿದೆ. 


ರೋಹಿಣೀಂ ಪೀಡಯನ್ನೇವ ಸ್ಥಿತೋ ರಾಜನ್‌ ಶನೈಶ್ಚರ: । 
ವ್ಯಾವೃತ್ತಂ ಲಕ್ಷ್ಮ ಸೋಮಸ್ಯ ಭವಿಷ್ಯತಿ ಮಹದ್‌ ಭಯಮ್‌ 1೩೨1 


-16- ಮಹಾಭಾರತ ಭೀಷ್ಮಪರ್ವ 


ಎಲೈ ರಾಜನೇ, ಶನಿಯು ವೃಷಭ ರಾಶಿಯಲ್ಲಿ ರೋಹಿಣೀ ನಕ್ನತ್ರವನ್ನು 
ಪೀಡಿಸುತ್ತಿದ್ದಾನೆ. ಚಂದ್ರನ ಚಿಹ್ನೆಯು ಕಂಡುಬರುತ್ತಿಲ್ಲ. ದೊಡ್ಡ ಭಯವು 
ಉಂಟಾಗಲಿದೆ. 
ಅನಭ್ರೇ ಚ ಮಹಘೋರಸ್ತನಿಕಂ ಶ್ರೂಯತೇ ಭೃಶಮ್‌ । 
ವಾಹನಾನಾಂ ಚ ರುದತಾಂ ನಿಪತಂತ್ರ ಶ್ರುಬಿಂದವಃ 1(೩೩। 
ಮೋಡವಿಲ್ಲದ ಆಕಾಶದಲ್ಲಿ ಸತತವಾಗಿ ಘೋರವಾದ ಗುಡುಗುಗಳು ಕೇಳಿ 
ಬರುತ್ತಿವೆ. ಅಳುತ್ತಿರುವ ಗಜಾಶ್ವ-ವಾಹನಗಳ ಕಣ್ಣಿನಿಂದ ನೀರು ಸುರಿಯುತ್ತಿದೆ. 
1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಭೀಷ್ಮ ಪರ್ವಣಿ ದ್ವಿತೀಯೋ1ಧ್ಯಾಯಃ W 
(ಇತಿ ಜಂಬೂಖಂಡನಿರ್ಮಾಣಪರ್ವಣಿ ದ್ವಿತಠೀಯೋ”ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ಎರಡನೆಯ ಅಧ್ಯಾಯ ಮುಗಿಯಿತು. 
LR 
ಮೂರನೆಯ ಅಧ್ಯಾಯ 
ವ್ಯಾಸರಿಂದ ಅಪಶಕುನಗಳ ಕಥನದ ಅನುವೃತ್ತಿ. 
ವ್ಯಾಸಃ 
ಖರಾ ಗೋಷು ಪ್ರಜಾಯಂತೇ ರಮಂತೇ ಮಾತೃಭಿಃ ಸುತಾಃ । 
ಅನಾರ್ತವಂ ಪುಷ್ಪಫಲಂ ದರ್ಶಯಂತಿ ವನೇ ದ್ರುಮಾಃ Holt 


ವ್ಯಾಸರು- ಗೋವುಗಳಲ್ಲಿ ಕತ್ತೆಗಳು ಜನಿಸುತ್ತವೆ. ಪುತ್ರರು ತಾಯಿಯರ 
ಜೊತೆಯಲ್ಲಿ ರಮಿಸುತ್ತಾರೆ. ಕಾಡಿನಲ್ಲಿ ಮರಗಳು ಆ ಯತುವಿಗೆ ಯೋಗ್ಯವಲ್ಲದ 
ಪುಷ್ಠ- ಫಲಗಳನ್ನು ಕೊಡುತ್ತವೆ. 

ಗರ್ಭಿಣ್ಯೋ ರಾಜಪುತ್ರ ಶ್ಚ ಜನಯಂತಿ ವಿಭೀಷಣಾನ್‌ । 

ಕ್ರವ್ಯಾದಾನ್‌ ಪಕ್ಷಿಣಕ್ಷೆವ ಗೋಮಾಯೂನಪರಾನ್‌ ಮೃಗಾನ್‌ 1೨1 


ಗರ್ಭಿಣಿಯರಾದ ರಾಜಕುಮಾರಿಯರು ಭಯಂಕರವಾದ ಮಾಂಸಾಹಾರಿ 
ಪ್ರಾಣಿಗಳನ್ನೂ ಪಕ್ಷಿಗಳನ್ನೂ, ನರಿಗಳನ್ನೂ, ಉಳಿದ ಮೃಗಗಳನ್ನೂ ಪ್ರಸವಿಸುತ್ತಾರೆ. 


ಜಂಬೂಖಂಡನಿರ್ಮಾಣಪರ್ವ -17- 


ತ್ರಿವಿಷಾಣಾಶ್ಚತುರ್ನೇತ್ರಾ: ಪಂಚಪಾದಾಃ ದ್ವಿಮೇಹನಾ: । 

ದ್ವಿಶೀರ್ಷಾಶ್ಚ ದ್ವಿಪ್ರಚ್ಛಾಶ್ಚ ದಂಷ್ಟಿಣಃ ಪಶವೋಶಿವಾಃ 11೩1 

ಮೂರು ಕೊಂಬುಗಳು, ನಾಲ್ಕು ಕಣ್ಣುಗಳು, ಐದು ಕಾಲುಗಳು, ಎರಡು 
ಮೂತ್ರದ್ದಾರಗಳು, ಎರಡು ತಲೆಗಳು, ಎರಡು ಬಾಲಗಳು ಮತ್ತು ಕೋರೆಯ 
ಹಲ್ಲುಗಳನ್ನು ಹೊಂದಿದ ಅಮಂಗಳವಾದ ಪಶುಗಳು ಜನಿಸುತ್ತವೆ. 


ಜಾಯಂತೇ ವಿವೃತಾಸ್ಯಾಶ್ಚ ವ್ಯಾಹರಂತೋಶಶಿವಾ ಗಿರಃ । 
ತ್ರಿಪದಾಃ ಶಿಖನಸ್ತಾರ್ಕ್ಟ್ಟಾಶ್ಚತುರ್ದಂಷ್ಭ್ರಾ ವಿಷಾಣಿನಃ 11೪॥ 


ಹುಟ್ಟುವಾಗಲೇ ದೊಡ್ಡದಾಗಿ ತೆರೆದ ಬಾಯಿಂದ ಅಮಂಗಳವಾದ ಮಾತುಗಳನ್ನು 
ಆಡುತ್ತಾರೆ. ನವಿಲುಗಳು ಮತ್ತು ಗರುಡ ಪಕ್ಷಿಗಳು ಮೂರು ಪಾದಗಳನ್ನೂ ಕ ಕೊಂಬುಳ್ಳ 
ಪ್ರಾಣಿಗಳು ನಾಲ್ಕುಕೋರೆಹಲ್ಲುಗಳನ್ನು ಹೊಂದಿರುತ್ತವೆ. 


ತಥೈವಾನ್ಯಾಶ್ಚ ದೃಶ್ಯಂತೇ ಸ್ಟೀಯಶ್ಚ ಬ್ರಹ್ಮವಾದಿನಾಮ್‌ । 


ವೈನತೇಯಾನ್‌ ಮಯೂರಾಂಶ್ಚ ಜನಯಂತ್ಯ: ಪುರೇ ತವ 11೫1 
ಅದರಂತೆ ಬ್ರಾಹ್ಮಣ ಸ್ವೀಯರು ಗರುಡಗಳನ್ನೂ, ನವಿಲುಗಳನ್ನೂ ಪ್ರಸವಿಸುವುದು 
ನಿನ್ನಪಟ್ಟಣದಲ್ಲಿಕಂಡುಬರುತ್ತದೆ. 


ಗೋವತ್ತಂ ವಡವಾ ಸೂತೇ ಶ್ವಾ ಸೃಗಾಲಂ ಮಹೀಪತೇ । 
ಕ್ರಕರಾನ್‌ ಶಾರಿಕಾಶ್ಚೆವ ಶುಕಾಂಶ್ಚಾಶುಭವಾದಿನಃ Wl 


ಎಲ್ಫೆ ರಾಜನೇ, ಕುದುರೆಯು ಗೋವತ್ಸವನ್ನೂ, ನಾಯಿಯು ನರಿಯನ್ನೂ 
ಪ್ರಸವಿಸುತ್ತದೆ. ಕಬ್ಬಕ್ಕಿಗಳು ಕೆಟ್ಟಮಾತುಗಳನ್ನಾಡುವ ಶುಕ, ಶಾರಿಕಗಳನ್ನು ಪ್ರಸವಿಸುತ್ತವೆ. 

ಸ್ವಿಯಃ ಕಾಚಿತ್‌ ಪ್ರಜಾಯಂತೇ ಚತಸ್ರಃ ಪಂಚ ಕನ್ಯಕಾ: । 

ತಾ ಜಾತಮಾತ್ರಾ ನೃತ್ಯಂತಿ ಗಾಯಂತಿ ಚ ಹಸಂತಿ ಚ 11೭। 

ಸ್ತ್ರೀಯರು ಒಮ್ಮೊಮ್ಮೆ ಒಟ್ಟಿಗೆ ನಾಲ್ಕೈದು ಹೆಣ್ಣುಮಕ್ಕಳಿಗೆ ಜನ್ಮವೀಯುತ್ತಾರೆ. ಆ 
ಹೆಣ್ಣು ಶಿಶುಗಳಾದರೂ ಹುಟ್ಟಿದ ತಕ್ಷಣವೇ ಕುಣಿಯುತ್ತವೆ, ನಗುತ್ತವೆ ಮತ್ತು 
ಹಾಡುತ್ತವೆ. 


-18- ಮಹಾಭಾರತ ಭೀಷ್ಮಪರ್ವ 


ಪೃಥಗ್‌ಜನಸ್ಯ ಕುಡಕಾ: ಸ್ತನಪಾಃ ಸ್ಟೇನವೇಶ್ಶನಿ । 
ನೃತ್ಯಂತಿ ಪರಿಗಾಯಂತಿ ವೇದಯಂತೋ ಮಹದ್ದಯಮ್‌ 11೮॥ 


ನೀಚಜನರ ಮನೆಯಲ್ಲಿ ಮತ್ತು ಕಳ್ಳರ ಮನೆಗಳಲ್ಲಿ ಆಗ ತಾನೇ ಹುಟ್ಟಿದ 
ಅಂಗವಿಕಲಗಳಾದ ಶಿಶುಗಳು ದೊಡ್ಡಭಯವನ್ನುಸೂಚಿಸುತ್ತಾ ಕುಣಿಯುತ್ತಾರೆ ಮತ್ತು 
ಹಾಡುತ್ತಾರೆ. 

ಪ್ರತಿಮಾಶ್ಚಾಲಿಖಂತ್ಯನ್ಯೇ ಸಶಸ್ವ್ರಾ ಕಾಲಚೋದಿತಾ: | 

ಅನ್ಯೋನ್ಯಮಭಿಧಾವಂತಿ ಶಿಶವೋ ದಂಡಪಾಣಯಃ । 

ಉಪರುಂಧಂತಿ ಕೃತ್ವಾ ಚ ನಗರಾಣಿ ಯುಯುತ್ತವಃ Tal 


ಇನ್ನು ಕೆಲವು ಮಕ್ಕಳು ಕಾಲಚೋದಿತರಾಗಿ ಕೈಯಲ್ಲಿ ಶಸ್ತ್ರಗಳನ್ನು ಹಿಡಿದು 
ಪ್ರತಿಮೆಗಳನ್ನುಬರೆಯುತ್ತಾರೆ. ಚಿಕ್ಕಮಕ್ಕಳು ಕೈಯಲ್ಲಿದಂಡವನ್ನು ಹಿಡಿದು ಪರಸ್ಪರವಾಗಿ 
ಮುನ್ನುಗ್ಗುತ್ತಾರೆ. ಆಟದ ನಗರಗಳನ್ನು ನಿರ್ಮಿಸಿ ಯುದ್ಧ ಮಾಡುವ ಇಚ್ಛೆಯಿಂದ 
ಅವುಗಳಿಗೆ ಮುತ್ತಿಗೆಯನ್ನು ಹಾಕುತ್ತಾರೆ. 


ಪದ್ಯೋತ್ಪಲಾನಿ ವೃಕ್ಷೇಷು ಜಾಯಂತೇ ಕುಮುದಾನಿ ಚ । 

ವಿಷ್ಟಗ್ವಾತಾಶ್ಚ ವಾಂತ್ಯುಗ್ರಾ ರಜೋ ನ ವ್ರುಪಶಾಮ್ಯತಿ ele] 

ಮರಗಳಲ್ಲಿ ಪದ್ಮ, ಉತ್ಸಲ ಮತ್ತು ಕುಮುದ ಪುಷ್ಪಗಳು ಉಂಟಾಗುತ್ತವೆ. 
ಭಯಂಕರವಾದ ಸುಂಟರಗಾಳಿಗಳು ಉಂಟಾಗುತ್ತವೆ. ಧೂಳು ಅಡಗುವುದಿಲ್ಲ. 

ಅಭೀಕ್ಷ್ಮಂ ಕಂಪತೇ ಭೂಮಿರರ್ಕಂ ರಾಹುಸ್ತಥಾಗ್ರಸತ್‌ । 

ಶ್ವೇತೋ ಗ್ರಹಸ್ತಥಾ ಚಿತ್ರಾಂ ಸಮತಿಕ್ರಮ್ಯ ತಿಷ್ಠತಿ 11೧೧॥ 

ಭೂಮಿಯು ಸತತವಾಗಿ ನಡುಗುತ್ತಿದೆ. ರಾಹುವು ಸೂರ್ಯನನ್ನುಹಿಡಿದಿದ್ದಾನೆ. 
ಶುಕ್ರನು ಚಿತ್ತಾ ನಕ್ಸತ್ರವನ್ನು ಆಕ್ರಮಿಸಿ ಮುಂದೆ ಹೋಗಿ ನಿಂತಿದ್ದಾನೆ. 

ಅಭಾವಂ ಹಿ ವಿಶೇಷೇಣ ಕುರೂಣಾಂ ಪ್ರತಿಪಶ್ಯತಿ । 

ಧೂಮಕೇತುರ್ಮಹಾಘೋರ: ಪುಷ್ಕಮಾಕ್ರಮ್ಯ ತಿಷ್ಕತಿ 11೧೨! 


ಪುಷ್ಯ ನಕ್ಷತ್ರವನ್ನು ಆಕ್ರಮಿಸಿಕೊಂಡಿರುವ ಮಹಾಘೋರವಾದ ಧೂಮಕೇತುವು 
ವಿಶೇಷವಾಗಿ ಕುರುಗಳ ನಾಶವನ್ನುಸೂಚಿಸುತ್ತದೆ. 


ಜಂಬೂಖಂಡನಿರ್ಮಾಣಪರ್ವ -19- 


ಸೇನಯೋರಶಿವಂ ಘೋರಂ ಕರಿಷ್ಯತಿ ಮಹಾಗ್ರಹಃ । 
ಮಘಾಸ್ಟಂಗಾರಕೋ ವಕ್ರಃ ಶ್ರವಣೇ ಚ ಬೃಹಸ್ಪತಿಃ 11೧೩ 


ಮಘಾ ನಕ್ತತ್ರದಲ್ಲಿ ವಕ್ರನಾದ ಅಂಗಾರಕನು, ಶ್ರವಣ ನಕ್ಷತ್ರದಲ್ಲಿ ವಕ್ರನಾದ 
ಬೃಹಸ್ಪತಿಯು ಈ ಎರಡು ಮಹಾಗ್ರಹಗಳು ಎರಡು ಸೇನೆಗಳಿಗೂ ಘೋರವಾದ 
ಅಮಂಗಳವನ್ನು ಮಾಡುವವು. 

ಭಾಗ್ಯಂ ನಕ್ಷತ್ರಮಾಕ್ರಮ್ಯ ಸೂರ್ಯಪುತ್ರೇಣ ಪೀಡ್ಯತೇ । 

ಶುಕ್ರಃ ಪ್ರೋಷ್ಠಪದೇ ಪೂರ್ವಂ ಸಮಾಹೃತ್ಯ ವಿಶಾಂಪತೇ । 

ಉತ್ತರೇ ತು ಸಮಾಕ್ರಮ್ಯ ಸಹಿತಃ ಪ್ರತ್ಯುದೀಕ್ಷತೇ 11೧೪॥॥ 


ಸೂರ್ಯಪುತ್ರನಾದ ಶನಿಯು ಭಗದೇವತಾಕವಾದ ನಕ್ಷತ್ರವಾದ ನಕ್ಷತ್ರವನ್ನು 
ಪೀಡಿಸುತ್ತಿದ್ದಾನೆ. ಶುಕ್ರನು ಭಾದ್ರಪದ ಮಾಸದಲ್ಲಿಪೂರ್ಣಿಮೆಯ ಮೊದಲು ಬರುವ 
ಪೂರ್ವಾಭಾದ್ರ ನಕ್ಸತ್ರವನ್ನು ಆಕ್ರಮಿಸಿ ಮುಂದಿನ ಉತ್ತರಾಭಾದ್ರ ನಕ್ಷತ್ರವನ್ನು 
ನೋಡುತ್ತಿದ್ದಾನೆ. 

ಶ್ಲೇತೋ ಗ್ರಹಃ ಪ್ರಜ್ವಲಿತ: ಸಧೂಮಃ ಸಹಪಾವಕಃ । 

ಐಂದ್ರಂ ತೇಜಸ್ಜಿ ನಕ್ಷತ್ರಂ ಜ್ಯೇಷ್ಠಮಾಕ್ರಮ್ಯ ತಿಷ್ಕತಿ 11೧೫॥ 

ಚಂದ್ರನು ಪ್ರಜ್ವಲಿತನಾಗಿ ಧೂಮಾಗ್ದಿಗಳಿಂದ ಕೂಡಿದ್ದಾನೆ. ತೇಜಸ್ಟಿಯಾದ 
ಇಂದ್ರದೇವತಾಕವಾದ ಜ್ಯೇಷ್ಠಾನಕ್ಷತ್ರವನ್ನು ಆಕ್ರಮಿಸಿ ಕುಳಿತಿದ್ದಾನೆ. 


ಧ್ರುವಂ ಪ್ರಜಲಿತೋ ಘೋರಮಪಸವ್ಯಂ ಪ್ರವರ್ತತೇ ॥ 

ಚಿತ್ರಾಸ್ಪತ್ಯುತ್ತರೇ ಚೈವ ಧಿಷ್ಠತಃ ಪರುಷೋ ಗ್ರಹ: HO 

ಧ್ರುವ ನಕ್ತತ್ರವು ಘೋರವಾದ ಜ್ವಾಲೆಗಳಿಂದ ಕೂಡಿದ್ದು, ಅಪ್ರದಕ್ಷಿಣಾಕಾರವಾಗಿ 
ಚಲಿಸುತ್ತಿದೆ. ಕ್ರೂರಗ್ರಹವಾದ ರಾಹುವು ಚಿತ್ರಾ ನಕ್ಷತ್ರಗಳಲ್ಲಿಯೂ ಮತ್ತು ಅದರ 
ಮುಂದಿನ ಸಾತಿ ನಕ್ಷತ್ರದಲ್ಲಿಯೂ ಅಧಿಷ್ಠಿತವಾಗಿದೆ. 

ವಕ್ರಾನುವಕ್ರಂ ಕೃತ್ವಾ ಚ ಶ್ರವಣೇ ಪಾವಕಪ್ರಭ: । 

ಬ್ರಹ್ಮರಾಶಿಂ ಸಮಾವೃತ್ಯ ಲೋಹಿತಾಂಗೋ ವ್ಯವಸ್ಥಿತಃ 1೧೭ 


-20- ಮಹಾಭಾರತ ಭೀಷ್ಮಪರ್ವ 
ಲೋಹಿಶಾಂಗನಾದ ಕುಜನು ಅಗ್ನಿಯ ಕಾಂತಿಯನ್ನು ಹೊಂದಿ ಬ್ರಾಹ್ಮ 


ಮುಹೂರ್ತದ ಸಮಯದಲ್ಲಿವಕ್ರಾನುವಕ್ರ ಗತಿಯಿಂದ ಶ್ರವಣ ನಕ್ಪತ್ರದಲ್ಲಿದ್ದಾನೆ. 


ಸರ್ವಸಸ್ಯಪ್ರತಿಚ್ಛನ್ನಾ ಪೃಥಿವೀ ಫಲಮಾಲಿನೀ । 
ಪಂಚಶೀರ್ಷಾ ಯವಾಶ್ಷೆವ ಶತಶೀರ್ಷಾಶ್ಚ ಶಾಲಯಃ 11೧೮॥ 
ಭೂಮಿಯೆಲ್ಲವೂ ಎಲ್ಲ ವಿಧದ ಸಸ್ಯಗಳಿಂದ ಮತ್ತು ಫಲಗಳಿಂದ ಮುಚ್ಚಿ 
ಹೋಗಿದೆ. ಗೋಧಿಯ ಗಿಡದಲ್ಲಿಐದು ತೆನೆಗಳು, ಭತ್ತದ ಪೈರಿನಲ್ಲಿನೂರಾರು ತೆನೆಗಳು 
ಕಂಡುಬರುತ್ತಿವೆ. 


ಪ್ರಧಾನಾ: ಸರ್ವಲೋಕಸ್ಯ ಯಾಸ್ಟಾಯತ್ತಮಿದಂ ಜಗತ್‌ । 


ತಾ ಗಾವಃ ಪ್ರಸ್ತುತಾ ವತ್ತೈ: ಶೋಣಿತಂ ಪ್ರಕ್ಷರಂತ್ಯುತ 11೧೯॥ 

ಈ ಲೋಕಕ್ಕೆ ಪ್ರಧಾನವಾದ, ಸರ್ವರಿಗೂ ಆಶ್ರಯವಾದ ಗೋವುಗಳು ಕರುಗಳು 
ಹಾಲನ್ನುಕುಡಿಯುವಾಗ ರಕ್ತವನ್ನುಸುರಿಸುತ್ತಿವೆ. 

ನಿಶ್ಚೆರುರಪಿಧಾನೇಭ್ಯಃ ಖಡ್ಗಾ ಪ್ರಜ್ವಲಿತಾ ಭೃಶಮ್‌ । 

ವ್ಯಕ್ತಂ ಪಶ್ಯಂತಿ ಶಸ್ಟ್ರಾಸಿ ಸಂಗ್ರಾಮಂ ಸಮುಪಸ್ಥಿತಮ್‌ (1೨೦ 


ಖಡ್ಗಗಳು ಜ್ವಾಲೆಯಿಂದ ಕೂಡಿದ್ದು ತಮ್ಮ ಒರೆಗಳಿಂದ ತಾವೇ ಹೊರಬರುತ್ತಿವೆ. 
ಈ ಶಸ್ತ್ರಗಳು ಸಷ್ಠವಾಗಿ ಸನ್ನಿಹಿತವಾದ ಯುದ್ಧವನ್ನು ನೋಡುತ್ತಿವೆ. 

ಅಗಿವರ್ಣಾ ಯಥಾ ಭಾಸಃ ಶಸ್ಫಾಣಾಮುದಕಸ್ಯ ಚ। 

ಕವಚಾನಾಂ ಧ್ವಜಾನಾಂ ಚ ಭವಿಷ್ಯತಿ ಮಹಾನ್‌ ಕ್ಷಯ: u20 


ಶಸ್ತ್ರಗಳು, ನೀರು, ಕವಚಗಳು ಮತ್ತು ಧ್ವಜಗಳು ಅಗಿವರ್ಣದಿಂದ ಕೂಡಿವೆ. 
ದೊಡ್ಡಕ್ಷಯವು ಉಂಟಾಗಲಿದೆ. 


ದಿಕ್ಷು ಪ್ರಜ್ವಲಿತಾಸ್ಯಾಶ್ಚ ವ್ಯಾಹರಂತಿ ಮೃಗದ್ದಿಜಾಃ । 
ಅತ್ಯಾಹಿತಂ ದರ್ಶಯಂತೋ ವೇದಯಂತಿ ಮಹದ್ದಯಮ್‌ ॥ಃ೨೨॥ 


ಜಂಬೂಖಂಡನಿರ್ಮಾಣಪರ್ವ -21- 


ದಿಕ್ಕು ದಿಕ್ಕುಗಳಲ್ಲಿ ಮೃಗಗಳು ಮತ್ತು ಪಕ್ಷಿಗಳು ಜ್ವಾಲೆಯಿಂದ ಕೂಡಿದ 
ಮುಖವುಳ್ಳವುಗಳಾಗಿ ಕಿರುಚುತ್ತಿವೆ. ಅವು ಅತಿ ಘೋರವಾದ ಮಹಾಭಯವನ್ನು 
ಸೂಚಿಸುತ್ತಿವೆ. 


ಏಕಪಕ್ಚಾಕಿಚರಣ: ಶಕುನಿ: ಖಚರೋ ನಿಶಿ | 
ರೌದ್ರಂ ವದತಿ ಸಂರಬ್ಧಃ ಶೋಣಿತಂ ಛರ್ದಯನ್‌ ಮುಹುಃ ॥1೨೩॥ 


ಒಂದು ರೆಕ್ಕೆ ಒಂದು ಕಣ್ಣುಮತ್ತು ಒಂದು ಪಾದವುಳ್ಳ ರಾತ್ರಿಯಲ್ಲಿಆಕಾಶದಲ್ಲಿ 
ಸಂಚರಿಸುವ ಪಕ್ಷಿಯು ಸಿಟ್ಟಿನಿಂದ ರಕ್ತವನ್ನು ಮತ್ತೆ ಮತ್ತೆ ಕಾರುತ್ತಾ ಭಯಂಕರವಾಗಿ 
ಕಿರುಚುತ್ತಿದೆ. 


ಗ್ರಹೌ ತಾಮ್ರಾರುಣಶಿಖೌ ಪ್ರಜ್ವಲಂತಾವಿವ ಸ್ಥಿತೌ । 
ಸಪ್ತರ್ಷೀಣಾಮುದಾರಾಣಾಂ ಸಮವಚ್ಚಾದ್ಯ ವೈ ಪ್ರಭಾಮ್‌  ॥॥೨೪॥ 


ತಾಮ್ರಬಣ್ಣದ ಮತ್ತು ಅರುಣವರ್ಣದ ಶಿಖೆಗಳುಳ್ಳ ಗುರು-ಶನಿಗಳು 
ಉರಿಯುತ್ತಿರುವಂತೆ ಕಾಣುತ್ತಿವೆ. ಅವು ಉದಾರರಾದ ಸಪ್ತರ್ಷಿಗಳ ಪ್ರಭೆಯನ್ನು 
ಮುಚ್ಚಿವೆ. 

ಸಂವತ್ತರಸ್ಥಾಯಿನೌ ಚ ಗ್ರಹೌ ಪ್ರಜ್ವಲಿತಾವುಭೌ । 

ವಿಶಾಖಯೋಃ ಸಮೀಪಸ್ಥೌ ಬೃಹಸ್ತತಿಶನೈಶ್ನರೌ 2೫1 

ಒಂದು ರಾಶಿಯಲ್ಲಿ ವರ್ಷದ ಕಾಲ ಇರುವ ಗುರು-ಶನಿಗ್ರಹಗಳು ಎರಡು 
ಜ್ವಾಲೆಗಳಿಂದ ಕೂಡಿದ್ದು ವಿಶಾಖಾ ನಕ್ಷತ್ರದಲ್ಲಿ ಪರಸ್ಸರ ಸಮೀಪದಲ್ಲಿವೆ. 

ಕೃತ್ತಿಕಾಸು ಗ್ರಹಸ್ತೀವ್ರೋ ನಕ್ತತ್ರೇ ಪ್ರಥಮೇ ಜ್ವಲನ್‌ । 

ವಪೂಂಷ್ಯಪಹರನ್‌ ಭಾಸಾ ಧೂಮಕೇತುರಿವ ಸ್ಥಿತಃ 11೨೬॥।[ 

ತೀವ್ರಗ್ರಹವಾದ ಕೇತುವು ಕೃತ್ತಿಕಾ ನಕ್ಷತ್ರಗಳ ಮೊದಲನೆಯ ನಕ್ಷತ್ರದಲ್ಲಿ ಜ್ವಲಿಸುತ್ತಾ, 
ತನ್ನ ಕಾಂತಿಯಿಂದ ಉಳಿದ ನಕ್ಸತ್ರಗಳ ಕಾಂತಿಯನ್ನು ಅಪಹರಿಸುತ್ತಾ 
ಧೂಮಕೇತುವಿನಂತಿದೆ. 


-22- ಮಹಾಭಾರತ ಭೀಷ್ಮಪರ್ವ 


ತ್ರಿಷು ಪೂರ್ವೇಷು ಸರ್ವೇಷು ನಕ್ಸತ್ರೇಷು ವಿಶಾಂಪತೇ । 
ಬುಧಃ ಸಂಪತತೇ5ಭೀಕ್ಷಂ ಜನಯನ್‌ ಸುಮಹದ್ದಯಮ್‌ ॥೨೭॥ 


ಎಲೈ ರಾಜನೇ, ಬುಧನು ದೊಡ್ಡ ಭಯವನ್ನು ಉಂಟುಮಾಡುತ್ತಾ ಸತತವಾಗಿ 
ತಾನು ಇರುವ ನಕ್ಷತ್ರದಿಂದ ಹಿಂದಿನ ಮೂರು ನಕ್ಷತ್ರಗಳನ್ನು ವಕ್ರಗತಿಯಿಂದ 


ನೋಡುತ್ತಿದ್ದಾನೆ. 


ಚತುರ್ದಶೀಂ ಪಂಚದಶೀಂ ಭೂತಪೂರ್ವಾಂ ಚ ಷೋಡಶೀಮ್‌ । 
ಇಮಾಂ ತು ನಾಭಿಜಾನೀಮಃ ಅಮಾವಾಸ್ಕಾಂ ತ್ರಯೋದಶೀಮ್‌ 1 


ಚಂದ್ರನು ಕಾಂತಿಹೀನನಾಗಿರುವುದರಿಂದ ಶುಕ್ಲಪಕ್ಷದ ಮತ್ತು ಕೃಷ್ಣಪಕ್ಷದ 


ಹದಿನಾಲ್ಕನೆಯ, ಹದಿನೈದನೆಯ, ಹದಿನಾರನೆಯ ಮತ್ತು ಹದಿಮೂರನೆಯ ದಿನಗಳಲ್ಲಿ 
ವ್ಯತ್ಯಾಸವೇ ತಿಳಿಯುತ್ತಿಲ್ಲ (ಲಕ್ಷಾಲಂಕಾರ). 


ಹುಣ್ಣಿಮೆಯಿಂದ ಹದಿನಾಲ್ಕನೆಯ ದಿನ, ಹದಿನೈದನೆಯ ದಿನ ಅಥವಾ 
ಹದಿನಾರನೆಯ ದಿನ ಅಮಾವಾಸ್ಯೆಯು ಉಂಟಾಗಿರುವುದನ್ನು ನಾವು ಹಿಂದೆ 
ನೋಡಿದ್ದೇವೆ. ಆದರೆ ಈಗ ಹದಿಮೂರನೆಯ ದಿನದಲ್ಲಿ ಉಂಟಾಗುತ್ತಿರುವ 
ಅಮಾವಾಸ್ಯೆಯನ್ನು ನಾವು ಎಂದೂ ಕಂಡಿಲ್ಲ. 


ಚಂದ್ರಸೂರ್ಯಾವುಭೌ ಗ್ರಸ್ತಾವೇಕಮಾಸೇ ತ್ರಯೋದಶೀಮ್‌ । 
ಅಪರ್ವಣಿ ಗ್ರಹಾವೇತೌ ಪ್ರಜಾಃ ಸಂಕ್ಷಪಯಿಷ್ಯತ: 11೨೯1! 


ಪರ್ವಕಾಲವಲ್ಲದ ತ್ರಯೋದಶಿಯಂದು ಚಂದ್ರ-ಸೂರ್ಯರಿಬ್ಬರೂ ಒಂದೇ 
ತಿಂಗಳಿನಲ್ಲಿಗ್ರಹಣವನ್ನು ಹೊಂದಿ ಪ್ರಜೆಗಳ ನಾಶವನ್ನು ಮಾಡುವವರಾಗಿದ್ದಾರೆ. 


ರಜೋವೃತಾ ದಿಶಃ ಸರ್ವಾಃ ಪಾಂಸುವರ್ಪೈ: ಸಮಂತತಃ । 
ಉತ್ಪಾತಮೇಘಾ ರೌದ್ರಾಶ್ನ ರಾತ್ರೌ ವರ್ಷಂತಿ ಶೋಣಿತಮ್‌ ॥೩೦॥ 


ಎಲ್ಲದಿಕ್ಕುಗಳೂ ಧೂಳಿನಿಂದ ತುಂಬಿವೆ. ಎಲ್ಲಕಡೆಗಳಲ್ಲಿಯೂ ಧೂಳಿನ ಮಳೆಗಳು 


ಬೀಳುತ್ತಿವೆ. ರಾತ್ರಿಯ ಕಾಲದಲ್ಲಿಅಪಶಕುನಗಳನ್ನು ಸೂಚಿಸುವ ಮೋಡಗಳು ರಕ್ತವನ್ನು 
ಮಳೆಗರೆಯುತ್ತಿವೆ. 


ಜಂಬೂಖಂಡನಿರ್ಮಾಣಪರ್ವ -23- 


ಮಾಂಸವರ್ಷಂ ಪುನಸ್ತೀವ್ರಮಾಸೀತ್‌ ಕೃಷ್ಣಚತುರ್ದಶೀಮ್‌ । 
ಅರ್ಧರಾತ್ರೇ ಮಹಾಘೋರಮತೃಪ್ಯಂಸ್ತತ್ರ ರಾಕ್ಷಸಾಃ 1೩೧॥ 


ಕೃಷ್ಣಪಕ್ಷದ ಚತುರ್ದಶಿಯಂದು ಅರ್ಧರಾತ್ರಿಯ ಸಮಯದಲ್ಲಿ 
ಮಹಾಘೋರವಾದ ತೀವ್ರವಾದ ಮಾಂಸದ ಮಳೆ ಉಂಟಾಯಿತು. ಅದರಲ್ಲಿ 
ರಾಕ್ಷಸರೆಲ್ಲರೂ ತೃಪ್ತಿ ಹೊಂದಿದರು. 


ಪ್ರತಿಸ್ರೋತೋತವಹನ್‌ ನದ್ಯಃ ಸರಿತಃ ಶೋಣಿತೋದಕಾಃ । 

ಫೇನಾಯಮಾನಾಃ ಕೂಪಾಶ್ಚ ನರ್ದಂತಿ ವೃಷಭಾ ಇವ । 

ಪತಂತ್ಯುಲ್ಕಾಃ ಸನಿರ್ಫಾತಾಃ ಶುಷ್ಠಾಶನಿವಿಮಿಶ್ರಿತಾಃ ' TET 

ಸಣ್ಣ ಮತ್ತು ದೊಡ್ಡ ನದಿಗಳು ರಕ್ತವರ್ಣದ ನೀರಿನಿಂದ ಕೂಡಿದವುಗಳಾಗಿ 
ಪ್ರವಾಹಕ್ಕೆ ಅಭಿಮುಖವಾಗಿ ಹರಿಯುತ್ತಿವೆ. ಬಾವಿಗಳಲ್ಲಿನೊರೆಗಳು ಕಂಡುಬಂದು 
ಅವು ವೃಷಭಗಳಂತೆ ಗರ್ಜಿಸುತ್ತಿವೆ. ಶಬ್ದದೊಡನೆ ಉಲ್ಫಾಪಾತಗಳು ಉಂಟಾಗುತ್ತಿವೆ. 
ಅವು ಬರಸಿಡಿಲುಗಳ ಜೊತೆಯಲ್ಲಿಮಿಶ್ರಿತವಾಗಿವೆ. 


ಅದ್ಯ ಚೈವ ನಿಶಾಂ ವ್ರುಷ್ಟಾಮುದಯೇ ಭಾನುರಾಹತಃ । 
ಜ್ವಲಂತೀಭಿರ್ಮಹೋಲ್ಯಾಭಿಶ್ಚತುರ್ಭಿಃ ಸರ್ವತೋ ದಿಶಮ್‌ 11೩೩। 
ಈ ದಿನವೇ ರಾತ್ರಿಯು ಕಳೆದು ಪ್ರಾತಃಕಾಲದಲ್ಲಿಸೂರ್ಯೋದಯವಾಗುವಾಗ 
ಸೂರ್ಯನ ಮೇಲೆ ನಾಲ್ಕುದಿಕ್ಕುಗಳಲ್ಲಿಯೂ ಜ್ವಲಿಸುವ ಉಲೈಗಳು ಬಿದ್ದವು. 
ಅನ್ಯೋನ್ಯಮುಪತಿಷ್ಠದ್ದಿಸ್ತತ್ರ ಚೋಕ್ತಂ ಮಹರ್ಷಿಭಿಃ | 
ಭೂಮಿಪಾಲಸಹಸ್ರಾಣಾಂ ಭೂಮಿಃ ಪಾಸ್ಯತಿ ಶೋಣಿತಮ್‌ ॥೩೪॥ 
ಪರಸ್ಪರವಾಗಿ ಸಮೀಪದಲ್ಲಿರುವ ವಾಲಖಿಲ್ಯಯಷಿಗಳು ಆ ಸಮಯದಲ್ಲಿ 
ಭೂಮಿಯು ಸಹಸ್ರಾರು ರಾಜರ ರಕ್ತವನ್ನುಕುಡಿಯುವುದು ಎಂದು ಹೇಳಿದರು. 


ಕೈಲಾಸಮಂದರಾಭ್ಯಾಂ ತು ತಥಾ ಹಿಮವತೋ ಗಿರೇಃ । 
ಸಹಸ್ರಶೋ ಮಹಾಶಬ್ಬಂ ಶಿಖರಾಣಿ ಪತಂತಿ ಚ 11೩೫ 


-24- ಮಹಾಭಾರತ ಭೀಷ್ಮಪರ್ವ 


ಕೈಲಾಸ, ಮಂದರ ಮತ್ತು ಹಿಮಾಲಯ ಪರ್ವತಗಳಲ್ಲಿ ಸಹಸ್ರಾರು ಬಾರಿ 
ಮಹಾಶಬ್ಧಗಳು ಕೇಳಿಬರುತ್ತಿವೆ ಮತ್ತು ಅವುಗಳ ಶಿಖರಗಳು ಉರುಳುತ್ತಿವೆ. 


ಮಹಾಭೂತಾ ಭೂಮಿಕಂಪೇ ಚತುರ: ಸಾಗರಾನ್‌ ಪೃಥಕ್‌ । 
ವೇಲಾಭೂರ್ಧಮಯಂತಿ ಸ್ಮ ಕ್ಲೋಭಯಂತಃ ಪುನಃ ಪುನ: 11೩೬॥ 


ಪಂಚಮಹಾಭೂತಗಳು ಮತ್ತೆ ಮತ್ತೆ ಭೂಕಂಪವನ್ನು ಉಂಟುಮಾಡಿ ನಾಲ್ಕು 
ಸಾಗರಗಳಲ್ಲೂಕ್ಟೋಭೆಯನ್ನು ಉಂಟುಮಾಡುತ್ತಾ, ನಾಲ್ಕು ಸಾಗರಗಳನ್ನೂ ಮತ್ತು 
ಸಾಗರಗಳ ವೇಲಾಭೂಮಿಯಾದ ತೀರಗಳನ್ನೂ ನಾಶಪಡಿಸುತ್ತಿವೆ. 


ವೃಕ್ಷಾನುನ್ನಥ್ಯ ವಾಂತ್ಯುಗ್ರಾ ವಾತಾ: ಶರ್ಕರಕರ್ಷಿಣಃ । 
ಪತಂತಿ ಚೈತ್ಯವೃಕ್ಕಾಶ್ಚ ಗ್ರಾಮೇಷು ನಗರೇಷು ಚ WLU 


ಉಗ್ರವಾದ ವಾಯುಗಳು ಮರಳಿನ ಕಣಗಳನ್ನು ತೆಗೆದುಕೊಂಡು ಬೀಸುತ್ತಾ, 


ಮರಗಳನ್ನು ಬೀಳಿಸುತ್ತಿವೆ. ಗ್ರಾಮಗಳಲ್ಲಿಮತ್ತು ನಗರಗಳಲ್ಲಿದೇವಾಲಯದ ವೃಕ್ಷಗಳು 
ಉರುಳುತ್ತಿವೆ. 


ಪೀತಲೋಹಿತನೀಲಶ್ಚ ಜ್ವಲತ್ಯಗ್ನಿರ್ಹುತೋ ರ್ದ್ನಿಜೈ: । 

ವಾಮಾರ್ಚಿಃ ಶಾವಗಂಧೀ ಚ ಧೂಮಪ್ರಾಯಃ ಖರಸ್ಸನಃ WAS 

ಬ್ರಾಹ್ಮಣರಿಂದ ಹೋಮ ಮಾಡಲ್ಪಟ್ಟ ಅಗ್ನಿಯು ಕಪ್ಪು, ಹಳದಿ ಮತ್ತು ಕೆಂಪು 
ಜ್ಞಾಲೆಗಳಿಂದ ಕೂಡಿ, ಎಡಭಾಗದಲ್ಲಿ ಜ್ಞಾಲೆಗಳನ್ನು ಹೊಂದಿ, ಶವಗಂಧವನ್ನು 
ಉಂಟುಮಾಡುತ್ತಾ, ಒರಟು ಶಬ್ದಗಳಿಂದ ಬಹಳ ಧೂಮವನ್ನುಉಂಟುಮಾಡುತ್ತಿದೆ. 


ಧೂಮಾಯಂತೇ ಧ್ವಜಾ ರಾಜ್ನಾಂ ಕಂಪಮಾನಾ ಮುಹುರ್ಮುಹುಃ । 
ಮುಂಚಂತ್ಯಂಗಾರವರ್ಷಾಣಿ ಭೇರ್ಯೋಂಥ ಪಟಹಾಸ್ತಥಾ HAE 


ರಾಜರ ರಥದ ಧ್ವಜಗಳು ಪುನಃ ಪುನಃ ನಡುಗುತ್ತಾ ಧೂಮವನ್ನು ಉಗುಳುತ್ತಿವೆ. 
ಭೇರಿಗಳು ಮತ್ತು ಪಟಹಗಳು ಕೆಂಡಗಳ ಮಳೆಯನ್ನುಸುರಿಸುತ್ತಿವೆ. 


ಪ್ರಾಸಾದಶಿಖರಾಗ್ರೇಷು ಪುರದ್ವಾರೇಷು ಚೈವ ಹಿ । 
ಗೃಧ್ರಾಃ ಪರಿಸತಂತ್ಯುಗ್ರಾಃ ವಾಮಂ ಮಂಡಲಮಾಶ್ರಿತಃ do] 


ಜಂಬೂಖಂಡನಿರ್ಮಾಣಪರ್ವ -25- 


ಉಗ್ರವಾದ ಹದ್ದುಗಳು ಉಪ್ಪರಿಗೆಯ ಶಿಖರಗಳಲ್ಲಿಯೂ ಮತ್ತು ಕೋಟೆಯ 
ಬಾಗಿಲುಗಳಲ್ಲಿಯೂ ಅಪ್ರದಕ್ಷಿಣೆಯಾಗಿ ಸುತ್ತುತ್ತಾ ಮತ್ತೆ ಮತ್ತೆ ಕುಳಿತುಕೊಳ್ಳುತ್ತಿವೆ. 


ಪಟಾಪಚ್ಚೇತಿ ಸುಭ್ಭ್ಛಶಂ ವಾವಾಶ್ಯಂತೇ ವಯಾಂಸಿ ಚ । 
ನಿಲೀಯಂತೇ ಧ್ವಜಾಗ್ರೇಷು ಕ್ಹಯಾಯ ಪೃಥಿವೀಕ್ಷಿತಾಮ್‌ 11೪೧॥ 


ಎಲ್ಲ ಪಕ್ಷಿಗಳೂ ಮತ್ತೆ ಮತ್ತೆ ಅಪಶಬ್ದಗಳನ್ನು ಮಾಡುತ್ತಾ, ರಾಜರ ಕ್ಷಯವನ್ನು 
ಸೂಚಿಸುತ್ತಾ, ರಥಗಳ, ಧ್ವಜಗಳ ತುದಿಗಳಲ್ಲಿ ಅಡಗಿಕೊಳ್ಳುತ್ತಿವೆ. 


ಧ್ಯಾಯಂತಃ ಪ್ರಕಿರಂತಶ್ಚ ಬಾಲಾನ್‌ ವೇಪಥುಸಂಯುತಾಃ । 
ರುದಂತಿ ದೀನಾಸ್ತುರಗಾ ಮಾತಂಗಾಶ್ಚ ಸಹಸ್ರಶಃ 1೪೨1 


ಆನೆಗಳು ಮತ್ತು ಕುದುರೆಗಳು ಸಹಸ್ರ ಸಂಖ್ಯೆಯಲ್ಲಿಯೋಚನೆಯನ್ನುಮಾಡುತ್ತಾ, 
ತಮ್ಮ ಬಾಲಗಳನ್ನು ಕೊಡವುತ್ತಾ, ಭಯದಿಂದ ನಡುಗುತ್ತಾ ದೈನ್ಯದಿಂದ ಅಳುತ್ತಿವೆ. 


ಏತಚ್ಛುತ್ವಾ ಭವಾನತ್ರ ಪ್ರಾಪ್ರಕಾಲಂ ವ್ಯವಸ್ಯತಾಮ್‌ । 


ಯಥಾ ಲೋಕಃ ಸಮುಚ್ಛೇದಂ ನಾಯಂ ಗಚ್ಛೇತ ಭಾರತ 1೪೩1 
ಎಲ್ಪೆ ಭಾರತನೇ, ಇವುಗಳನ್ನು ಕೇಳಿ ಈ ಲೋಕವು ನಾಶವಾಗದಂತೆ ಈ ಕಾಲದಲ್ಲಿ 
ಏನನ್ನು ಮಾಡಬಹುದೋ ಅದನ್ನು ನಿರ್ಧರಿಸು. 
ವೈಶಂಪಾಯನ: 
ಪಿತುರ್ವಚೋ ನಿಶಮ್ಕೈತದ್‌ ಧೃತರಾಷ್ಟ್ರೋ5ಬ್ರವೀದಿದಮ್‌ । 
ದಿಷ್ಠಮೇತತ್‌ ಪುರಾ ಮನ್ಯೇ ಭವಿಷ್ಯತಿ ನ ಸಂಶಯಃ OT 


ವೈಶಂಪಾಯನ- ತಂದೆಯ ಈ ಮಾತುಗಳನ್ನು ಕೇಳಿದ ಧೃತರಾಷ್ಟ್ರನು ಹೀಗೆ 
ಮಾತನಾಡಿದನು. ಇದು ಮೊದಲೇ ಕ್ಸೃಪ್ತವಾಗಿದೆ ಎಂದು ತಿಳಿಯುತ್ತೇನೆ. ಇದು 
ಹೀಗೆಯೇ ನಡೆಯುವುದರಲ್ಲಿಸಂಶಯವಿಲ್ಲ. 


ಕೃತ್ರಿಯಾಃ ಕತ್ರಧರ್ಮೇಣ ವಧ್ಯಂತೇ ಯದಿ ಸಂಯುಗೇ | 
ವೀರಲೋಕಂ ಸಮಾಸಾದ್ಯ ಸುಖಂ ಪ್ರಾಪ್ಟ್ಯಂತಿ ಕೇವಲಮ್‌ ॥೪೫॥ 


-26- ಮಹಾಭಾರತ ಭೀಷ್ಮಪರ್ವ 


ಕತ್ರಿಯರು ಕೃತ್ರಿಯ ಧರ್ಮದಂತೆ ಯುದ್ಧದಲ್ಲಿ ಮರಣವನ್ನು ಹೊಂದಿದರೆ 
ವೀರಲೋಕವನ್ನು ಹೊಂದಿ ಬಹಳ ಸುಖವನ್ನು ಪಡುತ್ತಾರೆ. 


ಇಹ ಕೀರ್ತಿಂ ಪರೇ ಲೋಕೇ ದೀರ್ಫಕಾಲಂ ಮಹತ್ತುಖಮ್‌ । 
ಪ್ರಾಪ್ಟ್ಯಂತಿ ಪುರುಷವ್ಯಾಘ್ರಾ: ಪ್ರಾಣಾಂಸ್ಕಕ್ಷಾ ಮಹಾಹವೇ 11೪೬॥ 
ಪುರುಷವ್ಯಾಫ್ರರಾದ ವೀರರು ದೊಡ್ಡ ಯುದ್ಧದಲ್ಲಿ ಪ್ರಾಣಗಳನ್ನು ತ್ಯಜಿಸಿ ಈ 


ಲೋಕದಲ್ಲಿ ಕೀರ್ತಿಯನ್ನೂ ಮತ್ತು ಪರಲೋಕದಲ್ಲಿದೀರ್ಥಕಾಲದವರೆಗೆ ದೊಡ್ಡ 
ಸುಖವನ್ನೂಪಡೆಯುವರು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಭೀಷ್ಮಪರ್ವಣಿ ತೃತೀಯೋಸಧ್ಯಾಯಃ ॥ 
ಇತಿ ಜಂಬೂಖಂಡನಿರ್ಮಾಣಪರ್ವಣಿ ತೃತೀಯೋ”ಧ್ಯಾಯಃ ॥1 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಮೂರನೆಯ ಅಧ್ಯಾಯ ಮುಗಿಯಿತು. 
LR SE 


ನಾಲ್ಕನೆಯ ಅಧ್ಯಾಯ 
ವ್ಯಾಸರಿಂದ ಜಯಶಾಲಿಗಳಾಗುವವರ ಲಕ್ಷಣಗಳ ಕಥನ. 
ವೈಶಂಪಾಯನ: 
ಏವಮುಕ್ತೋ ಮುನಿಸ್ತತ್ತಂ ಕವೀಂದ್ರೋ ರಾಜಸತ್ತಮ । 
ಪುತ್ರೇಣ ಧೃತರಾಷ್ಟ್ರೇಣ ಧ್ಯಾನಮನ್ನಗಮತ್‌ ಪರಮ್‌ Mell 
ವೈಶಂಪಾಯನ- ಎಲೈ ರಾಜಶ್ರೇಷ್ಠನೇ, ಪುತ್ರನಾದ ಧೃತರಾಷ್ಟ್ರನಿಂದ ಹೀಗೆ 
ತತ್ತ ವನ್ನು ಹೇಳಲ್ಲಟ್ಟ ಜ್ಞಾನಿಶ್ರೇಷ್ಠರೂ ಮತ್ತು ಯಷಿಗಳೂ ಆದ ವ್ಯಾಸರು ಧ್ಯಾನವನ್ನು 
ತಾಳಿದರು. 


ಪುನರೇವಾಬ್ರವೀದ್‌ ವಾಕ್ಯಂ ಕಲ್ಪವಾದೀ ಮಹಾತಪಾಃ । 


ಅಸಂಶಯಂ ಪಾರ್ಥಿವೇಂದ್ರ ಕಾಲಃ ಸಂಕ್ಷಿಪ್ಯತೇ ಜಗತ್‌ 11೨೬! 


ಜಂಬೂಖಂಡನಿರ್ಮಾಣಪರ್ವ -27- 


ಎಲ್ಲರ ಹಣೆಯ ಬರಹವನ್ನು ತಿಳಿದ ಮಹಾತಪಸ್ಸಿಗಳಾದ ಅವರು ಪುನಃ 
ಧೃತರಾಷ್ಟ್ರನನ್ನು ಕುರಿತು ರಾಜೇಂದ್ರನೇ, ನಿಸ್ಸಂಶಯವಾಗಿ ಕಾಲವು ಜಗತ್ತನ್ನು 
ಸಂಹರಿಸುತ್ತದೆ ಎಂದು ಹೇಳಿದರು. 


ಸೃಜತೇ ಚ ಪುನರ್ಲೋಕಾನ್‌ ನೇಹ ವಿದ್ಯತಿ ಶಾಶ್ಚತಮ್‌ । 
ಜ್ಞಾತೀನಾಂ ಚ ಕುರೂಣಾಂ ಚ ಸಂಬಂಧಿಸುಹೃದಾಂ ತಥಾ 11೩1 


ಧರ್ಮ್ಯಂ ದೇಶಯ ಪಂಥಾನಂ ಸಮರ್ಥೋ ಹ್ಯಸಿ ವಾರಣೇ । 

ಕ್ಷುದ್ರಂ ಜ್ಞಾತಿವಧಂ ಪ್ರಾಹುರ್ಮಾ ಕುರುಷ್ವ ಮಮಾಪ್ರಿಯಮ್‌ ॥೪॥ 

ಆ ಕಾಲವು ಪುನಃ ಸೃಷ್ಟಿಯನ್ನು ಮಾಡುತ್ತದೆ. ಈ ಪ್ರಪಂಚದಲ್ಲಿ ಯಾವುದೂ 
ಶಾಶ್ವತವಾಗಿ ಇರುವುದಿಲ್ಲ. ನೀನು ನಿನ್ನ ಬಂಧುಗಳೆಲ್ಲರಿಗೂ, ಸಂಬಂಧಿಗಳಿಗೂ, 
ವಿಶ್ವಾಸಪಾತ್ರರಿಗೂ ಮತ್ತು ಎಲ್ಲಾ ಕುರುಗಳಿಗೂ ಧರ್ಮದ ಮಾರ್ಗವನ್ನು 
ಉಪದೇಶಿಸುವವನಾಗು. ಅವರನ್ನು ಈ ಯುದ್ಧದಿಂದ ನಿವಾರಿಸಲು ನೀನು 
ಸಮರ್ಥನಾಗಿದ್ದೀಯೆ. ಬಂಧುಗಳ ವಧೆಯು ನೀಚವಾದುದೆಂದು ಹೇಳುತ್ತಾರೆ. ನನಗೆ 
ಅಪ್ರಿಯವನ್ನು ಮಾಡಬೇಡ. 

ಕಾಲೋsಯಂ ಪುತ್ರರೂಪೇಣ ತವ ಜಾತೋ ವಿಶಾಂಪತೇ । 

ನ ವಧಃ ಪೂಜ್ಯತೇ ವೇದೇ ಹಿತಂ ನೈತತ್‌ ಕಥಂಚನ HB 

ಎಲ್ಫೆ ರಾಜನೇ, ಆ ಕಾಲವು ನಿನ್ನ ಪುತ್ರನ ರೂಪದಲ್ಲಿ ಜನಿಸಿದೆ. ವಧೆಯು 
ವೇದದಲ್ಲಿಪ್ರಶಂಸಿಸಲ್ಪಡುವುದಿಲ್ಲ ಮತ್ತು ಅದು ಹಿತವೂ ಅಲ್ಲ. 

ಹನ್ಯಾತ್‌ ಸ ಏವ ಯೋ ಹನ್ಯಾತ್‌ ಕುಲಧರ್ಮಂ ಸ್ಟಕಾಂ ತನುಮ್‌ । 

ಕಾಲೇನೋತ್ಸಥಗಂತಾಸಿ ಶಕ್ಕೇ ಸತಿ ಯಥಾಪಥಿ 11೬11 


ಯಾವನು ತನ್ನ ಶರೀರದಂತಿರುವ ಕುಲಧರ್ಮವನ್ನುವಧೆ ಮಾಡುತ್ತಾನೆಯೋ, 
ಅವನನ್ನು ಆ ಕುಲಧರ್ಮವೇ ವಧೆಯನ್ನುಮಾಡುತ್ತದೆ. ಕ್ಷೇಮದ ಮಾರ್ಗವು ಇದ್ದರೂ 
ಸಹ ನೀನು ಮೃತ್ಯವಿನಿಂದ ಪ್ರೇರಿತನಾಗಿ ದುರ್ಮಾರ್ಗದಲ್ಲಿನಡೆಯುವವನಾಗುವಿ. 


-28. ಮಹಾಭಾರತ ಭೀಷ್ಮಪರ್ವ 


ಕುಲಸ್ಯಾಸ್ಯ ವಿನಾಶಾಯ ತಥ್ಳೆವ ಚ ಮಹೀಕ್ಷಿತಾಮ್‌ | 
ಅನರ್ಥೋ ರಾಜ್ಯರೂಪೇಣ ತ್ಯಜ್ಯತಾಮಸುಖಾವಹಃ 11೭1 


ಈ ಕುಲದ ಮತ್ತು ಎಲ್ಲಾರಾಜರುಗಳ ವಿನಾಶಕ್ಕಾಗಿ ಉಂಟಾಗಿರುವ, ದುಃಖವನ್ನು 
ತಂದುಕೊಡುವ ಈ ರಾಜ್ಯರೂಪವಾದ ಅನರ್ಥವನ್ನು ಪರಿತ್ಯಾಗ ಮಾಡು. 


ಲುಪ್ಪಪ್ರಜ್ಞ ಪರೇಣಾಸಿ ಧರ್ಮಂ ದರ್ಶಯ ವೈ ಸುತಾನ್‌ । 
ಕಿಂ ತೇ ರಾಜ್ಯೇನ ದುರ್ಧರ್ಷ ಯೇನ ಪ್ರಾಪ್ತೋಪಸಿ ಕಿಲ್ಲಿಷಮ್‌ ॥೮॥ 


ಇನ್ನೊಬ್ಬರಿಗೆ ವಶನಾಗಿ ನೀನು ನಿನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದೀಯೆ. ನಿನ್ನ 
ಪುತ್ರರಿಗೆ ಧರ್ಮದ ಮಾರ್ಗವನ್ನು ತೋರಿಸು. ಎಲ್ಫೆ ಸೋಲಿಸಲು ಅಸಾಧ್ಯನಾದವನೇ, 
ನಿನಗೆ ಇಷ್ಟೊಂದು ದೋಷವನ್ನು ತಂದುಕೊಟ್ಟಿರುವ ರಾಜ್ಯದಿಂದ ನಿನಗೆ 
ಏನಾಗಬೇಕಾಗಿದೆ? 


ಯಶೋ ಧರ್ಮಂ ಚ ಕೀರ್ತಿಂ ಚ ಪಾಲಯನ್‌ ಸ್ವರ್ಗಮಾಪ್ಸ ಹ! 
ಲಭಂತಾಂ ಪಾಂಡವಾ ರಾಜ್ಯಂ ಶಮಂ ಗಚ್ಛಂತು ಕೌರವಾಃ HE 


ಯಶಸ್ಸನ್ನೂ, ಧರ್ಮವನ್ನೂ ಮತ್ತು ಕೀರ್ತಿಯನ್ನು ರಕ್ಷಿಸಿಕೊಂಡು ನೀನು 


ಸ್ಪರ್ಗವನ್ನುಹೊಂದುವಿ. ಪಾಂಡವರಿಗೆ ರಾಜ್ಯವು ದೊರಕಲಿ, ಕೌರವರು ಸಂಧಿಯನ್ನು 
ಮಾಡಿಕೊಳ್ಳಲಿ. 


ಏವಂ ಬ್ರುವತಿ ವಿಪ್ರೇಂದ್ರೇ ಧೃತರಾಷ್ಟೋಂಂಬಿಕಾಸುತಃ । 
ಆಕ್ಸಿಪ್ಯ ವಾಕ್ಯಂ ವಾಕ್ಯಜ್ಞೋ ವಾಕ್ಟಥೇನಾಪ್ಯಯಾತ್‌ ಪುನಃ ele] 


ಆ ಬ್ರಾಹ್ಮಣಶ್ರೇಷ್ಠರು ಹೀಗೆ ಮಾತನಾಡುತ್ತಿರಲು ಅಂಬಿಕಾಸುತನೂ, 


ಮಾತನಾಡಲು ತಿಳಿದವನೂ ಆದ ಧೃತರಾಷ್ಟ್ರನು ಅವರ ಮಾತನ್ನು ಆಕ್ಷೇಪಿಸಿ ತನ್ನ 
ವಾಕ್ಚರಣಿಯನ್ನು ಮುಂದುವರಿಸಿದನು. 


ಯಥಾ ಭವಾನ್‌ ವೇದ ತಥಾಸ್ಮಿ ವೇತ್ತಾ 
ಭಾವಾಭಾವೌ ಎದಿತೌ ಮೇ ಯಥಾವತ್‌ । 
ಸ್ಪಾರ್ಥೇ ಹಿ ಸಮ್ಮುಹ್ಯತಿ ತಾತ ಲೋಕೋ 
ಮಾಂ ಚಾಪಿ ಲೋಕಾತ್ಮಕಮೇವ ಎದ್ದಿ 11೧೧॥ 


ಜಂಬೂಖಂಡನಿರ್ಮಾಣಪರ್ವ -29- 


ಪೂಜ್ಯರೇ, ನೀವು ಹೇಗೆ ತಿಳಿದಿದ್ದೀರೋ ಹಾಗೆಯೇ ನಾನೂ ತಿಳಿದಿದ್ದೇನೆ. ನಾನು 
ಅಭ್ಯುದಯ ಮತ್ತು ಅವನತಿಗಳನ್ನು ಸರಿಯಾಗಿ ತಿಳಿದಿದ್ದೇನೆ. ಪ್ರೀತಿಪಾತ್ರರೇ, 
ಸ್ವಾರ್ಥದ ವಿಷಯವು ಬಂದಾಗ ಎಲ್ಲಜನರೂ ಮೋಹಕ್ಕೆ ಒಳಗಾಗುತ್ತಾರೆ. ನನ್ನನ್ನೂ 
ಸಹ ಅಂತಹ ಜನರಲ್ಲಿಸೇರಿದವನೆಂದು ತಿಳಿಯಿರಿ. 


ಪ್ರಸಾದಯೇ ತ್ವಾಮತುಲಪ್ರಭಾವಂ 
ತ್ಚಂ ನೋ ಗತಿರ್ದರ್ಶಯಿತಾ ಚ ಧೀರಃ | 
ನ ಚಾಪಿ ತೇ ವಶಗಾ ಮೇ ಮಹರ್ಷೇ 
ನಾತಿಗ್ರಹಂ ಕರ್ತುಮಿಹಾರ್ಹಸೇ ಮೇ 11೧೨1॥ 


ಅಪರಿಮಿತ ಸಾಮರ್ಥ್ಯವುಳ್ಳ ತಮ್ಮನ್ನು ಪ್ರಸನ್ನರಾಗಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. 
ಧೀರರಾದ ನೀವೇ ನಮಗೆ ಗತಿಯಾದವರು. ಮಹರ್ಷಿಗಳೇ, ನನ್ನ ಮಕ್ಕಳು ನಿಮ್ಮ 
ಮಾತುಗಳನ್ನೇ ಕೇಳಲಿಲ್ಲ. ಆದ್ದರಿಂದ ಈ ವಿಷಯದಲ್ಲಿನನ್ನನ್ನು ಬಹಳವಾಗಿ ಒತ್ತಾಯ 
ಪಡಿಸುವುದು ಬೇಡ. 

ತ್ವಂ ಹಿ ಧರ್ಮಃ ಪವಿತ್ರಂ ಚ ಯಶಃ ಕೀರ್ತಿರ್ದೃತಿ: ಸ್ಕೃತಿಃ । 

ಕುರೂಣಾಂ ಪಾಂಡವಾನಾಂ ಚ ಮಾನ್ಯಶ್ಚಾಸಿ ಪಿತಾಮಹಃ HOA 

ನೀವೇ ಧರ್ಮ, ಪವಿತ್ರರಾದವರು, ಯಶಸ್ಸುಮತ್ತು ಕೀರ್ತಿಸಂಪನ್ನರಾದವರು, 
ಧೈರ್ಯ ಮತ್ತು ಸ್ಟೃತಿಗೆ ನಿಯಾಮಕರಾದವರು. ಪಿತಾಮಹರಾದ ನೀವು ಕುರುಗಳಿಗೂ 
ಮತ್ತು ಪಾಂಡವರಿಗೂ ಮಾನ್ಯರಾಗಿದ್ದೀರಿ. 

ವ್ಯಾಸಃ 
ವೈಚಿತ್ರವೀರ್ಯ ನೃಪತೇ ಯತ್‌ ತೇ ಮನಸಿ ವರ್ತತೇ । 
ಅಭಿಧತ್ನ್ನ ಯಥಾಕಾಮಂ ಛೇತ್ತಾಸ್ಮಿ ತವ ಸಂಶಯಮ್‌ 11೧೪॥ 


ವ್ಯಾಸರು- ವಿಚಿತ್ರವೀರ್ಯನ ಪುತ್ರನಾದ ಎಲೈ ರಾಜನೇ, ನಿನ್ನ ಮನಸ್ಸಿನಲ್ಲಿ 
ಏನಿದೆಯೋ ಅದನ್ನುಸಂಕೋಚವಿಲ್ಲದೆ ಹೇಳು. ನಾನು ನಿನ್ನಮನಸ್ಸಿನ ಸಂಶಯಗಳನ್ನು 
ಪರಿಹರಿಸುವೆನು. 


-30- 


ಮಹಾಭಾರತ ಭೀಷ್ಮಪರ್ವ 
ಧೃತರಾಷ್ಟ್ರ 
ಯಾನಿ ಲಿಂಗಾನಿ ಸಂಗ್ರಾಮೇ ಭವಂತಿ ವಿಜಯಿಷ್ಯತಾಮ್‌ । 
ತಾನಿ ಸರ್ವಾಣಿ ಭಗವನ್‌ ಶ್ರೋತುಮಿಚ್ಛಾಮಿ ತತ್ತ ತ: 11೧೫॥ 


ಧೃತರಾಷ್ಟ್ರ. ಪೂಜ್ಯರೇ, ಯುದ್ಧದಲ್ಲಿ ಜಯಗಳಿಸಲಿರುವವರ ಚಿಹ್ನೆಗಳು ಏನು 
ಇವೆಯೋ ಅವೆಲ್ಲವನ್ನೂನಾನು ಸರಿಯಾಗಿ ಕೇಳಲು ಬಯಸುತ್ತೇನೆ. 
ವ್ಯಾಸಃ 
ಪ್ರಸನ್ನಭಾಃ ಪಾವಕ ಊರ್ಧ್ವರಶ್ಶಿ 
ಪ್ರದಕ್ಷಿಣಾವರ್ತಶಿಖೋ ವಿಧೂಮ: । 
ಪುಣ್ಯಾ ಗಂಧಾಶ್ಚಾಹುತೀನಾಂ ಪ್ರವಾಂತಿ 
ಜಯಸ್ಕೆ ಚೌದ್‌ ಭಾವಿನೋ ರೂಪಮಾಹು: 11೧೬॥ 


ವ್ಯಾಸರು- ಅಗ್ನಿಯು ಪರಿಶುದ್ಧವಾದ ಕಾಂತಿಯನ್ನು ಹೊಂದಿ ಊರ್ಧ್ವಮುಖವಾದ 
ಜ್ವಾಲೆಗಳನ್ನು ಹೊಂದಿರುತ್ತದೆ. ಧೂಮವಿಲ್ಲದೆ ಜ್ವಾಲೆಗಳು ಪ್ರದಕ್ಷಿಣಾಕಾರವಾಗಿ 
ಇರುತ್ತವೆ. ಆಹುತಿಗಳ ಪವಿತ್ರವಾದ ಗಂಧವು ಎಲ್ಲಕಡೆಯಲ್ಲಿಯೂ ಹರಡುತ್ತದೆ. 
ಇದು ಮುಂದೆ ಉಂಟಾಗಲಿರುವ ಜಯದ ಸೂಚನೆ ಎಂದು ಪ್ರಾಜ್ಞರು ಹೇಳುತ್ತಾರೆ. 


ಗಂಭೀರಘೋಷಾಶ್ಚ ಮಹಾಸ್ವನಾಶ್ಚ 
ಶಂಖಾ ಮೃದಂಗಾಶ್ಚ ನದಂತಿ ಯತ್ರ । 
ಎಶುದ್ಧರಶ್ಶಿಸಪನ: ಶಶೀಚ 
ಜಯಸ್ಯೈೈತದ್‌ ಭಾವಿನೋ ರೂಪಮಾಹು: 11೧೭॥॥ 


ಎಲ್ಲಿಶಂಖಗಳು ಮತ್ತು ಮೃದಂಗಗಳು ಗಂಭೀರವಾದ ಘೋಷವನ್ನುಹೊಂದಿ 
ದೊಡ್ಡ ನಾದವನ್ನು ಉಂಟುಮಾಡುತ್ತವೆಯೋ ಮತ್ತು ಸೂರ್ಯ-ಚಂದ್ರರು 


ಪರಿಶುದ್ಧವಾದ ಕಿರಣವನ್ನು ಹೊಂದಿರುತ್ತಾರೆಯೋ ಅದನ್ನು ಮುಂದೆ 
ಉಂಟಾಗಲಿರುವ ಜಯದ ಸೂಚನೆ ಎಂದು ಹೇಳುತ್ತಾರೆ. 


ಇಷ್ಟು ವಾಚಃ ಪೃಷ್ಠತೋ ವಾಯಸಾನಾಂ 
ಸಂಪ್ರಸ್ಥಿತಾನಾಂ ಚ ಗಮಿಷ್ಕತಾಂ ಚ । 


ಜಂಬೂಖಂಡನಿರ್ಮಾಣಪರ್ವ -31- 


ಯೇ ಪೃಷ್ಠತಸ್ತೇ ತ್ವರಯಂತಿ ರಾಜನ್‌ 
ಯೇ ತ್ವಗ್ರಸ್ತೇ ಪ್ರತಿಷೇಧಯಂತಿ 11೧೮1 


ಯುದ್ಧಕ್ಕೆ ಹೊರಡಲು ಸಿದ್ಧತೆಯನ್ನು ಮಾಡುವಾಗ ಮತ್ತು ಹೊರಟಾಗ 
ಹಿಂದುಗಡೆಯಿಂದ ಕೇಳಿ ಬರುವ ಸಂತೋಷದ ಇಷ್ಟವಾದ ಮಾತುಗಳು (ಒಳ್ಳೆಯ 
ಸೂಚನೆ). ಎಲೈ ರಾಜನೇ, ಹಿಂದಿನಿಂದ ಕೇಳಿ ಬರುವ ಮಾತುಗಳು ಜಯಕ್ಕಾಗಿ 
ತ್ತರೆಮಾಡುತ್ತವೆ. ಮುಂದುಗಡೆಯಿಂದ ಕೇಳಿ ಬರುವ ಮಾತುಗಳು ಜಯವನ್ನು 
ಪ್ರತಿಷೇಧ ಮಾಡುತ್ತವೆ. 


ಕಲ್ಯಾಣವಾಚಃ ಶಕುನಾ ರಾಜಹಂಸಾಃ 
ಶುಕಾಃ ಕ್ರೌಂಚಾಃ ಶತಪತ್ರಾಶ್ಚ ಯತ್ರ । 
ಪ್ರದಕ್ಷಿಣಾಶ್ಚೆವ ಭವಂತಿ ಸಂಖೇ 
ಧ್ರುವಂ ಜಯಂ ತತ್ರ ವದಂತಿ ವಿಪ್ರಾಃ 11೧೯1 


ಎಲ್ಲಿ ರಾಜಹಂಸಗಳು, ಗಿಳಿಗಳು, ಕ್ರೌಂಚಗಳು, ಶತಪತ್ರಗಳು ಮೊದಲಾದ 
ಪಕ್ಷಿಗಳು ಒಳ್ಳೆಯ ಮಾತುಗಳನ್ನು ಆಡುತ್ತಾ ಬಲಭಾಗದಲ್ಲಿ ಬರುತ್ತವೆಯೋ ಅಲ್ಲಿ 
ಯುದ್ಧದಲ್ಲಿ ಜಯವು ನಿಶ್ಚಿತವೆಂದು ಬ್ರಾಹ್ಮಣರು ಹೇಳುತ್ತಾರೆ. 


ಅಲಂಕಾರೈಃ ಕವಚ್ಛೆಃ ಕೇತುಭಿಶ್ಚ 
ಮುಖಪ್ರಸಾದೈರ್ಹೇಮವರ್ಣೈಶ್ಚ ನೃಣಾಮ್‌ । 
ಭ್ರಾಜಿಷ್ಠತೀ ದುಷ್ಟತಿಪ್ರೇಕ್ಷಣೀಯಾ 
ಯೇಷಾಂ ಚಮೂಸ್ತೇ ವಿಜಯಂತಿ ಶತ್ರೂನ್‌ 11೨೦॥॥ 


ಯಾರ ಸೈನ್ಯವು ಅಲಂಕಾರಗಳಿಂದಲೂ, ಕವಚಗಳಿಂದಲೂ, ಧ್ವಜಗಳಿಂದಲೂ, 
ವೀರರ ಮುಖದ ಪ್ರಸನ್ನತೆಯಿಂದಲೂ ಮತ್ತು ಹೇಮವರ್ಣಗಳಿಂದಲೂ 
ಹೊಳೆಯುತ್ತಾ (ಶತ್ರುಗಳಿಗೆ) ನೋಡಲು ಅಸಾಧ್ಯವಾಗುತ್ತದೆಯೋ ಅಂತಹವರು 
ಶತ್ರುಗಳನ್ನು ಗೆಲ್ಲುತ್ತಾರೆ. 

ಹೃಷ್ಟಾ ವಾಚಸ್ತಥಾ ಸತ್ತ್ವಂ ಯೋಧಾನಾಂ ಚೈವ ಭಾರತ 1 

ನ ಮ್ಲಾಯಂತೇ ಸ್ರಜಶ್ಷೆವ ತೇ ತರಂತಿ ರಣೇ ರಿಪೂನ್‌ 11೨೧॥ 


-32- ಮಹಾಭಾರತ ಭೀಷ್ಮಪರ್ವ 


ಎಳ್ಳೆ ಭಾರತನೇ, ಎಲ್ಲಿಯೋಧರು ಸಂತೋಷದಿಂದ ಮಾತನಾಡುತ್ತಾರೆಯೋ, 
ಅವರ ಧೈರ್ಯವು ಕುಂದುವುದಿಲ್ಲವೋ ಮತ್ತು ಹೂಮಾಲೆಗಳು ಬಾಡುವುದಿಲ್ಲವೋ 
ಅಂತಹವರು ಯುದ್ಧದಲ್ಲಿ ಶತ್ರುಗಳನ್ನು ಗೆಲುತ್ತಾರೆ. 


ಇಷ್ಟೋ ವಾತ: ಪ್ರವಿಷ್ಠಸ್ಯ ದಕ್ಷಿಣೇ ಪ್ರವಿವಿಕ್ಛತ: । 
ಪಶ್ಚಾತ್‌ ಸಂಸಾಧಯತ್ಯರ್ಥಂ ಪುರಸ್ತಾತ್‌ ಪ್ರತಿಷೇಧತೇ 11೨೨! 


ಯುದ್ಧಭೂಮಿಯನ್ನು ಪ್ರವೇಶಿಸುವಾಗ ಬಲಭಾಗದಲ್ಲಿ, ಪ್ರವೇಶವನ್ನು ಮಾಡಿದ 
ಮೇಲೆ ಹಿಂಭಾಗದಿಂದ ಎಲ್ಲಿ ಅನುಕೂಲವಾದ ಗಾಳಿಯು ಬೀಸುತ್ತದೆಯೋ ಅಲ್ಲಿ 
ಹಿಂದಿನಿಂದ ಬೀಸುವ ಗಾಳಿಯು ಅರ್ಥಸಿದ್ದಿಯನ್ನು ಉಂಟುಮಾಡಿಕೊಡುತ್ತದೆ. 
ಎದುರಾಗಿ ಗಾಳಿಯು ಬೀಸಿದರೆ ಅರ್ಥಸಿದ್ದಿಯನ್ನು ಪ್ರತಿಷೇಧ ಮಾಡುತ್ತದೆ. 


ಶಬ್ದರೂಪರಸಸ್ಫರ್ಶಗಂಧಾಶ್ಚಾವಿಷ್ಯತಾ: ಶುಭಾ: । 
ಸದಾ ಯೋಧಾಶ್ಚ ಹೃಷ್ಟಾಸ್ದ ಯೇಷಾಂ ತೇಷಾಂ ಧ್ರುವಂ ಜಯಃ ॥।೨೩॥ 


ಎಲ್ಲಿ ಶಬ್ದ-ಸ್ಪರ್ಶ-ರೂಪ-ರಸ-ಗಂಧಗಳು ಶುಭವಾಗಿರುತ್ತವೆಯೋ ಮತ್ತು 
ಯೋಧರು ಸಂತೋಷದಿಂದ ಇರುತ್ತಾರೆಯೋ ಅಲ್ಲಿಜಯವು ನಿಶ್ಚಿತವಾದುದು. 


ಅನ್ನೇವ ವಾಯವೋ ವಾಂತಿ ತಥಾಭ್ರಾಣಿ ವಯಾಂಸಿ ಚ । 
ಅನುಪ್ಸವಂತೇ ಮೇಘಾಶ್ಚ ತಥ್ಸೆವೇಂದ್ರಧನೂಂಷಿ ಚ 11೨೪॥ 


ವಾಯುವು, ಬಿಳಿಯ ಮೋಡಗಳು ಮತ್ತು ಪಕ್ಷಿಗಳು ಹಿಂದಿನಿಂದಲೇ ಬೀಸುತ್ತವೆ 
ಮತ್ತು ಹಿಂಬಾಲಿಸುತ್ತವೆ. ಕಪ್ಪು ಮೋಡಗಳೂ ಮತ್ತು ಕಾಮನಬಿಲ್ಲೂ ಸಹ 
ಹಿಂದಿನಿಂದಲೇ ಹಿಂಬಾಲಿಸುತ್ತವೆ (ಅಂತಹ ಕಡೆಯಲ್ಲಿಜಯವು ನಿಶ್ಚಿತವಾದುದು). 


ಏತಾನಿ ಜಯಮಾನಾನಾಂ ಲಕ್ಷಣಾನಿ ವಿಶಾಂಪತೇ । 
ಭವಂತಿ ವಿಪರೀತಾನಿ ಮುಮುರ್ಷೂಣಾಂ ಜನಾಧಿಪ 1೨2೫1 


ಅಲ್ಟಾಯಾಂ ವಾ ಮಹತ್ಕಾಂ ವಾ ಸೇನಾಯಾಮಿತಿ ನಿಶ್ಚಿತಮ್‌ । 
ಹರ್ಷೋ ಯೋಧಗಣಸ್ಯೆ ಕಂ ಜಯಲಕ್ಷಣಮುಚ್ಯತೇ 11೨೬॥ 


ಜಂಬೂಖಂಡನಿರ್ಮಾಣಪರ್ವ -33- 


ಎಲ್ಫೆ ರಾಜನೇ, ಇವು ಜಯವನ್ನು ಹೊಂದಲಿರುವವರ ಲಕ್ಷಣಗಳು. ಎಲ್ಫೆ ಜನಾಧಿ 
ಪನೇ, ಮರಣವನ್ನು ಹೊಂದುವವರಾದರೆ ಇದಕ್ಕೆ ವಿರುದ್ಧವಾದ ಲಕ್ಷಣವಿರುತ್ತವೆ. 
ಅಲ್ಲವಾಗಲೀ ಅಥವಾ ದೊಡ್ಡದಾಗಲೀ ಸೈನ್ಯದಲ್ಲಿಯೋಧರ ಸಮೂಹದ ಹರ್ಷವು 
ಮುಖ್ಯವಾಗಿ ಜಯಕ್ಕೆಕಾರಣವಾಗುತ್ತದೆ. 

ಏಕೋ ದೀರ್ಣೋ ದಾರಯತಿ ಸೇನಾಂ ಸುಮಹತೀಮಪಿ । 

ತಂ ದೀರ್ಣಮನುದೀರ್ಯಂತೇ ಯೋಧಾಃ ಶೂರತಮಾ ಅಪಿ 1೨೭ಟ 

ಎಷ್ಟೇ ದೊಡ್ಡ ಸೈನ್ಯವಾದರೂ ಒಬ್ಬ ವೀರನು ಸೋತರೆ ಸಮಗ್ರ ಸೈನ್ಯವನ್ನೇ 
ಒಡೆಯುತ್ತಾನೆ. ಹಾಗೆಯೇ ದೀರ್ಣನಾದ ಆ ವೀರನನ್ನು ಅನುಸರಿಸಿ ಉಳಿದ 
ಶೂರರಾದ ಯೋಧರೂ ಸಹ ಬಿರಿದುಹೋಗುತ್ತಾರೆ. 


ದುರ್ನಿವಾರತಮಾ ಚೈವ ಪ್ರಭಗ್ನಾ ಮಹತೀ ಚಮೂಃ । 
ಅಪಾಮಿವ ಮಹಾವೇಗಸ್ಟಸ್ತಾ ಮೃಗಗಣಾ ಇವ 11೨೮॥ 
ನೈವ ಶಕ್ಯಾ ಸಮಾಧಾತುಂ ಸನ್ನಿಪಾತೇ ಮಹಾಚಮೂಃ ಟ 
ಹೀಗೆ ಒಡೆದುಹೋದ ದೊಡ್ಡಸೈನ್ಯವನ್ನು ಕಟ್ಟೆ ಒಡೆದು ಹರಿಯುವ ನೀರಿನಂತೆ 


ಅಥವಾ ಹೆದರಿದ ಜಿಂಕೆಗಳ ಸಮೂಹದಂತೆ ಒಂದು ಕಡೆ ಒಟ್ಟುಗೂಡಿಸಿ 
ಸಮಾಧಾನಪಡಿಸಲು ಸಾಧ್ಯವಾಗುವುದಿಲ್ಲ. 

ದೀರ್ಣಾ ಇತ್ಯೇವ ದೀರ್ಯಂತೇ ಯೋಧಾ: ಶೂರತಮಾ ಅಪಿ । 

ಭೀತಾನ್‌ ಭಗ್ನಾಂಶ್ಚ ಸಂಪ್ರೇಕ್ಷ್ಯ ಭಯಂ ಭೂಯೋ ವಿವರ್ಧತೇ ॥೨೯॥ 

ಎಲ್ಲವೂ ಒಡೆದುಹೋಗಿದೆ ಎಂದು ತಿಳಿದು ಶೂರರಾದ ಯೋಧರೂ ಸಹ ಬಿರಿದು 
ಹೋಗುತ್ತಾರೆ. ಭೀತರಾದವರನ್ನು ಮತ್ತು ಭಗ್ಗರಾದವರನ್ನುನೋಡಿ ಭಯವು ಇನ್ನೂ 
ಹೆಚ್ಚಾಗುತ್ತದೆ. 

ಪ್ರಭಗ್ನಾ ಸಹಸಾ ರಾಜನ್‌ ದಿಶೋ ವಿಭ್ರಾಮಿತಾ ಪರೈಃ । 

ನೈವ ಸ್ಥಾಪಯಿತುಂ ಶಕ್ಯಾ ಶೂರೈರಪಿ ಮಹಾಚಮೂಃ maou 


-34- ಮಹಾಭಾರತ ಭೀಷ್ಮಪರ್ವ 
ಎಲ್ಫೆ ರಾಜನೇ, ಹೀಗೆ ಒಡೆದುಹೋಗಿ ಶತ್ರುಗಳಿಂದ ದಿಕ್ಕು ದಿಕ್ಕಿಗೆ ಚದುರಿಸಲ್ಪಟ್ಟ 
ದೊಡ್ಡಸೈನ್ಯವನ್ನು ಶೂರರೂ ಸಹ ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ. 


ಸಂಭೃತ್ಯ ಮಹತೀಂ ಸೇನಾಂ ಚತುರಂಗಾಂ ಮಹೀಪತಿ: । 
ಉಪಾಯಪೂರ್ವಂ ಮೇಧಾವೀ ಯತೇತ ಸತತೋತ್ಠಿತ: AO 


ರಾಜನಾದವನು ದೊಡ್ಡದಾದ ಚದುರಂಗ ಸೈನ್ಯವನ್ನು ಮೊದಲು ಕಲೆಹಾಕಿ 


ಮೇಧಾವಿಯಾಗಿ ಸತತ ಪ್ರಯತ್ತಶೀಲನಾಗಿ ಉಪಾಯದಿಂದಲೇ ಜಯಕ್ಕಾಗಿ ಪ್ರಯತ್ನ 
ಪಡಬೇಕು. 


ಉಪಾಯವಿಜಯಂ ಶ್ರೇಷ್ಠಮಾಹುರ್ಭೇದೇನ ಮಧ್ಯಮಮ್‌ । 
ಜಘನ್ಯ ಏಷ ವಿಜಯೋ ಯೋ ಯುದ್ಧೇನ ವಿಶಾಂಪತೇ । 


ಮಹಾದೋಷ: ಸನ್ನಿಪಾತಸ್ತತೋ ವ್ಯಂಗ: ಸ ಉಚ್ಯತೇ 11೩೨1 


ಉಪಾಯದಿಂದ ಸಂಪಾದಿಸಿದ ವಿಜಯವು ಶ್ರೇಷ್ಠವೆಂದು ಹೇಳುತ್ತಾರೆ. 
ಭೇದೋಪಾಯದಿಂದ ಸಂಪಾದಿಸಿದ ವಿಜಯವು ಮಧ್ಯಮವಾದುದು. ಎಲೈ 
ರಾಜನೇ, ಯುದ್ಧ ಮಾಡಿ ಸಂಪಾದಿಸಿದ ವಿಜಯವು ಅಧಮವಾದುದು. ಎಲೈ 


ರಾಜನೇ, ಪರಸ್ಪರ ಸಂಘರ್ಷವು ಮಹಾದೋಷದಿಂದ ಕೂಡಿರುತ್ತದೆ. ಆದ್ದರಿಂದ 
ಅದನ್ನುವಿಕಲಾಂಗವೆಂದು ಹೇಳುತ್ತಾರೆ. 


ಪರಸ್ಪರಜ್ಗಾ ಸಂಹೃಷ್ಟಾ ವ್ಯವಧೂತಾಃ ಸುನಿಶ್ಚಿತಾಃ । 
ಪಂಚಾಶದಪಿ ಯೇ ಶೂರಾ ಮಠ್ಸಂತಿ ಮಹತೀಂ ಚಮೂಮ್‌ । 
ಅಥವಾ ಪಂಚ ಷಟ್‌ ಸಪ್ತ ವಿಜಯಂತ್ಯನಿವರ್ತಿನ: (1೩೩1 


ಪರಸ್ಪರವಾಗಿ ತಿಳುವಳಿಕೆಯುಳ್ಳ, ಸಂತೋಷಗೊಂಡ, ಸ್ಥಿರರಾದ, ಒಳ್ಳೆಯ 
ನಿಶ್ಚಯವನ್ನು ಹೊಂದಿದ ಐವತ್ತು ಜನ ಶೂರರೂ ಸಹ ದೊಡ್ಡ ಸೈನ್ಯವನ್ನು 


ಕಲಕಾಡುತ್ತಾರೆ. ಅಥವಾ ಹಿಂದಿರುಗದ ಐದಾರು, ಏಳು ಜನ ವೀರರೇ ವಿಜಯವನ್ನು 
ಸಂಪಾದಿಸುತ್ತಾರೆ. 


ಪರಸ್ಪರೇಣಾಸಂಹೃಷ್ಟಾ ಶೂರೈರಪಿ ಮಹಾಚಮೂ । 
ನೈವ ಸ್ಥಾಪಯಿತುಂ ಶಕ್ಕಾ ಪ್ರಭಗ್ನಾ ಭಯವಿಹ್ನಲಾ HAI 


ಜಂಬೂಖಂಡನಿರ್ಮಾಣಪರ್ವ -35- 


ಪರಸ್ಪರವಾಗಿ ಸಂತೋಷವನ್ನು ಹೊಂದದಿದ್ದರೆ ಭಗ್ಗಗೊಂಡು ಭಯಗ್ರಸ್ತವಾದ 
ದೊಡ್ಡ ಸೈನ್ಯವನ್ನು ಶೂರರೂ ಸಹ ನಿಲ್ಲಿಸಲಾರರು. 


ನ ವೈನತೇಯೋ ಗರುಡ: ಪ್ರಶಂಸತಿ ಮಹಾಜನಮ್‌ । 
ದೃಷ್ಟ್ವಾ ಸುಪರ್ಣೋಪಚಿತಿಂ ಮಹತೀಮಪಿ ಭಾರತ 11೩೫11೫ 


ಎಲ್ಫೆ ಭಾರತನೇ, ವಿನತಾಸುತನಾದ ಗರುಡನು ಸೈನ್ಯದ ದೊಡ್ಡ ಸಂಖ್ಯೆಯನ್ನು 
ಪ್ರಶಂಸಿಸುವುದಿಲ್ಲ. ಏಕೆಂದರೆ ಅವನು ದೊಡ್ಡ ಸೈನ್ಯವಾದರೂ ಅದರ ಕ್ಷಯವನ್ನು 
ನೋಡಿದ್ದಾನೆ. 

ನ ಬಾಹುಲ್ಯೇನ ಸೇನಾಯಾ ಜಯೋ ಭವತಿ ಭಾರತ । 

ಅಧ್ರು ವೋ ಹಿ ಜಯೋ ನಾಮ ದೈವಂ ಚಾತ್ರ ಪರಾಯಣಮ್‌ । 

ಜಯಂತೋ ಹ್ಯಪಿ ಸಂಗ್ರಾಮೇ ಕ್ಷಯವಂತೋ ಭವಂತ್ಯುತ ॥೩೬। 

ಎಲೈ ಭಾರತನೇ, ಸೇನೆಯು ದೊಡ್ಡದಾಗಿದೆ ಎಂಬ ಕಾರಣದಿಂದ ಜಯ 
ಉಂಟಾಗುವುದೆಂಬ ನಿಶ್ಚಯವಿಲ್ಲ. ಜಯವು ಅನಿಶ್ಚಿತವಾದುದು. ಈ ವಿಷಯದಲ್ಲಿ 
ದೈವವೇ ಮುಖ್ಯಕಾರಣವಾದುದು. ಯುದ್ಧದಲ್ಲಿ ಜಯಶೀಲರಾದವರೂ ಸಹ ಬಹಳ 
ನಷ್ಟಗಳನ್ನು ಅನುಭವಿಸುತ್ತಾರೆ. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 

ಭೀಷ್ಮಪರ್ವಣಿ ಚತುರ್ಥೋಂಧ್ಯಾಯಃ ॥ 
॥ ಇತಿ ಜಂಬೂಖಂಡನಿರ್ಮಾಣಪರ್ವಣಿ ಚತುರ್ಥೋ*ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ನಾಲ್ಕನೆಯ ಅಧ್ಯಾಯ ಮುಗಿಯಿತು. 
MK 


-36- ಮಹಾಭಾರತ ಭೀಷ್ಮಪರ್ವ 
ಐದನೆಯ ಅಧ್ಯಾಯ 
ವ್ಯಾಸರ ಪ್ರಯಾಣ. ಸಂಜಯನಿಂದ ಭೂಮಿಯ ಗುಣಗಳ ವರ್ಣನೆ. 
ವೈಶಂಪಾಯನ: 
ಏವಮುಕ್ತ್ವಾ ಯಯೌ ವ್ಯಾಸೋ ದಧೃತರಾಷ್ಟಾಯ ಧೀಮತೇ । 
ಧೃತರಾಷ್ಟೋಂಪಿ ತಚ್ಚುತ್ತಾ ಧ್ಯಾನಮೇವಾನ್ಪಪದ್ಯತ mon 
ವೈಶಂಪಾಯನ- ಹ ಮೇಧಾವಿಯಾದ ಧೃತರಾಷ್ಟ್ರನಿಗೆ ಹೀಗೆ ಹೇಳಿ 
ಹೊರಟು ಹೋದರು. ಧೃತರಾಷ್ಟನಾದರೂ ಅದನ್ನುಕೇಳಿ ಧ್ಯಾನ ಪರವಶನಾದನು. 


ಮುಹೂರ್ತಮಿವ ಧ್ಯಾತ್ವಾ ವಿನಿಃಶಸ್ಕ ಮುಹುರ್ಮುಹುಃ । 
ಜಯಂ ಸಂಶಿತಾತ್ಮಾನಮಪ್ಪಚ್ಛದ್‌ ಭರತರ್ಷಭ 11೨। 


uu 


ಎಲೈ ಭರತರ್ಷಭನೇ, ಅವನು ಒಂದು ಮುಹೂರ್ತದ ಕಾಲ ಧ್ಯಾನ 
ಪರವಶನಾಗಿದ್ದು, ಅನಂತರ ಮತ್ತೆ ಮತ್ತೆ ನಿಟ್ಟುಸಿರನ್ನು ಬಿಡುತ್ತಾ ಸೂಕ್ಷ್ಮವಾದ 
ಬುದ್ಧಿಯುಳ್ಳಸಂಜಯನನ್ನುಕುರಿತು ಪ್ರಶ್ನೆಯನ್ನು ಮಾಡಿದನು. 


ಸಂಜಯೇಮೇ ಮಹೀಪಾಲಾ: ಶೂರಾ ಯುದ್ಧಾಭಿನಂದಿನಃ | 
ಅನ್ಯೋನ್ಯಮಭಿನಿಘಂತಿ ಶಸೆ ಸ್ರರುಚ್ಛಾವಚ್ಛೆರಪಿ 11೩11 


ಎಲೈ ಸಂಜಯನೇ, ಈ ರಾಜರು ಶೂರರು ಮತ್ತು ಯುದ್ಧವನ್ನು 
ಅಭಿನಂದಿಸುತ್ತಿರುವವರು. ಶ್ರೇಷ್ಠವಾದ ಮತ್ತು ಕನಿಷ್ಠವಾದ ಶಸ್ತ್ರಗಳಿಂದ ಪರಸ್ಪರವಾಗಿ 
ಕೊಲ್ಲುತ್ತಾರೆ. 

ಪಾರ್ಥಿವಾಃ ಪೃಥಿವೀಹೇತೋಃ ಸಮಭಿತ್ಯಕ್ತಜೀವಿತಾಃ । 

ನ ಚ ಶಾಮ್ಯಂತಿ ನಿಘ್ನಂತೋ ವರ್ಧಯಂತೋ ಯಮಕ್ಟಯಮ್‌ ॥(೪॥ 


ರಾಜರು ಭೂಮಿಯ ಒಡೆತನದ ಸಲುವಾಗಿ ತಮ್ಮ ಜೀವಿತವನ್ನು ತ್ಯಾಗ ಮಾಡಲು 
ಸಿದ್ಧರಾಗಿದ್ದಾರೆ. ಪರಸ್ಪರವಾಗಿ ಹೊಡೆದಾಡುತ್ತಾ ಸಂಧಿಯನ್ನು ಮಾಡಿಕೊಳ್ಳದೆ ಅವರು 
ಮಪುರದ ಜನಸಂಖ್ಯೆಯನ್ನು ಹೆಚ್ಚಿಸುತ್ತಾರೆ. 


ಜಂಬೂಖಂಡನಿರ್ಮಾಣಪರ್ವ -37- 


ಭೌಮಮೈಶ್ಚರ್ಯಮಿಚ್ಛಂತೋ ನ ಮೃಷ್ಯಂತೇ ಪರಸ್ಪರಮ್‌ । 
ಮನ್ಯೇ ಬಹುಗುಣಾ ಭೂಮಿಸ್ತನ್ನಮಾಚಕ್ಷ ಸಂಜಯ 11೫1 


ಭೂಮಿಯ ಮೇಲೆ ದೊರೆಯುವ ಐಶ್ವರ್ಯವನ್ನು ಬಯಸುತ್ತಾ ಅವರು 
ಪರಸ್ಪರವಾಗಿ ಸಹಿಸುತ್ತಿಲ್ಲ. ಎಲೆ ಸಂಜಯನೇ, ಭೂಮಿಯು ಬಹಳ ಗುಣವುಳ್ಳದ್ದೆಂದು 
ತಿಳಿದಿದ್ದೇನೆ. ಅದನ್ನು ನನಗೆ ಹೇಳು. 


ಬಹೂನಿ ಚ ಸಹಸ್ರಾಣಿ ಪ್ರಯುತಾನ್ಯರ್ಬುದಾನಿ ಚ । 
ಕೋಟ್ಯಶ್ಚ ಲೋಕವೀರಾಣಾಂ ಸಮೇತಾಃ ಕುರುಜಾಂಗಲೇ WI 


ಈ ಕುರುಜಾಂಗರದಲ್ಲಿ ಅನೇಕ ಸಹಸ್ರ, ಲಕ್ಷ, ದಶಲಕ್ಷ, ಅರ್ಬುದ ಮತ್ತು 
ಕೋಟಿಗಳ ಸಂಖ್ಯೆಯಲ್ಲಿ ಲೋಕವೀರರು ಸಮಾವೇಶಗೊಂಡಿದ್ದಾರೆ. 


ದೇಶಾನಾಂ ಚ ಪರೀಮಾಣಂ ನಗರಾಣಾಂ ಚ ಸಂಜಯ । 
ಶ್ರೋತುಮಿಚ್ಛಾಮಿ ತತ್ತ್ವೇನ ಯತ ಏತೇ ಸಮಾಗತಾಃ dn 


ಎಲೈ ಸಂಜಯನೇ, ಈ ವೀರರು ಯಾವ ದೇಶದಿಂದ ಮತ್ತು ನಗರಗಳಿಂದ 
ಬಂದಿದ್ದಾರೆಯೋ ಆ ದೇಶಗಳ ಮತ್ತು ನಗರಗಳ ಪರಿಮಾಣವನ್ನು ನಾನು ಕೇಳಲು 
ಬಯಸುತ್ತೇನೆ. 

ದಿವ್ಯಬುದ್ಧಿಪ್ರದೀಪೇನ ಯುಕಸ್ತ ೦ ಜ್ಞಾನಚಕ್ತುಷಾ I 


ಅತವ 


ಪ್ರಸಾದಾತ್‌ ತಸ್ಯ ವಿಪ್ರರ್ಷೇರ್ವ್ಯಾಸಸ್ಯಾಮಿತತೇಜಸಃ wl 

ಅಮಿತ ತೇಜಸ್ಸಿಗಳಾದ, ವಿಪ್ರರ್ಷಿಗಳಾದ ವೇದವ್ಯಾಸರ ಅನುಗ್ರಹದಿಂದ ನೀನು 
ಜ್ಞಾನಚಕ್ಷುಸ್ಲಿನಿಂದ ದಿವ್ಯವಾದ ಬುದ್ಧಿಯನ್ನು ಹೊಂದಿದ್ದೀಯೆ. 

ಸಂಜಯಃ 
ಯಥಾಪ್ರಜ್ಞ ಮಹಾಪ್ರಾಜ್ಞ ಭೌಮಾನ್‌ ವಕ್ಷ್ಯಾಮಿ ತೇ ಗುಣಾನ್‌ । 
ಶಾಸಚಕುರವೇಕಸ ನಮಸ್ತೇ ಭರತರ್ಷಭ Mal 
ಈ ಬವ 

ಸಂಜಯ- ಎಲೈ ಮಹಾಪ್ರಾಜ್ಞನೇ, ನಾನು ನನಗೆ ತಿಳಿದಷ್ಟು ಭೂಮಿಯ 
ಗುಣಗಳನ್ನು ಹೇಳುವೆನು. ಎಲ್ಫೆ ಭರತರ್ಷಭನೇ, ನಿನಗೆ ನಮಸ್ಕಾರ. ಶಾಸ್ತ್ರ ದೃಷ್ಟಿಯಿಂದ 
ತಿಳಿಯುವವನಾಗು. 


-38- ಮಹಾಭಾರತ ಭೀಷ್ಮಪರ್ವ 


ದ್ವಿವಿಧಾನೀಹ ಭೂತಾನಿ ತ್ರಸಾನಿ ಸ್ಥಾವರಾಣಿ ಚ। 
ತ್ರಸಾನಾಂ ತ್ರಿವಿಧಾ ಯೋನಿರಂಡಸ್ಟೇದಜರಾಯುಜಾ: 11೧೦ 


ಇಲ್ಲಿ ಪ್ರಾಣಿಗಳು ಜಂಗಮ ಮತ್ತು ಸ್ಥಾವರ ಎಂಬ ಎರಡು ಬಗೆಗಳಾಗಿವೆ. 
ಜಂಗಮ ಎಂದರೆ ಚಲಿಸುವ ಪ್ರಾಣಿಗಳಲ್ಲಿಅಂಡಜ, ಸ್ಟೇದಜ ಮತ್ತು ಜರಾಯುಜ 
(ಮೊಟ್ಟೆಯಿಂದ ಹುಟ್ಟಿಬಂದವು, ಶಾಖದಿಂದಲೇ ಹುಟ್ಟಿಬಂದವು ಮತ್ತು 
ಗರ್ಭಕೋಶದಲ್ಲಿಹುಟ್ಟಿಬಂದವು) ಎಂದು ಮೂರುವಿಧ. 


ತ್ರಸಾನಾಂ ಖಲು ಸರ್ವೇಷಾಂ ಶ್ರೇಷ್ಠಾ ರಾಜನ್‌ ಜರಾಯುಜಾಃ । 
ಜರಾಯುಜಾನಾಂ ಪ್ರವರಾ ಮಾನವಾಃ ಪಶವಶ್ಚ ಯೇ 11೧೧ 


ಎಲೈ ರಾಜನೇ, ಎಲ್ಲಾ ಜಂಗಮ ಪ್ರಾಣಿಗಳಲ್ಲಿ ಜರಾಯುಜಗಳು 
ಶ್ರೇಷ್ಠವಾದವುಗಳು. ಆ ಜರಾಯುಜಗಳಲ್ಲಿಯೂ ಮನುಷ್ಯರು ಮತ್ತು ಪಶುಗಳು 
ಶ್ರೇಷ್ಠರಾದವರು. 

ನಾನಾರೂಪಾಣಿ ಬಭ್ರಾಣಾಸ್ಟೇಷಾಂ ಭೇದಾಶ್ಚತುರ್ದಶ । 

ಅರಣ್ಯವಾಸಿನಃ ಸಪ್ತ ಸಪೈಷಾಂ ಗ್ರಾಮವಾಸಿನಃ 11೧೨॥ 


ಜರಾಯುಜಗಳು ನಾನಾ ವಿಧವಾದ ರೂಪಗಳನ್ನು ಹೊಂದಿ ಹದಿನಾಲ್ಕು 
ಬಗೆಯಾಗಿವೆ. ಅವುಗಳಲ್ಲಿ ಅರಣ್ಯದಲ್ಲಿವಾಸಿಸುವವು ಏಳು ಬಗೆ ಮತ್ತು ಗ್ರಾಮದಲ್ಲಿ 
ವಾಸಿಸುವವು ಏಳು ಬಗೆಯಾಗಿವೆ. 


ಸಿಂಹವ್ಯಾಫ್ರವರಾಹಾಶ್ಚ ಮಹಿಷಾ ವಾರಣಾಸ್ತಥಾ । 
ಯಕ್ಸಾಶ್ಚ ವಾನರಾಶ್ವೆವ ಸಪ್ತಾರಣ್ಯಾ: ಸ್ಮೃತಾ ನೃಪ 11೧೩ 


ಸಿಂಹ, ಹುಲಿ, ಹಂದಿ, ಕಾಡೆಮ್ಮೆ, ಆನೆ, ಕರಡಿ ಮತ್ತು ಕಪಿ - ಈ ಏಳು ವಿಧಗಳು 
ಅರಣ್ಯವಾಸಿಗಳೆಂದು ಕರೆಯಲ್ಪಡುತ್ತವೆ. 


ಗೌರಜೋ ಮನುಜೋ ಮೇಷೋ ವಾಜ್ಯಶ್ನತರಗರ್ದಭಾ:ಃ । 
ಏತೇ ಗ್ರಾಮ್ಯಾಃ ಸಮಾಖ್ಯಾತಾಃ ಪಶವಃ ಸಪ್ತ ಸಾಧುಭಿಃ “Ov 


ಜಂಬೂಖಂಡನಿರ್ಮಾಣಪರ್ವ -39- 


ಗೋವು, ಆಡು, ಮನುಷ್ಯ, ಕುರಿ, ಕುದುರೆ, ಹೇಸರಗತ್ತೆ ಮತ್ತು ಕತ್ತೆ ಇವುಗಳು 
ಗ್ರಾಮದಲ್ಲಿವಾಸಿಸುವ ಪಶುಗಳೆಂದು ಸಜ್ಜನರು ಎಣಿಸುತ್ತಾರೆ. 


ಏತೇ ವೈ ಪಶವೋ ರಾಜನ್‌ ಗ್ರಾಮ್ಯಾರಣ್ಯಾಶ್ಚತುರ್ದಶ । 
ವೇದೋಕ್ತಾಃ ಪೃಥಿವೀಪಾಲ ಯೇಷು ಯಜ್ಞಾ ಪ್ರತಿಷ್ಠಿತಾಃ 11೧೫। 


ಎಲ್ಫೆ ರಾಜನೇ, ಈ ಹದಿನಾಲ್ಕು ಬಗೆಯ ಪಶುಗಳು ವೇದೋಕ್ತವಾಗಿವೆ. 
ಇವುಗಳಲ್ಲಿಯಜ್ಞಗಳು ಪ್ರತಿಷ್ಠಿತವಾಗಿವೆ. 

ಗ್ರಾಮ್ಯಾಣಾಂ ಪುರುಷಃ ಶ್ರೇಷ್ಠಃ ಸಿಂಹಶ್ಚಾರಣ್ಯವಾಸಿನಾಮ್‌ । 

ಸರ್ವೇಷಾಮೇವ ಭೂತಾನಾಮನ್ಯೋನ್ಯೇನಾಭಿಜೀವನಮ್‌ 11೧೬1। 

ಗ್ರಾಮ್ಯ ಪ್ರಾಣಿಗಳಲ್ಲಿಮನುಷ್ಯನು ಶ್ರೇಷ್ಠನಾದವನು. ಅರಣ್ಯವಾಸಿ ಪ್ರಾಣಿಗಳಲ್ಲಿ 
ಸಿಂಹವು ಶ್ರೇಷ್ಠವಾದುದು. ಎಲ್ಲ ಪ್ರಾಣಿಗಳಿಗೂ ಒಂದರಿಂದ ಒಂದಕ್ಕೆ 
ಉಪಜೀವನವಾಗುತ್ತದೆ (ಒಂದು ಪ್ರಾಣಿಯ ದೇಹವು ಇನ್ನೊಂದು ಪ್ರಾಣಿಯ 
ದೇಹಧಾರಣೆಗೆ ಬೇಕಾದ ಆಹಾರವಾಗುತ್ತದೆ). 

ಉದ್ದಿಜಾಃ ಸ್ಥಾವರಾಃ ಪ್ರೋಕ್ತಾಸ್ತೇಷಾಂ ಪಂಚೈವ ಜಾತಯಃ । 

ವೃಕ್ಷಗುಲ್ಮಲತಾವಲ್ಲ್ಯಸ್ತಕ್‌ಸಾರಾಸ್ಟ್ರಣಜಾತಯಃ 11೧೭1 

ಉದ್ದಿಜಗಳು ಎಂದರೆ ಭೂಮಿಯನ್ನು ಒಡೆದುಕೊಂಡು ಮೇಲೆ ಬರುವ ಜೀವರನ್ನು 
ಸ್ಥಾವರಗಳು ಎಂದು ಹೇಳುತ್ತಾರೆ. ಅವುಗಳಲ್ಲಿ ಐದೇ ಜಾತಿ ಇದೆ. ಮರಗಳು, 
ಪೊದೆಗಳು, ಲತಾಸಮೂಹಗಳು, ತೊಗಟೆಯಲ್ಲೇ ಸಾರವುಳ್ಳ ಬಿದಿರು 
ಮುಂತಾದವುಗಳು ಮತ್ತು ತೃಣಜಾತಿಗೆ ಸೇರಿದವು ಎಂದು ಐದು ಎಧ. 


ಏಷಾಂ ವಿಂಶತಿರೇಕೋನಾ ಮಹಾಭೂತೇಷು ಪಂಚಸು । 
ಚತುರ್ವಿಂಶತಿರುದ್ದಿಷ್ಟಾ ಗಾಯತ್ರೀ ಲೋಕಸಮೃತಾ 11೧೮1 


ಈ ಹದಿನಾಲ್ಕು ಮತ್ತು ಐದು ಜಾತಿಗಳನ್ನು ಸೇರಿಸಿದರೆ ಹತ್ತೊಂಬತ್ತು ಆಗುತ್ತದೆ. 
ಅದಕ್ಕೆ ಪಂಚಮಹಾಭೂತಗಳನ್ನು ಸೇರಿಸಿದರೆ ಇಪ್ಪತ್ತನಾಲ್ಕು ಆಗುತ್ತದೆ. ಇಪ್ಪತ್ತನಾಲ್ಕು 
ಅಕ್ಷರಗಳ ಗಾಯತ್ರಿಯ ಸ್ಮರಣೆಯು ಹೇಗೆ ಪುಣ್ಯದಾಯಕವೋ ಹಾಗೆಯೇ 


-40- ಮಹಾಭಾರತ ಭೀಷ್ಮಪರ್ವ 


ಪಂಚಮಹಾಭೂತಗಳ ಮತ್ತು ಸ್ಥಾವರ- ಜಂಗಮಗಳ ಇಪ್ತತ್ತನಾಲ್ಲರ ಗಣಗಳನ್ನು 
ಸರಿಸಿದರೂ ಪುಣ್ಯ ಉಂಟಾಗುತ್ತದೆ. 


ಯ ಏತಾಂ ವೇದ ಗಾಯತ್ರೀಂ ಪುಣ್ಯಾಂ ಸರ್ವಗುಣಾನ್ನಿತಾಮ್‌ । 
ತತ್ತ್ವೇನ ಭರತಶ್ರೇಷ್ಠ ಸ ಲೋಕಾನ್ನ ಪ್ರಣಶ್ಯತಿ 1೧೯ 


ಎಲೈ ಭರತಶ್ರೇಷ್ಠನೇ, ಯಾವನು ಪವಿತ್ರವಾದ ಸರ್ವಗುಣಗಳಿಂದ ಕೂಡಿದ 
ಈ ಗಾಯತ್ರಿಯನ್ನುಸರಿಯಾಗಿ ತಿಳಿಯುತ್ತಾನೆಯೋ ಅವನಿಗೆ ಲೋಕಗಳು ನಾಶವನ್ನು 
ಹೊಂದುವುದಿಲ್ಲ. 

ಭೂಮೌ ಹಿ ಜಾಯತೇ ಸರ್ವಂ ಭೂಮೌ ಸರ್ವಂ ಪ್ರಣಶ್ಯತಿ | 

ಭೂಮಿ: ಪ್ರತಿಷ್ಠಾ ಭೂತಾನಾಂ ಭೂಮಿರೇವ ಪರಾಯಣಮ್‌ ॥೨೦॥ 


ಎಲ್ಲವೂ ಭೂಮಿಯಲ್ಲಿ ಜನಿಸುತ್ತವೆ. ಭೂಮಿಯಲ್ಲಿಯೇ ನಾಶವನ್ನು 
ಹೊಂದುತ್ತವೆ. ಎಲ್ಲ ಭೂತಗಳಿಗೂ ಭೂಮಿಯೇ ಆಧಾರ ಮತ್ತು ಶ್ರೇಷ್ಠವಾದ 
ಆಶ್ರಯವೂ ಆಗಿದೆ. 


ಯಸ್ಯ ಭೂಮಿಸ್ಟಸ್ಕ ಸರ್ವಂ ಜಗತ್ತಾವರಜಂಗಮಮ್‌ । 

ತತ್ರಾಭಿಗೃದ್ದಾ ರಾಜಾನೋ ವಿನಿಫ್ಲಂತೀತರೇತರಮ್‌ 11೨೧॥ 

ಯಾವನು ಭೂಮಿಗೆ ಒಡೆಯನಾಗುತ್ತಾನೆಯೋ ಅವನು ಅಲ್ಲಿರುವ ಸ್ಥಾವರ- 
ಜಂಗಮಗಳಿಗೇಶ್ಳೂ ಒಡೆಯನಾಗುತ್ತಾನೆ. ರಾಜರು ಅಂತಹ ಭೂಮಿಯಲ್ಲಿಆಸೆಯನ್ನು 
ಮಾಡುವವರಾಗಿ ಪರಸ್ಪರವಾಗಿ ಕೊಲ್ಲುತ್ತಾರೆ. 

11 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ಭೀಷ್ಮಪರ್ವಣಿ ಪಂಚಮೋಂಧ್ಯಾಯಃ 1 
(ಇತಿ ಜಂಬೂಖಂಡನಿರ್ಮಾಣಪರ್ವಣಿ ಪಂಚಮೋ”ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಐದನೆಯ ಅಧ್ಯಾಯ ಮುಗಿಯಿತು. 
Mk 


ಜಂಬೂಖಂಡನಿರ್ಮಾಣಪರ್ವ -4]- 


ಆರನೆಯ ಅಧ್ಯಾಯ 
ಸಂಜಯವಿಂದ ಧೃತರಾಷ್ಟ್ರನನ್ನು ಕುರಿತು ಸಂಕ್ಷೇಪವಾಗಿ 
ಭೂಮಿಯ ಗುಣವರ್ಣನೆ. 
ಧೃತರಾಷ್ಟ್ರ 

ನದೀನಾಂ ಪರ್ವತಾನಾಂ ಚ ನಾಮಧೇಯಾನಿ ಸಂಜಯ । 

ತಥಾ ಜನಪದಾನಾಂ ಚ ಯೇ ಚಾನ್ಯೇ ಭೂಮಿಮಾಶ್ರಿತಾಃ 11೧1 

ಪ್ರಮಾಣಂ ಚ ಪ್ರಮಾಣಜ್ಞ ಪೃಥಿವ್ಯಾ ಅಪಿ ಸರ್ವಶಃ । 

ನಿಖಲೇನ ಸಮಾಚಕ್ಹ್ವ ಕಾನನಾನಿ ಚ ಸಂಜಯ 11೨॥॥ 

ಧೃತರಾಷ್ಟ್ರ: ಎಲೈ ಸಂಜಯನೇ, ನದಿಗಳು, ಪರ್ವತಗಳು, ದೇಶಗಳು ಮತ್ತು 
ಭೂಮಿಯನ್ನು ಆಶ್ರಯಿಸಿರುವ ಇತರ ಶ್ರೇಷ್ಠವಾದ ಪದಾರ್ಥಗಳು, ಇವುಗಳ 
ನಾಮಧೇಯವನ್ನು (ಹೇಳುವವನಾಗು). ಎಲ್ಫೆ ಎಲ್ಲದರ ಪ್ರಮಾಣಗಳನ್ನು ತಿಳಿದ 
ಸಂಜಯನೇ, ಪೃಥಿವಿಯ ಎಲ್ಲಾ ಪ್ರಮಾಣಗಳನ್ನೂ ಮತ್ತು ಪೃಥಿವಿಯಲ್ಲಿರುವ 
ಕಾನನಗಳನ್ನೂ ಸಮಗ್ರವಾಗಿ ತಿಳಿಸು. 

ಸಂಜಯಃ 

ಪಂಚೇಮಾನಿ ಮಹಾರಾಜ ಮಹಾಭೂತಾನಿ ಸಂಗ್ರಹಾತ್‌ । 

ಜಗತ್ತಿತಾನಿ ಸರ್ವಾಣಿ ಸಮಾನ್ಯಾಹುರ್ಮನೀಷಿಣಃ 11೩11 

ಸಂಜಯ- ಎಲೈ ಮಹಾರಾಜನೇ, ಸಂಕ್ಷೇಪವಾಗಿ ಈ ಮಹಾಭೂತಗಳು ಐದು. 
ಜಗತ್ತಿನಲ್ಲಿರುವ ಇವೆಲ್ಲವೂ ಸಮವಾಗಿರುವುವೆಂದು ಜ್ಞಾನಿಗಳು ಹೇಳುತ್ತಾರೆ. ಭೂಮಿ, 
ಜಲ, ವಾಯು, ಅಗ್ನಿ ಮತ್ತು ಆಕಾಶ, ಇವುಗಳಲ್ಲಿ ಒಂದಕ್ಕಿಂತ ಇನ್ನೊಂದು ಹೆಚ್ಚಿನ 
ಗುಣವುಳ್ಳವುಗಳು. ಅವುಗಳಲ್ಲೂಗುಣಗಳ ದೃಷ್ಟಿಯಿಂದ ಭೂಮಿಯು ಎಲ್ಲದಕ್ಕಿಂತಲೂ 
ಪ್ರಧಾನವಾದುದು. 


ಶಬ್ದ; ಸರ್ಶಶ್ವ ರೂಪಂ ಚ ರಸೋ ಗಂಧಶ್ಚ ಪಂಚಮಃ । 
ಭೂಮೇರೇತೇ ಗುಣಾಃ ಪ್ರೋಕ್ತಾ ಖುಷಿಭಿಸ್ತತ್ತವೇದಿಭಿ: 11೫1 


-42- ಮಹಾಭಾರತ ಭೀಷ್ಮಪರ್ವ 
ತತ್ವ ೌನಿಗಳಾದ ಯಪಿಗಳು ಶಬ್ದ, ಸರ್ಶ, ರೂಪ, ರಸ ಮತ್ತು ಐದನೆಯದಾದ 
ಗಂಧವನ್ನು ಭೂಮಿಯ ಗುಣಗಳೆಂದು ಹೇಳುತ್ತಾರೆ. 


ಚತ್ವಾರೋರಪಫ್ಸು ಗುಣಾ ರಾಜನ್‌ ಗಂಧಸ್ತತ್ರ ನ ವಿದ್ಯತೇ । 
ಶಬ್ದಃ ಸರ್ಶಶ್ಚ ವಾಯೋಸ್ತು ಆಕಾಶೇ ಶಬ್ದ ಏವ ಚ 11೬1 


ಎಲ್ಫೆ ರಾಜನೇ, ಜಲದ ಗುಣಗಳು ನಾಲ್ಕು, ಅಲ್ಲಿ ಗಂಧಎಲ್ಲ. ತೇಜಸ್ಸಿನ 
ಗುಣಗಳು ಶಬ್ದ, ಸ್ಪರ್ಶ, ರೂಪ ಎಂದು ಮೂರು. ವಾಯುವಿನ ಗುಣಗಳು ಶಬ್ದ 
ಮತ್ತು ಸರ್ಶ. ಮತ್ತು ಆಕಾಶದ ಗುಣವು ಶಬ್ದಒಂದೇ. 


ಏತೇ ಪಂಚ ಗುಣಾ ರಾಜನ್‌ ಮಹಾಭೂತೇಷು ಪಂಚಸು । 
ವರ್ತಂತೇ ಸರ್ವಲೋಕೇಷು ಯೇಷು ಲೋಕಾಃ ಪ್ರತಿಷ್ಠಿತಾ: 11೭1 


ಎಲೈ ರಾಜನೇ, ಈ ಐದು ಗುಣಗಳು ಪಂಚಮಹಾಭೂತಗಳಲ್ಲಿ ಎಲ್ಲ 
ಲೋಕಗಳಲ್ಲಿಯೂ ಇರುತ್ತವೆ. ಅಂತಹ ಲೋಕಗಳಲ್ಲಿ ಎಲ್ಲ ಪ್ರಾಣಿಗಳು 
ಪ್ರತಿಷ್ಠಿತವಾಗಿವೆ. 


ಅನ್ಯೋನ್ಯಂ ನಾಭಿವರ್ತಂತೇ ಸಾಮ್ಯಂ ಭವತಿ ವೈ ಯದಾ । 
ಯದಾ ತು ವಿಷಮೀಭಾವಮಾವಿಶಂತಿ ಪರಸ್ಪರಮ್‌ । 
ತದಾ ದೇಹೈರ್ದೇಹವಂತೋ ವ್ಯತಿರೋಹಂತಿ ನಾನ್ಯಥಾ ॥1೮॥ 


ಸಾಮ್ಯಾವಸ್ಥೆ ಇರುವಾಗ ಈ ಪಂಚಮಹಾಭೂತಗಳು ಒಂದನ್ನೊಂದು 
ಮೀರುವುದಿಲ್ಲ. ಯಾವಾಗ ಇವುಗಳಲ್ಲಿಪರಸ್ಪರವಾಗಿ ವೈಷಮ್ಯ ಉಂಟಾಗುತ್ತದೆಯೋ 
ಆಗ ದೇಹಿಗಳು ದೇಹವಿಯೋಗವನ್ನುಹೊಂದುತ್ತಾರೆ, ಇಲ್ಲದಿದ್ದರೆ ಇಲ್ಲ. 


ಆನುಪೂರ್ವ್ಯಾದ್‌ ವಿನಶ್ಯಂತಿ ಜಾಯಂತೇ ಚಾನುಪೂರ್ವಶ: । 
ಸರ್ವಾಣ್ಯಪರಿಮೇಯಾನಿ ತದೇಷಾಂ ರೂಪಮೈಶ್ಚರಮ್‌ 1೯1 


ಈ ಪಂಚಮಹಾಭೂತಗಳು ಕ್ರಮವಾಗಿ ಉತ್ಪನ್ನವಾಗುತ್ತವೆ ಮತ್ತು ವ್ಯತ್ತಮದಿಂದ 
(ಅದಕ್ಕೆ ವಿರುದ್ಧವಾದ ಕ್ರಮದಿಂದ) ನಾಶವನ್ನು ಹೊಂದುತ್ತವೆ. ಎಲ್ಲವೂ 
ಅಪರಿಮೇಯಗಳು. ಅವುಗಳ ಈ ಸ್ವಭಾವವು ಈಶ್ವರಾಧೀನವಾದುದು. 


ಜಂಬೂಖಂಡನಿರ್ಮಾಣಪರ್ವ -43- 


ತತ್ರ ತತ್ರ ಹಿ ದೃಶ್ಯಂತೇ ಧಾತವಃ ಪಾಂಚಭೌತಿಕಾ: । 

ತೇಷಾಂ ಮನುಷ್ಯಾಸ್ಟರ್ಕೇಣ ಪ್ರಮಾಣಾನಿ ಪ್ರಚಕ್ಷತೇ 1೧೦ 

ಅಲ್ಲಲ್ಲಿಪಂಚಭೂತಗಳಿಂದ ಉಂಟಾದ ಧಾತುಗಳು ಕಂಡುಬರುತ್ತವೆ. ಅವುಗಳಿಗೆ 
ಮನುಷ್ಯರು ತಮ್ಮ ಊಹೆಯಿಂದ ಪ್ರಮಾಣಗಳನ್ನು ಹೇಳುತ್ತಾರೆ. 

ಅಚಿಂತ್ಯಾಃ ಖಲು ಯೇ ಭಾವಾ ನ ತಾಂಸ್ಟರ್ಕೇಣ ಸಾಧಯೇತ್‌ । 

ಪ್ರಕೃತಿಭ್ಯಃ ಪರಂ ಯತ್‌ ತು ತದಚಿಂತ್ಯಸ್ಯ ಲಕ್ಷಣಮ್‌ 11೧೧॥॥ 

ಯಾವ ಪದಾರ್ಥಗಳು ಅಚಿಂತ್ಯವಾಗಿವೆಯೋ ಅವುಗಳನ್ನು ತರ್ಕದಿಂದ 
ಸಾಧಿಸಬಾರದು. ಪ್ರಕೃತಿಗಿಂತ ಶ್ರೇಷ್ಠವಾದ ವಸ್ತುವು ಯಾವುದು ಇದೆಯೋ ಅದು 
ಅಚಿಂತ್ಯವಾದುದು. ಆ ಅಚಿಂತ್ಯವಾದ ವಸ್ತುವೇ ನಾರಾಯಣ. 


ಸುದರ್ಶನಂ ಪ್ರವಕ್ಷ್ಯಾಮಿ ದ್ವೀಪಂ ತೇ ಕುರುನಂದನ । 
ಪರಿಮಂಡಲೋ ಮಹಾರಾಜ ದ್ದೀಪೋತಸೌ ಚಕ್ರಸಂಸ್ಥಿತಃ HOS 


ಎಲೈ ಕುರುನಂದನನೇ, ನಾನು ನಿನಗೆ ಸುದರ್ಶನ ದ್ವೀಪವನ್ನು ವರ್ಣಿಸುವೆನು. 
ಎಲೈ ಮಹಾರಾಜನೇ, ಈ ದ್ವೀಪವು ವರ್ತುಲಾಕಾರವಾಗಿದ್ದು ಸುದರ್ಶನ ಚಕ್ರದ 
ಸನ್ನಿಧಾನಕ್ಕೆ ಪಾತ್ರವಾಗಿದೆ. 

ನದೀಜಲಪ್ರತಿಚ್ಛನ್ನಃ ಪರ್ವತೈಶ್ಚಾಭ್ರಸನಿಭ್ಛೆಃ । 

ಪುರೈಶ್ಚ ಎಿವಿಧಾಕಾರೈ ರಮೈೆ ರ್ಜನಪದೈೆಸ್ತಥಾ 

ಇದು ನದೀಜಲಗಳಿಂದಲೂ, ಮುಗಿಲೆತ್ತರದ ಪರ್ವತಗಳಿಂದಲೂ, 
ವಿವಿಧಾಕಾರದ ಪಟ್ಟಣಗಳಿಂದಲೂ ಮತ್ತು ಮನೋಹರವಾದ ದೇಶಗಳಿಂದಲೂ 
ತುಂಬಿ ಹೋಗಿದೆ. 

ವೃಕ್ಷೈಃ ಪುಷ್ಪಪಲೋಪೇತೈ: ಸಂಪನ್ನಧನಧಾನ್ಯವಾನ್‌ | 

ಲಾವಣೇನ ಸಮುದ್ರೇಣ ಸಮಂತಾತ್‌ ಪರಿವಾರಿತಃ 


ಪುಷ್ಪ-ಫಲಭರಿತವಾದ ವ್ಯಕ್ತಗಳಿಂದ ತುಂಬಿದೆ. ಸಮೃದ್ಧವಾದ ಧನ-ಧಾನ್ಯಗಳಿಂದ 
ಕೂಡಿದೆ. ಲವಣ ಸಮುದ್ರದಿಂದ ಎಲ್ಲಕಡೆಯಲ್ಲಿಯೂ ಸುತ್ತುವರಿಯಲ್ಲಟ್ಟಿದೆ. 


11೧೩॥ 


ela 


44- ಮಹಾಭಾರತ ಭೀಷ್ಮಪರ್ವ 


ಯಥಾ ಚ ಪುರುಷಃ ಪಶ್ಯೇದಾದರ್ಶೇ ಮುಖಮಾತ್ಮನ: | 
ಏವಂ ಸುದರ್ಶನದ್ದೀಪೋ ದೃಶ್ಯತೇ ಚಂದ್ರಮಂಡಲೇ 11೧೫ 


ಹೇಗೆ ಕನ್ನಡಿಯಲ್ಲಿಮನುಷ್ಯನ ಮುಖದ ಪ್ರತಿಬಿಂಬವು ಕಾಣುವುದೋ, ಹಾಗೆ 
ಚಂದ್ರಮಂಡಲದಲ್ಲಿಈ ಸುದರ್ಶನ ದ್ವೀಪದ ಪ್ರತಿಬಿಂಬವು ಕಾಣುತ್ತದೆ. 

ದ್ವಿರಂಶಃ ಪಿಪಲಸ್ತತ್ರ ದ್ವಿರಂಶಶ್ಚ ಶಶೋ ಮಹಾನ್‌ । 

ಸರ್ವೌಷಧಿಸಮಾವಾಪೈ: ಸರ್ವತಃ ಪರಿಬ್ಭಂಹಿತಃ | 

ಆಪಸ್ತತೋ೦ನ್ಯಾ ಎಚ್ಛೇಯಾ ಏಷ ಸಂಕ್ಷೇಪ ಉಚ್ಛತೇ 11೧೬॥ 


ಇದರಲ್ಲಿಎರಡು ಅಂಶ ಪಿಪ್ಪಲ ವ್ಯಕ್ಷವೂ, ಎರಡು ಅಂಶಗಳಲ್ಲಿದೊಡ್ಡಮೊಲವೂ 
ಕಂಡು ಬರುತ್ತದೆ. ಎಲ್ಲವಿಧವಾದ ಓಷಧಿಗಳ ಸಸ್ಯಗಳಿಂದ ಎಲ್ಲಕಡೆಯಲ್ಲಿಯೂ 
ತುಂಬಿ ಹೋಗಿದೆ. ಜಲವು ಇದಕ್ಕಿಂತ ಭಿನ್ನವಾದ ತತ್ತ್ವ. ಇದು ಸುದರ್ಶನ ದ್ವೀಪದ 
ಸಂಕ್ಷೇಪ ವರ್ಣನೆಯಾಗಿದೆ. 

| ||ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ಭೀಷ್ಮಪರ್ವಣಿ ಷಷ್ಟೋ”ಧ್ಯಾಯಃ ॥ 
(1 ಇತಿ ಜಂಬೂಖಂಡನಿರ್ಮಾಣಪರ್ವಣಿ ಷಷ್ಟೋ:ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಆರನೆಯ ಅಧ್ಯಾಯ ಮುಗಿಯಿತು. 
La AS ೯ 


ಏಳನೆಯ ಅಧ್ಯಾಯ 
ಸಂಜಯನಿಂದ ಮೇರು ಪರ್ವತದ, ಭಾರತಾದಿ ವರ್ಷಗಳ 
ಮತ್ತು ಸೀಮಾಪರ್ವತಗಳ ವರ್ಣನೆ. 
ಧೃತರಾಷ್ಟ್ರ 
ಉಕ್ತೋ ದ್ವೀಪಸ್ಯ ಸಂಕ್ಷೇಪೋ ವಿಸ್ತರಂ ಬ್ರೂಹಿ ಸಂಜಯ 
ಯಾವದ್‌ ಭೂಮ್ಯವಕಾಶೋರಯಂ ದೃಶ್ಯತೇ ಶಶಲಕ್ಷಣೇ | 
ತಸ್ಯ ಪ್ರಮಾಣಂ ಪ್ರಬ್ರೂಹಿ ತತೋ ವಕ್ಷ್ಯಸಿ ಪಿಪ್ಪ್ತಲಮ್‌ 11೧1 


ಜಂಬೂಖಂಡನಿರ್ಮಾಣಪರ್ವ -45- 


ಧೃತರಾಷ್ಟ್ರ- ಎಲ್ಫೆ ಸಂಜಯನೇ, ಜಂಬೂದ್ದೀಪವನ್ನು ಸಂಕ್ಷೇಪವಾಗಿ ಹೇಳಿದ್ದೀಯೆ. 
ಅದನ್ನು ವಿಸ್ತಾರವಾಗಿ ಹೇಳು. ಈ ಭೂಮಿಯ ಪ್ರತಿಬಿಂಬವು ಚಂದ್ರನಲ್ಲಿ ಏನು 
ಕಾಣುತ್ತದೆಯೋ ಅದರ ಪ್ರಮಾಣವನ್ನು ಮೊದಲು ಹೇಳು. ಅನಂತರ ಪಿಪ್ಪಲ 
ವೃಕ್ಷವನ್ನು ಹೇಳುವಿಯಂತೆ. 

ವೈಶಂಪಾಯನಃ 

ಏವಮುಕ್ತಃ ಸ ರಾಜ್ಞಾತು ಸಂಜಯೋ ವಾಕ್ಯಮಬ್ರವೀತ್‌ । 

ಪ್ರಾಗಾಯತಾ ಮಹಾರಾಜ ಷಡೇತೇ ರತ್ನಪರ್ವತಾಃ । 

ಅವಗಾಢಾ ಹ್ಯುಭಯತಃ ಸಮುದ್ರೌ ಪೂರ್ವಪಶ್ಚಿಮೌ 12 


ವೈಶಂಪಾಯನ- ಹೀಗೆ ರಾಜನಿಂದ ಹೇಳಲ್ಪಟ್ಟ ಸಂಜಯನು ಉತ್ತರವನ್ನು 
ನೀಡಿದನು. ಎಲೈ ಮಹಾರಾಜನೇ, ಈ ಆರು ವರ್ಷ ಪರ್ವತಗಳು ಪಶ್ಚಿಮದಿಂದ 
ಪೂರ್ವಕ್ಕೆ ಹಬ್ಬಿಎರಡು ಕಡೆಗಳಲ್ಲಿಯೂ ಪಶ್ಚಿಮ ಮತ್ತು ಪೂರ್ವ ಸಮುದ್ರಗಳವರೆಗೆ 
ಚಾಚಿಕೊಂಡಿವೆ. 


ಹಿಮವಾನ್‌ ಹೇಮಕೂಟಶ್ಚ ನಿಷಧಶ್ಚ ನಗೋತ್ತಮಃ । 

ನೀಲಶ್ಚ ವೈಡೂರ್ಯಮಯ: ಶ್ವೇತಶ್ಚ ರಜತಪ್ರಭಃ । 

ಸರ್ವಧಾತುಪಿನದ್ದಶ್ಚ ಶೃಂಗವಾನ್‌ ನಾಮ ಪರ್ವತಃ 11೩11 

ಹಿಮಾಲಯ, ಹೇಮಕೂಟ, ಶ್ರೇಷ್ಠವಾದ ನಿಷಧ ಪರ್ವತ, 
ವೈಡೂರ್ಯಮಯವಾದ ನೀಲಪರ್ವತ, ಬೆಳ್ಳಿಯ ಕಾಂತಿಯುಳ್ಳ ಶ್ವೇತಪರ್ವತ ಮತ್ತು 
ಎಲ್ಲ ಧಾತುಗಳಿಂದ ಕೂಡಿದ ಶೃಂಗವಾನ್‌ ಎಂಬ ಪರ್ವತ (ಇವು ಆ ಆರು 
ಪರ್ವತಗಳು). 

ಏತೇ ವೈ ಪರ್ವತಾ ರಾಜನ್‌ ಸಿದ್ಧಚಾರಣಸೇವಿತಾಃ 1 

ತೇಷಾಮಂತರವಿಷ್ಠಂಭೋ ಯೋಜನಾನಿ ಸಹಸ್ರಶಃ nv 

ಎಲೈ ರಾಜನೇ, ಈ ಪರ್ವತಗಳು ಸಿದ್ಧಚಾರಣರಿಂದ ಸೇವಿತವಾಗಿವೆ. ಇವುಗಳ 
ಮಧ್ಯದ ವಿಸ್ತಾರವು ಸಹಸ್ರಾರು ಯೋಜನಗಳಷ್ಟಿದೆ. 


-46- ಮಹಾಭಾರತ ಭೀಷ್ಮಪರ್ವ 


ತತ್ರ ಪುಣ್ಯಾ ಜನಪದಾಸ್ತಾನಿ ವರ್ಷಾಣಿ ಭಾರತ । 
ವಸಂತಿ ತೇಷು ಸತ್ತಾ ನಿ ನಾನಾಜಾತೀನಿ ಸರ್ವಶಃ IW 


ಎಲ್ಫೆ ಭಾರತನೇ, ಅವುಗಳ ಮಧ್ಯದಲ್ಲಿ ಪವಿತ್ರವಾದ ದೇಶಗಳಿವೆ. ಆ ದೇಶಗಳಲ್ಲಿ 
ಎಲ್ಲಕಡೆಯಲ್ಲಿಯೂ ನಾನಾ ಜಾತಿಯ ಜೀವರು ವಾಸ ಮಾಡುತ್ತಾರೆ. 


ಇದಂ ತು ಭಾರತಂ ವರ್ಷಂ ತತೋ ಹೈಮವತಂ ಪರಮ್‌ । 
ಹೇಮಕೂಟಾತ್‌ ಪರಂ ಚೈವ ಹರಿವರ್ಷಂ ಪ್ರಚಕ್ಕತೇ well 


ನಾವಿರುವುದು ಭಾರತವರ್ಷ. ಅದರ ಉತ್ತರಕ್ಕೆ ಹಿರಣ್ಣಯ ವರ್ಷ. ಅದರ 
ಉತ್ತರಕ್ಕೆ (ಹೇಮಕೂಟ ಪರ್ವತದ ಆಚೆಗೆ )ಇರುವುದಕ್ಕೆ ಹರಿವರ್ಷವೆಂದು 
ಹೇಳುತ್ತಾರೆ. 


ದಕ್ಷಿಣೇನ ತು ನೀಲಸ್ಕ ನಿಷೇಧಸ್ಯೋತ್ತರೇಣ ಚ। 
ಪ್ರಾಗಾಯತೋ ಮಹಾರಾಜ ಮಾಲ್ಯವಾನ್‌ ನಾಮ ಪರ್ವತಃ ॥೭॥ 


ಎಲೈ ಮಹಾರಾಜನೇ, ನೀಲ ಪರ್ವತದ ದಕ್ಷಿಣದಲ್ಲಿಮತ್ತು ನಿಷಧ ಪರ್ವತದ 
ಉತ್ತರದಲ್ಲಿವಿಸ್ತಾರವಾಗಿ ಹಬ್ಬಿರುವ ಮೇರುವಿನ ಪೂರ್ವಭಾಗದಲ್ಲಿಮಾಲ್ಯವಾನ್‌ 
ಎಂಬ ಪರ್ವತವಿದೆ. 


ತತಃ ಪರಂ ಮಾಲ್ಯವತಃ ಪರ್ವತೋ ಗಂಧಮಾದನಃ | 
ಪರಿಮಂಡಲಸ್ತಯೋಮರ್ಮಧ್ಯೇ ಮೇರು: ಕನಕಪರ್ವತ: Sl 


ಹಾಗೆಯೇ, ಮಾಲ್ಯವಾನ್‌ ಪರ್ವತದ ಪಶ್ಚಿಮ ಭಾಗದಲ್ಲಿ ಗಂಧಮಾದನ 
ಪರ್ವತವಿದೆ. ಇವುಗಳ ಮಧ್ಯದಲ್ಲಿ ವರ್ತುಲಾಕಾರವಿರುವ ಕನಕಮಯವಾದ 
ಮೇರುಪರ್ವತವಿದೆ. 


ಆದಿತ್ಯತರುಣಾಭಾಸೋ ವಿಧೂಮ ಇವ ಪಾವಕಃ । 
ಯೋಜನಾನಾಂ ಸಹಸ್ರಾಣಿ ಷೋಡಶಾಧಃ ಕಿಲ ಸ್ಮೃತಃ 11೯1 


ಉದಯಿಸುವ ಆದಿತ್ಯನ ಪ್ರಭೆಯನ್ನುಹೊಂದಿರುವ, ಧೂಮವಿಲ್ಲದ ಅಗ್ನಿಯನ್ನು 
ಹೋಲುವ ಈ ಮೇರುಪರ್ವತವು ಭೂಮಿಯ ಕೆಳಗೆ ಹದಿನಾರು ಸಾವಿರ 
ಯೋಜನಗಳವರೆಗೆ ಹಬ್ಬಿದೆ. 


ಜಂಬೂಖಂಡನಿರ್ಮಾಣಪರ್ವ -47- 


ಉಚ್ಚೆಶ್ಚ ಚತುರಾಶೀತಿರ್ಯೋಜನಾನಾಂ ಮಹೀಪತೇ । 
ಊರ್ಧ್ವಮಂತಶ್ಚ ತಿರ್ಯಕ್ಚ ಲೋಕಾನಾವೃತ್ಯ ತಿಪ್ಕತಿ 11೧೦॥॥ 


ಎಲ್ಫೆ ರಾಜನೇ, ಭೂಮಿಯ ಮೇಲ್ಭಾಗದಲ್ಲಿ ಅದು ಎಂಬತ್ತನಾಲ್ಕು ಸಾವಿರ 
ಯೋಜನಗಳಷ್ಟು ಎತ್ತರವಿದೆ. ಅದು ಮೇಲ್ಭಾಗದಲ್ಲಿಯೂ, ತನ್ನ ಒಳಗೂ ಮತ್ತು 
ತನ್ನಸುತ್ತಮುತ್ತಲೂ ಅನೇಕ ಲೋಕಗಳನ್ನು ಆವರಿಸಿಕೊಂಡಿದೆ. 

ತಸ್ಯ ಪಾರ್ಶ್ವೇ ತ್ವಿಮೇ ದ್ವೀಪಾಶ್ಚತ್ವಾರಃ ಸಂಸ್ಥಿತಾಃ ಪ್ರಭೋ । 

ಭದ್ರಾಶ್ವ ಕೇತುಮಾಲಶ್ಚ ಜಂಬೂದ್ವೀಪಶ್ಚ ಭಾರತ । 

ಉತ್ತರಾಶ್ಚೆವ ಕುರವಃ ಕೃತಪುಣ್ಯಪ್ರತಿಶ್ರಯಾಃ 11೧೧ 

ಎಲ್ಫೆ ಪ್ರಭುವೇ, ಆ ಮೇರುಪರ್ವತದ ಸುತ್ತಲೂ ದ್ವೀಪಾಕಾರದಲ್ಲಿರುವ ಭದ್ರಾಶ್ಚ, 
ಕೇತುಮಾಲ, ಜಂಬೂದ್ವೀಪ ಮತ್ತು ಪುಣ್ಯವಂತರು ವಾಸಿಸುವ ಉತ್ತರ ಕುರು ಈ 
ನಾಲ್ಕುವರ್ಷಗಳಿವೆ. 


ವಿಹಗಃ ಸುಮುಖೋ ಯತ್ರ ಸುಪರ್ಣಸ್ಯಾತ್ಮಜಃ ಕಿಲ । 

ಸ ವೈ ವಿಚಿಂತಯಾಮಾಸ ಸೌವರ್ಣಾನ್‌ ಪ್ರೇಕ್ಷ್ಯ ವಾಯಸಾನ್‌ ॥೧೨॥ 

ಗರುಡನ ಮಗನಾದ ಸುಮುಖನು ಆ ಮೇರು ಪರ್ವತದಲ್ಲಿರುವ 
ಸುವರ್ಣಮಯವಾದಕಾಗೆಗಳನ್ನುನೋಡಿ ಹೀಗೆ ಚಿಂತಿಸಿದನು. 

ಮೇರುರುತ್ತಮಮಧ್ಯಾನಾಮಧಮಾನಾಂ ಚ ಪಕ್ಷಿಣಾಮ್‌ | 

ಅವಿಶೇಷಕರೋ ಯಸ್ಕಾತ್‌ ತಸ್ಮಾದೇನಂ ತ್ಯಜಾಮ್ಯಹಮ್‌ 11೧೩೬ 

ಈ ಮೇರು ಪರ್ವತವು ಶ್ರೇಷ್ಠವಾದ, ಕನಿಷ್ಠವಾದ ಮತ್ತು ಮಧ್ಯಮ ವರ್ಗಕ್ಕೆ 
ಸೇರಿದ ಎಲ್ಲಪಕ್ಷಿಗಳಿಗೂ ಒಂದೇ ರೀತಿಯಾಗಿ ಆಶ್ರಯವಾಗಿದೆ. ಆದ್ದರಿಂದ ನಾನು 
ಇದನ್ನು ತ್ಯಜಿಸುತ್ತೇನೆ. 

ತಸ್ಯಾದಿತ್ಯೋ5ನುಪರ್ಯೇತಿ ಸತತಂ ಜ್ಯೋತಿಷಾಂ ಪತಿಃ । 

ಚಂದ್ರಮಾಶ್ಚ ಸನಕ್ಷತ್ರೋ ವಾಯುಶ್ಚೈವ ಪ್ರದಕ್ಷಿಣಮ್‌ 11೧೪॥ 


-48- ಮಹಾಭಾರತ ಭೀಷ್ಮಪರ್ವ 


ಜ್ಯೋತಿಶ್ಚಕ್ರಕ್ಕೆ ಅಧಿಪತಿಯಾದ ಸೂರ್ಯನೂ, ನಕ್ಷತ್ರಗಳಿಂದ ಕೂಡಿದ ಚಂದ್ರನೂ 
ಮತ್ತು ವಾಯುವೂ ಈ ಮೇರುಪರ್ವತಕ್ಕೆ ಪ್ರದಕ್ಷಿಣಾಕಾರದಲ್ಲಿಸಂಚರಿಸುತ್ತಾರೆ. 


ಸ ಪರ್ವತೋ ಮಹಾರಾಜ ದಿವ್ಯಪುಷಫಲಾನಿತ: । 

ಭವನೈರಾವೃತ: ಸರ್ವೈರ್ಜಾಂಬೂನದಮಯ್ಯ: ಶುಭೈ: 11೧೫! 

ಮಹಾರಾಜನೇ, ಆ ಮೇರುಪರ್ವತವು ದಿವ್ಯಪುಷ-ಫಲಗಳಿಂದ ಭರಿತವಾಗಿದ್ದು 
ಸುವರ್ಣಮಯವಾದ ಮತ್ತು ಶುಭವಾದ ಅನೇಕ ಗೃಹಗಳಿಂದ ಕೂಡಿದೆ. 


ತತ್ರ ದೇವಗಣಾ ರಾಜನ್‌ ಗಂಧರ್ವಾಸುರರಾಕ್ನಸಾಃ | 
ಅಪರೋಗಣಸಂಯುಕ್ತಾ: ಶೈಲೇ ಕ್ರೀಡಂತಿ ನಿತ್ಯಶಃ 11೧೬॥ 


ಎಲೈ ರಾಜನೇ, ಆ ಪರ್ವತದಲ್ಲಿದೇವತೆಗಳ ಸಮೂಹಗಳು, ಗಂಧರ್ವ -ಅಸುರ 
ಮತ್ತು ರಾಕ್ಷಸರು, ಅಪ್ಸರೆಯರ ಗಣಗಳ ಜೊತೆಯಲ್ಲಿಯಾವಾಗಲೂ ವಿಹರಿಸುತ್ತಾರೆ. 


ತತ್ರ ಬ್ರಹ್ಮಾ ಚ ರುದ್ರಶ್ನ ಶಕ್ರಶ್ಚಾಪಿ ಸುರೇಶ್ವರ: | 
ಸಮೇತ್ಯ ವಿಎಧೈರ್ಯಚ್ಞೈರ್ಯಜಂತೇರನೇಕದಕ್ಷಿಣೈ: 11೧೭! 


ಬ್ರಹ್ಮದೇವರು, ರುದ್ರದೇವರು ಮತ್ತು ದೇವತೆಗಳ ಅಧಿಪತಿಯಾದ ಇಂದ್ರ 
ಇವರು ಅಲ್ಲಿಗೆ ಬಂದು ಅನೇಕ ದಕ್ಷಿಣೆಗಳಿಂದ ಕೂಡಿದ ವಿಧವಿಧವಾದ ಯಾಗಗಳನ್ನು 
ಮಾಡಿ ಭಗವಂತನನ್ನು ಆರಾಧಿಸುತ್ತಾರೆ. 


ತುಂಬುರುರ್ನಾರದಕ್ಷೆವ ಎಶ್ನಾವಸುರ್ಹಹಾ ಹುಹೂ । 
ಅಭಿಗಮ್ಯಾಮರಶ್ರೇಷ್ಠಾ ಸ್ತವೈಃ ಸ್ತುನ್ನಂತಿ ಚಾಭಿಭೋ 11೧೮॥ 


ಎಲೈ ಶತ್ರುಗಳನ್ನು ಪರಾಭವಗೊಳಿಸುವವನೇ, ತುಂಬುರು, ನಾರದರು, 
ವಿಶ್ವಾವಸು, ಹಾಹಾ-ಹೂಹೂ ಇಂತಹ ಶ್ರೇಷ್ಠ ದೇವತೆಗಳು ಅಲ್ಲಿಗೆ ಬಂದು ಅನೇಕ 
ಸ್ತೋತ್ರಗಳಿಂದ ದೇವರನ್ನು ಸ್ತುತಿಸುತ್ತಾರೆ. 


ಸಪ್ತರ್ಷಯೋ ಮಹಾತ್ಮಾನಃ ಕಶ್ಯಪಶ್ಚ ಪ್ರಜಾಪತಿ: । 
ತತ್ರ ಗಚ್ಛಂತಿ ಭದ್ರಂ ತೇ ಸದಾ ಪರ್ವಣಿಪರ್ವಣಿ 11೧೯1! 


ಜಂಬೂಖಂಡನಿರ್ಮಾಣಪರ್ವ -49- 


ನಿನಗೆ ಮಂಗಳವಾಗಲಿ. ಮಹಾತ್ಮರಾದ ಪ್ರಜಾಪತಿಗಳಾದ ಕಶ್ಯಪರೇ ಮೊದಲಾದ 
ಸಪ್ತರ್ಷಿಗಳು ಅಲ್ಲಿಗೆ ಪ್ರತಿಯೊಂದು ಪರ್ವಕಾಲದಲ್ಲಿಯೂ ಬರುತ್ತಾರೆ. 

ತಸ್ಯೈವ ಮೂರ್ಧನ್ಯುಶನಾಃ ಕಾವ್ಯೋ ದೈತ್ಯೈರ್ಮಹೀಯತೇ । 

ತಸ್ಯ ಹೀಮಾನಿ ರತ್ನಾನಿ ತಸ್ಕೇಮೇ ರತ್ನಪರ್ವತಾಃ 11೨೦॥ 

ಆ ಮೇರುಪರ್ವತದ ಮೇಲ್ಭಾಗದಲ್ಲಿ ಕವಿಗಳ ಪುತ್ರನಾದ ಶುಕ್ರನು ದೈತ್ಯರಿಂದ 
ಪೂಜಿಸಲ್ಪಡುತ್ತಾನೆ. ಕಣ್ಣಿಗೆ ಕಾಣುವ ರತ್ನಗಳೂ ಮತ್ತು ರತ್ನಪರ್ವತಗಳೆಲ್ಲವೂ ಆ 
ಶುಕ್ರಾಚಾರ್ಯರಿಗೆ ಸೇರಿದುದು. 

ತಸ್ಮಾತ್‌ ಕುಬೇರೋ ಭಗವಾಂಶ್ಚತುರ್ಥಂ ಭಾಗಮಶ್ನುತೇ | 

ತತಃ ಕಲಾಂಶಂ ವಿತ್ತಸ್ಯ ಮನುಷ್ಯೇಭ್ಯ: ಪ್ರಯಚ್ಛತಿ 11೨೧॥॥ 

ಕುಬೇರನು ಶುಕ್ರಾಚಾರ್ಯರಿಗೆ ಸೇರಿದ ಆ ಸಂಪತ್ತಿನ ನಾಲ್ಕನೆಯ ಒಂದು 
ಭಾಗವನ್ನು ಸ್ವೀಕರಿಸಿ ಆ ಸಂಪತ್ತಿನ ಒಂದು ಅಲ್ಬಭಾಗವನ್ನುಮನುಷ್ಯರಿಗೆ ಕೊಡುತ್ತಾನೆ. 

ಪಾರ್ಶ್ವೇ ತಸ್ಯೋತ್ತರೇ ದಿವ್ಯಂ ಸರ್ವರ್ತುಕುಸುಮಂ ಶಿವಮ್‌ । 

ಕರ್ಣಿಕಾರವನಂ ರಮ್ಯಂ ಶಿಲಾಜಾಲಸಮುದ್ಧತಮ್‌ 11೨೨।॥ 

ಮೇರುಪರ್ವತದ ಉತ್ತರಭಾಗದಲ್ಲಿ ಎಲ್ಲಯತುಗಳಲ್ಲಿಯೂ ಪುಷ್ಠಭರಿತವಾದ 
ಮಂಗಳವಾದ ಮತ್ತು ದಿವ್ಯವಾದ, ಮನೋಹರವಾದ ಕರ್ಣಿಕಾರ ವೃಕ್ಷಗಳ ವನವು 
ಆ ಶಿಲಾಸಮೂಹಗಳ ಮಧ್ಯದಲ್ಲಿಎದ್ದುನಿಂತಿದೆ. 

ತತ್ರ ಸಾಕ್ಷಾತ್‌ ಪಶುಪತಿರ್ದಿವೈರ್ಭೂತೈಃ ಸಮಾವೃತಃ । 

ಉಮಾಸಹಾಯೋ ಭಗವಾನ್‌ ರಮತೇ ಭೂತಭಾವನಃ 12೩1 


ಅಲ್ಲಿ ಭೂತಭಾವನರಾದ, ಭಗವಂತನಾದ ರುದ್ರದೇವರು ದಿವ್ಯವಾದ 
ಭೂತಗಣಗಳಿಂದಲೂ ಮತ್ತು ಪಾರ್ವತಿಯಿಂದಲೂ ಸಹಿತರಾಗಿ ವಿಹರಿಸುತ್ತಾರೆ. 


ಕರ್ಣಿಕಾರಮಯೀಂ ಮಾಲಾಂ ಬಿಭ್ರತ್‌ ಪಾದಾವಲಂಬಿನೀಮ್‌ । 
ತ್ರಿಭರ್ನೇತೆ: ಕೃತೋದ್ಯೋತಸ್ತಿಭಿ: ಸೂರ್ಯೈರಿವೋದಿತ್ಯ: HIV 


-50- ಮಹಾಭಾರತ ಭೀಷ್ಮಪರ್ವ 


ಪಾದದವರೆಗೂ ಲಂಬಿಸಿರುವ ಕರ್ಣಿಕಾರ ಪುಷ್ಪಗಳ ಮಾಲೆಯನ್ನು ಧರಿಸಿ, 
ಉದಯಿಸಿದ ಸೂರ್ಯನಂತಿರುವ ಮೂರು ಕಣ್ಣುಗಳ ಪ್ರಕಾಶದಿಂದ ಆ ದೇಶವನ್ನೆಲ್ಲಾ 
ಬೆಳಗುತ್ತಾರೆ. 

ತಮುಗ್ರತಪಸ: ಸಿದ್ಧಾಃ ಸುವ್ರತಾಃ ಸತ್ಯವಾದಿನಃ । 

ಪಶ್ಯಂತಿ ನ ಹಿ ದುರ್ವೃತ್ವೆ: ಶಕ್ಕೋ ದ್ರಷ್ಟುಂ ಮಹೇಶ್ವರ: 11೨೫ 


ಉಗೃತಪಸ್ಸಿಗಳೂ, ಸತ್ಯವಾದಿಗಳೂ, ಒಳ್ಳೆಯ ವ್ರತಧಾರಿಗಳೂ ಆದ ಸಿದ್ಧರು ಆ 
ರುದ್ರದೇವರನ್ನು ದರ್ಶನ ಮಾಡುತ್ತಾರೆ. ದುರ್ನಡತೆಯುಳ್ಳವರು ಆ ಮಹೇಶ್ವರನನ್ನು 
ದರ್ಶನ ಮಾಡಲು ಸಾಧ್ಯವಿಲ್ಲ. 


ತಸ್ಯ ಶೈಲಸ್ಯ ಶಿಖರಾತ್‌ ಕ್ಲೀರಧಾರಾ ನರೇಶ್ವರ | 
ತ್ರಿಂಶದ್‌ ಬಾಹುಪರಿಗ್ರಾಹ್ಯಾ ಭೀಮನಿರ್ಫಾತನಿಸ್ಟನಾ ।1೨೬। 


ಪುಣ್ಯಾ ಪುಣ್ಯತಮೈರ್ಜುಷ್ಟಾ ಗಂಗಾ ಭಾಗೀರಥೀ ಶುಭಾ 1 
ಪತತ್ಯಜಸ್ರವೇಗೇನ ಹ್ರದೇ ಚಾಂದ್ರಮಸೇ ಶುಭೇ । 
ತಯಾ ಹ್ಯುತ್ಪಾದಿತಃ ಪುಣ್ಯ: ಸ ಪ್ರದ: ಸಾಗರೋಪಮಃ 11೨೭1! 


ಎಲ್ಫೆ ನರೇಶ್ವರನೇ, ಆ ಮೇರು ಪರ್ವತದ ಶಿಖರದಿಂದ ಕ್ಷೀರಧಾರೆಯನ್ನು 
ಹೋಲುವ ಮೂವತ್ತು ಮಾರಿನಷ್ಟು ಅಗಲವಾದ, ಭಯಂಕರವಾದ, ಅಪ್ಪಳಿಸುವ 
ಶಬ್ದದಿಂದ ಕೂಡಿದ, ಮಹಾಪುಣ್ಯವಂತರಿಂದ ಸೇವಿತವಾದ, ಪವಿತ್ರವಾದ, 
ಮಂಗಳವಾದ, ಭಾಗೀರಥಿಯಾದ ಗಂಗೆಯು ಸತತವಾಗಿ ಮಹಾವೇಗದಿಂದ 
ಪವಿತ್ರವಾದ ಚಂದ್ರಸರೋವರದಲ್ಲಿ ಬೀಳುತ್ತಾಳೆ. ಸಾಗರದಂತಿರುವ ಪವಿತ್ರವಾದ 
ಆ ಚಂದ್ರಸರೋವರವು ಗಂಗೆಯ ಅಧಃಪತನದ ವೇಗದಿಂದಲೇ ಉಂಟು 
ಮಾಡಲ್ಪಟ್ಟಿದೆ. 

ತಾಂ ಧಾರಯಾಮಾಸ ಪುರಾ ದುರ್ಧರಾಂ ಪರ್ವತೈರಪಿ । 

ಶತಂ ವರ್ಷಸಹಸ್ರಾಣಾಂ ಶಿರಸಾ ವೈ ಮಹೇಶ್ವರಃ 1೨2೮ 


ಯಾವ ಪರ್ವತವೂ ಧರಿಸಲು ಸಾಧ್ಯವಾಗದ ಆ ಗಂಗೆಯನ್ನು ಮಹೇಶ್ವರನು 
ತನ್ನಶಿರಸ್ಸಿನ ಮೇಲೆ ಒಂದು ಲಕ್ಷವರ್ಷಗಳ ಕಾಲದವರೆಗೆ ಧರಿಸಿದನು. 


ಜಂಬೂಖಂಡನಿರ್ಮಾಣಪರ್ವ -51- 


ಮೇರೋಸ್ತು ಪಶ್ಚಿಮೇ ಪಾರ್ಶ್ವೇ ಕೇತುಮಾಲೋ ಮಹೀಯತೇ । 
ಜಂಬೂಷಂಡಶ್ಚ ತತ್ರೈವ ಸುಮಹಾನ್‌ ನಂದನೋಪಮಃ 1೨೯1 


ಮೇರುಪರ್ವತದ ಪಶ್ಚಿಮಭಾಗದಲ್ಲಿ ಕೇತುಮಾಲ ಎಂಬ ವರ್ಷವು 
ಶೋಭಿಸುತ್ತದೆ. ಅಲ್ಲಿಯೇ ನಂದನವನದಂತಿರುವ ಬಹಳ ದೊಡ್ಡದಾದ 
ಜಂಬೂವಕ್ಟವಿದೆ. 

ಆಯುರ್ದಶ ಸಹಸ್ರಾಣಿ ವರ್ಷಾಣಾಂ ತತ್ರ ಭಾರತ | 

ಸುವರ್ಣವರ್ಣಾಶ್ಚ ನರಾಃ ಸ್ವಿಯಶ್ಚಾಪರಸೋಪಮಾಃ 1೩೦/1 


ಎಲೈ ಭಾರತನೇ, ಆ ವರ್ಷದಲ್ಲಿವಾಸ ಮಾಡುವವರಿಗೆ ಹತ್ತು ಸಹಸ್ರ ವರ್ಷಗಳ 
ಆಯುಸ್ಸುಇರುತ್ತದೆ. ಅಲ್ಲಿಪುರುಷರು ಸುವರ್ಣವರ್ಣದಿಂದ ಕೂಡಿರುತ್ತಾರೆ ಮತ್ತು 
ಸ್ತ್ರೀಯರು ಅಪ್ಪರೆಯರನ್ನು ಹೋಲುತ್ತಾರೆ. 

ಅನಾಮಯಾ ವೀತಶೋಕಾ ನಿತ್ಯಂ ಮುದಿತಮಾನಸಾಃ । 

ಜಾಯಂತೇ ಮಾನವಾಸ್ತತ್ರ ನಿಷ್ಠಪ್ತಕನಕಪ್ರಭಾಃ WO 

ಅಲ್ಲಿವಾಸಿಸುವ ಮನುಷ್ಯರು ಯಾವ ರೋಗವಾಗಲೀ, ಶೋಕವಾಗಲೀ ಇಲ್ಲದೆ 
ನಿತ್ಯವೂ ಸಂತೋಷಗೊಂಡ ಮನಸುಳ್ಳವರಾಗಿರುತ್ತಾರೆ. ಎಲ್ಲರೂ ಪುಟವಿಟ್ಟ ಚಿನ್ನದ 
ಕಾಂತಿಯನ್ನುಹೊಂದಿದವರಾಗಿ ಜನಿಸುತ್ತಾರೆ. 


ಗಂಧಮಾದನಶೃಂಗೇಷು ಕುಬೇರ: ಸಹ ರಾಕಸ್ಛೆ: । 
ಸಂವೃತೋತಪ್ಪರಸಾಂ ಸಂಘೈರ್ಮೋದತೇ ಗುಹ್ಯಕಾಧಿಪ: 11೩೨1 


ಗಂಧಮಾದನ ಪರ್ವತದ ಶಿಖರಗಳಲ್ಲಿ ಗುಹ್ಯಕಾಧಿಪತಿಯಾದ ಕುಬೇರನು 
ರಾಕ್ಷಸರಿಂದಲೂ ಮತ್ತು ಅಪ್ಸರೆಯರ ಗಣಗಳಿಂದಲೂ ಪರಿವೃತನಾಗಿ ವಿಹರಿಸುತ್ತಾನೆ. 


ಗಂಧಮಾದನಪಾದೇಷು ಪರೇ ತೃಪರಗಂಡಿಕಾ: | 
ಏಕಾದಶ ಸಹಸ್ರಾಣಿ ವರ್ಷಾಣಾಂ ಪರಮಾಯುಷಃ 11೩೩1 


ಗಂಧಮಾದನ ಪರ್ವತದ ತಪ್ಪಲಿನಲ್ಲಿ (ಪಾದ ಪ್ರದೇಶಗಳಲ್ಲಿ) ಇನ್ನೂ ಅನೇಕ 
ಸಣ್ಣ-ಸಣ್ಣಪರ್ವತಗಳಿವೆ. ಅಲ್ಲಿ ವಾಸಿಸುವವರಿಗೆ ಹನ್ನೊಂದು ಸಾವಿರ ವರ್ಷಗಳು 


ಪರಮಾಯುಷ್ಯವಾಗಿರುತ್ತದೆ. 


-52- ಮಹಾಭಾರತ ಭೀಷ್ಮಪರ್ವ 


ತತ್ರ ಕೃಷ್ಣಾ ನರಾ ರಾಜಂಸ್ರೇಜೋಯುಕ್ತಾ ಮಹಾಬಲಾಃ । 
ಸ್ತ್ರಿಯಶ್ಟೋತ್ತಲಪತ್ರಾಭಾಃ ಸರ್ವಾಃ ಸುಪ್ರಿಯದರ್ಶನಾ: WAV 


ಎಲ್ಫೆ ರಾಜನೇ, ಅಲ್ಲಿ ಪುರುಷರು ಮಹಾಬಲದಿಂದ ಕೂಡಿ, ತೇಜೋಯುಕ್ತರಾಗಿ 
ಕಪ್ಪುಬಣ್ಣದಿಂದ ಕೂಡಿದವರಾಗಿರುತ್ತಾರೆ. ಸ್ತ್ರೀಯರೂ ಸಹ ಎಲ್ಲರೂ ನೋಡಲು 
ಮನೋಹರರಾಗಿದ್ದು, ನೈದಿಲೆಯ ಕಾಂತಿಯನ್ನು ಹೊಂದಿರುತ್ತಾರೆ. 


ನೀಲಾತ್‌ ಪರತರಂ ಶ್ವೇತಂ ಶ್ವೇತಾದ್ಬೈರಣ್ಯಕಂ ಪರಮ್‌ । 
ವರ್ಷಮೈರಾವತಂ ನಾಮ ತತಃ ಶೃಂಗವತಃ ಪರಮ್‌ 11೩೫॥॥ 


ನೀಲಪರ್ವತದ ಆಚೆಗೆ ಶೇತಪರ್ವತವಿದೆ. ಶ್ವೇತಪರ್ವತದ ಆಚೆಗೆ ಹಿರಣ್ಯಕ 
ವರ್ಷ ಮತ್ತು ಅಲ್ಲಿಂದಾಚೆಗೆ ಇರುವ ಶೃಂಗವಾನ್‌ ಪರ್ವತದ ಆಚೆಗೆ ಐರಾವತ 
ವರ್ಷವೂ ಇದೆ. 


ಹಿರಣ್ಮಯಂ ಚ ಶ್ವೇತಾದ್ರೇ: ಪರಂ ವರ್ಷಂ ನರಾಧಿಪ । 
ಕುರುವರ್ಷಂ ತತೋ ರಾಜನ್‌ ಶೃಂಗವತ್ತರ್ವತಾತ್‌ ಪರಮ್‌ ॥॥೩೬॥ 


ಎಲ್ಫೆ ರಾಜನೇ, ಶ್ವೇತಪರ್ವತದ ಆಚೆಗೆ ಹಿರಣ್ಮಯ ವರ್ಷವೂ ಮತ್ತು ಶೃಂಗವಾನ್‌ 
ಪರ್ವತದ ಆಚೆಗೆ ಕುರುವರ್ಷವೂ ಇದೆ. 


ಧನುಷಂಸ್ಕೇ ಮಹಾರಾಜ ದ್ವೇ ವರ್ಷೇ ದಕ್ಷಿಣೋತ್ತರೇ । 
ಇಲಾವೃತಂ ಮಧ್ಯಮಂ ತು ಪಂಚ ವರ್ಷಾಣಿ ಚೈವ ಹ 11೩೭ಟ! 


ಎಲೈ ಮಹಾರಾಜನೇ, ಮಧ್ಯದಲ್ಲಿರುವ ಇಲಾವೃತ ಖಂಡಕ್ಕೆ 
ದಕ್ಷಿಣ- ಉತ್ತರದಲ್ಲಿರುವ ಎರಡು ವರ್ಷಗಳು ಮತ್ತು ಉಳಿದ ಐದು ವರ್ಷಗಳು 
ಎಲ್ಲವೂ ಧನುಸಿನ ಆಕಾರದಲ್ಲಿವೆ. 


ಉತ್ತರೋತ್ತರಮೇತೇಭ್ಯೋ ವರ್ಷಮುದ್ರಿಚ್ಯತೇ ಗುಣ: । 
ಆಯುಷ್ಟಮಾಣಮಾರೋಗ್ಯಂ ಧರ್ಮತಃ ಕಾಮತೋನರ್ಥತಃ 11೩೮॥ 
ನಾವು ಇವುಗಳಿಂದ ಉತ್ತರಕ್ಕೆ ಹೋದಂತೆ ಈ ವರ್ಷಗಳು ಗುಣಗಳಿಂದ ಅಧಿ 


ಕವಾಗುತ್ತವೆ. ಅಲ್ಲಿರುವ ಜೀವರ ಆಯುಷ್ಠಮಾಣವೂ, ಆರೋಗ್ಯವೂ, ಧರ್ಮಾರ್ಥ- 
ಕಾಮಗಳೂ ಎಲ್ಲವೂ ಅಭಿವೃದ್ಧಿಯನ್ನುಹೊಂದುತ್ತವೆ. 


ಜಂಬೂಖಂಡನಿರ್ಮಾಣಪರ್ವ -53- 


ಸಮನ್ನಿತಾನಿ ಭೂತಾನಿ ತೇಷು ವರ್ಷೇಷು ಭಾರತ । 
ಏವಮೇಷಾ ಮಹಾರಾಜ ಪರ್ವತ: ಪೃಥಿವೀ ಚಿತಾ HAE 


ಎಲ್ಫೆ ಭಾರತನೇ, ಆ ಎಲ್ಲವರ್ಷಗಳಲ್ಲಿಯೂ ಅನೇಕ ವಿಧವಾದ ಜೀವರಿದ್ದಾರೆ. 
ಎಲೈ ಮಹಾರಾಜನೇ, ಹೀಗೆ ಈ ಭೂಮಿಯು ಪರ್ವತಗಳಿಂದ ತುಂಬಿದೆ. 


ಹೇಮಕೂಟಸ್ತು ಸುಮಹಾನ್‌ ಕೈಲಾಸೋ ನಾಮ ಪರ್ವತಃ । 
ತತ್ರ ವೈಶ್ರವಣೋ ರಾಜಾ ಗುಹ್ಯಕ್ಕೆ: ಸಹ ಮೋದತೇ Won 


ಹೇಮಕೂಟ ಎಂಬುದು ದೊಡ್ಡ ಪರ್ವತ. ಅದಕ್ಕೆ ಕೈಲಾಸವೆಂದೂ ಹೆಸರಿದೆ. 
ಅಲ್ಲಿಗುಹ್ಯಕರ ಅಧಿಪತಿಯಾದ ಕುಬೇರನು ಗುಹ್ಯಕರ ಜೊತೆಯಲ್ಲಿ ವಿಹರಿಸುತ್ತಾನೆ. 


ತತ್ರ ದೇವೋ ಮಹಾದೇವೋ ನಿತ್ಯಮಾಸ್ಟೇ ಸಹೋಮಯಾ । 

ಚಿತ್ರೇ ಶಿಲಾತಳೇ ರಮ್ಯೇ ದೇವರ್ಷಿಗಣಪೂಜಿತಃ 11೪೧॥ 

ಅಲ್ಲಿಮಹಾತ್ಮನಾದ, ದೇವದೇವನಾದ ಮಹಾದೇವನು ನಿತ್ಯವೂ ಪಾರ್ವತಿಯ 
ಜೊತೆಯಲ್ಲಿ ದೇವರ್ಷಿಗಳ ಗಣಗಳಿಂದ ಪೂಜಿತನಾಗಿ ಮನೋಹರವಾದ 
ಶಿಲಾತಳದಲ್ಲಿವಾಸಿಸುತ್ತಾನೆ. 

ಅಸ್ಕುತ್ತರೇಣ ಕೈಲಾಸಂ ಮೈನಾಕಂ ಪರ್ವತಂ ಪ್ರತಿ | 

ಹಿರಣ್ಯಶೃಂಗಃ ಸುಮಹಾನ್‌ ದಿವ್ಯೋ ಮಣಿಮಯೋ ಗಿರಿಃ 11೪೨ 

ಕೈಲಾಸ ಪರ್ವತದ ಉತ್ತರದಲ್ಲಿಮೈನಾಕ ಪರ್ವತದ ಕಡೆಗೆ ಹಿರಣ್ಯಮಯವಾದ 
ಶಿಖರಗಳನ್ನು ಹೊಂದಿದ, ಮಣಿಮಯವಾದ, ದಿವ್ಯವಾದ ಹಿರಣ್ಯಶೃಂಗ 
ಪರ್ವತವಿದೆ. 

ತಸ್ಯ ಪಾರ್ಶ್ವೇ ಮಹದ್‌ ದಿವ್ಯಂ ಶುಭಂ ಕಾಂಚನವಾಲುಕಮ್‌ । 

ರಮ್ಯಂ ಬಿಂದುಸರೋ ನಾಮ ಯತ್ರ ರಾಜಾ ಭಗೀರಥಃ । 

ದೃಷ್ಟ್ವಾ ಭಾಗೀರಥೀಂ ಗಂಗಾಮುವಾಸ ಬಹುಲಾಃ ಸಮಾಃ 1೪2 


ಆ ಪರ್ವತದ ಪಾರ್ಶದಲ್ಲಿಚಿನ್ನದ ಕಣಗಳಂತಿರುವ ಮಣ್ಣುಗಳನ್ನು ಹೊಂದಿದ, 
ದಿವ್ಯವೂ, ಶುಭವೂ, ಮನೋಹರವೂ ಆದ ದೊಡ್ಡ ಬಿಂದು ಸರೋವರವಿದೆ. ಅಲ್ಲಿ 


-54- ಮಹಾಭಾರತ ಭೀಷ್ಮಪರ್ವ 


ಭಗೀರಥ ರಾಜನು ಭಾಗೀರಥಿಯನ್ನು ನೋಡಿ (ನೋಡಲು) ಅನೇಕ ವರ್ಷಗಳವರೆಗೆ 
ವಾಸ ಮಾಡಿದನು (ತಪಸ್ಸನ್ನು ಆಚರಿಸುತ್ತಾ ವಾಸ ಮಾಡಿದನು). 


ಯೂಪಾ ಮಣಿಮಯಾಸ್ವತ್ರ ಚೈತ್ಯಾಶ್ಚಾದಿ ಹಿರಣ್ಮಯಾಃ | 
ತತ್ರೇಷ್ಟ್ವಾ ತು ಗತಃ ಸಿದ್ಧಿಂ ಸಹಸ್ರಾಕ್ಟೋ ಮಹಾಯಶಾಃ ॥1೪೪॥ 


ಆ ಬಿಂದುಸರೋವರದ ಸಮೀಪದಲ್ಲಿ ಇರುವ ಯೂಪಗಳು 
ಮಣಿಮಯವಾದವುಗಳು. ಪೂಜ್ಯವಾದ ವೃಕ್ಚಗಳೆಲ್ಲವೂ ಹಿರಣ್ಮಯವಾದವು. 
ಮಹಾಕೀರ್ತಿಶಾಲಿಯಾದ ಸಹಸ್ರಾಕ್ಷನಾದ ಇಂದ್ರನು ಅಲ್ಲಿ ಯಾಗವನ್ನು ಮಾಡಿ 
ಸಿದ್ಧಿಯನ್ನು ಪಡೆದನು. 

ಸೃಷ್ಟ್ವಾ ಭೂತಪತಿರ್ಯತ್ರ ಸರ್ವಲೋಕಾನ್‌ ಸನಾತನ: । 

ಉಪಾಸ್ಕತೇ ತಿಗ್ಗತೇಚಾ ವೃತೋ ಭೂತೈ: ಸಮಾಗತೈ: । 

ನರನಾರಾಯಣೊ ಬ್ರಹ್ಮಾ ಮನುಃ ಸ್ಮಾಣುಶ್ಚ ಪಂಚಮ: 11೪೫! 

ಅಲ್ಲಿ ಭೂತಭಾವನನಾದ ಶಂಕರನು ಎಲ್ಲ ಲೋಕಗಳನ್ನೂ ಸೃಷ್ಟಿ ಮಾಡಿ 
ಸನಾತನನೂ, ಮಹಾಸಾಮರ್ಥ್ಯವುಳ್ಳವನೂ ಆದ ಅವನು ಅಲ್ಲಿಗೆ ಬಂದ 
ಭೂತಗಣಗಳಿಂದ ಉಪಾಸನೆ ಮಾಡಲ್ಲಡುತ್ತಾನೆ. ಅಲ್ಲಿ ನರ-ನಾರಾಯಣರೂ, 
ಬ್ರಹ್ಮದೇವರೂ, ಮನುವೂ ಮತ್ತು ಐದನೆಯವರಾದ ರುದ್ರದೇವರೂ ಇರುತ್ತಾರೆ. 


ತತ್ರ ತ್ರಿಪಥಗಾ ದೇವೀ ಪ್ರಥಮಂ ತು ಪ್ರತಿಷ್ಠಿತಾ । 
ಬ್ರಹ್ಮಲೋಕಾದಪಕ್ರಾಂತಾ ಸಪ್ತಧಾ ಪ್ರತಿಪದ್ಯತೇ Lil 


ತ್ರಿಪಥಗಾಮಿನಿಯಾದ ಗಂಗೆಯು ಬ್ರಹ್ಮಲೋಕದಿಂದ ಹೊರಟು ಅಲ್ಲಿಗೆ ಬಂದು 
ಮೊದಲು ಪ್ರತಿಷ್ಠಿತಳಾಗಿ ಅಲ್ಲಿಂದ ಏಳು ಕವಲುಗಳಾಗಿ ಹರಿಯುತ್ತಾಳೆ. 

ವಸ್ಟೋಕಸಾರಾ ನಳಿನೀ ಪಾವನಾ ಚ ಸರಸ್ವತೀ । 

ಜಾಂಬೂನದೀ ಚ ಸೀತಾ ಚ ಗಂಗಾ ಸಿಂಧುಶ್ಚ ಸಪ್ತಮೀ 11೪೭ 


ವಸ್ಟೋಕಸಾರಾ, ನಳಿನೀ, ಪವಿತ್ರವಾದ ಸರಸ್ಪತೀ, ಜಂಬೂನದೀ, ಸೀತಾ, ಗಂಗಾ 
ಮತ್ತು ಸಿಂಧು ಎಂಬುವೆ ಆ ಏಳು ಕವಲುಗಳು. 


ಜಂಬೂಖಂಡನಿರ್ಮಾಣಪರ್ವ -55- 


ಅಚಿಂತ್ಯಾ ದಿವ್ಯಸಂಕಲ್ಪಾ ಪ್ರಭೋರೇಷೈವ ಸಂವಿಧಿಃ । 
ಉಪಾಸತೇ ಯತ್ರ ಸತ್ರಂ ಸಹಸ್ತಯುಗಪರ್ಯಯೇ YSU 


ಆ ಗಂಗೆಯ ಸಾಮರ್ಥ್ಯವು ಅಚಿಂತ್ಯವಾದುದು ಮತ್ತು ಅವಳ ಸಂಕಲ್ಲವು 
ದಿವ್ಯವಾದುದು. ಇದು ಪ್ರಭುವಾದ ನಾರಾಯಣನ ಆಜ್ಞೆ. ಸಹಸ್ತಯುಗಗಳು 
ಮುಗಿಯುವಾಗ ಅಲ್ಲಿ ಬ್ರಹ್ಮದೇವರು ಸತ್ತಯಾಗವನ್ನು ಮಾಡುತ್ತಾರೆ. 

ದೃಶ್ಯಾದೃಶ್ಯಾ ಚ ಭವತಿ ತತ್ರ ತತ್ರ ಸರಸ್ವತೀ । 

ಏತಾ ದಿವ್ಯಾಃ ಸಪ್ತ ಗಂಗಾಸ್ತಿಷು ಲೋಕೇಷು ವಿಶ್ರುತಾಃ 11೪೯॥ 

ಅವುಗಳಲ್ಲಿ ಆ ಸರಸ್ವತಿಯು ಕೆಲವೊಮ್ಮೆ ದೃಶ್ಯಳಾಗಿ, ಕೆಲವೊಮ್ಮೆ ಅದೃಶ್ಯಳಾಗಿ 
ಹರಿಯುತ್ತಾಳೆ. ಈ ಸಪ್ತಗಂಗೆಗಳು ಮೂರು ಲೋಕಗಳಲ್ಲಿಯೂ ಪ್ರಖ್ಯಾತವಾಗಿವೆ. 


ರಕ್ಷಾಂಸಿ ವೈ ಹಿಮವತಿ ಹೇಮಕೂಟೇ ತು ಗುಪ್ಯಕಾಃ । 
ಸರ್ಪಾ ನಾಗಾಶ್ಚ ನಿಷಧೇ ಗೋಕರ್ಣೇ ಚ ತಪೋಧನಾಃ HO 


ಹಿಮಾಲಯ ಪರ್ವತದಲ್ಲಿ ರಾಕ್ಷಸರೂ, ಹೇಮಕೂಟ ಪರ್ವತದಲ್ಲಿಗುಹ್ಯಕರೂ, 
ನಿಷಧ ಪರ್ವತದಲ್ಲಿ ಸರ್ಪ ಮತ್ತು ನಾಗಗಳೂ ಮತ್ತು ಗೋಕರ್ಣದಂತಿರುವ 
ಗಂಧಮಾದನ ಪರ್ವತದಲ್ಲಿ ತಪೋಧನರೂ ವಾಸಿಸುತ್ತಾರೆ. 


ದೇವಾಸುರಾಣಾಂ ಚ ಗೃಹಂ ಶ್ಲೇತಃ ಪರ್ವತ ಉಚ್ಯತೇ । 
ಗಂಧರ್ವಾ ನಿಷಧೇ ಶೈಲೇ ನೀಲೇ ಬ್ರಹ್ಮರ್ಹಯೋ ನೃಪ। 
ಶೃಂಗವಾಂಸ್ತು ಮಹಾರಾಜ ಪಿತ್ವಣಾಂ ಪ್ರತಿಸಂಚರಃ Bon 


ಶ್ಲೇತಶಪರ್ವತವು ದೇವತೆಗಳ ಮತ್ತು ಅಸುರರ ವಾಸಸ್ಥಾನವೆಂದು ಹೇಳಲ್ಪಡುತ್ತದೆ. 
ಎಲೈ ರಾಜನೇ, ನಿಷಧ ಪರ್ವತದಲ್ಲಿ ಗಂಧರ್ವರೂ, ನೀಲಪರ್ವತದಲ್ಲಿ 
ಬ್ರಹ್ಮರ್ಷಿಗಳೂ ವಾಸಿಸುತ್ತಾರೆ. ಮಹಾರಾಜನೇ, ಶೃಂಗವಾನ್‌ ಪರ್ವತವಾದರೂ 
ಪಿತೃಗಳ ಸಂಚಾರ ಮತ್ತು ವಿಹಾರದಿಂದ ಕೂಡಿದುದಾಗಿದೆ. 


ಇತ್ಯೇತಾನಿ ಮಹಾರಾಜ ಸಪ್ತ ವರ್ಷಾಣಿ ಭಾಗಶಃ । 
ಭೂತಾನ್ಯುಪನಿವಿಷ್ಟಾನಿ ಗತಿಮಂತಿ ಧ್ರುವಾಣಿ ಚ 11೫೨ 


-56- ಮಹಾಭಾರತ ಭೀಷ್ಮಪರ್ವ 


ಎಲೈ ಮಹಾರಾಜನೇ, ಇವು ಏಳು ವರ್ಷಗಳ ಭಾಗಗಳು. ಇವುಗಳಲ್ಲಿಸ್ಥಾವರ 
ಮತ್ತು ಜಂಗಮಾತ್ಮಕವಾದ ಅನೇಕ ಜೀವರು ತುಂಬಿದ್ದಾರೆ. 
| ।। ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ತಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಠಪರ್ವಣಿ ಸಪ್ತಮೋ-ಧ್ಯಾಯಃ ॥ 
॥ ಜಂಬೂಖಂಡನಿರ್ಮಾಣಪರ್ವಣಿ ಸಪ್ತಮೋ?ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಏಳನೆಯ ಅಧ್ಯಾಯ ಮುಗಿಯಿತು. 
LS ರೇ 


ಎಂಟನೆಯ ಅಧ್ಯಾಯ 
ಸಂಜಯನಿಂದ ಶಶಾಕೃತಿಯ ವಿವರಣೆ. ಮೇರುವಿನ ಉತ್ತರದಲ್ಲಿರುವ 
ಉತ್ತರವರ್ಷದ ಮತ್ತು ಪೂರ್ವದಲ್ಲಿರುವ ಭದ್ರಾಶ್ವವರ್ಷದ ವಿವರಣೆ. 
ವೈಶಂಪಾಯನ: 


ತೇಪಾಮೃದ್ಧಿರ್ಬಹುವಿಧಾ ದೃಶ್ಯತೇ ದೈವಮಾನುಷೀ । 
ಆಶಕ್ಕಾ ಪರಿಸಂಖ್ಯಾತುಂ ಶ್ರದ್ಧೇಯಾ ತು ಬುಭೂಷತಾ nol 


ವೈಶಂಪಾಯನ- ಈ ವರ್ಷದಲ್ಲಿ ವಾಸಿಸುವವರಿಗೆ ದೈವಿಕವಾದ ಮತ್ತು 
ಮಾನಸಿಕವಾದ ಅನೇಕ ವಿಧವಾದ ಸಂಪತ್ತುಗಳು ಕಂಡುಬರುತ್ತವೆ. ಅವುಗಳನ್ನು 
ಎಣಿಸಲು ಸಾಧ್ಯವಿಲ್ಲ. ಆದರೆ ಶ್ರೇಯಸ್ಕಾಮಿಗಳಾದವರು ನಂಬಬೇಕಷ್ಟೆ! 


ಯಾಂ ತು ಪೃಚ್ಛಸಿ ಮಾಂ(ಮಾ) ರಾಜನ್‌ ದಿವ್ಯಾಮೇತಾಂ ಶಶಾಕೃತಿಮ್‌ ! 
ಪಾರ್ಶ್ವೇ ಶಶಸ್ಯ ದ್ವೇ ವರ್ಷೇ ಉಭಯೇ ದಕ್ಷಿಣೋತ್ತರೇ । 
ಕರ್ಣೊ ತು ನಾಗದ್ದೀಪಂ ಚ ಕಶ್ಯಪದ್ಧೀಪಮೇವ ಚ 11೨11 


ಎಲ್ಪೆ ರಾಜನೇ, ದಿವ್ಯವಾದ ಶಶಾಕೃತಿಯನ್ನು ಏನು ಕೇಳುತ್ತಿದ್ದಿಯೋ, ಅದನ್ನು 
ಹೇಳುತ್ತೇನೆ. ಮೇರುಪರ್ವತದ ಎರಡು ಪಕ್ಕದಲ್ಲಿರುವ ದಕ್ಷಿಣೋತ್ತರವಾಗಿ ಹರಡಿರುವ 


ಎರಡು ಭಾಗಗಳು ಮೊಲದ ಎರಡು ಪಾರ್ಶ್ವಗಳು. ಉನ್ನತವಾದ ನಾಗದ್ವೀಪ ಮತ್ತು 
ಕಶ್ಯಪದ್ದೀಪಗಳು ಮೊಲದ ಕಿವಿಗಳು. 


ಜಂಬೂಖಂಡನಿರ್ಮಾಣಪರ್ವ -57- 


ಜಂಬೂದ್ಗೀಪಸ್ಯ ಸರ್ವಸ್ಯ ಆಕೃತಿಂ ಚಂದ್ರಮಂಡಲೇ । 
ಸ ವೈ ಸುದರ್ಶನದ್ದೀಪೋ ದೃಶ್ಯತೇ ಶಶವದ್‌ ವಿಧೌ 11೩11 


ಸಮಗ್ರವಾದ ಜಂಬೂದ್ವೀಪದ ಆಕೃತಿಯು ಚಂದ್ರಮಂಡಲದಲ್ಲಿ ಕಂಡು 
ಬರುತ್ತದೆ. ಸುದರ್ಶನದ್ವೀಪವೆಂದು ಕರೆಯಲ್ಪಡುವ ಅದೇ ಜಂಬೂದ್ವೀಪವು ಚಂದ್ರನಲ್ಲಿ 
ಪ್ರತಿಫಲಿತವಾಗಿ ಮೊಲದಂತೆ ಕಂಡುಬರುತ್ತದೆ. 


ತಿಸ್ರವರ್ಣಃ ಶಿರೋ ರಾಜನ್‌ ಶ್ರೀಮಾನ್‌ ಮಲಯಪರ್ವತಃ | 
ಏತದ್‌ ದ್ವಿತೀಯಂ ದ್ವೀಪಸ್ಯ ದೃಶ್ಯತೇ ಶಶಸಂಸ್ಥಿತಮ್‌ uv 


ಎಲೈ ರಾಜನೇ, ಮೂರುವರ್ಣಗಳ ಶಿಖರಗಳಿಂದ ಕೂಡಿದ, ಸಂಪದ್ಯುಕ್ಕವಾದ 
ಮಲಯ ಪರ್ವತವು ಜಂಬೂದ್ವೀಪದಲ್ಲಿರುವ ಎರಡನೆಯ ಮೊಲದ ಆಕೃತಿ. ಇದೂ 
ಸಹ ಚಂದ್ರನಲ್ಲಿಕಾಣುತ್ತದೆ. 
ಧೃತರಾಷ್ಟ್ರ 
ಮೇರೋರಥೋತ್ತರಂ ಪಾರ್ಶಂ ಪೂರ್ವಂ ಚಾಚಕ್ಸ ಸಂಜಯ । 
ನಿಖಲೇನ ಮಹಾಬುದ್ದೇ ಮಾಲ್ಯವಂತಂ ಚ ಪರ್ವತಮ್‌ 11೫1 


ಧೃತರಾಷ್ಟ್ರ: ಎಲ್ಫೆ ಸಂಜಯನೇ, ಮೇರುವಿನ ಉತ್ತರಪಾರ್ಶದಲ್ಲಿರುವ ಮತ್ತು 
ಪೂರ್ವದಲ್ಲಿರುವ ವರ್ಷಗಳನ್ನುಸಮಗ್ರವಾಗಿ ಹೇಳು. ಎಲ್ಫೆ ಮಹಾಬುದ್ಧಿಯುಳ್ಳವನೇ, 
ಮಾಲ್ಯವಂತ ಪರ್ವತವನ್ನೂ ವರ್ಣಿಸು. 

ಸಂಜಯಃ 

ದಕ್ಷಿಣೇನ ತು ನೀಲಸ್ಯ ಮೇರೋಃ ಪಾರ್ಶ್ವೇ ತಥೋತ್ತರೇ । 

ಉತ್ತರಾಃ ಕುರವೋ ರಾಜನ್‌ ಪುಣ್ಯಾಃ ಸಿದ್ಧನಿಷೇವಿತಾಃ 11೬1 

ಸಂಜಯ- ಎಲೈ ರಾಜನೇ, ನೀಲಪರ್ವತದ ದಕ್ಷಿಣ ಭಾಗದಲ್ಲಿ ಮತ್ತು 
ಮೇರುವಿನ ಉತ್ತರಭಾಗದಲ್ಲಿಉತ್ತರಕುರು ಎಂಬ ವರ್ಷವಿದೆ. ಅದು ಪವಿತ್ರವಾದುದು 
ಮತ್ತು ಸಿದ್ಧರಿಂದ ಸೇವಿತವಾದುದು. 

ತತ್ರ ವೃಕ್ನಾ ಮಧುಫಲಾ ನಿತ್ಯಪುಷ್ಪಫಲೋಪಗಾ: | 


ಪುಷ್ಪಾಣಿ ಚ ಸುಗಂಧೀನಿ ರಸವಂತಿ ಫಲಾನಿ ಚ 11೭11 


-58- ಮಹಾಭಾರತ ಭೀಷ್ಮಪರ್ವ 


ಅಲ್ಲಿವೃಕ್ಷಗಳು ಮಧುರವಾದ ಫಲಗಳನ್ನು ಕೊಡುತ್ತವೆ. ಯಾವಾಗಲೂ ಪುಷ್ಪ-ಫಲ 
ಭರಿತವಾಗಿರುತ್ತವೆ. ಪುಷ್ಪಗಳು ಸುಗಂಧಯುಕ್ತವಾಗಿರುತ್ತವೆ ಮತ್ತು ಫಲಗಳು ಒಳ್ಳೆಯ 
ರಸದಿಂದ ಕೂಡಿರುತ್ತವೆ. 


ಸರ್ವಕಾಮಫಲಾಸ್ರತ್ರ ಕೇಚಿದ್‌ ವೃಕ್ಷ ಜನಾಧಿಪ ॥ 
ಅಪರೇ ಕ್ಲೀರಿಣೋ ನಾಮ ವೃಕ್ಷಾಸ್ತತ್ರ ನರಾಧಿಪ wl 


ಎಲ್ಫೆ ಜನಾಧಿಪನೇ, ಅಲ್ಲಿ ಕೆಲವು ವೃಕ್ಷಗಳು ಕೇಳಿದುದನ್ನೆಲ್ಲ ಫಲರೂಪವಾಗಿ 
ಕೊಡುತ್ತವೆ. ಎಲೈ ನರಾಧಿಪನೇ, ಅಲ್ಲಿಕ್ಟೀರಿಗಳು ಎಂಬ ಬೇರೆ ಮರಗಳಿವೆ. 


ಯೇ ಕ್ಷರಂತಿ ಸದಾ ಕ್ಲೀರಂ ಷಡ್ರಸಂ ಹ್ಯಮೃತೋಪಮಮ್‌ । 
ವಸ್ಟಾಣಿ ಚ ಪ್ರಸೂಯಂತೇ ಫಲೇಷ್ವಾಭರಣಾನಿ ಚ WE 


ಅವು ಆರು ರಸಗಳಿಂದ ಕೂಡಿದ, ಅಮೃತಕ್ಕೆ ಸಮಾನವಾದ ಕ್ಷೀರವನ್ನು 
ಯಾವಾಗಲೂ ಸುರಿಸುತ್ತವೆ, ವಸ್ಟ್ರಗಳನ್ನೂಕೊಡುತ್ತವೆ ಮತ್ತು ಆ ವೃಕ್ಚಗಳ ಫಲಗಳಲ್ಲಿ 
ಆಭರಣಗಳೂ ಇರುತ್ತವೆ. 


ಸರ್ವಂ ಮಣಿಮಯೀ ಭೂಮಿಃ ಸೂಕ್ಷ್ಮಕಾಂಚನವಾಲುಕಾ | 
ಸರ್ವತ್ರ ಸುಖಸಂಸ್ಪರ್ಶಾ ನಿಪುಕಾ ಚ ಜನಾಧಿಪ 11೧೦॥ 


ಎಲ್ಫೆ ಜನಾಧಿಪನೇ, ಅಲ್ಲಿಯ ಭೂಮಿ ಎಲ್ಲವೂ ಮಣಿಮಯವಾಗಿದ್ದು, ಚಿನ್ನದ 
ಕಣಗಳ ರೂಪವಾದ ಮರಳಿನಿಂದ ಕೂಡಿರುತ್ತದೆ. ಎಲ್ಲ ಕಡೆಯಲ್ಲಿಯೂ 
ಸುಖಸ್ಫರ್ಶವುಳ್ಳದ್ದಾಗಿರುತ್ತದೆ ಮತ್ತು ಎಲ್ಲಿಯೂ ಕಶ್ಶಲವಿರುವುದಿಲ್ಲ. ತ 

ಮಣಿರತ್ತನಿಭಂ ರಮ್ಯಂ ವಜ್ರವೈಡೂರ್ಯಸನ್ನಿಭಮ್‌ । 

ಭೂಭಾಗೋ ದೃಶ್ಯತೇ ತತ್ರ ಪದ್ಮರಾಗಸಮಪ್ರಭಮ್‌ 11೧೧ 


ಅಲ್ಲಿ ಕೆಲವು ಕಡೆ ಮಣಿರತ್ಸಮಯವಾದ, ಮನೋಹರವಾದ, ಕೆಲವು ಕಡೆ 


ವಜ್ರವೈಡೂರ್ಯ ಕಾಂತಿಯುಳ್ಳ ಅಥವಾ ಕೆಲವು ಕಡೆ ಪದ್ಮರಾಗದ ಕಾಂತಿಯುಳ್ಳ 
ಭೂಪ್ರದೇಶಗಳು ಕಂಡುಬರುತ್ತವೆ. 


ಜಂಬೂಖಂಡನಿರ್ಮಾಣಪರ್ವ -59- 


ದೇವಲೋಕಚ್ಯುತಾಃ ಸರ್ವೇ ಜಾಯಂತೇ ತತ್ರ ಮಾನವಾಃ । 
ತುಲ್ಕರೂಪಗುಣೋಪೇತಾಃ ಸಮೇಷು ವಿಷಮೇಷು ಚ 11೧೨ 


ದೇವಲೋಕದಿಂದ ಚ್ಯುತರಾದ ಎಲ್ಲಮನುಷ್ಯರೂ ಅಲ್ಲಿ ಜನಿಸುತ್ತಾರೆ. ಸಮೃದ್ಧಿ 
ಇರಲಿ ಅಥವಾ ಇಲ್ಲದಿರಲಿ, ಎಲ್ಲರೂ ಸಮಾನರೂಪಗಳಿಂದ ಕೂಡಿರುತ್ತಾರೆ. 


ಮಿಥುನಾನಿ ಚ ಜಾಯಂತೇ ಸ್ವಿಯಶ್ನಾಪರಸೋಪಮಾ: | 
ತೇಷಾಂ ತೇ ಕ್ಲೀರಿಣಾಂ ಕ್ಷೀರಂ ಪಿಬಂತ್ಯಮೃತಸನ್ನಿಭಮ್‌ HOA 


ಅಲ್ಲಿಅವಳಿ ಮಕ್ಕಳು ಜನಿಸುತ್ತವೆ. ಸ್ವೀಯರು ಅಪ್ಪರೆಯರಂತೆ ಇರುತ್ತಾರೆ. ಅವರು 
ಆ ಕ್ಷೀರಿ ವೃಕ್ಷಗಳ ಅಮೃತಕ್ಕೆ ಸಮಾನವಾದ ಕ್ಷೀರವನ್ನು ಪಾನ ಮಾಡುತ್ತಾರೆ. 


ಮಿಥುನಂ ಜಾಯಮಾನಂ ವೈ ಸಮಂ ತಚ್ಚ ಪ್ರವರ್ಧತೇ । 
ತುಲ್ಕರೂಪಗುಣೋಪೇತಂ ಸಮವೇಷಂ ತಥೈವ ಚ । 
ಏಕೈಕಮನುರಕ್ತಂ ಚ ಚಕ್ರವಾಕಸಮಂ ವಿಭೋ HOH 


ಹುಟ್ಟುವ ಅವಳಿ ಮಕ್ಕಳು ಒಂದೇ ರೀತಿಯಾಗಿ ಬೆಳೆಯುತ್ತಾರೆ. ಸಮಾನವಾದ 
ಗುಣ-ರೂಪಗಳನ್ನೂ ಸಮಾನವಾದ ವೇಷವನ್ನೂ ಹೊಂದಿರುತ್ತಾರೆ. ಎಲ್ಫೆ ವಿಭುವೇ, 
ಅವರು ಚಕ್ರವಾಕ ಪಕ್ಷಿಗಳಂತೆ ಒಬ್ಬರಲ್ಲೊಬ್ಬರು ಪ್ರೀತಿಯನ್ನು ಹೊಂದಿರುತ್ತಾರೆ. 


ನಿರಾಮಯಾ ವೀತಶೋಕಾ ನಿತ್ಯಂ ಮುದಿತಮಾನಸಾಃ 1 
ದಶ ವರ್ಷಸಹಸ್ರಾಣಿ ದಶ ವರ್ಷಶತಾನಿ ಚ । 
ಜೀವಂತಿ ತೇ ಮಹಾರಾಜ ನ ಚಾನ್ಯೋನ್ಯಂ ಜಹತ್ಯುತ 11೧೫1 


ಜನರಿಗೆ ಯಾವ ರೋಗಗಳಾಗಲೀ ಅಥವಾ ಶೋಕವಾಗಲೀ ಇರುವುದಿಲ್ಲ. 
ನಿತ್ಯವೂ ಸಂತೋಷಗೊಂಡ ಮನಸ್ಸನ್ನು ಹೊಂದಿರುತ್ತಾರೆ. ಎಲೈ ಮಹಾರಾಜನೇ, 
ಅವರು ಹನೊಂದು ಸಾವಿರ ವರ್ಷಗಳ ಕಾಲ ಜೀವಿಸುತ್ತಾರೆ ಮತ್ತು ಒಬ್ಬರನ್ನೊಬ್ಬರು 
ಬಿಡುವುದಿಲ್ಲ. 

ಭಾರುಂಡಾ ನಾಮ ಶಕುನಾಸ್ತೀಕ್ಚ ತುಂಡಾ ಮಹಾಬಲಾಃ । 


ತೇ ನಿರ್ಹರಂತಿ ಹಿ ಮೃತಾನ್‌ ದರೀಷು ಪ್ರಕ್ಷಿಪಂತಿ ಚ HOU 


-60- ಮಹಾಭಾರತ ಭೀಷ್ಮಪರ್ವ 
ಭಾರುಂಡ ಎಂಬ ಹೆಸರಿನ ಮಹಾಬಲಿಷ್ಠವಾದ ಮತ್ತು ತೀಕ್ಷ್ಮ ವಾದ ಕೊಳುಳ್ಳ 
ಪಕ್ಷಿಗಳು ಅಲ್ಲಿ ಮೃತರನ್ನು ಎತ್ತಿಕೊಂಡು ಹೋಗಿ ಗುಹೆಗಳಲ್ಲಿಎಸೆಯುತ್ತವೆ. 


ಉತ್ತರಾಃ ಕುರವೋ ರಾಜನ್‌ ವ್ಯಾಖ್ಯಾತಾಸ್ತೇ ಸಮಾಸತ: । 
ಮೇರೋಃ ಪಾರ್ಶ್ವಮಹಂ ಪೂರ್ವಂ ವಕ್ಚ್ಯಾಮ್ಯಥ ಯಥಾತಥಮ್‌ ॥ 


ಎಲೈ ರಾಜನೇ, ನಿನಗೆ ಉತ್ತರ ಕುರುವರ್ಷವನ್ನು ಸಂಕ್ಷೇಪವಾಗಿ ವರ್ಣಿಸಿದ್ದೇನೆ. 
ಮೇರುವಿನ ಪೂರ್ವದಲ್ಲಿರುವ ವರ್ಷವನ್ನೂಸಹ ಯಥಾರ್ಥವಾಗಿ ವರ್ಣಿಸುವೆನು. 


ತಸ್ಯ ಮೂರ್ದ್ವಾಭಿಷೇಕಸ್ತು ಭದ್ರಾಶ್ವಸ್ಯ ವಿಶಾಂಪತೇ । 
ಭದ್ರಸಾಲವನಂ ಯತ್ರ ಕಾಲಾಮ್ರಶ್ಚ ಮಹಾದ್ರುಮಃ nosh 


ಎಲೈ ರಾಜನೇ, ಆ ವರ್ಷದ ಮೂರ್ಧನ್ಯ ಪ್ರಾಯವಾದುದು ಭದ್ರಸಾಲ ಎಂಬ 
ಒಂದು ಉದ್ಯಾನ. ಅಲ್ಲಿಕಾಲಾಮ್ರ ಎಂಬ ಮಹಾವೃಕ್ಷವೂ ಇದೆ. 


ಕಾಲಾಮ್ರಶ್ಚ ಮಹಾರಾಜ ನಿತ್ಯಪುಷಲಃ ಶುಭಃ । 
ದ್ವೀಪಶ್ಚ ಯೋಜನೋತ್ಸೇಧಃ ಸಿದ್ಧಚಾರಣಸೇವಿತಃ mol 


ಎಲೈ ಮಹಾರಾಜನೇ, ಕಾಲಾಮ್ರ ಎಂಬ ವೃಕ್ಷವು ಶುಭಪ್ರದವಾಗಿದ್ದು, 
ಯಾವಾಗಲೂ ಪುಷ್ಪ-ಫಲಯುಕ್ಕವಾಗಿರುತ್ತದೆ. ಒಂದು ಯೋಜನ ಎತ್ತರವಾದ ಈ 
ದ್ವೀಪವು ಸಿದ್ಧ- ಚಾರಣರಿಂದ ಸೇವಿತವಾಗಿರುತ್ತದೆ (ವರ್ಷಗಳನ್ನು ದ್ವೀಪಗಳೆಂದು 
ಕರೆಯುತ್ತಾರೆ). 

ತತ್ರ ತೇ ಪುರುಷಾಃ ಶ್ವೇತಾಸ್ತೇಜೋಯುಕ್ತಾ ಮಹಾಬಲಾಃ । 

ಸ್ವೀಿಯಃ ಕುಮುದವರ್ಣಾಶ್ಚ ಸುಂದರ್ಯಃ ಪ್ರಿಯದರ್ಶನಾಃ ॥1೨೦॥ 

ಅಲ್ಲಿಇರುವ ಪುರುಷರು ಶ್ವೇತವರ್ಣದಿಂದ ಕೂಡಿದ್ದು, ಮಹಾಬಲಿಷ್ಠರೂ ಮತ್ತು 


ತೇಜೋಯುಕ್ತರೂ ಆಗಿರುತ್ತಾರೆ. ಸ್ಟ್ರೀಯರು ನೈದಿಲೆಯ ವರ್ಣದವರಾಗಿದ್ದು, 
ಸುಂದರಿಯರೂ, ನೋಡಲು ಮನೋಹರರೂ ಆಗಿರುತ್ತಾರೆ. 


ಚಂದ್ರಪ್ರಭಾಶ್ಚಂದ್ರವರ್ಣಾ: ಪೂರ್ಣಚಂದ್ರನಿಭಾನನಾಃ । 
ಚಂದ್ರಶೀತಲಗಾತ್ರ |ಶ್ಚ ನೃತ್ತಗೀತವಿಶಾರದಾ: 1೨೧ 


ಜಂಬೂಖಂಡನಿರ್ಮಾಣಪರ್ವ -61- 


ಕೆಲವು ಸ್ತ್ರೀಯರು ಚಂದ್ರನ ಕಾಂತಿಯನ್ನು ಹೊಂದಿ, ಚಂದ್ರನ ಬಣ್ಣವನ್ನೂಹೊಂದಿ, 
ಪೂರ್ಣಚಂದ್ರನನ್ನು ಹೋಲುವ ಮುಖವುಳ್ಳವರಾಗಿರುತ್ತಾರೆ. ಅವರ ಶರೀರದ 
ಸ್ಪರ್ಶವು ಚಂದ್ರನಂತೆ ಶೀತಲವಾಗಿರುತ್ತದೆ. ಅವರು ನೃತ್ಯ-ಗಾನಗಳಲ್ಲಿ 
ವಿಶಾರದರಾಗಿರುತ್ತಾರೆ. 


ದಶ ವರ್ಷಸಹಸ್ರಾಣಿ ತತ್ರಾಯುರ್ಭರತರ್ಷಭ । 

ಕಾಲಾಮ್ರರಸಪೀತಾಸ್ತೇ ನಿತ್ಯಂ ಸಂಸ್ಥಿತಯೌವನಾಃ 1೨೨।॥ 

ಎಲ್ಫೆ ಭರತಶ್ರೇಷ್ಠನೇ, ಅಲ್ಲಿ ಇರುವವರಿಗೆ ಹತ್ತುಸಹಸ್ರ ವರ್ಷಗಳ ಆಯುಸ್ತು 
ಇರುತ್ತದೆ. ಕಾಲಾಮ್ರವೃಕ್ಷರಸವನ್ನು ಪಾನಮಾಡಿ, ಅವರು ನಿತ್ಯವೂ 
ಯೌವನಭರಿತರಾಗಿರುತ್ತಾರೆ. 


ದಕ್ಷಿಣೇನ ತು ನೀಲಸ್ಯ ನಿಷಧಸ್ಯೋತ್ತರೇಣ ತು । 
ಸುದರ್ಶನೋ ನಾಮ ಮಹಾನ್‌ ಜಂಬೂವೃಕ್ಷು ಸನಾತನಃ 11೨೩ 


ನೀಲ ಪರ್ವತದ ದಕ್ಷಿಣದಲ್ಲಿಮತ್ತು ನಿಷಧ ಪರ್ವತದ ಉತ್ತರದಲ್ಲಿಸುದರ್ಶನ 
ಎಂಬ ಹೆಸರಿನ ಪುರಾತನವಾದ ಒಂದು ಜಂಬೂವ್ಯಕ್ತವಿದೆ. 

ಸರ್ವಕಾಮಫಲ: ಪುಣ್ಯ: ಸಿದ್ಧತಾರಣಸೇವಿತ: | 

ತಸ್ಯ ನಾಮ್ನಾ ಸಮಾಖ್ಯಾತೋ ಜಂಬೂದ್ವೀಪಃ ಸನಾತನಃ 11೨೪॥! 

ಆ ವೃಕ್ಷವು ಎಲ್ಲ ಕಾಮಗಳನ್ನು ಕೊಡುವಂಥದ್ದು ಫಲಭರಿತವಾಗಿದ್ದು, 
ಪುಣ್ಯಪ್ರದವೂ, ಸಿದ್ಧ: ಚಾರಣಸೇವಿತವೂ ಆಗಿದೆ. ಪುರಾತನವಾದ ಜಂಬೂದ್ವೀಪವು 
ಆ ವೃಕ್ಷದ ಹೆಸರಿನಿಂದಲೇ ಪ್ರಸಿದ್ಧಿಯನ್ನು ಪಡೆದಿದೆ. 

ಯೋಜನಾನಾಂ ಸಹಸ್ರಂ ಚ ಶತಂ ಚ ಭರತರ್ಷಭ । 

ಉತ್ಸೇಧೋ ವ್ಯಕ್ತರಾಜಸ್ಯ ದಿವಸ್ಪೃಜ್‌ ಮನುಜೇಶ್ವರ (1೨೫ 

ಎಲ್ಫೆ ಭರತಶ್ರೇಷ್ಠನೇ, ಮನುಜೇಶ್ಲರನೇ, ಆಕಾಶವನ್ನು ಮುಟ್ಟುವಂತಿರುವ ಆ 
ವೃಕ್ಷರಾಜವು ಹನ್ನೊಂದುನೂರು ಯೋಜನಗಳಷ್ಟು ಎತ್ತರವಿದೆ. 


-62- ಮಹಾಭಾರತ ಭೀಷ್ಮಪರ್ವ 


ಅರತ್ನೀನಾಂ ಸಹಸ್ರಂ ಚ ಶತಾನಿ ದಶ ಪಂಚ ಚ! 
ಪರಿಣಾಹಸ್ತು ವೃಕ್ತಸ್ಯ ಫಲಾನಾಂ ರಸಭೇದಿನಾಮ್‌ (1೨೬।॥ 


ಆ ವೃಕ್ಷದ ರಸ ವಿಶೇಷವುಳ್ಳ ಮರಗಳ ಸುತ್ತಳತೆಯು ನೂರು ಅಥವಾ ಹತ್ತು 
ಅಥವಾ ಐದು (ಅಥವಾ ಹದಿನೈದು ನೂರು) ಅರತ್ನಿಗಳಷ್ಟು (ಮೊಳದ 
ಪರಿಮಾಣದಷು) ಇರುತ್ತದೆ. 


ಪತಮಾನಾನಿ ತಾನ್ಯುರ್ವ್ಯಾಂ ಕುರ್ವಂತಿ ವಿಪುಲಂ ಸ್ವನಮ್‌ । 
ಮುಂಚಂತಿ ಚ ರಸಂ ರಾಜಂಸ್ತಸ್ಥಿನ್‌ ರಜತಸನ್ನಿಭಮ್‌ 11೨೭ 


ಅವು ಭೂಮಿಯ ಮೇಲೆ ಬೀಳುತ್ತಾ ದೊಡ್ಡ ಶಬ್ದವನ್ನು ಮಾಡುತ್ತವೆ. ಎಲ್ಫೆ 
ರಾಜನೇ, ಆ ಭೂಮಿಯಲ್ಲಿಅವು ಬೆಳ್ಳಿಯ ಕಾಂತಿಯುಳ್ಳ ರಸವನ್ನು ಸೃವಿಸುತ್ತವೆ. 


ತಸ್ಯಾಃ ಜಂಬ್ವಾ ಫಲರಸೋ ನದೀ ಭೂತ್ವಾ ಜನಾಧಿಪ । 
ಮೇರುಂ ಪ್ರದಕ್ಷಿಣಂ ಕೃತ್ವಾ ಸಂಪ್ರಯಾತ್ಯುತ್ತರಾನ್‌ ಕುರೂನ್‌ 11೨೮ 


ಎಲೈ ಜನಾಧಿಪನೇ, ಆ ಜಂಬೂಫಲದ ರಸವು ನದಿಯಾಗಿ ಹರಿದು ಮೇರುವಿಗೆ 
ಪ್ರದಕ್ಷಿಣಾಕಾರವಾಗಿ ಬಂದು ಉತ್ತರಕುರುವರ್ಷವನ್ನುಸೇರುತ್ತದೆ. 


ಪಿಬಂತಿ ತದ್ರಸಂ ಹೃಷ್ಟಾ ಜನಾ ನಿತ್ಯಂ ಜನಾಧಿಪ । 
ತಸ್ಮಿನ್‌ ಫಲರಸೇ ಪೀತೇ ನ ಜರಾ ಬಾಧತೇ ಚ ತಾನ್‌ 2 


ಎಲೈ ಜನಾಧಿಪನೇ, ಅಲ್ಲಿಯ ಜನರು ನಿತ್ಯವೂ ಸಂತೋಷದಿಂದ ಆ ಫಲದ 
ರಸವನ್ನುಪಾನ ಮಾಡುತ್ತಾರೆ. ಆ ಫಲರಸವನ್ನುಪಾನ ಮಾಡುವುದರಿಂದ ಅವರನ್ನು 
ಮುಪ್ಪುಬಾಧಿಸುವುದಿಲ್ಲ. 

ತತ್ರ ಜಾಂಬೂನದಂ ನಾಮ ಕನಕಂ ದೇವಭೂಷಣಮ್‌ । 

ತರುಣಾದಿತ್ಯವರ್ಣಾಶ್ಚ ಜಾಯಂತೇ ತತ್ರ ಮಾನವಾಃ 11೩೦॥॥ 


ಆ ಜಂಬೂ ಫಲರಸಗಳು ಅಲ್ಲಿನ ಮಣ್ಣಿನ ಜೊತೆಯಲ್ಲಿ ಸೇರಿ ದೇವತೆಗಳಿಗೆ 
ಅಲಂಕಾರವಾಗುವ ಕನಕವೆಂಬ ನಘಿರ್ಣವಿಶೇಷವಾಗುತ್ತದೆ. ಅಲ್ಲಿಯ ಮಾನವರು 
ಉದಯಿಸುವ ಸೂರ್ಯನ ಬಣ್ಣವನ್ನು ಹೊಂದಿ ಜನಿಸುತ್ತಾರೆ. 


ಜಂಬೂಖಂಡನಿರ್ಮಾಣಪರ್ವ -63- 


ತಥಾ ಮಾಲ್ಯವತಃ ಶೃಂಗೇ ದೀಪ್ಯತೇ ತತ್ರ ಹವ್ಯರಾಟ್‌ । 

ನಾಮ್ನಾ ಸಂವರ್ತಕೋ ನಾಮ ಕಾಲಾಗ್ದಿರ್ಭರತರ್ಷಭ ೪೩0 

ಅದರಂತೆ ಮಾಲ್ಯವಾನ್‌ ಪರ್ವತದ ಶಿಖರದಲ್ಲಿ ಅಗ್ನಿಯು ಯಾವಾಗಲೂ 
ಬೆಳಗುತ್ತಾನೆ. ಎಲೈ ಭರತರ್ಷಭನೇ, ಕಾಲಾಗ್ನಿಯಾದ ಅವನಿಗೆ ಸಂವರ್ತಕ ಎಂದು 
ಹೆಸರು. 

ತಸ್ಯ ಮಾಲ್ಯವತಃ ಶೃಂಗೇ ಪೂರ್ವೇ ಪೂರ್ವೇ ತು ಗಂಡಕಾ । 

ಯೋಜನಾನಾಂ ಸಹಸ್ರಾಣಿ ಪಂಚಾಶನ್ಮಾಲ್ಯವಾನ್‌ ಸ್ಥಿತ: 1೩೨॥ 


ಮಾಲ್ಯವಾನ್‌ ಪರ್ವತದ ಶಿಖರದಿಂದ ಪೂರ್ವ ಪೂರ್ವಾಭಿಮುಖವಾಗಿ 
ಗಂಡಕಾ ಎಂಬ ನದಿಯು ಹರಿಯುತ್ತದೆ. ಮಾಲ್ಯವಾನ್‌ ಪರ್ವತದ ವಿಸ್ತಾರವು ಐವತ್ತು 
ಸಾವಿರ ಯೋಜನಗಳು. 

ಮಹಾರಜತಸಂಕಾಶಾ ಜಾಯಂತೇ ತತ್ರ ಮಾನವಾಃ । 

ಬ್ರಹ್ನಲೋಕಾಚ್ಚ್ಯುತಾಃ ಸರ್ವೇ ಸರ್ವೇ ಚ ಬ್ರಹ್ಮವಾದಿನಃ ॥1೩೩॥ 

[2 ಡಿ [3 

ಅಲ್ಲಿ ಬ್ರಹ್ನ್ಮಲೋಕದಿಂದ ಚ್ಯುತರಾದ ಮಾನವರು ಮಹಾರಜತದ ಬಣ್ಣವನ್ನು 
ಹೊಂದಿ ಜನಿಸುತ್ತಾರೆ. ಎಲ್ಲರೂ ಬ್ರಹ್ಮವಾದಿಗಳಾಗಿರುತ್ತಾರೆ. 

ತಪಸ್ತು ತಪ್ಯಮಾನಾಸ್ತೇ ಭವಂತಿ ಹ್ಯೂರ್ಧ್ವರೇತಸ: । 

ರಕ್ಷಣಾರ್ಥಂ ತು ಭೂತಾನಾಂ ಪ್ರವಿಶಂತಿ ದಿವಾಕರಮ್‌ Hal 

ಅವರು ಊರ್ಧ್ವರೇತಸ್ಮರಾಗಿ ಸರ್ವಪ್ರಾಣಿಗಳ ಕ್ಷೇಮಕ್ಕಾಗಿ ತಪಸ್ಸನ್ನು 
ಆಚರಿಸುತ್ತಾರೆ. ಅನಂತರ ಸೂರ್ಯನನ್ನು ಪ್ರವೇಶಿಸುತ್ತಾರೆ. 

ಷಷ್ಟಿಸ್ತಾನಿ ಸಹಸ್ರಾಣಿ ಷಷ್ಟಿರೇವ ಶತಾನಿ ಚ । 

ಅರುಣಸ್ಯಾಗ್ರತೋ ಯಾಂತಿ ಪರಿವಾರ್ಯ ದಿವಾಕರಮ್‌ 1೩೫0 

ಅವರು ಅರವತ್ತಾರು ಸಾವಿರ ಸಂಖ್ಯೆಯ ವಾಲಖಿಲ್ಯರೆಂಬ ಯಷಿಗಳು. ಅವರು 
ಅರುಣನ ಮುಂಭಾಗದಲ್ಲಿಸೂರ್ಯನನ್ನುಸುತ್ತುವರಿದು ತಿರುಗುತ್ತಾರೆ. 


62. ಮಹಾಭಾರತ ಭೀಷ್ಮಪರ್ವ 
ಅರತ್ಲೀನಾಂ ಸಹಸ್ರಂ ಚ ಶತಾನಿ ದಶ ಪಂಚ ಚ 1 
ಪರಿಣಾಹಸ್ತು ವ್ಯಲ್‌ ಫಲಾನಾಂ ರಸಭೇದಿನಾಮ್‌ WSU 


ಆ ವೃಕ್ಷದ ರಸ ವಿಶೇಷವುಳ್ಳ ಮರಗಳ ಸುತ್ತಳತೆಯು ನೂರು ಅಥವಾ ಹತ್ತು 
ಅಥವಾ ಐದು (ಅಥವಾ ಹದಿನೈದು ನೂರು) ಅರತ್ಲಿಗಳಷ್ಟು (ಮೊಳದ 
ಪರಿಮಾಣವಷ್ಟು ಇರುತ್ತದೆ. 


ಪತಮಾನಾನಿ ತಾನ್ಯುರ್ವ್ಯಾಂ ಕುರ್ವಂತಿ ವಿಪುಲಂ ಸ್ವನಮ್‌ । 
ಮುಂಚಂತಿ ಚ ರಸಂ ರಾಜಂಸ್ಕುನ್‌ ರಜತಸನ್ನಿಭಮ್‌ 11೨೭1 
ಅವು ಭೂಮಿಯ ಮೇರೆ ಬೀಳುತ್ತಾ ದೊಡ್ಡ ಶಬ್ದವನ್ನು ಮಾಡುತ್ತವೆ. ಎಲ್ಫೆ 

ರಾಜನೇ, ಆ ಭೂಮಿಯಲ್ಲಿ ಅವು ಬೆಳ್ಳಿಯ ಕಾಂತಿಯುಳ್ಳರಸವನ್ನು ಸ್ರವಿಸುತ್ತವೆ. 


ತಸ್ಯಾಃ ಜಂಬ್ಹಾ ಫಲರಸೋ ನದೀ ಭೂತ್ವಾ ಜನಾಧಿಪ । 
ಮೇರುಂ ಪ್ರದಕ್ಷಿಣಂ ಕೃತ್ವಾ ಸಂಪ್ರಯಾತ್ಯುತ್ತರಾನ್‌ ಕುರೂನ್‌ ॥೨೮॥ 


ಎಲ್ಫೆ ಜನಾಧಿಪನೇ, ಆ ಜಂಬೂಫಲದ ರಸವು ನದಿಯಾಗಿ ಹರಿದು ಮೇರುವಿಗೆ 
ಪ್ರದಕ್ಷಿಣಾಕಾರವಾಗಿ ಬಂದು ಉತ್ತರಕುರುವರ್ಷವನ್ನುಸೇರುತ್ತದೆ. 


ಪಿಬಂತಿ ತದ್ರಸಂ ಹೃಪ್ಪಾ ಜನಾ ನಿತ್ಯಂ ಜನಾಧಿಪ । 
ತ್ಕುನ್‌ ಫಲರಸೇ ಹೀತೇ ನ ಜರಾ ಬಾಧತೇ ಚ ತಾನ್‌ nF 


ಎಲ್ಫೈ ಜನಾಧಿಪನೇ, ಅಲ್ಲಿಯ ಜನರು ನಿತ್ಯವೂ ಸಂತೋಷದಿಂದ ಆ ಫಲದ 
ರಸವನ್ನು ಪಾನ ಮಾಡುತ್ತಾರೆ. ಆ ಫಲರಸವನ್ನು ಪಾನ ಮಾಡುವುದರಿಂದ ಅವರನ್ನು 
ಮುಪ್ಪು ಬಾಧಿಸುವುದಿಲ್ಲ. 

ತತ್ರ ಚಾಂಬೂನದಂ ನಾಮ ಕನಕಂ ದೇವಭೂಷಣಮ್‌ । 

ತರುಣಾದಿತ್ಯವರ್ಣಾಶ್ಚ ಜಾಯಂತೇ ತತ್ರ ಮಾನವಾಃ 11೩೦ 


ಆ ಜಂಬೂ ಫಲರಸಗಳು ಅಲ್ಲಿನ ಮಣ್ಣಿನ ಜೊತೆಯಲ್ಲಿ ಸೇರಿ ದೇವತೆಗಳಿಗೆ 
ಅಲಂಕಾರವಾಗುವ ಕನಕವೆಂಬ ನಘರ್ಣವಿಶೇಷವಾಗುತ್ತದೆ. ಅಲ್ಲಿಯ ಮಾನವರು 
ಉದಯಿಸುವ ಸೂರ್ಯನ ಬಣ್ಣವನ್ನು ಹೊಂದಿ ಜನಿಸುತ್ತಾರೆ. 


ಜಂಬೂಖಂಡನಿರ್ಮಾಣಪರ್ವ -63- 


ತಥಾ ಮಾಲ್ಕವತ: ಶೃಂಗೇ ದೀಪ್ಯತೇ ತತ್ರ ಹವ್ಯರಾಟ್‌ । 

ನಾಮ್ನಾ ಸಂವರ್ತಕೋ ನಾಮ ಕಾಲಾಗ್ದಿರ್ಭರತರ್ಷಭ uO 

ಅದರಂತೆ ಮಾಲ್ಯವಾನ್‌ ಪರ್ವತದ ಶಿಖರದಲ್ಲಿ ಅಗ್ನಿಯು ಯಾವಾಗಲೂ 
ಬೆಳಗುತ್ತಾನೆ. ಎಲೈ ಭರತರ್ಷಭನೇ, ಕಾಲಾಗ್ನಿಯಾದ ಅವನಿಗೆ ಸಂವರ್ತಕ ಎಂದು 
ಹೆಸರು. 


ತಸ್ಯ ಮಾಲ್ಯವತಃ ಶೃಂಗೇ ಪೂರ್ವೇ ಪೂರ್ವೇ ತು ಗಂಡಕಾ । 
ಯೋಜನಾನಾಂ ಸಹಸ್ರಾಣಿ ಪಂಚಾಶನ್ಶಾಲ್ಯವಾನ್‌ ಸ್ಥಿತಃ WAN 


ಮಾಲ್ಯವಾನ್‌ ಪರ್ವತದ ಶಿಖರದಿಂದ ಪೂರ್ವ ಪೂರ್ವಾಭಿಮುಖವಾಗಿ 
ಗಂಡಕಾ ಎಂಬ ನದಿಯು ಹರಿಯುತ್ತದೆ. ಮಾಲ್ಯವಾನ್‌ ಪರ್ವತದ ವಿಸ್ತಾರವು ಐವತ್ತು 
ಸಾವಿರ ಯೋಜನಗಳು. 


ಮಹಾರಜತಸಂಕಾಶಾ ಜಾಯಂತೇ ತತ್ರ ಮಾನವಾಃ । 
ಬ್ರಹ್ಮಲೋಕಾಚ್ಚ್ಯುತಾಃ ಸರ್ವೇ ಸರ್ವೇ ಚ ಬ್ರಹ್ಮವಾದಿನಃ 11೩೩11 


ಅಲ್ಲಿ ಬ್ರಹ್ಮಲೋಕದಿಂದ ಚ್ಯುತರಾದ ಮಾನವರು ಮಹಾರಜತದ ಬಣ್ಣವನ್ನು 
ಹೊಂದಿ ಜನಿಸುತ್ತಾರೆ. ಎಲ್ಲರೂ ಬ್ರಹ್ಮವಾದಿಗಳಾಗಿರುತ್ತಾರೆ. 


ತಪಸ್ತು ತಪ್ಯಮಾನಾಸ್ತೇ ಭವಂತಿ ಹ್ಯೂರ್ಧ್ವರೇತಸಃ । 
ರಕ್ಷಣಾರ್ಥಂ ತು ಭೂತಾನಾಂ ಪ್ರವಿಶಂತಿ ದಿವಾಕರಮ್‌ 11೩ ೪॥ 


ಅವರು ಊರ್ಧ್ವರೇತಸ್ಮರಾಗಿ ಸರ್ವಪ್ರಾಣಿಗಳ ಕ್ಷೇಮಕ್ಕಾಗಿ ತಪಸ್ಸನ್ನು 
ಆಚರಿಸುತ್ತಾರೆ. ಅನಂತರ ಸೂರ್ಯನನ್ನು ಪ್ರವೇಶಿಸುತ್ತಾರೆ. 


ಷಷ್ಟಿಸ್ತಾನಿ ಸಹಸ್ರಾಣಿ ಷಷ್ಟಿರೇವ ಶತಾನಿ ಚ। 
ಅರುಣಸ್ಯಾಗ್ರತೋ ಯಾಂತಿ ಪರಿವಾರ್ಯ ದಿವಾಕರಮ್‌ ABN 


ಅವರು ಅರವತ್ತಾರು ಸಾವಿರ ಸಂಖ್ಯೆಯ ವಾಲಖಿಲ್ಯರೆಂಬ ಯಷಿಗಳು. ಅವರು 
ಅರುಣನ ಮುಂಭಾಗದಲ್ಲಿ ಸೂರ್ಯನನ್ನು ಸುತ್ತುವರಿದು ತಿರುಗುತ್ತಾರೆ. 


-64- ಮಹಾಭಾರತ ಭೀಷ್ಮಪರ್ವ 


ಷಬ್ಬಂ ವರ್ಷಸಹಸ್ರಾಣಿ ಷಖ್ಟಮೇವ ಶತಾನಿ ಚ । 
ಆದಿತ್ಯತಾಪತಪ್ಪಾಸ್ತೇ ವಿಶಂತಿ ಶಶಿಮಂಡಲಮ್‌ 11೩೬॥ 


ಅವರು ಅರವತ್ತಾರು ಸಾವಿರ ವರ್ಷಗಳ ಕಾಲ ಸೂರ್ಯನ ತಾಪದಿಂದ 
ಬಳಲಿದವರಾಗಿ ಅನಂತರ ಚಂದ್ರಮಂಡಲವನ್ನು ಪ್ರವೇಶಿಸುತ್ತಾರೆ. 


॥| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಓತಾಯಾಂ ವೈಯಾಸಿಕ್ಕಾಂ 
ಭೀಷ್ಠಪರ್ವಣಿ ಅಷ್ಟಮೋಗಧ್ಯಾಯಃ ॥ 

॥ ಇತಿ ಜಂಬೂಖಂಡನಿರ್ಮಾಣಪರ್ವಣಿ ಅಷ್ಟಮೋ?ಧ್ಯಾಯಃ | 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಎಂಟನೆಯ ಅಧ್ಯಾಯ ಮುಗಿಯಿತು. 
a ೯೫೯೫ 
ಒಂಬತ್ತನೆಯ ಅಧ್ಯಾಯ 
ಮೇರುವಿನ ಉತ್ತರದಲ್ಲಿರುವ ರಮಣಕ, ಹಿರಣ್ಮಯ ಮತ್ತು 
ಐರಾವತ ವರ್ಷಗಳ ವರ್ಣನೆ. 
ಧೃತರಾಷ್ಟ್ರ 

ವರ್ಷಾಣಾಂ ಚೈವ ನಾಮಾನಿ ಪರ್ವತಾನಾಂ ಚ ಸಂಜಯ । 
ಆಚಕ್ಷ ಮೇ ಯಥಾತತ್ತ್ವಂ ಯೇ ಚ ಪರ್ವತವಾಸಿನಃ 11೧! 


ಧೃತರಾಷ್ಟ್ರ: ಎಲ್ಫೆ ಸಂಜಯನೇ, ನನಗೆ ವರ್ಷಗಳ ನಾಮಗಳನ್ನೂ, ಅಲ್ಲಿರುವ 
ಪರ್ವತಗಳನ್ನೂ, ಆ ಪರ್ವತದಲ್ಲಿ ವಾಸಿಸುವ ಜನರನ್ನೂ ಯಥಾರ್ಥವಾಗಿ 
ತಿಳಿಸುವವನಾಗು. 


ಸಂಜಯಃ 
ದಕ್ಷಿಣೇನ ತು ಶ್ವೇತಸ್ಯ ನೀಲಸ್ಕೈವೋತ್ತರೇಣ ತು | 
ವರ್ಷಂ ರಮಣಕಂ ನಾಮ ಜಾಯಂತೇ ತತ್ರ ಮಾನವಾಃ 11೨! 


ಸಂಜಯ- ಶ್ರೇತಪರ್ವತ ದಕ್ಷಿಣದಲ್ಲಿ ಮತ್ತು ನೀಲಪರ್ವತದ ಉತ್ತರದಲ್ಲಿ 
ರಮಣಕ ಎಂಬ ವರ್ಷವಿದೆ. ಅಲ್ಲಿಮಾನವರು ಜನಿಸುತ್ತಾರೆ. 


ಜಂಬೂಖಂಡನಿರ್ಮಾಣಪರ್ವ -65- 


ಶುಕ್ಷಾಭಿಜನಸಂಪನ್ನಾಃ ಸರ್ವೇ ಸುಪ್ರಿಯದರ್ಶನಾಃ । 
ರತಿಪ್ರಧಾನಾಶ್ಚ ತಥಾ ಜಾಯಂತೇ ತತ್ರ ಮಾನವಾಃ ENT 


ಶುದ್ಧವಾದ ಕುಲದಲ್ಲಿ ಜನ್ಮವನ್ನು ಹೊಂದಿದವರಾಗಿ ಅವರೆಲ್ಲರೂ ನೋಡಲು 
ಮನೋಹರರಾಗಿರುತ್ತಾರೆ. ಅಲ್ಲಿಜನಿಸುವ ಮಾನವರು ಸುಖಪ್ರಧಾನರಾಗಿರುತ್ತಾರೆ. 


ದಶ ವರ್ಷಸಹಸ್ರಾಣಿ ಶತಾನಿ ದಶ ಪಂಚ ಚ । 
ಜೀವಂತಿ ತೇ ಮಹಾರಾಜ ನಿತ್ಯಂ ಮುದಿತಮಾನಸಾಃ nen 


ಎಲೈ ಮಹಾರಾಜನೇ, ಅವರು ಸಂತೋಷಗೊಂಡ ಮನಸ್ಸನ್ನು ಉಳ್ಳವರಾಗಿ, 
ಹನ್ನೊಂದುಸಾವಿರದ ಐದುನೂರು ವರ್ಷಗಳ ಕಾಲ ಜೀವಿಸುತ್ತಾರೆ. 

ದಕ್ಷಿಣೇ ಶೃಂಗಿಣಶ್ರೆವ ಶ್ವೇತಸ್ಯಾಥೋತ್ತರೇಣ ಚ । 

ವರ್ಷಂ ಹೈರಣ್ಣತಂ ನಾಮ ಯತ್ರ ಹೈರಣ್ಣತೀ ನದೀ 11೫11 

ಶೃಂಗವಾನ್‌ ಪರ್ವತದ ದಕ್ಷಿಣದಲ್ಲಿಮತ್ತು ಶ್ವೇತಪರ್ವತದ ಉತ್ತರದಲ್ಲಿಹೈರಣ್ಣತ 
ಎಂಬ ವರ್ಷವಿದೆ. ಅಲ್ಲಿಹೈರಣ್ಣಶೀ ಎಂಬ ನದಿ ಇದೆ. 

ಯಕ್ಷಾನುಗಾ ಮಹಾರಾಜ ಧನ್ವಿನಃ ಪ್ರಿಯದರ್ಶನಾಃ । 

ಮಹಾಬಲಾಸ್ತತ್ರ ಸದಾ ರಾಜನ್‌ ಮುದಿತಮಾನಸಾ: mel 

ಎಲ್ಫೆ ಮಹಾರಾಜನೇ, ಅಲ್ಲಿ ಕುಬೇರನ ಅನುಚರರಾದ ಪ್ರಿಯದರ್ಶನವುಳ್ಳ 
ಮಹಾಬಲರಾದ ಧನುರ್ಧಾರಿಗಳು ಸಂತುಷ್ಟ ಮನಸ್ಸಿನಿಂದ ವಾಸಿಸುತ್ತಾರೆ. 

ಏಕಾದಶ ಸಹಸ್ರಾಣಿ ವರ್ಷಾಣಾಂ ತೇ ಜನಾಧಿಪ । 

ಆಯುಷ್ಪಮಾಣಂ ಜೀವಂತಿ ಶತಾನಿ ದಶ ಪಂಚ ಚ 


ಎಲೈ ಜನಾಧಿಪನೇ, ಅಲ್ಲಿರುವ ಜನರಿಗೆ ಹನ್ನೆರಡು ಸಾವಿರದ ಐದುನೂರು 
ವರ್ಷಗಳು ಆಯುಷ್ಠಮಾಣವಾಗಿರುತ್ತದ. ಅಷ್ಟು ವರ್ಷಗಳ ಕಾಲ ಅವರು 


wel 


ಜೀವಿಸುತ್ತಾರೆ. 


ಶೃಂಗಾಣಿ ವೈ ಶೃಂಗವತಸ್ತೀಣ್ಯೇವ ಮನುಜಾಧಿಪ । 
ಏಕಂ ಮಣಿಮಯಂ ತತ್ರ ತಥ್ಛೆಕಂ ರೌಗ್ಗಮದ್ದುತಮ್‌ 11೮1 


-64- ಮಹಾಭಾರತ ಭೀಷ್ಮಪರ್ವ 


ಷಷ್ಟಿಂ ವರ್ಷಸಹಸ್ರಾಣಿ ಷಷ್ಠಿಮೇವ ಶತಾನಿ ಚ । 


ಆದಿತ್ಯತಾಪತಪ್ಪಾಸ್ತೇ ವಿಶಂತಿ ಶಶಿಮಂಡಲಮ್‌ MALI 


ಅವರು ಅರವತ್ತಾರು ಸಾವಿರ ವರ್ಷಗಳ ಕಾಲ ಸೂರ್ಯನ ತಾಪದಿಂದ 
ಬಳಲಿದವರಾಗಿ ಅನಂತರ ಚಂದ್ರಮಂಡಲವನ್ನು ಪ್ರವೇಶಿಸುತ್ತಾರೆ. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ಅಷ್ಟಮೋ?ಧ್ಯಾಯಃ ॥ 
॥| ಇತಿ ಜಂಬೂಖಂಡನಿರ್ಮಾಣಪರ್ವಣಿ ಅಷ್ಟಮೋಸಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ಎಂಟನೆಯ ಅಧ್ಯಾಯ ಮುಗಿಯಿತು. 
Mk 
ಒಂಬತ್ತನೆಯ ಅಧ್ಯಾಯ 
ಮೇರುವಿನ ಉತ್ತರದಲ್ಲಿರುವ ರಮಣಕ, ಹಿರಣ್ಣಯ ಮತ್ತು 
ಐರಾವತ ವರ್ಷಗಳ ವರ್ಣನೆ. 
ಧೃತರಾಷ್ಟ್ರ 
ವರ್ಷಾಣಾಂ ಚೈವ ನಾಮಾನಿ ಪರ್ವತಾನಾಂ ಚ ಸಂಜಯ । 
ಆಚಕ್ಷ್ವ ಮೇ ಯಥಾತತ್ತ್ವಂ ಯೇ ಚ ಪರ್ವತವಾಸಿನಃ ell 


ಧೃತರಾಷ್ಟ್ರ: ಎಲೈ ಸಂಜಯನೇ, ನನಗೆ ವರ್ಷಗಳ ನಾಮಗಳನ್ನೂ, ಅಲ್ಲಿರುವ 
ಪರ್ವತಗಳನ್ನೂ, ಆ ಪರ್ವತದಲ್ಲಿ ವಾಸಿಸುವ ಜನರನ್ನೂ ಯಥಾರ್ಥವಾಗಿ 


ತಿಳಿಸುವವನಾಗು. 
ಸಂಜಯ: 


ದಕ್ಷಿಣೇನ ತು ಶ್ಲೇತಸ್ಯ ನೀಲಸ್ಕೈವೋತ್ತರೇಣ ತು । 


ವರ್ಷಂ ರಮಣಕಂ ನಾಮ ಜಾಯಂತೇ ತತ್ರ ಮಾನವಾಃ 1೨2M 


ಸಂಜಯ- ಶ್ರೇತಪರ್ವತ ದಕ್ಷಿಣದಲ್ಲಿ ಮತ್ತು ನೀಲಪರ್ವತದ ಉತ್ತರದಲ್ಲಿ 
ರಮಣಕ ಎಂಬ ವರ್ಷವಿದೆ. ಅಲ್ಲಿಮಾನವರು ಜನಿಸುತ್ತಾರೆ. 


ಜಂಬೂಖಂಡನಿರ್ಮಾಣಪರ್ವ -65- 


ಶುಕ್ಸಾಭಿಜನಸಂಪನ್ನಾ ಸರ್ವೇ ಸುಪ್ರಿಯದರ್ಶನಾ: । 

ರತಿಪ್ರಧಾನಾಶ್ಹ ತಥಾ ಜಾಯಂತೇ ತತ್ರ ಮಾನವಾಃ 11೩1 

ಶುದ್ಧವಾದ ಕುಲದಲ್ಲಿ ಜನ್ಮವನ್ನು ಹೊಂದಿದವರಾಗಿ ಅವರೆಲ್ಲರೂ ನೋಡಲು 
ಮನೋಹರರಾಗಿರುತ್ತಾರೆ. ಅಲ್ಲಿಜನಿಸುವ ಮಾನವರು ಸುಖಪ್ರಧಾನರಾಗಿರುತ್ತಾರೆ. 

ದಶ ವರ್ಷಸಹಸ್ರಾಣಿ ಶತಾನಿ ದಶ ಪಂಚ ಚ । 

ಜೀವಂತಿ ತೇ ಮಹಾರಾಜ ನಿತ್ಯಂ ಮುದಿತಮಾನಸಾಃ 11೪! 


ಎಲೈ ಮಹಾರಾಜನೇ, ಅವರು ಸಂತೋಷಗೊಂಡ ಮನಸ್ಸನ್ನು ಉಳ್ಳವರಾಗಿ, 
ಹನ್ನೊಂದುಸಾವಿರದ ಐದುನೂರು ವರ್ಷಗಳ ಕಾಲ ಜೀವಿಸುತ್ತಾರೆ. 


ದಕ್ಷಿಣೇ ಶೃಂಗಿಣಶ್ಚೆವ ಶ್ವೇತಸ್ಯಾಥೋತ್ತರೇಣ ಚ । 

ವರ್ಷಂ ಹೈರಣ್ಣತಂ ನಾಮ ಯತ್ರ ಹೈರಣ್ಣತೀ ನದೀ 11೫ 

ಶೃಂಗವಾನ್‌ ಪರ್ವತದ ದಕ್ಷಿಣದಲ್ಲಿಮತ್ತು ಶ್ವೇತಪರ್ವತದ ಉತ್ತರದಲ್ಲಿಹ್ಠೆರಣ್ಣತ 
ಎಂಬ ವರ್ಷವಿದೆ. ಅಲ್ಲಿಹೈರಣ್ಣತೀ ಎಂಬ ನದಿ ಇದೆ. 


ಯಕ್ಕಾನುಗಾ ಮಹಾರಾಜ ಧನ್ನಿನಃ ಪ್ರಿಯದರ್ಶನಾಃ | 
ಮಹಾಬಲಾಸ್ತತ್ರ ಸದಾ ರಾಜನ್‌ ಮುದಿತಮಾನಸಾ: Wl 


ಎಲ್ಫೆ ಮಹಾರಾಜನೇ, ಅಲ್ಲಿ ಕುಬೇರನ ಅನುಚರರಾದ ಪ್ರಿಯದರ್ಶನವುಳ್ಳೆ 
ಮಹಾಬಲರಾದ ಧನುರ್ಧಾರಿಗಳು ಸಂತುಷ್ಟ ಮನಸ್ಸಿನಿಂದ ವಾಸಿಸುತ್ತಾರೆ. 


ಏಕಾದಶ ಸಹಸ್ರಾಣಿ ವರ್ಷಾಣಾಂ ತೇ ಜನಾಧಿಪ । 

ಆಯುಷ್ಯಮಾಣಂ ಜೀವಂತಿ ಶತಾನಿ ದಶ ಪಂಚ ಚ 

ಎಲ್ಫೆ ಜನಾಧಿಪನೇ, ಅಲ್ಲಿರುವ ಜನರಿಗೆ ಹನ್ನೆರಡು ಸಾವಿರದ ಐದುನೂರು 
ವರ್ಷಗಳು ಆಯುಷ್ಯಮಾಣವಾಗಿರುತ್ತದೆ. ಅಷ್ಟು ವರ್ಷಗಳ ಕಾಲ ಅವರು 
ಜೀವಿಸುತ್ತಾರೆ. 

ಶೃಂಗಾಣಿ ವೈ ಶೃಂಗವತಸ್ವೀ ವ ಮನುಜಾಧಿಪ | 

1611 
ಏಕಂ ಮಣಿಮಯಂ ತತ್ರ ತಥ್ಳೆಕಂ ರೌಗ್ಗಮದ್ದುತಮ್‌ 


11೭11 


-66- ಮಹಾಭಾರತ ಭೀಷ್ಮಪರ್ವ 


ಸರ್ವರತ್ನಮಯಂ ಚೈಕಂ ಭವನೈರುಪಶೋಭಿತಮ್‌ । 
ತತ್ರ ಸ್ವಯಂಪ್ರಭಾ ದೇವೀ ನಿತ್ಯಂ ವಸತಿ ಶಾಂಡಿಲೀ al 


ಎಲೈ ಮನುಜಾಧಿಪನೇ, ಶೃಂಗವಾನ್‌ ಪರ್ವತಕ್ಕೆ ಮೂರೇ ಶಿಖರಗಳಿವೆ. 
ಅವುಗಳಲ್ಲಿ ಒಂದು ಮಣಿಮಯವಾದುದು. ಅದ್ಭುತವಾದ ಇನ್ನೊಂದು 
ಸುವರ್ಣಮಯವಾದುದು. ಇನ್ನೊಂದು ಶಿಖರವು ಸರ್ವರತ್ತಮಯವಾದುದು. ಅದು 
ಅನೇಕ ಭವನಗಳಿಂದ ಶೋಭಿತವಾಗಿದೆ. ಅಲ್ಲಿ ಶಾಂಡಿಲ್ಯಮುನಿಗಳ ಪುತ್ರಿಯಾದ 
ಸ್ಪ್ವಯಂಪ್ರಭಾ ದೇವಿಯು ನಿತ್ಯವೂ ವಾಸ ಮಾಡುತ್ತಾಳೆ. 


ಉತ್ತರೇಣ ತು ಶೃಂಗಸ್ಯ ಸಮುದ್ರಾಂತೇ ಜನಾಧಿಪ । 
ವರ್ಷಮೈರಾವತಂ ನಾಮ ತಸ್ಥಾಚ್ಛೃಂಗವತ: ಪರಮ್‌ 1೧೦॥ 


ಎಲೈ ಜನಾಧಿಪನೇ, ಶೃಂಗವಾನ್‌ ಪರ್ವತದ ಉತ್ತರಕ್ಕೆ, ಶೃಂಗವಾನ್‌ ಪರ್ವತದ 
ಆಚೆಗೆ ಸಮುದ್ರದವರೆಗೆ ಐರಾವತ ಎಂಬ ವರ್ಷವಿದೆ. 


ನ ತತ್ರ ಸೂರ್ಯಸ್ತಪತಿ ನ ತೇ ಜೀರ್ಯಂತಿ ಮಾನವಾ: । 
ಚಂದ್ರಮಾಶ್ಚ ಸನಕ್ಷತ್ರೋ ಜ್ಯೋತಿರ್ಭೂತ ಇವಾವೃತ: 1೧೧॥ 


ಅಲ್ಲಿಸೂರ್ಯನು ತಾಪವನ್ನುಉಂಟುಮಾಡುವುದಿಲ್ಲ. ಅಲ್ಲಿರುವ ಮನುಷ್ಯರು 


ಮುಪ್ಪನ್ನು ಹೊಂದುವುದಿಲ್ಲ. ನಕ್ಷತ್ರದಿಂದ ಕೂಡಿದ ಚಂದ್ರನು ಒಂದು ಜ್ಯೋತಿಯಂತೆ 
ಆವೃತನಾಗಿ ಕಾಣುತ್ತಾನೆ. 


ಪದ್ಧಪ್ರಭಾಃ ಪದ್ಮವರ್ಣಾಃ ಪದ್ಮಪತ್ರನಿಭೇಕ್ಷಣಾ: | 
ಪದ್ಧಪತ್ರಸುಗಂಧಾಶ್ಚ ಜಾಯಂತೇ ತತ್ರ ಮಾನವಾಃ 1೧೨ 
ಅಲ್ಲಿಜನಿಸುವ ಮಾನವರು ಪದ್ಧದ ಕಾಂತಿಯುಳ್ಳವರು, ಪದ್ಧದ ವರ್ಣವುಳ್ಳವರು, 


ಪದ್ಮದಳದಂತಹ ಕಣ್ಣುಳವರು ಮತ್ತು ಪದ್ಮದಳದಂತೆ ಸುವಾಸನೆಯನ್ನು 
ಹೊಂದಿದವರು. 


ಅನಿಷ್ಯಂದಾಃ ಸುಗಂಧಾಶ್ಚ ನಿರಾಹಾರಾ ಜಿತೇಂದ್ರಿಯಾಃ । 
ದೇವಲೋಕಚ್ಯುತಾಃ ಸರ್ವೇ ತಥಾ ವಿರಜಸೋ ನೃಪ 1೧೩1 


ಜಂಬೂಖಂಡನಿರ್ಮಾಣಪರ್ವ -67- 


ಅವರಿಗೆ ಬೆವರು ಉಂಟಾಗುವುದಿಲ್ಲ. ಸುಗಂಧಯುಕ್ತರಾಗಿರುತ್ತಾರೆ. 
ಜಿತೇಂದ್ರಿಯರೂ, ನಿರಾಹಾರರೂ ಆಗಿರುತ್ತಾರೆ. ಎಲ್ಲರೂ ದೇವಲೋಕದಿಂದ 
ಚ್ಯುತರಾದವರು ಮತ್ತು ಯಾವ ಕಶ್ಚಲವೂ ಇಲ್ಲದವರು. 


ತ್ರಯೋದಶ ಸಹಸ್ರಾಣಿ ವರ್ಷಾಣಾಂ ತೇ ಜನಾಧಿಪ । 
ಆಯುಷ್ಠಮಾಣಂ ಜೀವಂತಿ ನರಾ ಭರತಸತ್ತಮ 11೧೪॥॥ 


ಎಲೈ ಜನಾಧಿಪನೇ, ಎಲ್ಫೆ ಭರತಶ್ರೇಷ್ಠನೇ, ಅಲ್ಲಿರುವ ನರರು ಹದಿಮೂರು 
ಸಾವಿರ ವರ್ಷಗಳ ಕಾಲ ಆಯುಷ್ಟಮಾಣವನ್ನುಹೊಂದಿ ಜೀವಿಸುತ್ತಾರೆ. 


ಕ್ಷೀರೋದಸ್ಯ ಸಮುದ್ರಸ್ಯ ತಥೈವೋತ್ತರತಃ ಪ್ರಭುಃ । 


ಹರಿರ್ವಸತಿ ವೈಕುಂಠಃ ಶಕಟೇ ಕನಕಾತ್ಮಕೇ Ho 

ಕ್ಷೀರಸಮುದ್ರದ ಉತ್ತರಭಾಗದಲ್ಲಿ ಪ್ರಭುವೂ, ವೈಕುಂಠನಾಮಕನೂ ಆದ ಹರಿಯು 
ಸರ್ಣಮಯವಾದ ರಥದಲ್ಲಿವಾಸಿಸುತ್ತಾನೆ. 

ಅಷ್ಟಚಕ್ರಂ ಹಿ ತದ್‌ ಯಾನಂ ಭೂತಯುಕ್ತಂ ಮನೋಜವಮ್‌ । 

ಅಗ್ನಿವರ್ಣಂ ಮಹಾವೇಗಂ ಜಾಂಬೂನದಪರಿಷ್ಠತಮ್‌ HOLI 


ಆ ರಥಕ್ಕೆ ಎಂಟು ಚಕ್ರಗಳಿವೆ. ಅದು ಪಂಚಭೂತಗಳಿಂದ ಕೂಡಿ, 
ಅಗ್ನಿವರ್ಣದಿಂದಲೂ, ಮಹಾವೇಗದಿಂದಲೂ ಕೂಡಿ, ಸುವರ್ಣಾಲಂಕೃತವಾಗಿ 
ಮನೋಜವವನ್ನು ಹೊಂದಿದೆ. 

ಸ ಪ್ರಭುಃ ಸರ್ವಭೂತಾನಾಂ ವಿಭುಶ್ಚ ಭರತರ್ಷಭ । 

ಸಂಕ್ಷೇಪೋ ವಿಸ್ತರಶ್ಚೆವ ಕರ್ತಾ ಕಾರಯಿತಾ ಚಸಃ 11೧೭॥ 

ಎಲೈ ಭರತರ್ಷಭನೇ, ಅವನೇ ಎಲ್ಲ ಜೀವರಿಗೂ ಪ್ರಭುವಾದವನು, 
ವ್ಯಾಪ್ತನಾದವನು, ಜಗತ್ತಿನ ಸ್ಫಷ್ಟಿ-ಸಂಹಾರಕರ್ತನಾದವನು ಮತ್ತು ಎಲ್ಲ 
ಕಾರ್ಯಗಳನ್ನೂಮಾಡಿ ಮಾಡಿಸುವವನು. 

ಪೃಥಿವ್ಯಾಪಸ್ತಥಾಕಾಶಂ ವಾಯುಸ್ತೇಜಶ್ಚ ಪಾರ್ಥಿವ । 


ಸ ಯಜ್ಞ ಸರ್ವಭೂತಾನಾಮಾಸ್ಯಂ ತಸ್ಯ ಹುತಾಶನಃ els] 


-68- ಮಹಾಭಾರತ ಭೀಷ್ಮಪರ್ವ 
ಎಲ್ಫೆ ರಾಜನೇ, ಅವನು ಪೃಥಿವಿ, ಅಪ್‌, ಆಕಾಶ, ವಾಯು, ತೇಜಸ್‌ ಮೊದಲಾದ 
ಎಲ್ಲಶಬ್ದಗಳಿಂದಲೂ ವಾಚ್ಯನಾಗಿ ಅವುಗಳಲ್ಲಿಅಂತರ್ಯಾಮಿಯಾಗಿ ಇರುವವನು. 
ಅವನು ಎಲ್ಲಜೀವರಿಂದಲೂ ಯಜನೀಯನಾದವನು. ಅಗ್ನಿಯು ಅವನ ಮುಖ. 
ವೈಶಂಪಾಯನಃ 
ಏವಮುಕ್ತಃ ಸಂಜಯೇನ ಧೃತರಾಷ್ಟೋ ಮಹಾಮನಾಃ । 
ಧ್ಯಾನಮನ್ವಗಮದ್‌ ರಾಜಾ ಪುತ್ರಾನ್‌ ಪ್ರತಿ ಜನಾಧಿಪ Teal 


ವೈಶಂಪಾಯನ- ಸಂಜಯನಿಂದ ಹೀಗೆ ಹೇಳಲ್ಲಟ್ಟ ಧೈರ್ಯಶಾಲಿಯಾದ 
ಧೃತರಾಷ್ಟ್ರ ರಾಜನು ಎಲೈ ಮನುಜಾಧಿಪನೇ, ತನ್ನಮಕ್ಕಳನ್ನುಕುರಿತು ಯೋಚಿಸುತ್ತಾ 
ಚಿಂತಾಪರವಶನಾದನು. 

ಅಸಂಶಯಂ ಸೂತಪುತ್ರ ಕಾಲಃ ಸಂಕ್ಷಿಪತೇ ಜಗತ್‌ । 

ಸೃಜ್ಯತೇ ಚ ಪುನಃ ಸರ್ವಂ ನೇಹ ವಿದ್ಯತಿ ಶಾಶ್ಲತಮ್‌ le] 

ಎಲೈ ಮಹಾರಾಜನೇ, ಅವನು ಸ್ವಲ್ಪ ಕಾಲ ಯೋಚಿಸಿ ಪುನಃ ಹೀಗೆ 


ಮಾತನಾಡಿದನು. ಎಲೈ ಸೂತಪುತ್ರನೇ, ಕಾಲವು ನಿಸ್ಸಂಶಯವಾಗಿ ಜಗತ್ತನ್ನುನಾಶ 
ಮಾಡುತ್ತದೆ. ಅದೇ ಪುನಃ ಜಗತ್ತನ್ನು ಸೃಷಿಸುತ್ತದೆ. ಈ ಜಗತ್ತಿನಲ್ಲಿ ಶಾಶ್ವತವಾದುದು 
ಯಾವುದೂ ಇಲ್ಲ. 

ನರೋ ನಾರಾಯಣಕ್ಚೆವ ಸರ್ವಜ್ಞು ಸರ್ವಭೂತಚ್ಛತ್‌ । 

ದೇವಾ ವೈಕುಂಠ ಇತ್ಯಾಹುರ್ವೇದಾ ವಿಷ್ಣುಂತಿ ಪ್ರಭುಮ್‌ moll 

ಅವನನ್ನು ದೇವತೆಗಳು ನರನೆಂದೂ, ನಾರಾಯಣನೆಂದೂ, ಸರ್ವಜ್ಞನೆಂದೂ, 


ಸರ್ವಭೂತಗಳನ್ನುಧರಿಸಿದವನೆಂದೂ, ವೈಕುಂಠನೆಂದೂ ಕರೆಯುತ್ತಾರೆ. ವೇದಗಳು 
ಪ್ರಭುವಾದ ಅವನನ್ನು ವಿಷ್ಣುವೆಂದು ಕರೆಯುತ್ತವೆ. 


॥ ॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ತಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ನವಮೋ?ಧ್ಯಾಯ: || 


॥ ಇತಿ ಜಂಬೂಖಂಡನಿರ್ಮಾಣಪರ್ವಣಿ ನವಮೋಸಧ್ಯಾಯಃ ॥। 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಒಂಬತ್ತನೆಯ ಅಧ್ಯಾಯ ಮುಗಿಯಿತು. 
Kk 


ಜಂಬೂಖಂಡನಿರ್ಮಾಣಪರ್ವ -69- 


ಹತ್ತನೆಯ ಅಧ್ಯಾಯ 
ಭಾರತವರ್ಷದ ನದಿಗಳ, ಪರ್ವತಗಳ ಮತ್ತು ದೇಶಗಳ ನಿರೂಪಣ. 
ಧೃತರಾಷ್ಟ್ರ 
ಯದಿದಂ ಭಾರತಂ ವರ್ಷಂ ಯತ್ರೇದಂ ಮೂರ್ಚ್ಚಿತಂ ಬಲಮ್‌ । 
ಯತ್ರಾತಿಮಾತ್ರಂ ಲುಬ್ಬೋ5ಯಂ ಪುತ್ರೋ ದುರ್ಯೋಧನೋ ಮಮ ॥ 
ಯತ್ರ ಗೃಧ್ರಾ: ಪಾಂಡುಸುತಾ ಯತ್ರ ಮೇ ಸಜ್ಜತೇ ಮನಃ । 
ಏತನ್ಮೇ ತತ್ತ್ಯಮಾಚಕ್ಷ್ಮ ಕುಶಲೋ ಹ್ಯಸಿ ಸಂಜಯ 11೨11 
ಧೃತರಾಷ್ಟ್ರ: ಈ ಸೈನ್ಯಗಳೆಲ್ಲವೂ ಸೇರಿರುವ ಭಾರತ ವರ್ಷವು ಏನಿದೆಯೋ ಮತ್ತು 
ಯಾವುದರಲ್ಲಿ ನನ್ನ ಮಗ ದುರ್ಯೋಧನನು ಬಹಳವಾದ ಆಸೆಯನ್ನು 
ಹೊಂದಿದ್ದಾನೆಯೋ, ಯಾವುದರಲ್ಲಿ ಪಾಂಡವರೂ ಸಹ ಅಭಿಲಾಷೆಯನ್ನು 
ಹೊಂದಿದ್ದಾರೆಯೋ, ಎಲ್ಲಿನನ್ನ ಮನಸ್ಸು ಲಗ್ಗವಾಗಿದೆಯೋ, ಎಲ್ಫೆ ಸಂಜಯನೇ, 
ಅಂತಹ ಭಾರತವರ್ಷವನ್ನು ಯಥಾರ್ಥವಾಗಿ ಹೇಳು. ನೀನು ಹೇಳುವುದರಲ್ಲಿ 
ಕುಶಲನಾಗಿದ್ದೀಯೆ. 


ಸಂಜಯಃ 

ನ ತತ್ರ ಪಾಂಡವಾಃ ಗೃದ್ವಾ ಶೃಣು ರಾಜನ್‌ ವಚೋ ಮಮ । 

ಗೃದ್ಹೋ ದುರ್ಯೋಧನಸ್ತತ್ರ ಶಕುನಿಶ್ಚಾಪಿ ಸೌಬಲಃ 11೩11 

ಸಂಜಯ- ಎಲ್ಫೆ ರಾಜನೇ, ಪುಂಡವರು ಅದರಲ್ಲಿಅಭಿಲಾಷೆಯನ್ನು ಹೊಂದಿಲ್ಲ. 
ನನ್ನ ಮಾತನ್ನು ಕೇಳು. ದುರ್ಯೋಧನನೂ ಮತ್ತು ಶಕುನಿಯೂ ಅದರಲ್ಲಿ 
ಮಹದಾಸೆಯನ್ನು ಹೊಂದಿದ್ದಾರೆ. 

ಅಪರೇ ಕ್ರತ್ರಿಯಾಶ್ಚಾಪಿ ನಾನಾಜನಪದೇಶ್ವರಾ: 1 

ಯೇ ಗೃದ್ಧಾ ಭಾರತೇ ವರ್ಷೇ ನ ಮೃಷ್ಯಂತಿ ಪರಸ್ಪರಮ್‌ A 

ನಾನಾ ದೇಶದ ಅಧಿಪತಿಗಳಾದ ಇನ್ನೂ ಅನೇಕ ಕ್ತತ್ರಿಯರು ಭಾರತ ವರ್ಷದ 


-7೧- 


ಮಹಾಭಾರತ ಭೀಷ್ಮಪರ್ವ 
ಅತ್ರ ತೇ ವರ್ಣಯಿಷ್ಯಾಮಿ ವರ್ಷಂ ಭಾರತ ಭಾರತಮ್‌ । 
ಪ್ರಿಯಮಿಂದ್ರಸ್ಯ ದೇವಸ್ಯ ಮನೋರ್ವೈವಸ್ತತಸ್ಯ ಚ 1೫1 
ಪೃಥೋಶ್ಚ ರಾಜನ್‌ ವೈನ್ಯಸ್ಯ ತಥೇಕ್ಲಾ ಕೋರ್ಮಹಾತ್ಸನ: | 
ಯಯಾತೇರಂಬರೀಷಸ್ಕ ಮಾಂಧಾತುರ್ನಹುಷಸ್ಯ ಚ Wl 
ತಥ್ಸೈವ ಮುಚುಕುಂದಸ್ಕ ಶಿಬೇರೌಶೀನರಸ್ಕ ಚ । 
ಜಷಭಸ್ಕ ತಥೈಲಸ್ಯ ನೃಗಸ್ಯ ನೃಪತೇಸ್ತಥಾ UZ 


ಎಲೈ ಭಾರತನೇ, ದೇವೇಂದ್ರನಿಗೆ, ವೈವಸ್ತತ ಮನುವಿಗೆ, ವೇನನ ಮಗನಾದ 
ಪೃಥುಚಕ್ರವರ್ತಿಗೆ, ಮಹಾತ್ಮನಾದ ಇಕ್ಷಾಕುವಿಗೆ, ಯಯಾತಿಗೆ, ಅಂಬರೀಷನಿಗೆ, 
ಮಾಂಧಾತೃವಿಗೆ, ನಹುಷಾಗೆ, ಅದರಂತೆ ಮುಚುಕುಂದನಿಗೆ, ಔಶೀನರನಾದ ಶಿಬಿಗೆ, 
ಯಷಭನಿಗೆ, ಪುರೂರವನಿಗೆ, ನೃಗ ರಾಜನಿಗೆ ಪ್ರಿಯವಾದಂತಹ ಭಾರತ ವರ್ಷವನ್ನು 
ನಿನಗೆ ವರ್ಣಿಸುವೆನು. 


ಅನ್ಯೇಷಾಂ ಚ ಮಹಾರಾಜ ಕ್ಷತ್ರಿಯಾಣಾಂ ಬಲೀಯಸಾಮ್‌ ।ಟ 
ಸರ್ವೇಷಾಮೇವ ರಾಜೇಂದ್ರ ಪ್ರಿಯಂ ಭರತ ಭಾರತಮ್‌ 11೮ 


ಎಲೈ ಮಹಾರಾಜನೇ, ರಾಜೇಂದ್ರನೇ, ಇನ್ನೂ ಅನೇಕ ಬಲಿಷ್ಠರಾದ 
ಕ್ರತ್ರಿಯರೆಲ್ಲರಿಗೂ ಭಾರತ ವರ್ಷವು ಬಹಳ ಪ್ರಿಯವಾಗಿದೆ. 


ತತ್ತೇ ವರ್ಷಂ ಪ್ರವಕ್ಷ್ಯಾಮಿ ಯಥಾಶ್ರುತಮರಿಂದವು । 
ಶೃಣು ಮೇ ಗದತೋ ರಾಜನ್‌ ಯನ್ನಾಂ ತಂ ಪರಿಪೃಚ್ಛಸಿ 11೯1! 


ಎಲ್ಫೆ ಅರಿಂದಮನೇ, ನಾನು ಕೇಳಿದಂತೆ ನಿನಗೆ ಆ ಭಾರತ ವರ್ಷವನ್ನುನಿರೂಪಣೆ 
ಮಾಡುವೆನು. ರಾಜನೇ, ನೀನು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಹೇಳುವ ನನ್ನ 
ಮಾತುಗಳನ್ನುಕೇಳುವವನಾಗು. 


ಮಹೇಂದ್ರೋ ಮಲಯ: ಸಹ್ಯ: ಶುಕ್ತಿಮಾನ್‌ ಯಕ್ಷವಾನಪಿ । 
ವಿಂಧ್ಯಶ್ಚ ಪಾರಿಯಾತ್ರಶ್ಚ ಸಪ್ರೆತೇ ಕುಲಪರ್ವತಾಃ eel 


ಮಹೇಂದ್ರ, ಮಲಯ, ಸಹ್ಯ , ಶುಕ್ತಿಮಾನ್‌, ಯಕ್ಷವಾನ್‌, ವಿಂಧ್ಯ, ಪಾರಿಯಾತ್ರ 
ಎಂಬ ಈ ಏಳು ಕುಲಪರ್ವತಗಳು. 


ಜಂಬೂಖಂಡನಿರ್ಮಾಣಪರ್ವ -71- 


ತೇಷಾಂ ಸಹಸ್ರಶೋ ರಾಜನ್‌ ಪರ್ವತಾಸ್ತು ಸಮೀಪತಃ । 
ಅಭಿಜ್ಞಾತಾಃ ಸಾರವಂತೋ ವಿಪುಲಾಶ್ಚಿತ್ರಸಾನವ: ele] 


ಎಲೈ ರಾಜನೇ, ಅವುಗಳ ಸಮೀಪದಲ್ಲಿ (ಬೇರೆ ಬೇರೆ) ಹೆಸರಿನಿಂದ 
ಪ್ರಸಿದ್ಧವಾಗಿರುವ ಬಲಿಷ್ಠವಾದ, ವಿಸ್ತಾರವಾದ, ವಿಚಿತ್ರವಾದ ಶಿಖರಗಳನ್ನು 
ಹೊಂದಿರುವ ಸಹಸ್ರಾರು ಪರ್ವತಗಳಿವೆ. 


ಅನ್ಯೇ ತತೋತಪರಿಜ್ಞಾತಾ ಹ್ರಸ್ಪಾ ಪ್ರಸ್ವೋಪಜೀವಿನಃ । 
ಆರ್ಯಾ ಮ್ಲೇಚ್ಛಾಶ್ಚ ಕೌರವ್ಯ ತೈರ್ಮಿಶ್ರಾಃ ಪುರುಷಾ ವಿಭೋ ॥೧೨॥ 


ಇನ್ನೂ ಹೆಸರಿಲ್ಲದಿರುವ ಅನೇಕ ಪರ್ವತಗಳಿವೆ. ಅಲ್ಲಿಯ ಜನರು 
ಹ್ರಸಕಾಯರಾಗಿದ್ದು ಅಂತಹವರನ್ನೇ ಉಪಜೀವಿಸುತ್ತಾರೆ. ಎಲೈ ಪೌರವ್ಯನೇ, 
ವಿಭುವೇ, ಆರ್ಯರಿಂದ ಮತ್ತು ಮ್ಲೇಚ್ಛರಿಂದ ಮಿಶ್ರಿತರಾದ ಪುರುಷರು ಅಲ್ಲಿ 
ವಾಸಿಸುತ್ತಾರೆ. 


ನದೀಃ ಪಿಬಂತಿ ಬಹುಲಾ ಗಂಗಾಂ ಸಿಂಧುಂ ಸರಸ್ಥತೀಮ್‌ । 
ಗೋದಾವರೀಂ ನರ್ಮದಾಂ ಚ ಬಾಹುದಾಂ ಚ ಮಹಾನದೀಮ್‌ ॥। 


ಶತದ್ರುಂ ಚಂದ್ರಭಾಗಾಂ ಚ ಯಮುನಾಂ ಚ ಮಹಾನದೀಮ್‌ । 
ದೃಷದ್ಧತೀಂ ವಿಪಾಶಾಂ ಚ ವಿಪಾಪಾಂ ಸ್ಥೂಲವಾಲುಕಾಮ್‌ 11೧೪॥॥ 


ನದೀಂ ವೇತ್ರವತೀಂ ಚೈವ ಕೃಷ್ಣವೇಣಾಂ ಚ ನಿಮ್ಮಗಾಮ್‌ । 
ಇರಾವತೀಂ ವಿತಸ್ತಾಂ ಚ ಪಯೋಷ್ಲೀಂ ದೇವಿಕಾಮಪಿ 11೧೫1 


ಬಹಳವಾಗಿ ಮುಂದೆ ಹೇಳುವ ಈ ನದಿಗಳ ನೀರನ್ನು ಪಾನ ಮಾಡುತ್ತಾರೆ. 
ಗಂಗಾ, ಸಿಂಧು, ಸರಸ್ಪತೀ, ಗೋದಾವರೀ, ನರ್ಮದಾ, ಬಾಹುದಾ, ಮಹಾನದೀ, 
ಶತದ್ರು, ಚಂದ್ರಭಾಗಾ, ಮಹಾನದಿಯಾದ ಯಮುನೆ, ದೃಷದ್ದತೀ, ವಿಪಾಶಾ, 
ವಿಪಾಪಾ, ಸ್ಥೂಲವಾಲುಕಾ, ವೇತ್ರವತೀ, ಕೃಷ್ಣವೇಣಾ, ಇರಾವತೀ, ವಿತಸ್ತಾ, 


ಪಯೋಷ್ಲೀ, ದೇವಿಕಾ; 


ವೇದಸ್ಥೃತಿಂ ವೇತಸಿನೀಂ ತ್ರಿದಿವಾಮಿಕ್ಬುಮಾಲಿನೀಮ್‌ । 


ಕರೀಷಿಣೀಂ ಚಿತ್ರವಹಾಂ ಚಿತ್ರಸೇನಾಂ ಚ ನಿಮ್ನಗಾಮ್‌ 11೧೬॥ 


-72- ಮಹಾಭಾರತ ಭೀಷ್ಮಪರ್ವ 


ಗೋಮತೀಂ ಧೂತಪಾಪಾಂ ಚ ವಂದನಾಂ ಚ ಮಹಾನದೀಮ್‌ । 
ಕೌಶಿಕೀಂ ತ್ರಿದಿವಾಂ ಕೃತ್ಯಾಂ ವಿಚಿತ್ರಾಂ ಲೋಹತಾರಿಣೀಮ್‌ ॥೧೭॥ 


ರಥಸ್ಥಾಂ ಶತಕುಂಭಾಂ ಚ ಸರಯೂಂ ಚ ನರೇಶ । 
ಚರ್ಮಣ್ಣತೀಂ ವೇತ್ರವತೀಂ ಹಸ್ತಿಸೋಮಾಂ ದಿಶಂ ತಥಾ 11೧೮॥ 


ವೇದಸ್ಕೃತಿ, ವೇತಸಿನೀ, ತ್ರಿದಿವಾ, ಇಕ್ಬುಮಾಲಿನೀ, ಕರೀಷಿಣೀ ಚಿತ್ರವಾಹಾ, 
ಚಿತ್ರಸೇನಾ, ಗೋಮತೀ, ಧೂತಪಾಪಾ, ಮಹಾನದಿಯಾದ ವಂದನಾ, ಕೌಶಿಕೀ, 
ತ್ರಿದಿವಾ, ಕೃತ್ಯಾ, ವಿಚಿತ್ರಾ, ಲೋಕತಾರಿಣೀ, ರಥಸ್ಥಾ, ಶತಕುಂಭಾ, ಸರಯೂ, 
ಚರ್ಮಣತೀ, ವೇತ್ರವತೀ, ಹಸ್ತಿಸೋಮಾ, ದಿಕ್‌; 


ಶತಾವರೀಂ ಪಯೋಪ್ಲೀಂ ಚ ಪರಾಂ ಭೈಮರಥೀಂ ತಥಾ । 
ಕಾವೇರೀಂ ಚುಲುಕಾಂ ಚಾಪಿ ವಾಹೀಂ ಶತಬಲಾಮಪಿ 11೧೯1 


ನಿಚೀರಾಂ ಮಹಿತಾಂ ಚಾಪಿ ಸುಪ್ರಯೋಗಾಂ ನರಾಧಿಪ । 
ಪವಿತ್ರಾಂ ಕುಂಡಲಾಂ ಸಿಂಧುಂ ವಾಜಿನೀಂ ಪುರಮಾಲಿನೀಮ್‌ ॥೨೦॥ 


ಪೂರ್ವಾಭಿರಾಮಾಂ ವೀರಾಂ ಚ ಭೀಮಾಮೋಘಫವತೀಂ ತಥಾ | 
ಪಲಾಶಿನೀಂ ಪಾಪಹರಾಂ ಮಹೇಂದ್ರಾಂ ಪಿಪ್ಪಲಾವತೀಮ್‌ 1/೨೧॥ 


ಶತಾವರೀ, ಪಯೋಷ್ಲೀ, ಭೈಮರಧಥೀ, ಕಾವೇರೀ, ಚುಲುಕಾ, ವಾಪೀ, 
ಶತಬಲಾ, ನಿಚೀರಾ, ಮಹಿತಾ, ಸುಪ್ರಯೋಗಾ, ಪವಿತ್ರಾ, ಕುಂಡಲಾ, ಸಿಂಧು, 
ವಾಜಿನೀ, ಪುರಮಾಲಿನೀ, ಪೂರ್ವಾಭಿಮುಖವಾಗಿ ಹರಿಯುವ ವೀರಾ, ಭೀಮಾ, 
ಮೋಘವತೀ, ಪಲಾಶಿನೀ, ಪಾಪಹರಾ, ಮಹೇಂದ್ರಾ , ಪಿಪಲಾವತೀ; 


ಪಾರಿಷೇಣಾಮಸಿಕ್ನೀಂ ಚ ಸರಲಾಂ ಭಾರಮರ್ದಿನೀಮ್‌ । 
ಪುರುಹೀಂ ಪ್ರವರಾಂ ಮೇನಾಂ ಮೋಘಾಂ ಫೃತವತೀಂ ತಥಾ 1೨೨! 


ಧೂಮತ್ಯಾ ಷ್ಗಾಂ ಚ ಸೂಚೀಂ ಛಾವೀಂ ಚ ಕೌರವ ಟ 
ಸದಾನೀರಾಮದ್ಭಷ್ಯಾಂ ಚ ಕುಶಧಾರಾಂ ಮಹಾನದೀಮ್‌ 11೨೩1 


ಶಶಿಕಾಂತಾಂ ಶಿವಾಂ ಚೈವ ತಥಾ ವೀರವತೀಮಪಿ । 
ವಾಸ್ತುಂ ಸುವಾಸ್ತುಂ ಗೌರೀಂ ಚ ಕಂಪನಾಂ ಸಹಿರಣ್ಣತೀಮ್‌ 11೨೪॥ 


ಜಂಬೂಖಂಡನಿರ್ಮಾಣಪರ್ವ -73- 


ಪಾರಿಷೇಣಾ, ಅಸ್ತಿಕ್ಷೀ, ಸರಲಾ, ಭಾರಮರ್ದಿನೀ, ಪುರುಹೀ, ಪ್ರವರು, ಮೇನಾ, 
ಮೋಘಾ, ಫೃತವತೀ, ಧೂಮಾತ್ಯಾ, ಅತಿಕೃಷ್ಣಾ, ಸೂಚೀ, ಛಾವೀ, ಸದಾನೀರಾ, 
ಅದೃಶ್ಯಾ, ಮಹಾನದಿಯಾದ ಕುಶಧಾರಾ, ಶಶಿಕಾಂತಾ, ಶಿವಾ, ವೀರವತೀ, ವಾಸ್ತು, 
ಸುವಾಸ್ತು, ಗೌರೀ, ಕಂಪನಾ, ಹಿರಣ್ರತೀ; 

ಹಿರಣ್ಣತೀಂ ಚಿತ್ರವತೀಂ ಚಿತ್ರಸೇನಾಂ ಚ ನಿಮ್ಮಗಾಮ್‌ । 

ರಥಚಿತ್ರಾಂ ಜ್ಯೋತಿರಥಾಂ ವಿಶ್ವಾಮಿತ್ರಾಂ ಕಪಿಂಜಲಾಮ್‌ 11೨೫ 

ಉಪೇಂದ್ರಾಂ ಬಹುಲಾಂ ಚೈವ ಕುಚರಾಮಂಬುವಾಹಿನೀಮ್‌ । 

ವೇನಂದೀಂ ಪಿಂಜಲಾಂ ವೇಣ್ಗಾಂ ತುಂಗವೇಣಾಂ ಮಹಾನದೀಮ್‌ ॥ 

ವಿದಿಶಾಂ ಕೃಷ್ಣವೇಣ್ಣಾಂ ಚ ತಾಮ್ರಾಂ ಚ ಕಪಿಲಾಮಪಿ । 

ಶಲುಂ ಸುವಾಮಾಂ ವೇದಾಶ್ನಾಂ ಹರಿಸ್ರಾವಾಂ ಮಹಾಪಗಾಮ್‌॥।೨೭।॥ 

ಹಿರಣ್ಣತೀ ( ಹಿರಣ್ಣಯೀ), ಚಿತ್ರವತೀ, ಚಿತ್ರಸೇನಾ, ರಥಚಿತ್ರಾ, ಜ್ಯೋತಿರಥಾ, 
ವಿಶ್ವಾಮಿತ್ರಾ, ಕಪಿಂಜಲಾ, ಉಪೇಂದ್ರಾ , ಬಹುಲಾ, ಕುಚರಾ, ಅಂಬುವಾಹಿನೀ, 
ವೈನಂದೀ, ಪಿಂಜಲಾ, ವೇಣ್ಣಾ, ತುಂಗವೇಣಾ, ವಿದಿಶಾ, ಕೃಷ್ಣವೇಣಾ, ಕಪಿಲಾ, 
ಶಲು, ಸುವಾಮಾ, ವೇದಾಶ್ವಾ, ಹರಿಸ್ರಾವಾ; 

ಶೀಘ್ರಾಂ ಚ ಪಿಚ್ಚಿಲಾಂ ಚೈವ ಭಾರದ್ದಾಜೀಂ ಚ ನಿಮ್ನಗಾಮ್‌ । 

ಕೌಶಿಕೀಂ ನಿಮ್ನಗಾಂ ಶೋಣಾಂ ಬಾಹುದಾಮಥ ಚಂದನಾಮ್‌ ॥1೨೮॥ 

ದುರ್ಗಾಮಂತಃಶಿಲಾಂ ಚೈವ ಬ್ರಹ್ಮಮೇಧ್ಯಾಂ ಬೃಹದ್ದತೀಮ್‌ । 

ಚರಕ್ಷಾಂ ಮಹಿರೋಹೀಂ ಚ ತಥಾ ಜಂಬುನದೀಮಪಿ 11೨೯ 

ಸುನಸಾಂ ತಮಸಾಂ ದಾಸೀಂ ತ್ರಸಾಮನ್ಯಾಂ ವರಾಣಸೀಮ್‌ । 

ಲೋಲೋದ್ಧ್ವತಕರಾಂ ಚೈವ ಪೂರ್ಣಾಶಾಂ ಚ ಮಹಾನದೀಮ್‌ ॥। 

ಶೀಘ್ರಾ , ಪಿಚ್ಛೆಲಾ, ಭಾರದ್ದಾಜೀ, ಕೌಶಿಕೀ, ಶೋಣಾ, ಬಾಹುದಾ, ಚಂದನಾ, 
ದುರ್ಗಾ. ಅಂತಃಶಿಲಾ, ಬ್ರಹ್ಮಮೇಧ್ಯಾ, ಬೃಹದ್ದತೀ. ಚರಕ್ಷಾ, ಮಹಿರೋಹೀ, 
ಜಂಬುನದೀ, ಸುನಸಾ, ತಮಸಾ, ದುನೀ, ತ್ರಸಾ, ವರಾಣಸೀ, ಅಲೆಗಳಿಂದ 


ಚಂಚಲವಾದ ಪೂರ್ಣಾಶಾ; 


-74- ಮಹಾಭಾರತ ಭೀಷ್ಮಪರ್ವ 


ಮಾನವೀಂ ವೃಷಭಾಂ ಚೈವ ಮಹಾನದ್ಯೋ ಜನಾಧಿಪ । 
ಸದಾನಿರಾಮಯಾಂ ವೃತ್ಯಾಂ ಮಂದಗಾಂ ಮಂದವಾಹಿನೀಮ್‌ ॥೩೧॥ 


ಬ್ರಹ್ಮಾಣೀಂ ಚ ಮಹಾಗೌರೀಂ ದುರ್ಗಾಮಪಿ ಚ ಭಾರತ | 
ಚಿತ್ರೋಪಲಾಂ ಚಿತ್ರಬರ್ಹಾಂ ಮಂಜುಂ ಮಕರವಾಹಿನೀಮ್‌ ॥!೩೨॥ 


ಮಂದಾಕಿನೀಂ ವೈತರಣೀಂ ಕೋಕಾಂ ಚೈವ ಮಹಾನದೀಮ್‌ । 
ಶುಕ್ತಿಮತೀಮರಣ್ಯಾಂ ಚ ಪುಷ್ಠವೇಣ್ಯುತಲಾವತೀಮ್‌ 11೩೩ 


ಮಾನವೀ, ವೃಷಭಾ, ಸದಾನಿರಾಮಯಾ, ವೃತ್ಯಾ, ಮಂದಗಾ, ಮಂದವಾಹಿನೀ, 
ಬ್ರಹ್ಮಾಣೀ, ಮಹಾಗೌರೀ, ದುರ್ಗಾ, ಚಿತ್ರೋಪಲಾ, ಚಿತ್ರಬರ್ಹಾ, ಮಂಜು, 
ಮಕರವಾಹಿನೀ, ಮಂದಾಕಿನೀ, ವೈತರಣೀ, ಮಹಾನದಿಯಾದ ಕೋಕಾ, ಶುಕ್ಕಿಮತೀ, 
ಅರಣ್ಯಾ , ಪುಷ್ಠವೇಣೀ, ಉತ್ಪಲಾವತೀ; 


ಲೋಹಿತ್ಕಾಂ ಕರತೋಯಾಂ ಚ ತಥೈವ ವೃಷಭಾಂಗಿನೀಮ್‌ । 
ಕುಮಾರೀಮೃಷಿಕುಲ್ಯಾಂ ಚ ಬ್ರಹ್ಮಕುಲ್ಯಾಂ ಚ ಭಾರತ 11೩೪ 


ಸರಸ್ವತೀ: ಸುಪುಣ್ಯಾಶ್ವ ಸರ್ವಾ ಗಂಗಾಶ್ಚ ಮಾರಿಷ । 
ವಿಶ್ವಸ್ಯ ಮಾತರ: ಸರ್ವಾಃ ಸರ್ವಾಕ್ಷೆವ ಮಹಾಬಲಾಃ 11೩೫! 


ಲೋಹಿತ್ಯಾ, ಕರತೋಯಾ, ವೃಷಭಾಂಗಿನೀ, ಕುಮಾರೀ, ಯಷಿಕುಲ್ಯಾ, 
ಬ್ರಹ್ಮಕುಲ್ಯಾ, ಸರಸ್ವತೀ; ಎಲೈ ಭಾರತನೇ, ಇವೇ ಮೊದಲಾದ ನದಿಗಳ ನೀರನ್ನು 
ಪಾನ ಮಾಡುತ್ತಾರೆ. ಎಲೆ ವೀರನೇ, ಈ ನದಿಗಳೆಲ್ಲವೂ ಜಲಪೂರ್ಣವಾಗಿದ್ದು, 
ಪವಿತ್ರವೂ ಮತ್ತು ಗಂಗೆಯ ಸನ್ನಿಧಾನಕ್ಕೆ ಪಾತ್ರವೂ ಆಗಿವೆ. ಈ ಎಲ್ಲ ನದಿಗಳೂ 
ಜಗತ್ತಿನ ತಾಯಿಯ ಸ್ಥಾನದಲ್ಲಿದ್ದು, ಎಲ್ಲವೂ ಮಹಾಬಲದಿಂದ ಕೂಡಿವೆ. 

ತಥಾ ನದ್ಯಸ್ತ್ರಪ್ರಕಾಶಾಃ ಶತಶೋರಥ ಸಹಸ್ರಶಃ । 

ಇತ್ಯೇತಾಃ ಸರಿತೋ ರಾಜನ್‌ ಸಮಾಖ್ಯಾತಾ ಯಥಾಸ್ಮೃತಿ 11೩೬1! 


ಅದರಂತೆ ಪ್ರಸಿದ್ಧವಲ್ಲದ ನೂರಾರು, ಸಹಸ್ರಾರು ನದಿಗಳಿವೆ. ಎಲೈ ರಾಜನೇ, 
ನನ್ನಸ್ಥರಣೆಗೆ ಬಂದಷ್ಟು ಈ ನದಿಗಳನ್ನು ನಿನಗೆ ಹೇಳಿದ್ದೇನೆ. 


ಜಂಬೂಖಂಡನಿರ್ಮಾಣಪರ್ವ -75- 
ಅಥ ಊರ್ಧ್ವಂ ಜನಪದಾನ್ನಿಬೋಧ ಗದತೋ ಮಮ । 
ತತ್ರೇಮೇ ಕುರುಪಾಂಚಾಲಾಃ ಸಾಲ್ವಮಾದ್ರೇಯಜಾಂಗಲಾಃ  ॥೩೭। 


ಶೂರಸೇನಾಃ ಕಳಿಂಗಾಶ್ಚ ಬೋಧಾ ಮೌಕಾಸ್ತಥೈವ ಚ । 
ಮತ್ತಾ ಕ ಸುಕುಟ್ಯಃ ಸೌಬಲ್ಯಾಃ ಕುಂತಲಾಃ ಕಾಶಿಕೋಶಲಾಃ EWI 


ಚೇದಿವತ್ತಾಃ ಕರೂಷಾಶ್ಚ ಭೋಜಾಃ ಸಿಂಧುಪುಳಿಂದಣಾ: । 

ಉತ್ತಮೌಜಾ ದಶಾರ್ಣಾಶ್ಚ ಮೇಕಲಾಶ್ಟೋತ್ಕಲೈ: ಸಹ 11೩೯॥ 

ಇನ್ನು ಮುಂದೆ ನಾನು ದೇಶಗಳನ್ನು ಹೇಳುವೆನು. ಅದನ್ನು ನನ್ನಿಂದ ಕೇಳು. 
ಅವುಗಳಲ್ಲಿಈ ಕುರುಪಾಂಚಾಲಗಳು, ಸಾಲ್ವ, ಮಾದ್ರೇಯ ಮತ್ತು ಜಾಂಗಲಗಳು, 
ಶೂರಸೇನ, ಕಳಿಂಗ, ಬೋಧ, ಮೌಕ, ಮತ್ತ್ಯ, ಸುಕುಟಿ, ಸೌಬಲ್ಯ , ಕುಂತಲ, 
ಕಾಶಿಕೋಶಲಗಳು, ಚೇದಿ, ವತ್ಸ, ಕರೂಷ, ಭೋಜ, ಸಿಂಧು-ಪುಳಿಂದಕಗಳು, 
ಉತ್ತಮೌಜ, ದಶಾರ್ಣ, ಮೇಕಲ, ಉತ್ಕಲ; 

ಪಾಂಚಾಲಾಃ ಕೌಶಿಜಾಕ್ಚೆವ ಏಕಪೃಷ್ಕಾ ಯುಗಂಧರಾಃ | 

ಸೌಧಾ ಮದ್ರಾ ಭುಜಿಂಗಾಶ್ಚ ಕಾಶಯೋ5ಪರಕಾಶಯಃ 11೪೦॥॥ 

ಜಠರಾಃ ಕುಕ್ಕುಶಾಶ್ಷೆವ ಸುದಾಶಾರ್ಣಾಶ್ಚ ಭಾರತ ॥ 

ಕುಂತಯೋರವಂತಯಕ್ಚೆವ ತಥೈವಾಪರಕುಂತಯ: 11೪೧॥ 

ಗೋವಿಂದಾ ಮಂದಕಾ: ಷಂಡಾ ವಿದರ್ಭಾನೂಪವಾಸಿಕಾಃ | 

ಅಶಕಾಃ ಪಾಂಸುರಾಪಾಶ್ರ ಗೋಪರಾಷಾ:; ಪನೀತಕಾಃ 11೪೨! 

[A ಆಟ ಆ 

ಪಾಂಚಾಲ, ಕೌಶಿಜ, ಏಕಪೃಷ್ಠ, ಯುಗಂಧರ, ಸೌಧ, ಮದ್ರ, ಭುಜಿಂಗ, ಕಾಶಿ, 
ಅಪರಕಾಶಿ, ಜಠರ, ಕುಕ್ಕುಶ, ಸುದಾಶಾರ್ಣ, ಕುಂತಿ, ಅವಂತಿ, ಅಪರಕುಂತಿ, 
ಗೋವಿಂದ, ಮಂದಕ, ಷಂಡ, ವಿದರ್ಭ, ಅನುಪವಾಸಿ, ಅಶ್ಮಕ, ಪಾಂಸುರಾಷ್ಟ್ರ, 
ಗೋಪರಾಷ್ಟ್ರ , ಪನೀತಕ; 

ಆದಿರಾಷಾಃ ಸುಕುಟಾಶ ಬಲಿರಾಷಂ ಚ ಕೇವಲಮ್‌ । 

ಆ ಊಟ ಆ 


ವಾನರಾಸ್ಯಾಃ ಪ್ರವಾಹಾಶ್ಚ ವಕ್ರಾ ವಕ್ರಭಯಾಃ ಶಕಾಃ 11೪೩ 


-76- ಮಹಾಭಾರತ ಭೀಷ್ಮಪರ್ವ 


ವಿದೇಹಕಾ ಮಾಗಧಾಶ್ಚ ಸುಹ್ಮಾಶ್ಚ ವಿಜಯಾಸ್ತಥಾ | 


ಅಂಗಾ ವಂಗಾ: ಕಳಿಂಗಾಶ್ಚ ಯಕ್ಳಲ್ಲೋಮಾನ ಏವ ಚ 11೪೪ 
ಮಲ್ಲಾ ಸುದೇಷ್ಠಾ; ಪ್ರಾಹೂತಾಸ್ತಥಾ ಮಾಡಿಷಕಾರ್ಷಿಕಾಃ | 
ವಾಹೀಕಾ ವಾಟಧಾನಾಶ್ಚ ಆಭೀರಾಃ ಕಾಲತೋಯಕಾಃ 11೪೫॥ 


ಆದಿರಾಷ್ಟ್ರ , ಸುಕುಟ್ಟ ಬಲಿರಾಷ್ಟ್ರ ; ವಾನರಾಸ್ಯ , ಪ್ರವಾಹ, ವಕ್ರ, ವಕ್ರಭಯ, 
ಶಕ, ವಿದೇಹಕ, ಮಾಗಧ, ಸುಹ್ಮ, ವಿಜಯ, ಅಂಗ, ವಂಗ, ಕಳಿಂಗ, ಯಕೃಲ್ಲೋಮ, 


ಮಲ್ಲಾ, ಸುದೇಷ, ಪ್ರುಹೂತ, ಮಾಹಿಷಕಾರ್ಷಿಕ, ವಾಹೀಕ, ವಾಟಧಾನ, ಆಭೀರ, 
ಕಾಲತೋಯಕ; 


ಅಪರಾಂಧ್ರಾಶ್ನ ಶೂದ್ರಾಶ್ಚ ಪಹ್ಲವಾಶ್ಚರ್ಮಖಂಡಿಕಾ: । 
ಅಟವೀಶಾಬರಾಶ್ವೆವ ಮರುಭೌಮಾಶ್ಚ ಮಾರಿಷ HVE 
ಉಪಾವೃತ್ತಾಶ್ಚಾನುಪಾವೃತ್ತಾ: ಸುರಾಷ್ಟ್ರಾ ಕೇಕಯಾಸ್ತಥಾ । 

ಕುಟ್ಟು ಪರಾಂತಾ ದ್ವೈಧೇಯಾ: ಕಾಕ್ಚಾ: ಸಾಮುದ್ರನಿಷ್ಠುಟಾಃ: ॥೪೭॥! 
ಆಂಧ್ರಾಶ್ಚ ಬಹವೋ ರಾಜನ್ನಂತರ್ಗಿರ್ಯಾಸ್ತಥೈವ ಚ । 
ಬಾಹಿರ್ಗಿರ್ಯಾಂಗಮಲದಾ ಮಾಗಧಾ ಮಾನವರ್ಜಕಾಃ nv 


ಅಪರಾಂಧ್ರ, ಶೂದ್ರ, ಪಲ್ಲವ, ಚರ್ಮಖಂಡಿಕ, ಅಟವೀಶಬರ, ಮರುಭೌಮ, 
ಉಪಾವೃತ್ತ, ಅನುಪಾವೃತ್ತ, ವಸುರಾಷ್ಟ್ರ, ಕೇಕಯ, ಕುಟ್ಟ, ಪರಾಂತ, ದ್ವೈಧೇಯ, 
ಕಾಕ್ಷ, ಸಾಮುದ್ರನಿಷ್ಠುಟ, ಆಂಧ್ರ, ಅನೇಕ ಅಂತರ್ಗಿರಿ ದೇಶಗಳು, ಬಹಿರ್ಗಿರಿ 
ದೇಶಗಳು, ಅಂಗ, ಮಲದ,ಮಾಗಧ, ಮಾನವರ್ಜಕ; 


ಮಹ್ಯುತ್ತರಾಃ ಪ್ರಾವೃಪೇಯಾ ಭಾರ್ಗವಾಶ್ಚ ಜನಾಧಿಪ । 

ಪುಂಡ್ರಾ ಭಾರ್ಗಾಃ ಕಿರಾತಾಶ್ಚ ಸುದೋಷ್ಠಾ; ಪ್ರಮುದಾಸ್ತಥಾ ॥೪೯॥ 
ಶಕಾ ನಿಷಾದಾ ನಿಷಧಾಸ್ತಥೈವಾನರ್ತನೈರ್ಯತಾ: । 

ದುಗೂಲಾಃ ಪ್ರತಿಮತ್ಸ್ಯಾಶ್ಚ ಕುಶಲಾಃ ಕುನಟಾಸ್ತಥಾ 11೫೦ 
ತೀರಗ್ರಾಹಾಸ್ಕರತೋಯಾ ರಾಜಿಕಾ ರಸ್ಯಕಾ ಗಣಾಃ | 

ತಿಲಕಾ: ಪಾರಸೀಕಾಶ್ಚ ಮಧುಮಂತಃ ಪ್ರಕುತಕಾಃ Ol 


ಜಂಬೂಖಂಡನಿರ್ಮಾಣಪರ್ವ -77- 


ಮಹ್ಯುತ್ತರ, ಪ್ರಾವೃಷೇಯ, ಭಾರ್ಗವ, ಪುಂಡ್ರ, ಭಾರ್ಗ, ಕಿರಾತ, ಸುದೋಷ್ಣ, 
ಪ್ರಮುದ, ಶಕ, ನಿಷಾದ, ನಿಷಧ, ಆನರ್ತ, ನೈಯತ, ದುಗೂಲ, ಪ್ರತಿಮತ್ಸ್ಯ, 
ಕುಶಲ, ಕುನಟ, ತೀರಗ್ರಹ, ಕರತೋಯ, ರಾಜಿಕ, ರಸ್ಯಕ, ಗಣ, ತಿಲಕ, ಪಾರಸೀಕ, 
ಮಧುಮಂತ, ಪ್ರಕುತಕ; 


ಕಾಶ್ಮೀರಾಃ ಸಿಂಧುಸೌವೀರಾ ಗಾಂಧಾರಾ ದರ್ಶಕಾಸ್ತಥಾ । 


ಅಭೀಸಾರಾ ಕುಲೂತಾಶ್ಚ ಶೈವಲಾ ಬಾಹ್ಮಿಕಾಸ್ತಥಾ 11೫.೨॥1 
ದರ್ವೀಕಾಃ ಸಕಚಾ ದರ್ವಾ ವಾತಜಾಮರಥೋರಗಾಃ । 
ಬಹುವಾದ್ಯಾಶ್ಚ ಕೌರವ್ಯ ಸುದಾಮಾನ:ಃ ಸುಮಲ್ಲಿಕಾಃ 11೫೩1 


ವಧ್ರಾಃ ಕರೀಷಕಾಶ್ನಾಪಿ ಕುಳಿಂದೋಪತ್ಯಕಾಸ್ತಥಾ । 
ವಾನಾಯವೋ ದಶಾಪಾರ್ಶ್ವಾ ರೋಮಾಣಃ ಕುಶಬಿಂದವ: 11೫೪॥ 


ಕಾಶ್ಮೀರ, ಸಿಂಧುಸೌವೀರ, ಗಾಂಧಾರ, ದರ್ಶಕ, ಅಭೀಸಾರ, ಕುಲೂತ, ಶೈವಲ, 
ಬಾಹ್ಗಿಕ, ದರ್ವೀಕ, ಕಚ, ದರ್ವ, ವಾತಜಾಮ, ರಥೋರಗ, ಬಹುವಾದ್ಯ, ಸುದಾಮ, 
ಸುಮಲ್ಲಿಕ, ವಧ್ರ, ಕರೀಷಕ, ಕುಳಿಂದ, ಉಪತ್ಯಕ, ವಾನಾಯವ, ದಶಾಪಾರ್ಶ್ವ, 
ರೋಮ, ಕುಶಬಿಂದು; 

ಕಚ್ಛಾ ಗೋಪಾಲಕಚ್ಛಾಶ್ಚ ಲಾಂಗಲಾಃ ಪರವಲ್ಲಕಾ: | 

ಕಿರಾತಾ ಬರ್ಬರಾಃ ಸಿದ್ಧಾ ವಿದೇಹಾಸ್ತಾಮ್ರಲಿಂಗಕಾಃ 11೫೫11 

ಓಷ್ಟ್ರಾ ಪುಂಡ್ರಾ: ಸಸೈರಂಧ್ರಾ ಃ ಪಾರ್ವತೀಯಾಶ್ಚ ಮಾರಿಷ । 

ಅಥಾಪರೇ ಜನಪದಾ ದಕ್ಷಿಣಾ ಭರತರ್ಷಭ AEN 

ದ್ರವಿಡಾಃ ಕೇರಳಾ: ಪ್ರಾಚ್ಯಾ ಭೂಷಿಕಾ ವನವಾಸಿನಃ । 

ಉನ್ನತ್ಯಕಾ ಮಾಹಿಷಕಾ ವಿಕಲ್ಬಾ ಮೂಷಕಾಸ್ತಥಾ 11೫೭1 

ಕಚ್ಛ, ಗೋಪಾಲಕಚ್ಛ, ಲಾಂಗಲ, ಪರವಲ್ಲಕ, ಕಿರಾತ, ಬರ್ಬರ, ಸಿದ್ಧ, ವಿದೇಹ, 
ತಾಮ್ರಲಿಂಗಕ, ಓಪ್ಪ, ಪುಂಡ್ರ, ಸೈರಂಧ್ರ, ಪಾರ್ವತೀಯ; ಎಲೈ ವೀರನಾದ 
ಭರತರ್ಷಭನೇ, ಇನ್ನು ಮುಂದಿನವು ದಕ್ಷಿಣ ಭಾಗದ ದೇಶಗಳು- ದ್ರವಿಡ, ಕೇರಳ, 
ಪ್ರಾಚ್ಯ, ಭೂಷಿಕ, ವನವಾಸಿ, ಉನ್ನತ್ಯಕ, ಮಾಹಿಷಕ, ವಿಕಲ್ಪ, ಮೂಷಕ; 


-78- ಮಹಾಭಾರತ ಭೀಷ್ಮಪರ್ವ 


ಕರ್ಣಿಕಾಃ ಕುಂತಿಕಾಶ್ಚೆವ ಸೌದ್ಧಿದಾ ನಲವಾಲಕಾ: । 

ಕೌಳುಕ್ಕುಟಾಸ್ತಥಾ ಚೋಲಾಃ ಕೋಂಕಣಾ ಮಾಲವಾಣಕಾ: WKS 
ಸಮಂಗಾಃ ಕೋಪನಾಶ್ಹೆವ ಕುಕುರಾಂಗದಮಾರಿಷಾ: । 
ಧ್ವಜಿನ್ಯುತ್ತವಸಂಕೇತಾಸ್ತಿಗರ್ತಾ: ಸರ್ವಸೇನಯಃ al 
ತ್ರ್ಯಂಗಾಃ ಕೇಕರಕಾ: ಪ್ರೋಷ್ಠಾ: ಪರಸಂಚರಕಾಸ್ತಥಾ । 

ತಥೈವ ವಿಂಧ್ಯಪುಲಕಾಃ ಪುಲಿಂದಾ: ಕಲ್ಕಲೈ: ಸಹ Ne] 


ಕರ್ಣಿಕ, ಕುಂಶಿಕ, ಸೌದ್ಧಿದ, ನಲಕಾಲಕ, ಕೌಕುಕ್ಷುಟಕ, ಚೋಲ, ಕೊಂಕಣ, 
ಮಾಲವಾಣಕ, ಸಮಂಗ, ಕೋಪನ, ಕುಕುರ, ಅಂಗದ, ಮಾರಿಷ, ಧ್ವಜಿ, 
ಉತ್ತವಸಂಕೇತ, ಶ್ರಿಗರ್ಶ, ಸರ್ವಸೇನಿ, ತ್ರ್ಯಂಗ, ಕೇಕರಕ, ಪ್ರೋಷ್ಠ, ಪರಸಂಚರಕ, 
ವಿಂಧ್ಯ ಪುಲಕ, ಪುಲಿಂದ, ಕಲ್ಕಲ; 


ಮಾಲಕಾ ಮಲ್ಲಳಾಶ್ಲೆವ ತಥೈವಾಪರವರ್ತಕಾ: । 


ಕುಲಿಂದಾಃ ಕುಲಕಾಶ್ಹೆವ ಕರಂಠಾಃ ಕುರಕಾಸ್ತಥಾ 11೬೧೪ 
ಮೂಷಕಾ ಸ್ತನಬಾಲಾಶ್ಚ ಸನೀಪಾಃ ಪತ್ತಿಪಂಜಕಾಃ । 

ಆದಿದಾಯಾ: ಸಿರಾಲಾಶ್ಚ ಸ್ತೂಬಕಾ ಸ್ತನಪಾಸ್ತಥಾ 11೬೨ 
ಹೃಷೀವಿದರ್ಭಾಃ ಕಾಂತೀಕಾಸ್ತಂಗಣಾ: ಪರತಂಗಣಾ: । 

ಉತ್ತರಾಶ್ಚಾಪರೇ ಮ್ಲೇಚ್ಛಾ ಜನಾ ಭರತಸತ್ತಮ mall 


ಮಾಲಕ, ಮಲ, ಅಪರವರ್ತಕ, ಕುಲಿಂದ, ಕುಲಕ, ಕರಂಠ, ಕುರಕ, ಮೂಷಕ, 

ನಬಾಲ, ಸನೀಪ, ಪತ್ತಿಪಂಜಕ, ಆದಿದಾಯ, ಸಿರಾಲ, ಸ್ತೂಬಕ, ಸ್ತನಪ, 
ಹೃಷೀವಿದರ್ಭ, ಕಾಂತೀಕ, ತಂಗಣ, ಪರತಂಗಣ; ಎಲೈ ಭಾರತಶ್ರೇಷ್ಠನೇ, ಇನ್ನು 
ಕೆಲವು ಉತ್ತರದಿಕ್ಕಿನ ಮ್ಲೇಚ್ಛ ಪ್ರದೇಶಗಳು. 


ಯವನಾಶ್ಹೆವ ಸಕಾಂಬೋಜಾ ದಾರುಣಾ ಮ್ಲೇಚ್ಛಜಾತಯ: । 
ಸಕ್ಷದ್‌ದ್ರುಹ: ಕುಂತಲಾಶ್ಚ ಹೂಣಾಃ ಪಾರತಕ್ಕೆ: ಸಹ mY 


ತಥೈವ ಮರಧಾಶ್ಚಿನಾಸ್ತಥೈವ ದಶಮಾಲಿಕಾಃ । 
ಕ್ವ್ರ್ರಿಯೋಪನಿವೇಶಾಶ್ಚ ವೈಶ್ಯಶೂದ್ರಕುಲಾನಿ ಚ 11೬೫! 


ಜಂಬೂಖಂಡನಿರ್ಮಾಣಪರ್ವ -79- 


ಶೂದ್ರಾಭೀರಾಥ ದರದಾಃ ಕಾಶ್ಮೀರಾ: ಪಶುಭಿಃ ಸಹ । 
ಖಶಿಕಾಶ್ಚ ತುಖಾರಾಶ್ಚ ಪಲ್ಸವಾ ಗಿರಿಗಹ್ವರಾ: 11೬೬। 


ಅವು ಯವನ, ಕಾಂಬೋಜ, ದಾರುಣ, ಸಕ್ಷದ್‌ದ್ರುಹ, ಕುಂತಲ, ಹೂಣ, 
ಪಾರತಕ ಮೊದಲಾದ ಮ್ಲೇಚ್ಛ ಪ್ರದೇಶಗಳು, ಅದರಂತೆ ಮರಧ, ಚೀನ, ದಶಮಾಲಿಕ, 
ಕ್ಷತ್ರಿಯರು ಮತ್ತು ವೈಶ್ಯ-ಶೂದ್ರರು ವಾಸಿಸುವ ಪ್ರದೇಶಗಳು. ಶೂದ್ರ, ಆಭೀರ, 
ದರದ, ಕಾಶ್ಲೀರ, ಪಶು, ಖಶಿಕ, ತುಖಾರ, ಪಲ್ಲವ, ಗಿರಿಗಷ್ಟರ; 


ಆತ್ರೇಯಾಃ ಸಭರದ್ವಾಜಾಸ್ತಥೈವ ಸ್ತನಯೋಷಿಕಾಃ । 
ಔಪಕಾಶ್ಚ ಕಲಿಂಗಾಶ್ಚ ಕಿರಾತಾನಾಂ ಚ ಜಾತಯಃ HLL 


ತಾಮರಾ ಹಂಸಮಾರ್ಗಾಶ್ಚ ತಥೈವ ಕರಭಂಜಕಾಃ । 
ಉದ್ದೇಶಮಾತ್ರೇಣ ಮಯಾ ದೇಶಾಃ ಸಂಕೀರ್ತಿತಾ: ಪ್ರಭೋ ॥೬೮॥ 


ಆತ್ರೇಯ, ಭರದ್ವಾಜ, ಸನಯೋಷಿಕ, ಔಪಕ, ಕಲಿಂಗ, ಕಿರಾತ, ತಾಮರ, 
ಹಂಸಮಾರ್ಗ, ಕರಭಂಜಕ ಮೊದಲಾದವುಗಳು. ಎಲೈ ಪ್ರಭುವಾದ ಧೃತರಾಷ್ಟನೇ, 
ನಾನು ಕೇವಲ ಹೆಸರುಗಳಿಂದ ಮಾತ್ರ ನಿನಗೆ ದೇಶಗಳನ್ನು ಹೇಳಿದ್ದೇನೆ. 


ಯಥಾಗುಣಬಲಂ ಚಾಪಿ ತ್ರಿವರ್ಗಸ್ಯ ಮಹಾಫಲಮ್‌ । 
ದುಹ್ಯೇದ್‌ ಧೇನುಃ ಕಾಮಧುಕ್‌ ಚ ಭೂಮಿಃ ಸಮ್ಯಗನುಷ್ಠಿತಾ ॥೬೯॥ 
ಹೇಗೆ ಧೇನುವು ಅದರ ಗುಣ ಮತ್ತು ಬಲಕ್ಕನುಗುಣವಾಗಿ ಸೇವಿಸಿದರೆ 


ಧರ್ಮಾರ್ಥಕಾಮರೂಪವಾದ ತ್ರಿವರ್ಗ ಫಲವನ್ನು ಕೊಡುವುದೋ, ಅದರಂತೆ 
ಭೂಮಿಯನ್ನುಸರಿಯಾಗಿ ಪೋಷಿಸಿದರೆ ಕೇಳಿದ ಕಾಮವನ್ನು ಕೊಡುವುದು. 


ತಸ್ಯಾಂ ಗೃಧ್ಯಂತಿ ರಾಜಾನಃ ಶೂರಾ ಧರ್ಮಾರ್ಥಕೋವಿದಾಃ । 

ತೇ ತ್ಯಜಂತ್ಯಾಹವೇ ಪ್ರಾಣಾನ್‌ ರಸಾಗೃದ್ದಾಸ್ತರಸಿನಃ 11೭೦॥॥ 

ಶೂರರೂ, ಧರ್ಮಾರ್ಥಕೋವಿದರೂ ಆದ ರಾಜರು ಆ ಭೂಮಿಯಲ್ಲಿ 
ಆಸೆಯುಳ್ಳವರಾಗುತ್ತಾರೆ. ಭೂಮಿಯಲ್ಲಿ ಮಹದಾಸೆಯುಳ್ಳವೇಗಶಾಲಿಗಳಾದ ಅವರು 
ಯುದ್ಧದಲ್ಲಿತಮ್ಮ ಪ್ರಾಣಗಳನ್ನು ತ್ಕಜಿಸುತ್ತಾರೆ. 


-80- ಮಹಾಭಾರತ ಭೀಷ್ಮಪರ್ವ 


ದೇವಮಾನುಷಕಾಯಾನಾಂ ಕಾಮಂ ಭೂಮಿಃ ಪರಾಯಣಮ್‌ । 
ಅನ್ಯೋನ್ಯಸ್ಯಾವಲುಂಪಂತಿ ಸಾರಮೇಯಾ ಇವಾಮಿಷಮ್‌ 11೭೧॥ 


ದೇವತೆಗಳ ಮತ್ತು ಮನುಷ್ಯರ ಶರೀರವನ್ನು ಧರಿಸಿದವರಿಗೆ ಭೂಮಿಯು 
ಶ್ರೇಷ್ಠವಾದ ಆಶ್ರಯವಾದುದು. ನಾಯಿಗಳು ಮಾಂಸವನ್ನು ಎಳೆದಾಡಿದಂತೆ 
ಒಬ್ಬರನ್ನೊಬ್ಬರು ಘಾಸಿಗೊಳಿಸುತ್ತಾರೆ. 


ರಾಜಾನೋ ಭರತಶ್ರೇಷ್ಠ ಭೋಕ್ತುಕಾಮಾ ವಸುಂಧರಾಮ್‌ ।ಟ 
ನ ಚಾಪಿ ತೃಪ್ತಿ: ಕಾಮಾನಾಂ ವಿದ್ಯತೇ ಚೇಹ ಕಸ್ಯಚಿತ್‌ 11೭೨॥ 


ಎಲೈ ಭರತಶ್ರೇಷ್ಠನೇ, ಎಲ್ಲರಾಜರೂ ಭೂಮಿಯನ್ನು ಭೋಗಿಸಲು ಬಯಸುತ್ತಾರೆ. 
ಆದರೂ ತೃಪ್ತಿಯನ್ನು ಹೊಂದುವುದಿಲ್ಲ. ಈ ಪ್ರಪಂಚದಲ್ಲಿಕಾಮದಿಂದ ತೃಪ್ತಿಯೇ 
ಇಲ್ಲವಪ್ಪೆ? 

ತಸ್ಮಾತ್‌ ಪರಿಗ್ರಹೇ ಭೂಮಿರ್ಯತಂತೇ ಕುರುಪಾಂಡವಾಃ | 

ಸಾಮ್ನಾ ದಾನೇನ ಭೇದೇನ ದಂಡೇನೈವ ಚ ಪಾರ್ಥಿವ 11೭೩! 


ಎಲೈ ರಾಜನೇ, ಆದ್ದರಿಂದ ಕುರು-ಪಾಂಡವರು ಸಾಮ, ದಾನ, ಭೇದ ಮತ್ತು 
ದಂಡೋಪಾಯಗಳಿಂದ ಭೂಮಿಯನ್ನು ಪಡೆಯಲು ಯತ್ನಿಸುತ್ತಾರೆ. 


ಹಿತಾ ಮಾತಾ ಚ ಪುತ್ರಶ್ಚ ಖಂ ದ್ಯೌಶ್ಚ ನರಪುಂಗವ । 
ಭೂಮಿರ್ಭವತಿ ಭೂತಾನಾಂ ಸಮ್ಯಗಚ್ಛಿದ್ರದರ್ಶಿನಾಮ್‌ 11೭೪! 


ಭೂಮಿಯ ದೋಷವನ್ನು ಎಣಿಸದೇ ಪೂಜಿಸುವ ಎಲ್ಲ ಜೀವರಿಗೆ ಎಲ್ಪೆ 


ನರಶ್ರೇಷ್ಠನೇ, ಭೂಮಿಯು ತಂದೆಯೂ, ತಾಯಿಯೂ, ಪುತ್ರನೂ, ಅಂತರಿಕ್ಷವೂ, 
ಸ್ವರ್ಗವೂ ಆಗುತ್ತದೆ. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ದಶಮೋಸಧ್ಯಾಯಸಃ ॥ 
॥| ಇತಿ ಜಂಬೂಖಂಡನಿರ್ಮಾಣಪರ್ವಣಿ ದಶಮೋ”ಧ್ವಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ಹತ್ತನೆಯ ಅಧ್ಯಾಯ ಮುಗಿಯಿತು. 
LS SS 


ಜಂಬೂಖಂಡನಿರ್ಮಾಣಪರ್ವ -81- 


ಹನ್ನೊಂದನೆಯ ಅಧ್ಯಾಯ 
ಚತುರ್ಯುಗದ ಪುರುಷರ ಆಯುರಾದಿ ವರ್ಣನೆ. 
ಧೃತರಾಷ್ಟ್ರ 
ಭಾರತಸ್ಯಾಸ್ಯ ವರ್ಷಸ್ಯ ತಥಾ ಹೈಮವತಸ್ಯ ಚ । 
ಪ್ರಮಾಣಮಾಯುಪಷ: ಸೂತ ಫಲಂ ಚಾಪಿ ಶುಭಾಶುಭಮ್‌ ॥(೧॥ 
ಅನಾಗತಮತಿಕ್ರಾಂತಂ ವರ್ತಮಾನಂ ಚ ಸಂಜಯ । 
ಆಚಕ್ಷ ಮೇ ವಿಸ್ತರೇಣ ಹರಿವರ್ಷಂ ತಥೈವ ಚ 2H 


ದೃತರಾಷ್ಟ್ರ- ಎಲ್ಲೆ ಸಂಜಯನೇ, ಈ ಭಾರತವರ್ಷದ ಹಾಗೂ ಹೈಮವತ ವರ್ಷದ 
ಆಯುಃಪ್ರಮಾಣವನ್ನು ಹೇಳು. ಎಲ್ಫೆ ಸೂತನೇ, ಈಗಿರುವ, ಹಿಂದೆ ಉಂಟಾದ 
ಮತ್ತು ಮುಂದೆ ಬರಲಿರುವ ಶುಭಾಶುಭದ ಫಲಗಳನ್ನುವಿಸ್ತಾರವಾಗಿ ಹೇಳು. ಅದರಂತೆ 
ಹರಿವರ್ಷದ ವಿಷಯವನ್ನೂನಿರೂಪಿಸು. 

ಸಂಜಯಃ 

ಚತ್ವಾರಿ ಭಾರತೇ ವರ್ಷೇ ಯುಗಾನಿ ಭರತರ್ಷಭ । 

ಕೃತಂ ತ್ರೇತಾ ದ್ಲಾಪರಂ ಚ ತಿಷ್ಯಂ ಚ ಕುರುವರ್ಧನ Wal 

ಸಂಜಯ- ಎಲೈ ಭರತರ್ಷಭನೇ, ಭಾರತವರ್ಷದಲ್ಲಿನಾಲ್ಕು ಯುಗಗಳು ಇವೆ. 
ಕುರುವರ್ಧನನೇ, ಅವು ಕೃತ, ತ್ರೇತ, ದ್ವಾಪರ ಮತ್ತು ಕಲಿ ಎಂದು. 


ಪೂರ್ವಂ ಕೃತಯುಗಂ ನಾಮ ತತಸ್ವ್ರೇತಾಯುಗಂ ವಿಭೋ ॥ 

ಸಂಕ್ಷೇಪಾದ್‌ ದ್ವಾಪರಸ್ಯಾಥ ತತಸ್ಪಿಷ್ಯಂ ಪ್ರವರ್ತತೇ 11೪॥ 

ಮೊದಲು ಕೃತಯುಗವು ಉಂಟಾಗುತ್ತದೆ. ಎಲ್ಫೆ ವಿಭುವೇ, ಅನಂತರ 
ತ್ರೇತಾಯುಗ. ಅನಂತರ ಮುಗಿಯಲು ಬಂದಿರುವ ಈ ದ್ವಾಪರ ಯುಗ. ಅನಂತರ 
ಕಲಿಯುಗವು ಪ್ರವ್ಠತ್ತವಾಗುತ್ತದೆ. 

ಚತ್ವಾರಿ ಚ ಸಹಸ್ರಾಣಿ ವರ್ಷಾಣಾಂ ಕುರುಸತ್ತಮ । 

ಆಯುಹಂಖ್ಯಾ ಕೃತಯುಗೇ ಸಂಖ್ಯಾತಾ ರಾಜಸತ್ತಮ 11೫1 


-82- ಮಹಾಭಾರತ ಭೀಷ್ಮಪರ್ವ 


ಎಲೈ ಕುರುಶ್ರೇಷ್ಠನೇ, ರಾಜಶ್ರೇಷ್ಠನೇ, ಕೃತಯುಗದಲ್ಲಿ ಮನುಷ್ಯರಿಗೆ ನಾಲ್ಕು 
ಸಹಸ್ರವರ್ಷಗಳು ಆಯುಃಪ್ರಮಾಣವೆಂದು ಪರಿಗಣನೆ ಮಾಡಲ್ಪಟ್ಟಿದೆ. 


ತಥಾ ತ್ರೀಣಿ ಸಹಸ್ರಾಣಿ ತ್ರೇತಾಯಾಂ ಮನುಜಾಧಿಪ ಟ 
ದ್ವಿಷಹಸ್ರಂ ದ್ವಾಪರೇ ತು ಶತೇ ತಿಷ್ಕತಿ ಸಂಪ್ರತಿ Well 
ವಿ ವ 


ಎಲೈ ಮನುಜಾಧಿಪನೇ, ಅದರಂತೆ ತ್ರೇತಾಯುಗದಲ್ಲಿ ಮೂರುಸಹಸ್ರ 
ವರ್ಷಗಳು, ದ್ವಾಪರ ಯುಗದಲ್ಲಿಎರಡು ಸಹಸ್ರವರ್ಷಗಳು (ಅದು ಕಡಿಮೆಯಾಗಿ 
ಈಗ ನೂರಕ್ಕೆ ಬಂದು ನಿಂತಿದೆ). 


ನ ಪ್ರಮಾಣಸ್ಥಿತಿರ್ಹ್ಯಸ್ತಿ ತಿಷ್ಯೇತಸ್ಮಿನ್‌ ಭರತರ್ಷಭ । 
ಗರ್ಭಸ್ಸಾಶ್ಚ ಮ್ರಿಯಂತೇಅತ್ರ ತಥಾ ಜಾತಾ ಮ್ರಿಯಂತಿ ಚ nell 


ಎಲೈ ಭರತರ್ಷಭನೇ, ಕಲಿಯುಗದಲ್ಲಿ ಇಷ್ಟೇ ಆಯುಸ್ಸುಎಂಬ ನಿಯಮವಿಲ್ಲ. 
ಗರ್ಭದಲ್ಲಿದ್ದ ಶಿಶುಗಳೂ ಮೃತವಾಗುತ್ತವೆ ಮತ್ತು ಆಗ ತಾನೇ ಹುಟ್ಟಿದವುಗಳೂ 
ಮೃತವಾಗುತ್ತವೆ. 


ಮಹಾಬಲಾ ಮಹಾಸತ್ತಾ ; ಪ್ರಜಾ ಗುಣಸಮನಿತಾಃ । 
ಅಜಾಯಂತ ಕೃತೇ ರಾಜನ್‌ ಮುನಯಃ ಸುತಪೋಧನಾಃ mol 


ಎಲೈ ರಾಜನೇ, ಕೃತಯುಗದಲ್ಲಿ ಮಹಾಬಲವುಳ್ಳ ಮಹಾಧೈರ್ಯವುಳ್ಳ, 
ಗುಣಸಮನ್ನಿತರಾದ, ತಪೋಧನರಾದ ಯಷಿಗಳು ಜನಿಸಿದರು. 

ಮಹೋತಾಹಾ ಮಹಾತ್ಮಾನೋ ಧಾರ್ಮಿಕಾಃ ಸತ್ಯವಾದಿನಃ | 

ಜಾತಾಃ ಕೃತಯುಗೇ ರಾಜನ್‌ ಧನಿನಃ ಪ್ರಿಯದರ್ಶನಾಃ ೯11 


ಎಲೈ ರಾಜನೇ, ಕೃತಯುಗದಲ್ಲಿ ಜನಿಸಿದವರು ಮಹಾಉತ್ಸಾಹಶಾಲಿಗಳೂ, 


ಮಹಾಪ್ರಯತ್ನಶೀಲರೂ, ಧಾರ್ಮಿಕರೂ, ಸತ್ಯವಾದಿಗಳೂ, ಶ್ರೀಮಂತರೂ ಮತ್ತು 
ನೋಡಲು ಸುಂದರರೂ ಆಗಿದ್ದರು. 


ಆಯುಷ್ಠಂತೋ ಮಹಾವೀರಾ ಧನುರ್ಧರವರಾ ಯುಧಿ । 
ಜಾಯಂತೇ ಕ್ವತ್ರಿಯಾಃ ಶೂರಾಸ್ಟ್ರೇತಾಯಾಂ ಚಕ್ರವರ್ತಿನಃ wool 


ಜಂಬೂಖಂಡನಿರ್ಮಾಣಪರ್ವ -83- 


ತ್ರೇತಾಯುಗದಲ್ಲಿ ದೀರ್ವವಾದ ಆಯುಸುಳ್ಳ ಮಹಾವೀರರೂ, ಯುದ್ಧದಲ್ಲಿ 
ಶ್ರೇಷ್ಠಧನುರ್ಧಾರಿಗಳೂ, ಶೂರರೂ ಆದ ಕೃತ್ರಿಯ ಚಕ್ರವರ್ತಿಗಳು ಜನಿಸುತ್ತಾರೆ. 


ಸರ್ವವರ್ಣಾ ಮಹಾರಾಜ ಜಾಯಂತೇ ದ್ವಾಪರೇ ಸತಿ । 
ಮಹೋತ್ಸಾಹಾ ಮಹಾವೀರ್ಯಾಃ ಪರಸ್ಪರವಧ್ಭೈಷಿಣ: 11೧೧ 


ಮಹಾರಾಜನೇ, ದ್ವಾಪ ಪರಯುಗದಲ್ಲಿ ಎಲ್ಲವರ್ಣದವರೂ ಮಹಾ ಉತ್ಸಾಹ 
ಮತ್ತು ಮಹಾಪರಾಕ್ರಮದಿಂದ ಕೂಡಿ ಪರಸರ ವಧೆಯನ್ನು ಬಯಸುತ್ತಾ ಜನಿಸುತ್ತಾರೆ. 


ತೇಜಸಾ5ಲ್ಪೇನ ಸಂಯುಕ್ತಾ: ಕ್ರೋಧನಾಃ ಪುರುಷಾ ನೃಪ । 
ಲುಬ್ಬಾಶ್ಚಾಸೃತಕಾಶ್ವೆವ ತಿಷ್ಕೇ ಜಾಯಂತಿ ಭಾರತ Mel] 


ಎಲೈ ಭಾರತನೇ, ಕಲಿಯುಗದಲ್ಲಿ ಜನಿಸುವವರು ಅಲ್ಪಸಾಮರ್ಥ್ಯವುಳ್ಳವರು, 
ಕ್ರೋಧಶೀಲರು, ಲೋಭಿಗಳು ಮತ್ತು ಸುಳ್ಳು ಹೇಳುವವರು. 


ಈರ್ಷ್ಯಾ ಮಾನಸ್ತಥಾ ಕ್ರೋಧೋ ಮಾಯಾತಸೂಯಾ ತಥೈವ ಚ । 
ತಿಪ್ಕೇ ಭವಂತಿ ಮರ್ತ್ಯಾನಾಂ ರಾಗೋ ಲೋಭಶ್ಚ ಭಾರತ 1೧೩ 


ಎಲ್ಫೆ ಭಾರತನೇ, ಮಾತ್ಸರ್ಯ, ಅಹಂಕಾರ, ಕ್ರೋಧ, ಕಪಟ, ಅಸೂಯೆ, ರಾಗ 
ಮತ್ತು ಲೋಭಗಳು ಕಲಿಯುಗದಲ್ಲಿ ಜನಿಸಿದ ಪುರುಷರಿಗೆ ಉಂಟಾಗುತ್ತವೆ. 


ಸಂಕ್ಷೇಪೋ ವರ್ತತೇ ರಾಜನ್‌ ದ್ವಾಪರೇಆಸ್ಥಿನ್‌ ನರಾಧಿಪ । 
ಗುಣೋತ್ತರಂ ಹೈಮವತಂ ಹರಿವರ್ಷಂ ತತಃ ಪರಮ್‌ 11೧೪॥ 
ಎಲ್ಫೆ ರಾಜನೇ, ನರಾಧಿಪನೇ, ಈ ದ್ವಾಪರ ಯುಗವು ಕೂನೆಗೊಳ್ಳುತ್ತಿದೆ. ಭಾರತದ 
ಉತ್ತರದಲ್ಲಿರುವ ಹೈಮವತ ವರ್ಷ ಮತ್ತು ಅದರ ಉತ್ತರದಲ್ಲಿರುವ ಹರಿವರ್ಷಗಳು 
ಭಾರತಕ್ಕಿಂತಲೂ ಮೇಲೆ ಹೋದಂತೆ ಶ್ರೇಷ್ಠವಾದ ಗುಣಗಳನ್ನು ಹೊಂದಿವೆ. 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ತಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಭೀಷ್ಮ; ಪರ್ವಣಿ ಏಕಾದಶೋ*ಧ್ಯಾಯಃ ॥ 
ಜಂಬೂಖಂಡನಿರ್ಮಾಣಪರ್ವಣಿ ಏಕಾದಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಹನ್ನೊಂದನೆಯ ಅಧ್ಯಾಯ ಮುಗಿಯಿತು. 
| ಸಮಾಪ್ತಂ ಜಂಬೂಖಂಡವಿನಿರ್ಮಾಣಪರ್ವ I 
Mk 


೨. ಭೂಮಿಪರ್ವ 
ಹನ್ನೆರಡನೆಯ ಅಧ್ಯಾಯ 


ಶಾಕದ್ವೀಪ ವರ್ಣನೆ. 
ಧೃತರಾಷ್ಟ್ರ 
ಜಂಬೂಖಂಡಸ್ತ್ವಯಾ ಪ್ರೋಕ್ತೋ ಯಥಾವದಿಹ ಸಂಜಯ । 
ವಿಷ್ಕಂಭಮಸ್ಯ ಪ್ರಬ್ರೂಹಿ ಪರಿಮಾಣಂ ಚ ತತ್ತ ತಃ mon 


ಧೃತರಾಷ್ಟ್ರ. ಎಲೈ ಸಂಜಯನೇ, ನೀನು ಇಲ್ಲಿಯವರೆಗೆ ಜಂಬೂದ್ವೀಪವನ್ನು 


ಸರಿಯಾಗಿ ಹೇಳಿದ್ದೀಯೆ. ಜಂಬೂದ್ವೀಪದ ಗಾತ್ರವನ್ನು ಮತ್ತು ಪರಿಮಾಣವನ್ನು 
ಸರಿಯಾಗಿ ಹೇಳುವವನಾಗು. 


ಜಂಬೂದ್ವೀಪದ ಆಯಾಮ -ವಿಸ್ತಾರಗಳು ಒಂದುಲಕ್ಷ ಯೋಜನವೆಂದು 
ಪ್ರಸಿದ್ಧವಾಗಿರುವುದರಿಂದ ಇಲ್ಲಿ ಅದರ ಬಗ್ಗೆ ಪ್ರಶ್ನೆಯಲ್ಲ. ಜಂಬೂದ್ವೀಪದ 
ಕೆಳಭಾಗದಿಂದ ಹಿಡಿದು ಮೇಲ್ಭಾಗದವರೆಗೆ ಇರುವ ಗಾತ್ರ (ಎತ್ತರವೆಷ್ಟು) ಎಂದೇ 
ಪ್ರಶ್ನೆ (ಲಕ್ಬಾಲಂಕಾರ). 

ಸಮುದ್ರಸ್ಯ ಪ್ರಮಾಣಂ ಚ ಸಮ್ಯಗಚ್ಛಿದ್ರದರ್ಶನ । 

ಶಾಕದ್ದೀಪಂ ಚ ಮೇ ಬ್ರೂಹಿ ಕುಶದ್ವೀಪಂ ಚ ಸಂಜಯ 11೨1! 


ಭೂಮಿಪರ್ವ -85- 


ಎಲ್ಫೆ ನಿರ್ದುಷ್ಟಜ್ಞಾನವುಳ್ಳವನೇ, ಎಲ್ಫೆ ಸಂಜಯನೇ, ಸಮುದ್ರದ ಪ್ರಮಾಣವನ್ನು 
ಮತ್ತು ಶಾಕದ್ದೀಪ ಮತ್ತು ಕುಶದ್ದೀಪವನ್ನು ನನಗೆ ಸರಿಯಾಗಿ ಹೇಳುವವನಾಗು. 

ಶಾಲ್ಮಲಂ ಚೈವ ತತ್ತ್ವೇನ ಕ್ರೌಂಚದ್ದೀಪಂ ತಥೈವ ಚ । 

ಬ್ರೂಹಿ ಗಾವಲ್ಲಣೇ ಸರ್ವಂ ರಾಹೋಃ ಸೋಮಾರ್ಕಯೋಸ್ತಥಾ ॥೩॥ 

ಎಲೈ ಗಾವಲ್ಲಣಿಯೇ, ಹಾಗೆಯೇ ಶಾಲ್ಮಲ ದ್ವೀಪವನ್ನೂ, ಕ್ರೌಂಚದ್ದೀಪವನ್ನೂ 
ಮತ್ತು ರಾಹು-ಚಂದ್ರ-ಸೂರ್ಯ ಮೊದಲಾದ ಗ್ರಹಗಳ ವಿವರಗಳನ್ನೂ ನನಗೆ 
ಸರಿಯಾಗಿ ಹೇಳುವವನಾಗು. 

ಸಂಜಯಃ 

ರಾಜನ್‌ ಸುಬಹವೋ ದ್ವೀಪಾ ಯೈರಿದಂ ಸಂತತಂ ಜಗತ್‌ । 

ಸಪ್ತ ತ್ವಹಂ ಪ್ರವಕ್ಷ್ಯಾಮಿ ಚಂದ್ರಾದಿತ್ಕೌ ಗ್ರಹಾಂಸ್ತಥಾ 11೪॥। 

ಸಂಜಯ- ಎಲೈ ರಾಜನೇ, ಈ ಜಗತ್ತು ಅನೇಕ ದ್ವೀಪಗಳಿಂದ ತುಂಬಿದೆ. ಆದರೆ 
ನಾನು ಏಳು ದ್ವೀಪಗಳನ್ನೂ ಮತ್ತು ಸೂರ್ಯ-ಚಂದ್ರಾದಿ ಗ್ರಹಗಳನ್ನೂ ನಿನಗೆ 
ಹೇಳುವೆನು. 


ಅಷ್ಟಾದಶ ಸಹಸ್ರಾಣಿ ಯೋಜನಾನಾಂ ವಿಶಾಂಪತೇ । 
ಷಟ್‌ಶತಾನಿ ಚ ಪೂರ್ಣಾನಿ ವಿಷ್ಠಂಭೋ ಜಂಬುಪರ್ವತಃ TEAL 


ಎಲೈ ರಾಜನೇ, ಜಂಬೂಪರ್ವತದ ಎತ್ತರವು ಸರಿಯಾಗಿ, ಪೂರ್ಣವಾಗಿ 
ಹದಿನೆಂಟು ಸಾವಿರದ ಆರುನೂರು ಯೋಜನಗಳಿವೆ (ಜಂಬೂದ್ವೀಪವು ಕ್ರಮವಾಗಿ 
ಪ್ರಸ್ಥಭೂಮಿಯಾಗಿ ಉಬ್ಬಿರುವುದರಿಂದ ಜಂಬೂದ್ವೀಪವನ್ನು ಜಂಬೂಪರ್ವತ ಎಂದೂ 
ಕರೆಯುತ್ತಾರೆ). 

ಲಾವಣಸ್ಯ ಸಮುದ್ರಸ್ಯ ವಷ್ಠಂಭೋ ದ್ವಿಗುಣಃ ಸ್ಮೃತಃ । 

ನಾನಾಜನಪದಾಕೀರ್ಣೋ ಮಣಿವಿದ್ರುಮಚಿತ್ರಿತ: 11೬11 

ನೈಕಧಾತುವಿಚಿತ್ರೆಶ್ಚ ಪರ್ವತೈರುಪಶೋಭಿತಃ I 


ಸಿದ್ದಚಾರಣಸಂಕೀರ್ಣ: ಸಾಗರ: ಪರಿಮಂಡಲಃ 11೭11 


-86- ಮಹಾಭಾರತ ಭೀಷ್ಮಪರ್ವ 

ಲವಣಸಮುದ್ರದ ವಿಸ್ತಾರವು ಜಂಬೂದ್ದೀಪದ ಎರಡರ ಬೃದೆ. 
ವರ್ತುಲಾಕಾರವಾಗಿರುವ ಆ ಸಾಗರವು ಅನೇಕ ದೇಶಗಳಿಂದಲೂ, ಅನೇಕ ಮಣಿ- 
ಹವಳಗಳಿಂದಲೂ, ಅನೇಕ ಧಾತುಗಳಿಂದಲೂ, ಅನೇಕ ಪರ್ವತಗಳಿಂದಲೂ 
ಶೋಭಿತವಾಗಿ ಸಿದ್ಧ: ಚಾರಣರಿಂದ ನಿಬಿಡವಾಗಿದೆ. 


ಶಾಕದ್ವೀಪಂ ಚ ವಕ್ಷ್ಯಾಮಿ ಯಥಾವದಿಹ ಪಾರ್ಥಿವ । 
ಶೃಣು ಮೇ ತಂ ಯಥಾನ್ಯಾಯಂ ಬ್ರುವತಃ ಕುರುನಂದನ HCl 


ಎಲ್ಸಿ ರಾಜನೇ, ಕುರುನಂದನನೇ, ನಾನು ನಿನಗೆ ಶಾಕದ್ದೀಪವನ್ನು ಸರಿಯಾಗಿ 
ಹೇಳುವೆನು. ನಾನು ಹೇಳಿದಂತೆ ನೀನು ಕೇಳುವವನಾಗು. 


ಜಂಬೂದ್ವೀಪಪ್ರಮಾಣೇನ ದ್ವಿಗುಣ: ಸ ನರಾಧಿಪ । 
ವಿಷ್ಠಂಭೇಣ ಮಹಾರಾಜ ಸಾಗರೋಂಪಿ ವಿಭಾಗಶಃ । 
ಕ್ಲೀರೋದೋ ಭರತಶ್ರೇಷ್ಠ ಯೇನ ಸಂಪರಿವಾರಿತ: WE 


ಎಲ್ಫೆ ನರಾಧಿಪನೇ, ಮಹಾರಾಜನೇ, ಶಾಕದ್ವೀಪದ ಎತ್ತರವು ಜಂಬೂದ್ವೀಪದ 
ಎತ್ತರದ ಎರಡರಷ್ಠಿದೆ. ಎಲ್ಫೆ ಭರತಶ್ರೇಷ್ಠನೇ, ಅದು ಕ್ಷೀರಸಮುದ್ರವನ್ನು ಸುತ್ತುವರಿದಿದೆ. 

ತತ್ರ ಪುಣ್ಯಾ ಜನಪದಾ ನ ತತ್ರ ಮ್ರಿಯತೇ ಜನಃ | 

ಕುತ ಏವ ಹಿ ದುರ್ಭಿಕ್ಷಂ ಕಮಾತೇಜೋಯುತಾ ಹಿತೇ 11೧೦॥ 

ಅಲ್ಲಿ ಪುಣ್ಯದೇಶಗಳಿವೆ. ಅಲ್ಲಿಯ ಜನರು ಮರಣ ಹೊಂದುವುದಿಲ್ಲ. ಕ್ಷಮೆ 
ಮತ್ತು ತೇಜಸುಳ್ಳ ಅವರಿಗೆ ಇನ್ನು ದುರ್ಭಿಕ್ಟವು ಎಲ್ಲಿಂದ ಬರಬೇಕು? 

ಶಾಕದ್ದೀಪಸ್ಯ ಸಂಕ್ಷೇಪೋ ಯಥಾವದ್‌ ಭರತರ್ಷಭ | 

ಉಕ್ತ ವಿಷ ಮಹಾರಾಜ ಕಿಮನ್ಯಚ್ಟೋತುಮಿಚ್ಛಸಿ "ool 

ಭ್ರ 

ಎಲೈ ಭರತರ್ಷಭನೇ, ಶಾಕದ್ದೀಪವನ್ನು ಸಂಕ್ಷೇಪವಾಗಿ ಸರಿಯಾಗಿ ಹೇಳಿದ್ದೇನೆ. 

ಮಹಾರಾಜನೇ, ಬೇರೆ ಏನನ್ನುಕೇಳಲು ಬಯಸುತ್ತೀಯೆ? 
ಧೃತರಾಷ್ಟ್ರ 
ಶಾಕದ್ದೀಪಸ್ಯ ಸಂಕ್ಷೇಪೋ ಯಥಾವದಿಹ ಸಂಜಯ । 
ಉಕ್ತಸ್ತ್ವಯಾ ಮಹಾಭಾಗ ವಿಸ್ತರಂ ಬ್ರೂಹಿ ತತ್ತ ತ: (1೧೨ 


ಭೂಮಿಪರ್ವ -87- 


ಧೃತರಾಷ್ಟ್ರ: ಎಲ್ಫೆ ಸಂಜಯನೇ, ನೀನು ಶಾಕದ್ದೀಪವನ್ನುಸಂಕ್ಷೇಪವಾಗಿ ಸರಿಯಾಗಿ 
ಹೇಳಿದ್ದೀಯೆ. ಎಲೈ ಮಹಾನುಭಾವನೇ, ಅದನ್ನೇ ವಿಸ್ತಾರವಾಗಿ ಸರಿಯಾಗಿ 
ಹೇಳುವವನಾಗು. 
ಸಂಜಯಃ 
ತಥೈವ ಪರ್ವತಾ ರಾಜನ್‌ ಸಪ್ತಾತ್ರ ಮಣಿಭೂಷಿತಾಃ । 
ರತ್ನಾಕರಾಸ್ತಥಾ ನದ್ಯಸ್ತೇಷಾಂ ನಾಮಾನಿ ಮೇ ಶೃಣು । 
ಅತೀವಗುಣವತ್ತರ್ವಂ ತತ್ರ ಪುಣ್ಯಂ ಜನಾಧಿಪ OA 


ಸಂಜಯ- ಎಲೈ ರಾಜನೇ, ಹಾಗೆಯೇ ಇಲ್ಲಿ ಮಣಿಭೂಷಿತವಾದ ಸಪ್ತ 
ಪರ್ವತಗಳೂ, ಸಪ್ತ ಸಾಗರಗಳೂ ಮತ್ತು ಸಪ್ತ ನದಿಗಳೂ ಇದೆ. ಎಲೈ 
ಜನಾಧಿಪನೇ, ಅಲ್ಲಿರುವ ಎಲ್ಲವೂ ಶ್ರೇಷ್ಠಗುಣವನ್ನು ಹೊಂದಿ ಪುಣ್ಯಪ್ರದವಾದವುಗಳು, 
ಅವುಗಳ ಹೆಸರನ್ನುಕೇಳು. 


ದೇವರ್ಷಿಗಂಧರ್ವಯುತಃ ಪರಮೋ ಮೇರುರುಚ್ಯತೇ । 
ಪ್ರಾಗಾಯತೋ ಮಹಾರಾಜ ಮಲಯೋ ನಾಮ ಪರ್ವತಃ | 
ಯತೋ ಮೇಘಾ: ಪ್ರವರ್ತಂತೇ ಪ್ರಭವಂತಿ ಚ ಸರ್ವಶಃ 1೧೪% 


ಎಲ್ಫೆ ಮಹಾರಾಜನೇ, ದೇವರ್ಷಿ-ಗಂಧರ್ವರಿಂದ ಕೂಡಿದ ಶ್ರೇಷ್ಠವಾದ ಮೇರು 
ಎಂಬ ಪರ್ವತವಿದೆ (ಇದು ಇಲಾವೃತ ಖಂಡದ ಮಧ್ಯದಲ್ಲಿರುವ ಸುಮೇರುವಲ್ಲ). 
ಪೂರ್ವಕ್ಕೆ ಹಬ್ಬಿರುವ ಮಲಯ ಎಂಬ ಪರ್ವತವಿದೆ. ಅಲ್ಲಿಂದ ಮೇಘಗಳು 
ಉತ್ಪನ್ನವಾಗಿ ಎಲ್ಲಕಡೆಯಲ್ಲಿಯೂ ಹರಡುತ್ತದೆ. 

ತತಃ ಪರೇಣ ಕೌರವ್ಯ ಜಲಧಾರೋ ಮಹಾಗಿರಿಃ । 


ಯತ್ರ ನಿತ್ಯಮುಪಾದತ್ತೇ ವಾಸವಃ ಪರಮಂ ಜಲಮ್‌ ॥। 
ಯತೋ ವರ್ಷಂ ಪ್ರಭವತಿ ವರ್ಷಾಕಾಲೇ ಜನೇಶ್ಚರ 11೧೫! 


ಎಲೈ ಕೌರವ್ಯನೇ, ಜನೇಶ್ವರನೇ, ಅಲ್ಲಿಂದ ಉತ್ತರಕ್ಕೆ ಜಲಧಾರವೆಂಬ 
ಮಹಾಪರ್ವತವಿದೆ. ಅಲ್ಲಿ ಇಂದ್ರನು ಜಲವನ್ನು ತೆಗೆದುಕೊಂಡು ಮಳೆಗಾಲದಲ್ಲಿ 


ಮಳೆಯನ್ನಾಗಿ ಸುರಿಸುತ್ತಾನೆ. 


-88.- ಮಹಾಭಾರತ ಭೀಷ್ಮಪರ್ವ 


ಉಚ್ಛೆರ್ಗಿರೀ ರೈವತಕೋ ಯತ್ರ ನಿತ್ಯಂ ಪ್ರತಿಷ್ಠಿತಾ । 

ರೇವತೀ ದಿವಿ ನಕ್ಷತ್ರಂ ಪಿತಾಮಹಕೃತೋ ವಿಧಿ: 11೧೬॥ 

ಎತ್ತರವಾದ ರೈವತಕವೆಂಬ ಇನ್ನೊಂದು ಪರ್ವತವಿದೆ. ಆಕಾಶದಲ್ಲಿರುವ ರೇವತೀ 
ನಕ್ತತ್ರವು ಈ ಪರ್ವತದಲ್ಲಿನಿತ್ಯವೂ ಸನ್ನಿಹಿತವಾಗಿದೆ. ಇದು ಬ್ರಹ್ಮದೇವರ ಆದೇಶ. 

ಉತ್ತರೇಣ ತು ರಾಜೇಂದ್ರ ಶ್ಯಾಮೋ ನಾಮ ಮಹಾಗಿರಿ: । 

ಯತ: ಶ್ಯಾಮತ್ವಮಾಪನ್ನಾ: ಪ್ರಜಾಃ ಜನಪದೇಶ್ನರ 1೧೭! 

ಎಲ್ಫೆ ರಾಜೇಂದ್ರನೇ, ಜನಪದೇಶ್ವರನೇ, ಅದಕ್ಕಿಂತ ಉತ್ತರದಲ್ಲಿ ಶ್ಯಾಮ ಎಂಬ 


ದೊಡ್ಡ ಪರ್ವತವಿದೆ. ಆ ಪರ್ವತದಿಂದಾಗಿ ಅಲ್ಲಿನ ಪ್ರಜೆಗಳೆಲ್ಲರೂ ಶ್ಯಾಮ 
ವರ್ಣದವರಾಗಿದ್ದಾರೆ. 


ಧೃತರಾಷ್ಟ್ರ 
ಸುಮಹಾನ್‌ ಸಂಶಯೋ ಮೇಂದ್ಯ ಪ್ರೋಕ್ತಂ ಸಂಜಯ ಯತ್‌ ತ್ವಯಾ! 
ಪ್ರಜಾಃ ಕಥಂ ಸೂತಪುತ್ರ ಸಂಪ್ರಾಪ್ತಾ: ಶ್ಯಾಮತಾಮಿಹ noch 


ಧೃತರಾಷ್ಟ್ರ: ಎಲೈ ಸಂಜಯನೇ, ನೀನು ಹೇಳಿದ ವಿಷಯದಲ್ಲಿನನಗೆ ಈ ದೊಡ್ಡ 
ಸಂಶಯವುಂಟಾಗಿದೆ. ಸೂತಪುತ್ರನೇ, ಪ್ರಜೆಗಳು ಹೇಗೆ ಶ್ಯಾಮವರ್ಣವನ್ನು 
ಹೊಂದುತ್ತಾರೆ? 
ಸಂಜಯಃ 
ಸರ್ವೇಷ್ಟೇವ ಮಹಾಪ್ರಾಜ್ಞ ದ್ವೀಪೇಷು ಕುರುನಂದನ । 
ಗೌರಃ ಕೃಷ್ಟ ವರ್ಣಿ ದ್ವೌ ತಯೋರ್ವರ್ಣಾಂತರಂ ನೃಪ Meal 


ಸಂಜಯ- ಎಲೈ ಮಹಾಪ್ರಾಜ್ಞನೇ, ಕುರುನಂದನನೇ, ರಾಜನೇ, ಎಲ್ಲ 


ದ್ವೀಪಗಳಲ್ಲಿಯೂ ಬಿಳಿ ಮತ್ತು ಕಪ್ಪುಎಂಬ ಎರಡೇ ಬಣ್ಣಗಳಿವೆ. ಈ ಶ್ಯಾಮವರ್ಣವು 
ಅದಕ್ಕಿಂತ ಭಿನ್ನವಾದುದು. 


ಶ್ಯಾಮೋ ಯಸ್ಕಾತ್‌ ಪ್ರವೃತ್ರೋ ವೈ ತತ್‌ ತೇ ವಕ್ಷ್ಯಾಮಿ ಭಾರತ 1 
ಆಸ್ತೇ5ತ್ರ ಭಗವಾನ್‌ ಕೃಷ್ಣಸ್ಪತ್ಕಾಂತ್ಯಾ ಶ್ಯಾಮತಾಂ ಗತಃ 120 


ಭೂಮಿಪರ್ವ -89- 


ಎಲ್ಫೆ ಭಾರತನೇ, ಈ ಶ್ಯಾಮವರ್ಣವು ಹೇಗೆ ಉಂಟಾಯಿತೆಂದು ನಾನು ನಿನಗೆ 
ಹೇಳುವೆನು. ಅಲ್ಲಿಭಗವಂತನಾದ ಕೃಷ್ಣನು ಇದ್ದಾನೆ. ಅವನ ಕಾಂತಿಯಿಂದ ಪ್ರಜೆಗಳಿಗೆ 
ಶ್ಯಾಮವರ್ಣವು ಉಂಟಾಯಿತು. 


ತತಃ ಪರಂ ಕೌರವೇಂದ್ರ ದುರ್ಗಶೈಲೋ ಮಹೋದಯ: । 
ಕೇಸರೀ ಕೇಸರಯುತೋ ಯತೋ ವಾತಃ ಪ್ರವಾಯತಿ 11೨೧॥ 


ಎಲ್ಫ ಕೌರವೇಂದ್ರನೇ, ಅಲ್ಲಿಂದಾಚೆಗೆ ಮಹಾಸಂಪತ್ತಿಗೆ ಕಾರಣವಾದ, 
ದುರ್ಗಮವಾದ ಶಿಖರಗಳಿಂದ ಕೂಡಿದ ಕೇಸರವೆಂಬ ಪರ್ವತವಿದೆ. ಅಲ್ಲಿವಾಯುವು 
ಸಿಂಹಾಕಾರವನ್ನು ಧರಿಸಿ ಯಾವಾಗಲೂ ಬೀಸುತ್ತಾನೆ (ಲಕ್ಷಾಲಂಕಾರ). 

ತೇಷಾಂ ಯೋಜನವಿಷ್ಠಂಭೋ ದ್ವಿಗುಣ: ಪ್ರವಿಭಾಗಶಃ । 

ವರ್ಷಾಣಿ ತೇಷು ಕೌರವ್ಯಂ ಸಂಪ್ರೋಕ್ತಾನಿ ಮನೀಷಿಭಿಃ 11೨೨॥॥ 

ಎಲೈ ಕೌರವ್ಯನೇ, ಅವುಗಳ ಗಾತ್ರವು ಪರಸ್ಪರವಾಗಿ ದ್ವಿಗುಣವಾಗಿದೆ. ಎಲೈ 
ಕೌರವ್ಯನೇ, ಅಲ್ಲಿ ಒಂಬತ್ತು ವರ್ಷಗಳೂ ಜ್ಞಾನಿಗಳಿಂದ ಪ್ರಖ್ಯಾತವಾಗಿವೆ. 

ಮಹಾಮೇರುರ್ಮಹಾಕಾಶೋ ಜಲದಃ ಕುಮುದೋತ್ತರ: | 

ಜಲಧಾರಾತ್‌ ಪರೋ ರಾಜನ್‌ ಸುಕುಮಾರ ಇತಿ ಸ್ನ ಕೃತಃ (1೨೩ 

ಮಹಾಮೇರು, ಮಹಾಕಾಶ, ಜಲದ, ಕುಮುದೋತ್ತರ (ಇವು ನಾಲ್ಕು 
ವರ್ಷಗಳು). ಎಲೈ ರಾಜನೇ, ಜಲಧಾರ ಪರ್ವತದ ಆಚೆಗೆ ಸುಕುಮಾರ 
ವರ್ಷವೆಂದು ಹೇಳಲ್ಪಡುತ್ತದೆ. 

ರೈವತಸ್ಯ ತು ಕೌಮಾರಃ ಶ್ಯಾಮಸ್ಯ ತು ಮಣೇಚಕ:ಃ । 

ಕೇಸರಸ್ಯಾಥ ಮೋದಾಕೀ ಪರೇಣ ತು ಮಹಾಪುಮಾನ್‌ 11೨೪॥ 

ರೈವತ ಪರ್ವತದ ಆಚೆಗೆ ಕೌಮಾರ ವರ್ಷವೂ, ಶ್ಯಾಮ ಪರ್ವತದ ಆಚೆಗೆ 
ಮಣೀಚಕವೂ, ಕೇಸರ ಪರ್ವತದ ಆಚೆಗೆ ಮೋದಾಕೀ ವರ್ಷವೂ, ಅದರಿಂದ 
ಆಚೆಗೆ ಮಹಾಪುಮಾನ್‌ ಎಂಬ ವರ್ಷವೂ ಇದೆ. 


ಪರಿವಾರ್ಯ ತು ಕೌರವ್ಯ ದೈರ್ಫ್ಯಂ ಹ್ರಸ್ಪತ್ತಮೇವ ಚ । 
ಜಂಬೂದ್ವೀಪೇನ ವಿಖ್ಯಾತತಸ್ತಸ್ಯ ಮಧ್ಯೇ ಮಹಾದ್ರುಮಃ 11೨೫1 


-90- ಮಹಾಭಾರತ ಭೀಷ್ಮಪರ್ವ 


ಶಾಕೋ ನಾಮ ಮಹಾರಾಜ ತಸ್ಯ ದ್ವೀಪಸ್ಯ ಮಧ್ಯಗಃ । 
ತತ್ರ ಪುಣ್ಯಾ ಜನಪದಾಃ ಪೂಜ್ಯತೇ ತತ್ರ ಶಂಕರಃ WLI 


ಎಲೈ ಮಹಾರಾಜನೇ, ಈ ವರ್ಷಗಳು ಆ ಪರ್ವತಗಳ ದೀರ್ಫತೆ ಮತ್ತು ಹ್ರಸತೆಗೆ 
ಅನುಗುಣವಾಗಿ ಅವುಗಳನ್ನು ಸುತ್ತಿಕೊಂಡಿವೆ. ಶಾಕದ್ವೀಪದ ಮಧ್ಯದಲ್ಲಿ ಜಂಬೂದ್ವೀಪ 
ಪ್ರಮಾಣವಾದ ಲಕ್ಷಯೋಜನದಷ್ಟುವಿಸ್ತಾರವಾಗಿರುವ ಶಾಕವೆಂಬ ಮಹಾವೃಕ್ಷವಿದೆ. 
ಶಾಕದ್ವೀಪದಲ್ಲಿಪುಣ್ಯಪ್ರದವಾದ ದೇಶವಿದೆ. ಅಲ್ಲಿಶಂಕರನು ಪೂಜಿಸಲ್ಪಡುತ್ತಾನೆ. 


ತತ್ರ ಗಚ್ಛಂತಿ ಸಿದ್ದಾಶ್ಚ ಚಾರಣಾ ದೈವತಾನಿ ಚ । 
ಧಾರ್ಮಿಕಾಶ್ಚ ಪ್ರಜಾ ರಾಜಂಶ್ಚತ್ವಾರೋ5ತೀವ ಭಾರತ ೨೭/1 


ಎಲ್ಫೆ ಭಾರತನೇ, ಅಲ್ಲಿಗೆ ಸಿದ್ಧರೂ, ಚಾರಣರೂ ಮತ್ತು ದೇವತೆಗಳೂ 
ಹೋಗುತ್ತಾರೆ. ಎಲೈ ರಾಜನೇ, ನಾಲ್ಕು ರೀತಿಯ ಪ್ರಜೆಗಳೂ ಅಲ್ಲಿ ಪರಮ 
ಧಾರ್ಮಿಕರಾಗಿರುತ್ತಾರೆ. 


ವರ್ಣಾಃ ಸಕರ್ಮನಿರತಾ ನ ಚ ಸ್ತೇನೋತತ್ರ ದೃಶ್ಯತೇ । 


ಶು "ಲೀ 
ದೀರ್ಫಾಯುಷೋ ಮಹಾರಾಜ ಜರಾಮೃತ್ಯುವಿವರ್ಜಿತಾಃ 11೨೮ 
ವರ್ಣಗಳು ತಮ್ಮ ತಮ್ಮ ಕರ್ಮಗಳಲ್ಲಿ ನಿರತವಾಗಿರುತ್ತವೆ. ಇಲ್ಲಿ ಚೋರರು 
ಇರುವುದಿಲ್ಲ. ಮಹಾರಾಜನೇ, ಪ್ರಜೆಗಳು ಜರಾಮೃತ್ಯುವಿವರ್ಜಿತರಾಗಿ ದೀರ್ಫವಾದ 
ಆಯುಸ್ಸನ್ನು ಹೊಂದಿರುತ್ತಾರೆ. 


ಪ್ರಜಾಸ್ತತ್ರ ವಿವರ್ಧಂತೇ ವರ್ಷಾಸ್ಥಿವ ಸಮುದ್ರಗಾಃ । 

ನದ್ಯಃ ಪುಣ್ಯಜಲಾಸ್ತತ್ರ ಗಂಗಾ ಚ ಬಹುಧಾಗತಿ: 11೨೯! 

ಅಲ್ಲಿ ಪ್ರಜೆಗಳು ಮಳೆಗಾಲದ ನದಿಗಳಂತೆ ಅಭಿವೃದ್ಧಿಯನ್ನು ಹೊಂದುತ್ತಾರೆ. 
ನದಿಗಳಲ್ಲಿಪವಿತ್ರವಾದ ಜಲವಿದೆ. ಗಂಗೆಯು ಅನೇಕ ವಿಧವಾಗಿ ಅಲ್ಲಿಹರಿಯುತ್ತಾಳೆ. 

ಸುಕುಮಾರೀ ಕುಮಾರೀ ಚ ಸೀತಾ ಕಾವೇರಕಾ ತಥಾ । 


ಮಹಾನದೀ ಚ ಕೌರವ್ಯ ತಥಾ ಮಣಿಜಲಾ ನದೀ । 
ಇಕ್ಷುವರ್ಧನಿಕಾ ಚೈವ ತಥಾ ಭರತಸತ್ತಮ 11೩೦॥ 


ಭೂಮಿಪರ್ವ -91- 


ಎಲೈ ಭರತಸತ್ತಮನೇ, ಸುಕುಮಾರೀ, ಕುಮಾರೀ, ಸೀತಾ, ಕಾವೇರಿಕಾ, 
ಮಹಾನದೀ, ಮಣಿಜಲಾ, ಇಕ್ಷುವರ್ಧನಿಕಾ ಇವೆಲ್ಲವೂ ಗಂಗೆಯ ಕವಲುಗಳೇ ಆಗಿವೆ. 

ತತ್ರ ಪ್ರವೃತ್ತಾ: ಪುಣ್ಯೋದಾ ನದ್ಯ: ಕುರುಕುಲೋದ್ದಹ । 

ಸಹಸ್ರಾಣಾಂ ಶತಾನ್ಯೇವ ಯತೋ ವರ್ಷತಿ ವಾಸವ: WCU 

ಎಲೈ ಕುರುಕುಲೋದ್ದಹನೇ. ಅವುಗಳಿಂದ ಪವಿತ್ರವಾದ ನೀರನ್ನು ಹೊಂದಿದ 


ಲಕ್ಷಾಂತರ ನದಿಗಳು ಉಂಟಾಗುತ್ತವೆ. ಇಂದ್ರನು ಅವುಗಳಿಂದ ನೀರನ್ನುತೆಗೆದುಕೊಂಡು 
ಮಳೆಯನ್ನುಸುರಿಸುತ್ತಾನೆ. 


ನ ತಾಸಾಂ ನಾಮಧೇಯಾನಿ ಪರಿಮಾಣಂ ತಥ್ಳೆವ ಚ । 
ಶಕ್ಕತೇ ಪರಿಶಂಖ್ಯಾತುಂ ಪುಣ್ಯಾಸ್ತಾ ಹಿ ಸರಿದ್ದರಾಃ 11೩೨1 


ಆ ನದಿಗಳಿಗೆ ಹೆಸರನ್ನಾಗಲೀ, ಅವುಗಳ ಪರಿಮಾಣವನ್ನಾಗಲೀ ಹೇಳಲು 
ಸಾಧ್ಯವಾಗುವುದಿಲ್ಲ. ಅವುಗಳನ್ನು ಎಣಿಸಲೂ ಸಾಧ್ಯವಾಗುವುದಿಲ್ಲ. ಎಲ್ಲವೂ 
ಪವಿತ್ರವಾದ ಶ್ರೇಷ್ಠವಾದ ನದಿಗಳಷ್ಟೆ! 


ತತ್ರ ಪುಣ್ಯಾ ಜನಪದಾಶ್ಚತ್ಹಾರೋ ಲೋಕಸಮ್ಮತಾ: | 

ಮಗಾಶ್ಚ ಮಶಕಾಶ್ಚೆವ ಮಾನಸಾ ಮಂದಗಾಸ್ತಥಾ ॥1೩೩। 

ಅಲ್ಲಿ ಪುಣ್ಯಪ್ರದವಾದ, ಲೋಕಸಮೃತವಾದ ಮಗ, ಮಶಕ, ಮಾನಸ ಮತ್ತು 
ಮಂದಗ ಎಂಬ ನಾಲ್ಕುದೇಶಗಳಿವೆ. 

ಮಗಾ ಬ್ರಾಹ್ಮಣಭೂಯಿಷ್ಠಾ: ಸ್ಟಕರ್ಮನಿರತಾ ನೃಪ । 

ಮಶಕೇಷು ತು ರಾಜನ್ಯಾ ಧಾರ್ಮಿಕಾಃ ಸರ್ವಕಾಮದಾ: 11೩೪॥॥ 

ಎಲ್ಫೆ ರಾಜನೇ, ಮಗದೇಶವು ತಮ್ಮ ಕರ್ಮದಲ್ಲಿ ನಿರತರಾದ ಬ್ರಾಹ್ಮಣರಿಂದ 
ಬಹಳವಾಗಿ ತುಂಬಿದೆ. ಮಶಕ ದೇಶದಲ್ಲಿ ಧಾರ್ಮಿಕರೂ. ಕೇಳುವ ಎಲ್ಲವನ್ನೂ 
ಕೊಡುವವರೂ ಆದ ರಾಜರಿದ್ದಾರೆ. 


ಮಾನಸೇಷು ಮಹಾರಾಜ ವೈತ್ಯಾ: ಕರ್ಮೋಪಜೀವಿನು । 
ಸರ್ವಕಾಮಸಮಾಯುಕ್ತಾಃ ಶೂರಾ ಧರ್ಮಾರ್ಥನಿಶ್ಚಿತಾ: । 
ಶೂದ್ರಾಸ್ತು ಮಂದಗೇ ನಿತ್ಯಂ ಪುರುಷಾ ಧರ್ಮಶೀಲಿನು Wali 


-90- ಮಹಾಭಾರತ ಭೀಷ್ಮಪರ್ವ 


ಶಾಕೋ ನಾಮ ಮಹಾರಾಜ ತಸ್ಯ ದ್ವೀಪಸ್ಯ ಮಧ್ಯಗಃ | 
ತತ್ರ ಪುಣ್ಯಾ ಜನಪದಾಃ ಪೂಜ್ಯತೇ ತತ್ರ ಶಂಕರಃ TNT 


ಎಲೈ ಮಹಾರಾಜನೇ, ಈ ವರ್ಷಗಳು ಆ ಪರ್ವತಗಳ ದೀರ್ಥತೆ ಮತ್ತು ಹ್ರಸತೆಗೆ 
ಅನುಗುಣವಾಗಿ ಅವುಗಳನ್ನುಸುತ್ತಿಕೊಂಡಿವೆ. ಶಾಕದ್ದೀಪದ ಮಧ್ಯದಲ್ಲಿ ಜಂಬೂದ್ವೀಪ 
ಪ್ರಮಾಣವಾದ ಲಕ್ಷಯೋಜನದಷ್ಟುವಿಸ್ತಾರವಾಗಿರುವ ಶಾಕವೆಂಬ ಮಹಾವೃಕ್ಕವಿದೆ. 
ಶಾಕದ್ವೀಪದಲ್ಲಿಪುಣ್ಯಪ್ರದವಾದ ದೇಶವಿದೆ. ಅಲ್ಲಿಶಂಕರನು ಪೂಜಿಸಲ್ಪಡುತ್ತಾನೆ. 


ತತ್ರ ಗಚ್ಛಂತಿ ಸಿದ್ಧಾಶ್ಚ ಚಾರಣಾ ದೈವತಾನಿ ಚ । 
ಧಾರ್ಮಿಕಾಶ್ಚ ಪ್ರಜಾ ರಾಜಂಶ್ನಶ್ನಾರೋಪತೀವ ಭಾರತ 12೭ 


ಎಲೈ ಭಾರತನೇ, ಅಲ್ಲಿಗೆ ಸಿದ್ಧರೂ, ಚಾರಣರೂ ಮತ್ತು ದೇವತೆಗಳೂ 
ಹೋಗುತ್ತಾರೆ. ಎಲೈ ರಾಜನೇ, ನಾಲ್ಕು ರೀತಿಯ ಪ್ರಜೆಗಳೂ ಅಲ್ಲಿ ಪರಮ 
ಧಾರ್ಮಿಕರಾಗಿರುತ್ತಾರೆ. 


ವರ್ಣಾಃ ಸ್ವಕರ್ಮನಿರತಾ ನ ಚ ಸ್ತೇನೋತತ್ರ ದೃಶ್ಯತೇ । 


೨ ಇರಿ 
ದೀರ್ಫಾಯುಷೋ ಮಹಾರಾಜ ಜರಾಮೃತ್ಯುವಿವರ್ಜಿತಾಃ 11೨೮॥ 
ವರ್ಣಗಳು ತಮ್ಮ ತಮ್ಮ ಕರ್ಮಗಳಲ್ಲಿ ನಿರತವಾಗಿರುತ್ತವೆ. ಇಲ್ಲಿ ಚೋರರು 
ಇರುವುದಿಲ್ಲ. ಮಹಾರಾಜನೇ, ಪ್ರಜೆಗಳು ಜರಾಮೃತ್ಯುವಿವರ್ಜಿತರಾಗಿ ದೀಘ್ಫವಾದ 
ಆಯುಸನ್ನು ಹೊಂದಿರುತ್ತಾರೆ. 


ಪ್ರಜಾಸ್ತತ್ರ ವಿವರ್ಧಂತೇ ವರ್ಷಾಸ್ಸಿವ ಸಮುದ್ರಗಾಃ । 
ನದ್ಯಃ ಪುಣ್ಯಜಲಾಸ್ತತ್ರ ಗಂಗಾ ಚ ಬಹುಧಾಗತಿ: (1೨೯ 


ಅಲ್ಲಿ ಪ್ರಜೆಗಳು ಮಳೆಗಾಲದ ನದಿಗಳಂತೆ ಅಭಿವೃದ್ಧಿಯನ್ನು ಹೊಂದುತ್ತಾರೆ. 
ನದಿಗಳಲ್ಲಿಪವಿತ್ರವಾದ ಜಲವಿದೆ. ಗಂಗೆಯು ಅನೇಕ ವಿಧವಾಗಿ ಅಲ್ಲಿಹರಿಯುತ್ತಾಳೆ. 

ಸುಕುಮಾರೀ ಕುಮಾರೀ ಚ ಸೀತಾ ಕಾವೇರಕಾ ತಥಾ । 

ಮಹಾನದೀ ಚ ಕೌರವ್ಯ ತಥಾ ಮಣಿಜಲಾ ನದೀ । 

ಇಕ್ಲುವರ್ಧನಿಕಾ ಚೈವ ತಥಾ ಭರತಸತ್ತಮ 11೩೦1 


ಭೂಮಿಪರ್ವ 91. 


ಎಲೈ ಭರತಸತ್ತಮನೇ, ಸುಕುಮಾರೀ, ಕುಮಾರೀ, ಸೀತಾ, ಕಾವೇರಿಕಾ, 
ಮಹಾನದೀ, ಮಣಿಜಲಾ, ಇಕ್ಬುವರ್ಧನಿಕಾ ಇವೆಲ್ಲವೂ ಗಂಗೆಯ ಕವಲುಗಳೇ ಆಗಿವೆ. 

ತತ್ರ ಪ್ರವೃತ್ತಾಃ ಪುಣ್ಯೋದಾ ನದ್ಯಃ ಕುರುಕುಲೋದ್ದಹ । 

ಸಹಸ್ರಾಣಾಂ ಶತಾನ್ಯೇವ ಯತೋ ವರ್ಷತಿ ವಾಸವಃ AOU 

ಎಲೈ ಕುರುಕುಲೋದ್ದಹನೇ, ಅವುಗಳಿಂದ ಪವಿತ್ರವಾದ ನೀರನ್ನು ಹೊಂದಿದ 
ಲಕ್ಷಾಂತರ ನದಿಗಳು ಉಂಟಾಗುತ್ತವೆ. ಇಂದ್ರನು ಅವುಗಳಿಂದ ನೀರನ್ನು ತೆಗೆದುಕೊಂಡು 
ಮಳೆಯನ್ನು ಸುರಿಸುತ್ತಾನೆ. 

ನ ತಾಸಾಂ ನಾಮಧೇಯಾನಿ ಪರಿಮಾಣಂ ತಥೈವ ಚ । 

ಶಕ್ಯತೇ ಪರಿಸಂಖ್ಯಾತುಂ ಪುಣ್ಯಾಸ್ತಾ ಹಿ ಸರಿದ್ದರಾಃ WASH 

ಆ ನದಿಗಳಿಗೆ ಹೆಸರನ್ನಾಗಲೀ, ಅವುಗಳ ಪರಿಮಾಣವನ್ನಾಗಲೀ ಹೇಳಲು 
ಸಾಧ್ಯವಾಗುವುದಿಲ್ಲ. ಅವುಗಳನ್ನು ಎಣಿಸಲೂ ಸಾಧ್ಯವಾಗುವುದಿಲ್ಲ. ಎಲ್ಲವೂ 
ಪವಿತ್ರವಾದ ಶ್ರೇಷ್ಠವಾದ ನದಿಗಳಷ್ಟೆ! 

ತತ್ರ ಪುಣ್ಯಾ ಜನಪದಾಶ್ನತ್ನಾರೋ ಲೋಕಸಮೃತಾಃ । 

ಮಗಾಶ್ಚ ಮಶಕಾಶ್ಚೆವ ಮಾನಸಾ ಮಂದಗಾಸ್ತಥಾ WAU 

ಅಲ್ಲಿ ಪುಣ್ಯಪ್ರದವಾದ, ಲೋಕಸಮ್ಮತವಾದ ಮಗ, ಮಶಕ, ಮಾನಸ ಮತ್ತು 
ಮಂದಗ ಎಂಬ ನಾಲ್ಕು ದೇಶಗಳಿವೆ. 

ಮಗಾ ಬ್ರಾಹ್ಮಣಭೂಯಿಷ್ಯಾಃ ಸ್ವಕರ್ಮನಿರತಾ ನೃಪ । 

ಮಶಕೇಷು ತು ರಾಜನ್ಯಾ ಧಾರ್ಮಿಕಾಃ ಸರ್ವಕಾಮದಾ: 

ಎಲ್ಫೆ ರಾಜನೇ, ಮಗದೇಶವು ತಮ್ಮ ಕರ್ಮದಲ್ಲಿನಿರತರಾದ ಬ್ರಾಹ್ಮಣರಿಂದ 
ಬಹಳವಾಗಿ ತುಂಬಿದೆ. ಮಶಕ ದೇಶದಲ್ಲಿ ಧಾರ್ಮಿಕರೂ, ಕೇಳುವ ಎಲ್ಲವನ್ನೂ 
ಕೊಡುವವರೂ ಆದ ರಾಜರಿದ್ದಾರೆ. 


AVI 


ಮಾನಸೇಷು ಮಹಾರಾಜ ವೈಶ್ಯಾ: ಕರ್ಮೋಪಜೀವಿನ: | 
ಸರ್ವಕಾಮಸಮಾಯುಕ್ತಾಃ ಶೂರಾ ಧರ್ಮಾರ್ಥನಿಶ್ಚಿತಾ: | 


ಶೂದ್ರಾಸ್ತು ಮಂದಗೇ ನಿತ್ಯಂ ಪುರುಷಾ ಧರ್ಮಶೀಲಿನಃ 11೩೫1 


-90- ಮಹಾಭಾರತ ಭೀಷ್ಮಪರ್ವ 


ಶಾಕೋ ನಾಮ ಮಹಾರಾಜ ತಸ್ಕ ದ್ವೀಪಸ್ಯ ಮಧ್ಯಗಃ । 
ತತ್ರ ಪುಣ್ಯಾ ಜನಪದಾ: ಪೂಜ್ಯತೇ ತತ್ರ ಶಂಕರ: WIL 


ಎಲೈ ಮಹಾರಾಜನೇ, ಈ ವರ್ಷಗಳು ಆ ಪರ್ವತಗಳ ದೀರ್ಥತೆ ಮತ್ತು ಹಸೆಗೆ 
ಅನುಗುಣವಾಗಿ ಅವುಗಳನ್ನು ಸುತ್ತಿಕೊಂಡಿವೆ. ಶಾಕದ್ದೀಪದ ಮಧ್ಯದಲ್ಲಿಜಂಬೂದ್ವೀಪ 
ಪ್ರಮಾಣವಾದ ಲಕ್ಷಯೋಜನದಷ್ಟುವಿಸ್ತಾರವಾಗಿರುವ ಶಾಕವೆಂಬ ಮಹಾವೃಕ್ಷವದೆ. 
ಶಾಕದ್ದೀಪದಲ್ಲಿಪುಣ್ಯಪ್ರದವಾದ ದೇಶವಿದೆ. ಅಲ್ಲಿಶಂಕರನು ಪೂಜಿಸಲ್ಪಡುತ್ತಾನೆ. 


ತತ್ರ ಗಚ್ಛಂತಿ ಸಿದ್ದಾಶ್ನ ಚಾರಣಾ ದೈವತಾನಿ ಚ । 
ಧಾರ್ಮಿಕಾಶ್ಚ ಪ್ರಜಾ ರಾಜಂಶ್ಚತ್ವಾರೋರತೀವ ಭಾರತ 12೭ 


ಎಲೈ ಭಾರತನೇ, ಅಲ್ಲಿಗೆ ಸಿದ್ಧರೂ, ಚಾರಣರೂ ಮತ್ತು ದೇವತೆಗಳೂ 
ಹೋಗುತ್ತಾರೆ. ಎಲೈ ರಾಜನೇ, ನಾಲ್ಕು ರೀತಿಯ ಪ್ರಜೆಗಳೂ ಅಲ್ಲಿ ಪರಮ 
ಧಾರ್ಮಿಕರಾಗಿರುತ್ತಾರೆ. 


ವರ್ಣಾಃ ಸಕರ್ಮನಿರತಾ ನ ಚ ಸ್ಟೇನೋಂತ್ರ ದೃಶ್ಯತೇ । 
ದೀರ್ಫಾಯುಷೋ ಮಹಾರಾಜ ಜರಾಮೃತ್ಯುವಿವರ್ಜಿತಾಃ 11೨೮॥।॥ 


ವರ್ಣಗಳು ತಮ್ಮ ತಮ್ಮ ಕರ್ಮಗಳಲ್ಲಿ ನಿರತವಾಗಿರುತ್ತವೆ. ಇಲ್ಲಿ ಚೋರರು 
ಇರುವುದಿಲ್ಲ. ಮಹಾರಾಜನೇ, ಪ್ರಜೆಗಳು ಜರಾಮೃತ್ಯುವಿವರ್ಜಿತರಾಗಿ ದೀರ್ಪವಾದ 
ಆಯುಸನ್ನು ಹೊಂದಿರುತ್ತಾರೆ. 


ಪ್ರಜಾಸ್ತತ್ರ ವಿವರ್ಧಂತೇ ವರ್ಷಾಸ್ಥಿವ ಸಮುದ್ರಗಾಃ । 

ನದ್ಯಃ ಪುಣ್ಯಜಲಾಸ್ತತ್ರ ಗಂಗಾ ಚ ಬಹುಧಾಗತಿ: 11೨೯॥ 

ಅಲ್ಲಿ ಪ್ರಜೆಗಳು ಮಳೆಗಾಲದ ನದಿಗಳಂತೆ ಅಭಿವೃದ್ಧಿಯನ್ನು ಹೊಂದುತ್ತಾರೆ. 
ನದಿಗಳಲ್ಲಿಪವಿತ್ರವಾದ ಜಲವಿದೆ. ಗಂಗೆಯು ಅನೇಕ ವಿಧವಾಗಿ ಅಲ್ಲಿಹರಿಯುತ್ತಾಳೆ. 

ಸುಕುಮಾರೀ ಕುಮಾರೀ ಚ ಸೀತಾ ಕಾವೇರಕಾ ತಥಾ | 

ಮಹಾನದೀ ಚ ಕೌರವ್ಯ ತಥಾ ಮಣಿಜಲಾ ನದೀ । 

ಇಕ್ದುವರ್ಧನಿಕಾ ಚೈವ ತಥಾ ಭರತಸತ್ತಮ 11೩೦1 


ಭೂಮಿಪರ್ವ -91- 


ಎಲ್ಫೆ ಭರತಸತ್ತಮನೇ, ಸುಕುಮಾರೀ, ಕುಮಾರೀ, ಸೀತಾ, ಕಾವೇರಿಕಾ, 
ಮಹಾನದೀ, ಮಣಿಜಲಾ, ಇಕ್ಬುವರ್ಧನಿಕಾ ಇವೆಲ್ಲವೂ ಗಂಗೆಯ ಕವಲುಗಳೇ ಆಗಿವೆ. 

ತತ್ರ ಪ್ರವೃತ್ತಾಃ ಪುಣ್ಯೋದಾ ನದ್ಯಃ ಕುರುಕುಲೋದ್ದಹ । 

ಸಹಸ್ರಾಣಾಂ ಶತಾನ್ಯೇವ ಯತೋ ವರ್ಷತಿ ವಾಸವಃ 11೩೧॥ 

ಎಲ್ಫೆ ಕುರುಕುಲೋದ್ವಹನೇ. ಅವುಗಳಿಂದ ಪವಿತ್ರವಾದ ನೀರನ್ನು ಹೊಂದಿದ 
ಲಕ್ಷಾಂತರ ನದಿಗಳು ಉಂಟಾಗುತ್ತವೆ. ಇಂದ್ರನು ಅವುಗಳಿಂದ ನೀರನ್ನು ತೆಗೆದುಕೊಂಡು 
ಮಳೆಯನ್ನುಸುರಿಸುತ್ತಾನೆ. 

ನ ತಾಸಾಂ ನಾಮಧೇಯಾನಿ ಪರಿಮಾಣಂ ತಥೈವ ಚ । 

ಶಕ್ಯತೇ ಪರಿಸಂಖ್ಯಾತುಂ ಪುಣ್ಯಾಸ್ತಾ ಹಿ ಸರಿದ್ದರಾಃ 11೩೨11 

ಆ ನದಿಗಳಿಗೆ ಹೆಸರನ್ನಾಗಲೀ, ಅವುಗಳ ಪರಿಮಾಣವನ್ನಾಗಲೀ ಹೇಳಲು 
ಸಾಧ್ಯವಾಗುವುದಿಲ್ಲ. ಅವುಗಳನ್ನು ಎಣಿಸಲೂ ಸಾಧ್ಯವಾಗುವುದಿಲ್ಲ. ಎಲ್ಲವೂ 
ಪವಿತ್ರವಾದ ಶ್ರೇಷ್ಠವಾದ ನದಿಗಳಷ್ಟೆ! 

ತತ್ರ ಪುಣ್ಯಾ ಜನಪದಾಶ್ಚತ್ವಾರೋ ಲೋಕಸಮೃತಾಃ | 

ಮಗಾಶ್ಚ ಮಶಕಾಶ್ಚೆವ ಮಾನಸಾ ಮಂದಗಾಸ್ತಥಾ AA 

ಅಲ್ಲಿ ಪುಣ್ಯಪ್ರದವಾದ, ಲೋಕಸಮ್ಮತವಾದ ಮಗ, ಮಶಕ, ಮಾನಸ ಮತ್ತು 
ಮಂದಗ ಎಂಬ ನಾಲ್ಕು ದೇಶಗಳಿವೆ. 

ಮಗಾ ಬ್ರಾಹ್ಮಣಭೂಯಿಷ್ಠಾಃ ಸಕರ್ಮನಿರತಾ ನೃಪ । 

ಮಶಕೇಷು ತು ರಾಜನ್ಯಾ ಧಾರ್ಮಿಕಾಃ ಸರ್ವಕಾಮದಾಃ 

ಎಲೈ ರಾಜನೇ, ಮಗದೇಶವು ತಮ್ಮ ಕರ್ಮದಲ್ಲಿ ನಿರತರಾದ ಬ್ರಾಹ್ಮಣರಿಂದ 
ಬಹಳವಾಗಿ ತುಂಬಿದೆ. ಮಶಕ ದೇಶದಲ್ಲಿ ಧಾರ್ಮಿಕರೂ, ಕೇಳುವ ಎಲ್ಲವನ್ನೂ 
ಕೊಡುವವರೂ ಆದ ರಾಜರಿದ್ದಾರೆ. 


11೩೪। 


ಮಾನಸೇಷು ಮಹಾರಾಜ ವೈಶ್ಯಾಃ ಕರ್ಮೋಪಜೀವಿನಃ । 
ಸರ್ವಕಾಮಸಮಾಯುಕ್ತಾ: ಶೂರಾ ಧರ್ಮಾರ್ಥನಿಶ್ಚಿತಾಃ ! 


ಶೂದ್ರಾಸ್ತು ಮಂದಗೇ ನಿತ್ಯಂ ಪುರುಷಾ ಧರ್ಮಶೀಲಿನ: 11೩೫ 


-90- ಮಹಾಭಾರತ ಭೀಷ್ಮಪರ್ವ 


ಶಾಕೋ ನಾಮ ಮಹಾರಾಜ ತಸ್ಕ ದ್ವೀಪಸ್ಯ ಮಧ್ಯಗಃ I 
ತತ್ರ ಪುಣ್ಯಾ ಜನಪದಾಃ ಪೂಜ್ಯತೇ ತತ್ರ ಶಂಕರಃ 2೬ 


ಎಲೈ ಮಹಾರಾಜನೇ, ಈ ವರ್ಷಗಳು ಆ ಪರ್ವತಗಳ ದೀರ್ಥತೆ ಮತ್ತು ಪ್ರಸತೆಗೆ 
ಅನುಗುಣವಾಗಿ ಅವುಗಳನ್ನುಸುತ್ತಿಕೊಂಡಿವೆ. ಶಾಕದ್ದೀಪದ ಮಧ್ಯದಲ್ಲಿಜಂಬೂದ್ವೀಪ 
ಪ್ರಮಾಣವಾದ ಲಕ್ಷಯೋಜನದಷ್ಟುವಿಸ್ತಾರವಾಗಿರುವ ಶಾಕವೆಂಬ ಮಹಾವೃಕ್ತವಿದೆ. 
ಶಾಕದ್ದೀಪದಲ್ಲಿಪುಣ್ಯಪ್ರದವಾದ ದೇಶವಿದೆ. ಅಲ್ಲಿಶಂಕರನು ಪೂಜಿಸಲ್ಪಡುತ್ತಾನೆ. 


ತತ್ರ ಗಚ್ಛಂತಿ ಸಿದ್ಧಾಶ್ಚ ಚಾರಣಾ ದೈವತಾನಿ ಚ । 
ಧಾರ್ಮಿಕಾಶ್ಚ ಪ್ರಜಾ ರಾಜಂಶ್ಚತ್ವಾರೋರ5ತೀವ ಭಾರತ 11೨೭! 


ಎಲೈ ಭಾರತನೇ, ಅಲ್ಲಿಗೆ ಸಿದ್ಧರೂ, ಚಾರಣರೂ ಮತ್ತು ದೇವತೆಗಳೂ 
ಹೋಗುತ್ತಾರೆ. ಎಲೈ ರಾಜನೇ, ನಾಲ್ಕು ರೀತಿಯ ಪ್ರಜೆಗಳೂ ಅಲ್ಲಿ ಪರಮ 
ಧಾರ್ಮಿಕರಾಗಿರುತ್ತಾರೆ. 


ವರ್ಣಾಃ ಸ್ವಕರ್ಮನಿರತಾ ನ ಚ ಸ್ತೇನೋತತ್ರ ದೃಶ್ಯತೇ । 


೨ 
ದೀರ್ಫಾಯುಷೋ ಮಹಾರಾಜ ಜರಾಮೃತ್ಯುವಿವರ್ಜಿತಾಃ 12೮ 
ವರ್ಣಗಳು ತಮ್ಮ ತಮ್ಮ ಕರ್ಮಗಳಲ್ಲಿ ನಿರತವಾಗಿರುತ್ತವೆ. ಇಲ್ಲಿ ಚೋರರು 


ಇರುವುದಿಲ್ಲ. ಮಹಾರಾಜನೇ, ಪ್ರಜೆಗಳು ಜರಾಮೃತ್ಯುವಿವರ್ಜಿತರಾಗಿ ದೀರಘ್ಫವಾದ 
ಆಯುಸ್ಸನ್ನು ಹೊಂದಿರುತ್ತಾರೆ. 


ಪ್ರಜಾಸ್ತತ್ರ ವಿವರ್ಧಂತೇ ವರ್ಹಾಸ್ಸಿವ ಸಮುದ್ರಗಾಃ । 

ನದ್ಯ: ಪುಣ್ಯಜಲಾಸ್ತತ್ರ ಗಂಗಾ ಚ ಬಹುಧಾಗತಿ: (1೨೯ 

ಅಲ್ಲಿ ಪ್ರಜೆಗಳು ಮಳೆಗಾಲದ ನದಿಗಳಂತೆ ಅಭಿವೃದ್ಧಿಯನ್ನು ಹೊಂದುತ್ತಾರೆ. 
ನದಿಗಳಲ್ಲಿಪವಿತ್ರವಾದ ಜಲವಿದೆ. ಗಂಗೆಯು ಅನೇಕ ವಿಧವಾಗಿ ಅಲ್ಲಿ ಹರಿಯುತ್ತಾಳೆ. 

ಸುಕುಮಾರೀ ಕುಮಾರೀ ಚ ಸೀತಾ ಕಾವೇರಕಾ ತಥಾ । 


ಮಹಾನದೀ ಚ ಕೌರವ್ಯ ತಥಾ ಮಣಿಜಲಾ ನದೀ । 
ಇಕ್ಬುವರ್ಧನಿಕಾ ಚೈವ ತಥಾ ಭರತಸತ್ತಮ 11೩೦ 


ಭೂಮಿಪರ್ವ -91- 


ಎಲೈ ಭರತಸತ್ತಮನೇ, ಸುಕುಮಾರೀ, ಕುಮಾರೀ, ಸೀತಾ, ಕಾವೇರಿಕಾ, 
ಮಹಾನದೀ, ಮಣಿಜಲಾ, ಇಕುವರ್ಧನಿಕಾ ಇವೆಲ್ಲವೂ ಗಂಗೆಯ ಕವಲುಗಳೇ ಆಗಿವೆ. 

ತತ್ರ ಪ್ರವೃತ್ತಾಃ ಪುಣ್ಯೋದಾ ನದ್ಯಃ ಕುರುಕುಲೋದ್ದಹ । 

ಸಹಸ್ರಾಣಾಂ ಶತಾನ್ಯೇವ ಯತೋ ವರ್ಷತಿ ವಾಸವ: 1೩೧॥ 

ಎಲ್ಫೆ ಕುರುಕುಲೋದ್ವಹನೇ, ಅವುಗಳಿಂದ ಪವಿತ್ರವಾದ ನೀರನ್ನು ಹೊಂದಿದ 
ಲಕ್ಷಾಂತರ ನದಿಗಳು ಉಂಟಾಗುತ್ತವೆ. ಇಂದ್ರನು ಅವುಗಳಿಂದ ನೀರನ್ನುತೆಗೆದುಕೊಂಡು 
ಮಳೆಯನ್ನುಸುರಿಸುತ್ತಾನೆ. 

ನ ತಾಸಾಂ ನಾಮಧೇಯಾನಿ ಪರಿಮಾಣಂ ತಥೈವ ಚ । 

ಶಕ್ಯತೇ ಪರಿಸಂಖ್ಯಾತುಂ ಪುಣ್ಯಾಸ್ತಾ ಹಿ ಸರಿದ್ದರಾಃ ॥1೩೨॥॥ 

ಆ ನದಿಗಳಿಗೆ ಹೆಸರನ್ನಾಗಲೀ, ಅವುಗಳ ಪರಿಮಾಣವನ್ನಾಗಲೀ ಹೇಳಲು 
ಸಾಧ್ಯವಾಗುವುದಿಲ್ಲ. ಅವುಗಳನ್ನು ಎಣಿಸಲೂ ಸಾಧ್ಯವಾಗುವುದಿಲ್ಲ. ಎಲ್ಲವೂ 
ಪವಿತ್ರವಾದ ಶ್ರೇಷ್ಠವಾದ ನದಿಗಳಷ್ಟೆ! 

ತತ್ರ ಪುಣ್ಯಾ ಜನಪದಾಶ್ನತ್ನಾರೋ ಲೋಕಸಮೃತಾಃ | 

ಮಗಾಶ್ಚ ಮಶಕಾಶ್ಚೆವ ಮಾನಸಾ ಮಂದಗಾಸ್ತಥಾ 11೩೩1! 

ಅಲ್ಲಿ ಪುಣ್ಯಪ್ರದವಾದ, ಲೋಕಸಮೃತವಾದ ಮಗ, ಮಶಕ, ಮಾನಸ ಮತ್ತು 
ಮಂದಗ ಎಂಬ ನಾಲ್ಕುದೇಶಗಳಿವೆ. 

ಮಗಾ ಬ್ರಾಹ್ಗಣಭೂಯಿಷ್ಟಾಃ ಸ್ವಕರ್ಮನಿರತಾ ನೃಪ । 

ಮಶಕೇಷು ತು ರಾಜನ್ಯಾ ಧಾರ್ಮಿಕಾಃ ಸರ್ವಕಾಮದಾ: 

ಎಲೈ ರಾಜನೇ, ಮಗದೇಶವು ತಮ್ಮ ಕರ್ಮದಲ್ಲಿ ನಿರತರಾದ ಬ್ರಾಹ್ಮಣರಿಂದ 
ಬಹಳವಾಗಿ ತುಂಬಿದೆ. ಮಶಕ ದೇಶದಲ್ಲಿ ಧಾರ್ಮಿಕರೂ, ಕೇಳುವ ಎಲ್ಲವನ್ನೂ 
ಕೊಡುವವರೂ ಆದ ರಾಜರಿದ್ದಾರೆ. 


HAH 


ಮಾನಸೇಷು ಮಹಾರಾಜ ವೈಶ್ಯಾ: ಕರ್ಮೋಪಜೀವಿನ: | 
ಸರ್ವಕಾಮಸಮಾಯುತ್ತಾಃ ಶೂರಾ ಧರ್ಮಾರ್ಥನಿಶ್ಚಿತಾ: ! 


ಶೂದ್ರಾಸ್ತು ಮಂದಗೇ ನಿತ್ಯಂ ಪುರುಷಾ ಧರ್ಮಶೀಲಿನ: 11೩೫1! 


-92- ಮಹಾಭಾರತ ಭೀಷ್ಮಪರ್ವ 


ಎಲೈ ಮಹಾರಾಜನೇ, ಮಾನಸ ದೇಶದಲ್ಲಿಕುಶಲಕರ್ಮಗಳಿಂದ ಜೀವಿಸುವ, 
ಸರ್ವಸಮೃದ್ಧಿಯಿಂದ ಕೂಡಿದ, ಧರ್ಮಾರ್ಥನಿಶ್ಚಯವುಳ್ಳ ಶೂರರಾದ ವೈಶ್ಯರಿದ್ದಾರೆ. 
ಮಂದಗ ದೇಶದಲ್ಲಿನಿತ್ಯವೂ ಧರ್ಮಶೀಲರಾದ ಶೂದ್ರರು ಇರುತ್ತಾರೆ. 


ನ ತತ್ರ ರಾಜಾ ರಾಜೇಂದ್ರ ನ ದಂಡೋ ನ ಚ ದಂಡಿಕಾಃ | 
ಸ್ವಧರ್ಮೇಣೈವ ಧರ್ಮಂಚತೇ ರಕ್ಷ $೦3 ಪರಸ್ಪರಮ್‌ HAL 


ಎಲೈ ರಾಜೇಂದ್ರನೇ, ಅಲ್ಲಿ ರಾಜನಾಗಲೀ, ಅಥವಾ ದಂಡವನ್ನು ವಿಧಿಸುವ 
ಅಧಿಕಾರಿಯಾಗಲೀ ಇರುವುದಿಲ್ಲ. ಪ್ರಜೆಗಳು ತಮ್ಮ ತಮ್ಮ ಧರ್ಮಗಳಿಂದಲೇ 
ಪರಸ್ಪರವಾಗಿ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಾರೆ. 


ಏತಾವದೇವ ಶಕ್ಕಂ ತು ತಸ್ಮಿನ್‌ ದ್ವೀಪೇ ಪ್ರಭಾಷಿತುಮ್‌ । 
ಏತಾವದೇವ ಶ್ರೋತವ್ಯಂ ಶಾಕದ್ವೀಪೇ ಮಹೌಜಸಿ WALI 


ಶಾಕದ್ವೀಪದಲ್ಲಿ ಇಷ್ಟು ಮಾತ್ರ ಹೇಳಲು ಸಾಧ್ಯ. ಮಹಾಸಾಮರ್ಥ್ಯವುಳ್ಳೆ 
ಶಾಕದ್ವೀಪದ ವಿಷಯದಲ್ಲಿಇಷ್ಟನ್ನುಮಾತ್ರ ಕೇಳಲು ಸಾಧ್ಯ. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ದ್ವಾದಶೋ:ಧ್ಯಾಯಃ || 
॥ ಭೂಮಿಪರ್ವಣಿ ಪ್ರಥಮೋ?ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ಹನ್ನೆ ನರಡನೆಯ ಅಧ್ಯಾಯ ಮುಗಿಯಿತು. 
La ರ 
ಹದಿಮೂರನೆಯ ಅಧ್ಯಾಯ 
ಕ್ರೌಂಚಾದಿ ದ್ವೀಪ ವರ್ಣನೆ. 
ಸಂಜಯ; 
ಉತ್ತರೇಷು ತು ಕೌರವ್ಯ ದ್ವೀಪೇಷು ಶ್ರೂಯತೇ ಕಥಾ ॥ 
ಯಥಾಶ್ರುತಂ ಮಹಾರಾಜ ಬ್ರುವತಸ್ತನಿಬೋಧ ಮೇ el 


ಸಂಜಯ- ಎಲೈ ಕೌರವ್ಯ (ನೇ, ಮಹಾರಾಜನೇ, ಉತ್ತರ ದ್ವೀಪಗಳಲ್ಲಿ ಅನೇಕ 
ಕಥೆಗಳು ಕೇಳಿ ಬರುತ್ತವೆ. ನಾನು ಕೇಳಿದಂತೆ ಹೇಳುತ್ತೇನೆ. ಅದನ್ನು ಆಲಿಸು. | 


ಭೂಮಿಪರ್ವ -93- 


ಫೃತತೋಯಃ ಸಮುದ್ರೋತತ್ರ ದಧಿಮಂಡೋದಕೋತಪರ: । 
ಸುರೋದಃ ಸಾಗರಶ್ಷೆವ ತಥಾನ್ಯೋ ಧರ್ಮಸಾಗರ: 11೨।1 


ಫೃತ ಸಮುದ್ರ, ದಧಿಮಂಡೋದಕ ಸಮುದ್ರ, ಸುರೋದ ಹಾಗೆಯೇ 
ಧರ್ಮಸಾಗರ ಈ ಸಮುದ್ರಗಳು ಇವೆ. 


ಪರಸ್ಪರೇಣ ದ್ವಿಗುಣಾಃ ಸರ್ವೇ ದ್ವೀಪಾ ನರಾಧಿಪ । 
ಸರ್ವತಶ್ಚ ಮಹಾರಾಜ ಪರ್ವತ್ರೈಃ ಪರಿವಾರಿತಾಃ 11೩11 


ಎಲೈ ನರಾಧಿಪನೇ, ಮಹಾರಾಜನೇ, ಈ ಎಲ್ಲ ದ್ವೀಪಗಳು ಕ್ರಮವಾಗಿ 


ದ್ವಿಗುಣವಾದ ವಿಸ್ತಾರವನ್ನು ಹೊಂದಿವೆ ಮತ್ತು ಎಲ್ಲ ದ್ವೀಪಗಳೂ ಪರ್ವತಗಳಿಂದ 
ತುಂಬಿವೆ. 
ಇಕ್ಲೂದಶ್ವ ಸುರೋದಶ್ಚ ಸರ್ಪಿಃ ಕ್ಲೀರೋದಧಿಸ್ತದಾ । 
ದಧಿಮಂಡೋದರಧಿಶ್ಚಾನ್ಯ: ಶುದ್ಧೋದಧಿರಥೋ ಮಹಾನ್‌ UT 
ಇಕ್ಸುರಸೋದ, ಸುರೋದ, ಫೃತೋದ, ಕ್ಷೀರೋದ, ದಧಿಮಂಡೋದ ಮತ್ತು 
ಶುದ್ಧೋದ ಎಂಬ ಸಮುದ್ರಗಳು ಕ್ರಮವಾಗಿ ಇವೆ (ಭಾಗವತ ತಾತ್ಸರ್ಯದಲ್ಲಿ 
ಹೇಳಿರುವಂತೆ ಇಲ್ಲಿ ಕ್ಷೀರೋದ ಎಂದರೆ ಸಿಹಿಯಾದ ಮೊಸರಿನ ಸಮುದ್ರ, ದಧಿ 
ಮಂಡೋದವೆಂದರೆ ಮೊಸರಿನಂತೆ ಗಟ್ಟಿಯಾದ ಹಾಲಿನ ಸಮುದ್ರ). 


ಗೌರಸ್ತು ಮಧ್ಯಮೇ ದ್ವೀಪೇ ಗಿರಿರ್ಮಾನಃಶಿಲೋ ಮಹಾನ್‌ । 

ಪರ್ವತಃ ಪಶ್ಚಿಮಃ ಕೃಷ್ಣೋ ನಾರಾಯಣನಿಭೋ ನೃಪ 11೫1 

ಈ ಸಪ್ತದ್ವೀಪಗಳ ಮಧ್ಯದಲ್ಲಿರುವ ಕ್ರೌಂಚದ್ದೀಪದಲ್ಲಿ ಪೂರ್ವಭಾಗದಲ್ಲಿ 
ಮಾನಃಶಿಲ ಎಂಬ ಹೆಸರಿನ ಗೌರ ವರ್ಣದ ಒಂದು ಪರ್ವತವಿದೆ. ಅದೇ ದ್ವೀಪದ 
ಪಶ್ಚಿಮ ಭಾಗದಲ್ಲಿನಾರಾಯಣನ ಕಾಂತಿಯನ್ನುಹೊಂದಿದ ಕೃಷ್ಣಎಂಬ ಪರ್ವತವಿದೆ. 


-92- ಮಹಾಭಾರತ ಭೀಷ್ಮಪರ್ವ 


ಎಲೈ ಮಹಾರಾಜನೇ, ಮಾನಸ ದೇಶದಲ್ಲಿಕುಶಲಕರ್ಮಗಳಿಂದ ಜೀವಿಸುವ, 
ಸರ್ವಸಮೃದ್ಧಿಯಿಂದ ಕೂಡಿದ, ಧರ್ಮಾರ್ಥನಿಶ್ಚಯವುಳ್ಳ ಶೂರರಾದ ವೈಶ್ಯರಿದ್ದಾರೆ. 
ಮಂದಗ ದೇಶದಲ್ಲಿನಿತ್ಯವೂ ಧರ್ಮಶೀಲರಾದ ಶೂದ್ರರು ಇರುತ್ತಾರೆ. 

ನ ತತ್ರ ರಾಜಾ ರಾಜೇಂದ್ರ ನ ದಂಡೋ ನ ಚ ದಂಡಿಕಾಃ । 

ಸ್ಹಧರ್ಮೇಣೈವ ಧರ್ಮಂ ಚ ತೇ ರಕ್ಷ್ಯಂತಿ ಪರಸ್ಪರಮ್‌ HAL 


ಎಲೈ ರಾಜೇಂದ್ರನೇ, ಅಲ್ಲಿ ರಾಜನಾಗಲೀ, ಅಥವಾ ದಂಡವನ್ನು ವಿಧಿಸುವ 


ಅಧಿಕಾರಿಯಾಗಲೀ ಇರುವುದಿಲ್ಲ. ಪ್ರಜೆಗಳು ತಮ್ಮ ತಮ್ಮ ಧರ್ಮಗಳಿಂದಲೇ 
ಪರಸ್ಪರವಾಗಿ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಾರೆ. 


ಏತಾವದೇವ ಶಕ್ಕಂ ತು ತಸ್ಮಿನ್‌ ದ್ವೀಪೇ ಪ್ರಭಾಷಿತುಮ್‌ । 
ಏತಾವದೇವ ಶ್ರೋತವ್ಯಂ ಶಾಕದ್ದೀಪೇ ಮಹೌಜಸಿ 11೩೭1 


ಶಾಕದ್ವೀಪದಲ್ಲಿ ಇಷ್ಟು ಮಾತ್ರ ಹೇಳಲು ಸಾಧ್ಯ. ಮಹಾಸಾಮರ್ಥ್ಯವುಳ್ಳ 
ಶಾಕದ್ದೀಪದ ವಿಷಯದಲ್ಲಿ ಇಷ್ಟನ್ನು ಮಾತ್ರ ಕೇಳಲು ಸಾಧ್ಯ. 
u ಇತಿ ಶ್ರೀಮನ್ಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಭೀಷ್ಮಪರ್ವಣಿ ದ್ವಾದಶೋ:ಧ್ಯಾಯಃ ॥ 
॥ ಭೂಮಿಪರ್ವಣಿ ಪ್ರಥಮೋ ೇ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಹನ್ನೆರಡನೆಯ ಅಧ್ಯಾಯ ಮುಗಿಯಿತು. 
LS ೯8 
ಹದಿಮೂರನೆಯ ಅಧ್ಯಾಯ 
ಕ್ರೌಂಚಾದಿ ದ್ವೀಪ ವರ್ಣನೆ. 
ಸಂಜಯಃ 
ಉತ್ತರೇಷು ತು ಕೌರವ್ಯ ದ್ವೀಪೇಷು ಶ್ರೂಯತೇ ಕಥಾ । 
ಯಥಾಶ್ರುತಂ ಮಹಾರಾಜ ಬ್ರುವತಸ್ತನಿಬೋಧ ಮೇ mol 


ಸಂಜಯ- ಎಲ್ಫೆ ಕೌರವ್ಯನೇ, ಮಹಾರಾಜನೇ, ಉತ್ತರ ದ್ವೀಪಗಳಲ್ಲಿ ಅನೇಕ 
ಕಥೆಗಳು ಕೇಳಿ ಬರುತ್ತವೆ. ನಾನು ಕೇಳಿದಂತೆ ಹೇಳುತ್ತೇನೆ. ಅದನ್ನು ಆಲಿಸು. 


ಭೂಮಿಪರ್ವ -93- 


ಫೃತತೋಯಃ ಸಮುದ್ರೋತತ್ರ ದಧಿಮಂಡೋದಕೋತಪರ: । 


ಸುರೋದಃ ಸಾಗರಕ್ಷೆವ ತಥಾನ್ಯೋ ಧರ್ಮಸಾಗರ: ETT 

ಘೃತ ಸಮುದ್ರ, ದಧಿಮಂಡೋದಕ ಸಮುದ್ರ, ಸುರೋದ ಹಾಗೆಯೇ 
ಧರ್ಮಸಾಗರ ಈ ಸಮುದ್ರಗಳು ಇವೆ. 

ಪರಸ್ಪರೇಣ ದ್ವಿಗುಣಾ: ಸರ್ವೇ ದ್ವೀಪಾ ನರಾಧಿಪ । 

ಸರ್ವತಶ್ಚ ಮಹಾರಾಜ ಪರ್ವತ್ರಃ ಪರಿವಾರಿತಾಃ 11೩11 


ಎಲ್ಫೈ ನರಾಧಿಪನೇ, ಮಹಾರಾಜನೇ, ಈ ಎಲ್ಲ ದ್ವೀಪಗಳು ಕ್ರಮವಾಗಿ 
ದ್ವಿಗುಣವಾದ ವಿಸ್ತಾರವನ್ನು ಹೊಂದಿವೆ ಮತ್ತು ಎಲ್ಲ ದ್ವೀಪಗಳೂ ಪರ್ವತಗಳಿಂದ 
ತುಂಬಿವೆ. 

ಇಕ್ಬೂದಶ್ಚ ಸುರೋದಶ್ಚ ಸರ್ಪಿಃ ಕ್ಲೀರೋದಧಿಸ್ತದಾ । 

ದಧಿಮಂಡೋದಧಿಶ್ಚಾನ್ಯ: ಶುದ್ಧೋದಧಿರಥೋ ಮಹಾನ್‌ Vu 

ಇಕ್ಷುರಸೋದ, ಸುರೋದ, ಫೃತೋದ, ಕ್ಷೀರೋದ, ದಧಿಮಂಡೋದ ಮತ್ತು 
ಶುದ್ಧೋದ ಎಂಬ ಸಮುದ್ರಗಳು ಕ್ರಮವಾಗಿ ಇವೆ (ಭಾಗವತ ತಾತ್ಸರ್ಯದಲ್ಲಿ 
ಹೇಳಿರುವಂತೆ ಇಲ್ಲಿಕ್ಷೀರೋದ ಎಂದರೆ ಸಿಹಿಯಾದ ಮೊಸರಿನ ಸಮುದ್ರ, ದಧಿ 
ಮಂಡೋದವೆಂದರೆ ಮೊಸರಿನಂತೆ ಗಟ್ಟಿಯಾದ ಹಾಲಿನ ಸಮುದ್ರ). 


ಗೌರಸ್ತು ಮಧ್ಯಮೇ ದ್ವೀಪೇ ಗಿರಿರ್ಮಾನಃಶಿಲೋ ಮಹಾನ್‌ । 

ಪರ್ವತಃ ಪಶ್ಚಿಮಃ ಕೃಷ್ಣೋ ನಾರಾಯಣನಿಭೋ ನೃಪ 11೫11 

ಈ ಸಪ್ತದ್ವೀಪಗಳ ಮಧ್ಯದಲ್ಲಿರುವ ಕ್ರೌಂಚದ್ದೀಪದಲ್ಲಿ ಪೂರ್ವಭಾಗದಲ್ಲಿ 
ಮಾನಃಶಿಲ ಎಂಬ ಹೆಸರಿನ ಗೌರ ವರ್ಣದ ಒಂದು ಪರ್ವತವಿದೆ. ಅದೇ ದ್ವೀಪದ 
ಪಶ್ಚಿಮ ಭಾಗದಲ್ಲಿನಾರಾಯಣನ ಕಾಂತಿಯನ್ನುಹೊಂದಿದ ಕೃಷ್ಣಎಂಬ ಪರ್ವತವಿದೆ. 

ತತ್ರ ರತ್ನಾನಿ ದಿವ್ಯಾನಿ ಸ್ವಯಂ ರಕ್ಷತಿ ಕೇಶವ: । 

ಪ್ರಜಾಪತಿಮುಪಾಸೀನಃ ಪ್ರಜಾನಾಂ ವಿದಧೇ ಸುಖಮ್‌ 1೬1 

ಅಲ್ಲಿ ಕೇಶವನು ಸ್ಪತಃ ದಿವ್ಯವಾದ ರತ್ನಗಳನ್ನು ರಕ್ಷಿಸುತ್ತಾನೆ. ಪ್ರಜಾಪತಿಗಳ 
ಸಮೀಪದಲ್ಲಿಕುಳಿತವನಾಗಿ ಪ್ರಜೆಗಳಿಗೆ ಸುಖವನ್ನು ಉಂಟುಮಾಡುತ್ತಾನೆ. 


-94- ಮಹಾಭಾರತ ಭೀಷ್ಮಪರ್ವ 


ಕುಶದ್ದೀಪೇ ಕುಶಸ್ತಂಭೋ ಮಧ್ಯೇ ಜನಪದಸ್ಯ ಹ । 
ಸಂಪೂಜ್ಯತೇ ಶಾಲ್ಕಲಿಶ್ಚ ದ್ವೀಪೇ ಶಾಲ್ಮಲಿಕೇ ನೃಪ 11೭! 


ಎಲೈ ರಾಜನೇ, ಕುಶದ್ದೀಪ ದೇಶದ ಮಧ್ಯದಲ್ಲಿಕುಶದ ಒಂದು ಪೊದೆ ಇದೆ. 
ಅದೂ ಮತ್ತು ಶಾಲ್ಮಲಿ ದ್ವೀಪದಲ್ಲಿ ಇರುವ ಶಾಲ್ಮಲಿ ವೃಕ್ಷವೂ ಪೂಜಿಸಲಡುತ್ತವೆ. 


ಕ್ರೌಂಚದ್ವೀಪೇ ಮಹಾಕ್ರೌಂಚೋ ಗಿರೀ ರತ್ನಚಯಾಕರ: | 
ಸಂಪೂಜ್ಯತೇ ಮಹಾರಾಜ ಚಾತುರ್ವರ್ಣೇನ ನಿತ್ಯದಾ ul 


ಎಲ್ಫೆ ಮಹಾರಾಜನೇ, ಕ್ರೌಂಚದ್ದೀಪದಲ್ಲಿ ರತ್ಸಸಮೂಹಗಳಿಗೆ ಆಶ್ರಯವಾದ 
ಕ್ರೌಂಚವೆಂಬ ಮಹಾಪರ್ವತವಿದೆ. ಅದು ಯಾವಾಗಲೂ ನಾಲ್ಕು ವರ್ಣದ 
ಪ್ರಜೆಗಳಿಂದ ಪೂಜಿಸಲ್ಪಡುತ್ತದೆ. 


ಗೋಮಂದಃ ಪರ್ವತೋ ರಾಜನ್‌ ಸುಮಹಾನ್‌ ಸರ್ವಧಾತುಮಾನ್‌ । 
ಯತ್ರ ನಿತ್ಯಂ ನಿವಸತಿ ಶ್ರೀಮಾನ್‌ ಕಮಲಲೋಚನಃ । 
ಮೋಕ್ಚಿಭಃ ಸಂಸ್ತುತೋ ನಿತ್ಯಂ ಪ್ರಭುರ್ನಾರಾಯಣೋ ಹರಿಃ al 


ಕುಶದ್ವೀಪದಲ್ಲಿಗೋಮಂದನೆಂಬ ಸರ್ವಧಾತುಗಳಿಂದ ಕೂಡಿದ ಇನ್ನೊಂದು 
ದೊಡ್ಡಪರ್ವತವಿದೆ. ಅಲ್ಲಿನಿತ್ಯವೂ ಸಂಪದ್ಯುಕ್ಸನಾದ, ಕಮಲನೇತ್ರನಾದ, ಪ್ರಭುವಾದ 
ನಾರಾಯಣನು ಮೋಕ್ಬಾರ್ಥಿಗಳಿಂದ ಯಾವಾಗಲೂ ಸ್ತೋತ್ರ ಮಾಡಲಡುತ್ತಾನೆ. 


ಕುಶದ್ದೀಪೇ ತು ರಾಜೇಂದ್ರ ಪರ್ವತೋ ವಿದ್ರುಮೈಶ್ಚಿತ: । 


ಟ್‌ 
ಸುಧಾಮಾ ನಾಮ ದುರ್ಧರ್ಪೋ ದ್ವಿತೀಯೋ ಹೈಮಪರ್ವತಃ ॥1೧೦॥ 
ಎಲೈ ರಾಜೇಂದ್ರನೇ, ಕುಶದ್ದೀಪದಲ್ಲಿಹವಳಗಳಿಂದ ತುಂಬಿದ ಸುಧಾಮ ಎಂಬ 
ಏರಲು ಅಸಾಧ್ಯವಾದ ಸುವರ್ಣಮಯವಾದ ಇನ್ನೊಂದು ಪರ್ವತವಿದೆ. 


ದ್ಯುತಿಮಾನ್ನಾಮ ಕೌರವ್ಯ ತೃತೀಯಃ ಕುಮುದೋ ಗಿರಿ: । 
ಚತುರ್ಥಃ ಪುಷ್ಪವಾನ್ನಾಮ ಪಂಚಮಸ್ತು ಕುಶೇಶಯಃ 11೧೧ 


ಎಲೈ ಕೌರವ್ಯನೇ, ಅಲ್ಲಿಯೇ ದ್ಯುತಿಮಾನ್‌ ಎಂಬ ಮೂರನೆಯ ಪರ್ವತವಿದೆ. 
ಅದಕ್ಕೆ ಕುಮುದ ಎಂದೂ ಹಸರು. ನಾಲ್ಕನೆಯ ಪರ್ವತವು ಪುಷ್ಪವಾನ್‌, ಐದನೆಯ 
ಪರ್ವತದ ಹೆಸರು ಕುಶೇಶಯ. 


ಭೂಮಿಪರ್ವ -95- 


ಷಷ್ನೋ ಹರಿಗಿರಿರ್ನಾಮ ಷಡೇತೇ ಪರ್ವತೋತ್ತಮಾಃ । 
ತೇಷಾಮಂತರವಿಷ್ಠಂಭೋ ದ್ವಿಗುಣಃ ಪ್ರತಿಭಾಗಶಃ 11೧೨1 


ಆರನೆಯದು ಹರಿಗಿರಿ ಎಂಬ ಪರ್ವತ. ಈ ಆರು ಪರ್ವತಗಳು 
ಕುಶದ್ದೀಪದಲ್ಲಿರುವ ಶ್ರೇಷ್ಠವಾದ ಪರ್ವತಗಳು. ಆ ಪರ್ವತದ ಮಧ್ಯಭಾಗದ 
ವಿಸ್ತಾರವು ಹಿಂದಿನ ಪರ್ವತದ ಎರಡರಷ್ಟಿದೆ. 


ಔದ್ದಿದಂ ಪ್ರಥಮಂ ವರ್ಷಂ ದ್ವಿತೀಯಂ ವೇಣುಮಂಡಲಮ್‌ । 
ತೃತೀಯಂ ವೈ ರಥಾಕಾರಂ ಚತುರ್ಥಂ ಪಾಲನಂ ಸ್ಥ ಕೃತಮ್‌ 11೧೩ 


ಧೃತಿಮತ್‌ ಪಂಚಕಂ ವರ್ಷಂ ಷಷ್ಠಂ ವರ್ಷಂ ಪ್ರಭಾಕರಮ್‌ । 

ಸಪ್ತಮಂ ಕಾಪಿಲಂ ವರ್ಷಂ ಸಪೈತೇ ವರ್ಷಪುಂಜಕಾಃ 11೧೪॥ 

ಆ ಕುಶದ್ವೀಪದಲ್ಲಿ ಔದ್ಧಿದ ಎಂಬುದು ಮೊದಲನೆಯ ವರ್ಷ, ವೇಣುಮಂಡಲ 
ಎಂಬುದು ಎರಡನೆಯದು, ರಥಾಕಾರ ಎಂಬುದು ಮೂರನೆಯದು, ಪಾಲನ 


ಎಂಬುದು ನಾಲ್ಕನೆಯದು, ಧೃತಿಮತ್‌ ಎಂಬುದು ಐದನೆಯದು, ಪ್ರಭಾಕರ ಎಂಬುದು 
ಆರನೆಯ ವರ್ಷ, ಕಾಪಿಲ ಎಂಬುದು ಏಳನೆಯ ವರ್ಷ. ಇವು ಅಲ್ಲಿರುವ ವರ್ಷ 


ಸಮೂಹಗಳು. 
ಏತೇಷು ದೇವಗಂಧರ್ವಾಃ ಪ್ರಜಾಶ್ಚ ಜಗತೀಶ್ನರ । 
ವಿಹರಂತಿ ರಮಂತೇ ಚ ನ ತೇಷು ಮ್ರಿಯತೇ ಜನಃ 11೧೫॥ 
ಎಲ್ಫೆ ರಾಜೇಂದ್ರನೇ, ಈ ವರ್ಷಗಳಲ್ಲಿ ದೇವ-ಗಂಧರ್ವರು ಮತ್ತು ಉಳಿದ 
ಪ್ರಜೆಗಳು ವಿಹಾರವನ್ನುಮಾಡಿ ಸಂತೋಷಪಡುತ್ತಾರೆ. ಅಲ್ಲಿಯಾರೂ ಮರಣವನ್ನು 
ಹೊಂದುವುದಿಲ್ಲ. 
ನ ತೇಷು ದಸ್ಯವಃ ಸಂತಿ ಮ್ಲೇಚ್ಛಚಾತ್ಯೋರಪಿ ವಾ ನೃಪ । 
ಗೌರಪ್ರಾಯೋ ಜನಃ ಸರ್ವ: ಸುಕುಮಾರಾಶ್ಚ ಪಾರ್ಥಿವ 11೧೬ 
ಎಲ್ಫೆ ರಾಜನೇ, ಅಲ್ಲಿ ಕಳ್ಳರು ಇರುವುದಿಲ್ಲ. ಮ್ಲೇಚ್ಛಜಾತಿಯ ಜನರೂ 
ಇರುವುದಿಲ್ಲ. ಎಲೈ ಪಾರ್ಥಿವನೇ, ಅಲ್ಲಿರುವ ಜನರೆಲ್ಲರೂ ಪ್ರಾಯಃ ಬಿಳಿಯ 
ಬಣ್ಣದವರಾಗಿದ್ದುಕೋಮಲ ಶರೀರವುಳ್ಳವರಾಗಿರುತ್ತಾರೆ. 


-96- ಮಹಾಭಾರತ ಭೀಷ್ಮಪರ್ವ 


ಅವಶಿಷ್ಟೇಷು ವರ್ಷೇಷು ವಕ್ಚ್ಯಾಮಿ ಮನುಜೇಶ್ಚರ । 
ಯಥಾಶ್ರುತಂ ಮಹಾರಾಜ ತದವ್ಯಗ್ರಮನಾಃ ಶೃಣು 10೭1 


ಎಲೈ ಮನುಜೇಶ್ವರನೇ, ಉಳಿದ ದ್ವೀಪಗಳ ವಿಷಯದಲ್ಲಿ ನಾನು ಕೇಳಿದಂತೆ 
ಹೇಳುವೆನು. ಎಲೈ ಮಹಾರಾಜನೇ, ಸಮಾಧಾನಚಿತ್ತದಿಂದ ಕೇಳು. 


ಕ್ರೌಂಚದ್ದೀಪೇ ಮಹಾರಾಜ ಕ್ರೌಂಚೋ ನಾಮ ಮಹಾಗಿರಿ: | 
ಕ್ರೌಂಚಾತ್‌ ಪರೋ ವಾಮನಕೋ ವಾಮನಾದಂಧಕಾರಕಃ 11೧೮ 


ಎಲೈ ಮಹಾರಾಜನೇ, ಕ್ರೌಂಚದ್ದೀಪದಲ್ಲಿಕ್ರೌಂಚ ಎಂಬ ದೊಡ್ಡಪರ್ವತವಿದೆ. 
ಕ್ರೌಂಚ ಪರ್ವತದ ನಂತರ ವಾಮನಕ ಎಂಬ ಪರ್ವತವೂ, ವಾಮನ ಎಂಬ ಪರ್ವತದ 
ನಂತರ ಅಂಧಕಾರಕ ಎಂಬ ಪರ್ವತವೂ ಇದೆ. 


ಅಂಧಕಾರಾತ್‌ ಪರೋ ರಾಜನ್‌ ಮೈನಾಕಃ ಪರ್ವತೋತ್ತಮಃ ಟ 
ಮೈನಾಕಾತ್‌ ಪರತೋ ರಾಜನ್‌ ಗೋವಿಂದೋ ಗಿರಿರುತ್ತಮಃ ॥೧೯॥ಟ 


ಎಲೈ ಮಹಾರಾಜನೇ, ಅಂಧಕಾರಕ ಪರ್ವತದ ಆಚೆಗೆ ಶ್ರೇಷ್ಠವಾದ ಮೈನಾಕ 
ಪರ್ವತವಿದೆ. ಎಲೈ ರಾಜನೇ, ಮೈನಾಕ ಪರ್ವತದ ಆಚೆಗೆ ಶ್ರೇಷ್ಠವಾದ ಗೋವಿಂದ 
ಎಂಬ ಪರ್ವತವಿದೆ. 


ಗೋವಿಂದಾತ್‌ ತು ಪರೋ ರಾಜನ್‌ ನಿಬಿಡೋ ನಾಮ ಪರ್ವತಃ | 
ಪರಸ್ತು ದ್ವಿಗುಣಸ್ತೇಷಾಂ ವಿಷ್ಠಂಭೋ ವಂಶವರ್ಧನ ।1೨೦॥ 


ಎಲ್ಸಿ ರಾಜನೇ, ವಂಶವರ್ಧನನೇ, ಗೋವಿಂದ ಪರ್ವತದ ಆಚೆಗೆ ನಿಬಿಡವೆಂಬ 
ಪರ್ವತವಿದೆ. ಹಿಂದೆ ಹೇಳಿದಂತೆ ಅನಂತರ ಅನಂತರ ಪರ್ವತಗಳ ಮಧ್ಯಭಾಗದ 
ವಿಸ್ತಾರವು ಹಿಂದಿನ ಪರ್ವತಗಳ ಮಧ್ಯಭಾಗದ ವಿಸ್ತಾರಕ್ಕಿಂತ ಎರಡರಷ್ಟುಇರುತ್ತದೆ. 

ದೇಶಾಂಸ್ತತ್ರ ಪ್ರವಕ್ಷ್ಯಾಮಿ ತನ್ನೇ ನಿಗದತಃ ಶೃಣು । 

ಕ್ರೌಂಚಸ್ಯ ಕುಶಲೋ ದೇಶೋ ವಾಮನಸ್ಯ ಮನೋನುಗಃ 11೨೧1 


ಅಲ್ಲಿರುವ ದೇಶಗಳನ್ನುಹೇಳುವೆನು. ಅದನ್ನೂನನ್ನಿಂದ ಕೇಳು. ಕ್ರೌಂಚ ಪರ್ವತದ 


ಸಮೀಪದಲ್ಲಿಕುಶಲ ಎಂಬ ದೇಶ. ವಾಮನ ಪರ್ವತದ ಸಮೀಪದಲ್ಲಿಮನೋನುಗ 
ಎಂಬ ದೇಶ. 


ಭೂಮಿಪರ್ವ -97- 


ಮನೋನುಗಾನ್‌ ಪರಶ್ಟೋಷ್ಣೋ ದೇಶಃ ಕುರುಕುಲೋದ್ದಹ । 
ಉಷ್ಣಾತ್‌ ಪರಃ ಪ್ರಾವರಕಃ ಪ್ರಾವರಾದಂಧಕಾರಕ: 11೨೨ 


ಮನೋನುಗ ದೇಶದ ಅನಂತರ ಉಷ್ಣದೇಶ. ಎಲ್ಫೆ ಕುರುಕುಲೋದ್ದಹನೇ, ಉಷ್ಣ 
ದೇಶದ ಅನಂತರ ಪ್ರಾವರಕ ದೇಶ ಮತ್ತು ಪ್ರಾವರಕ ದೇಶದ ಅನಂತರ ಅಂಧಕಾರಕ 
ದೇಶವಿದೆ. 

ಅಂಧಕಾರಕದೇಶಾತ್‌ ತು ಮುನಿದೇಶಃ ಪರಃ ಸ್ಪ ತಃ । 

ಮುನಿದೇಶಾತ್‌ ಪರಶ್ಷೆವ ಪ್ರೋಚ್ಯತೇ ದುಂದುಭಿಸನಃ 11೨೩॥॥ 

ಅಂಧಕಾರಕ ದೇಶದ ಆಚೆಗೆ ಮುನಿದೇಶವಿದೆ ಎಂದು ಹೇಳಲ್ಪಡುತ್ತದೆ. 
ಮುನಿದೇಶದ ಆಚೆಗೆ ದುಂದುಭಿಸ್ಟನ ದೇಶವು ಹೇಳಲ್ಪಡುತ್ತದೆ. 

ಸಿದ್ಧಚಾರಣಸಂಕೀರ್ಣೋ ಗೌರಪ್ರಾಯೋ ಜನಾಧಿಪ । 

ಏತೇ ದೇಶಾ ಮಹಾರಾಜ ದೇವಗಂಧರ್ವಸೇವಿತಾಃ 11೨೪।॥ 

ಎಲ್ಫೆ ಜನಾಧಿಪನೇ, ಈ ದೇಶಗಳು ಹೆಚ್ಚಾಗಿ ಗೌರವರ್ಣದ ಜನಗಳಿಂದ 
ಕೂಡಿದ್ದು, ಸಿದ್ಧ- ಚಾರಣರಿಂದ ನಿಬಿಡವಾಗಿವೆ. ಎಲೆ ಮಹಾರಾಜನೇ, ಈ ದೇಶಗಳು 
ದೇವ-ಗಂಧರ್ವರಿಂದಲೂ ಸೇವಿತವಾಗಿವೆ. 

ಪುಷ್ಕರೇ ಪುಷ್ಕರೋ ನಾಮ ಪರ್ವತೋ ಮಣಿರತ್ತವಾನ್‌ I 

ತತ್ರ ನಿತ್ಯಂ ನಿವಸತಿ ಸ್ವಯಂ ದೇವಃ ಪ್ರಜಾಪತಿಃ 11೨೫ 

ಪುಷ್ಕರ ದ್ವೀಪದಲ್ಲಿ ಪುಷ್ಫರ ಎಂಬ ಹೆಸರಿನ ಮಣಿರತ್ನಮಯವಾದ ಪರ್ವತವಿದೆ. 
ಅಲ್ಲಿಪ್ರಜಾಪತಿಯಾದ ಬ್ರಹ್ಮದೇವರು ನಿತ್ಯವೂ ವಾಸಿಸುತ್ತಾರೆ. 

ತಂ ಪರ್ಯುಪಾಸತೇ ನಿತ್ಯಂ ದೇವಾಃ ಸರ್ವೇ ಮಹರ್ಷಿಭಿಃ | 

ವಾಗ್ಟಿರ್ಮನೋನುಕೂಲಾಭಿಃ ಪೂಜಯಂತೋ ಜನಾಧಿಪ 

ಎಲ್ಫೆ ಜನಾಧಿಪನೇ, ಅವರನ್ನು ಎಲ್ಲ ದೇವತೆಗಳು ಮತ್ತು ಮಹರ್ಷಿಗಳು 
ಮನೋನುಕೂಲವಾದ ಸ್ತೋತ್ರದಿಂದ ಪೂಜಿಸುತ್ತಾ ಉಪಾಸನೆಯನ್ನುಮಾಡುತ್ತಾರೆ. 


11೨೬॥। 


96. ಮಹಾಭಾರತ ಭೀಷ್ಮಪರ್ವ 


ಬಂಬೂದ್ದೀಪಾತ್‌ ಪ್ರವರ್ತಂತೇ ರತ್ವಾನಿ ಎವಿಧಾನ್ಯುತ । 

ದ್ವೀಪೇಷು ತೇಷು ಸರ್ವೇಷು ಪ್ರಜಾನಾಂ ಕುರುನಂದನ 11೨೭1 

ಎಲ್ಫೆ ಕುರುನಂದನನೇ, ಜಂಬೂದ್ವೀಪವನ್ನು ಆರಂಭಿಸಿ ಎಲ್ಲದ್ದೀಪಗಳಲ್ಲಿಯೂ 
ಪ್ರಜೆಗಳಿಗೆ ವಿವಿಧವಾದ ರತ್ನಗಳು ದೊರೆಯುತ್ತವೆ. 

ಎಪ್ರಾಣಾಂ ಬ್ರಹ್ಮಚರ್ಯೇಣ ಸತ್ಯೇನ ಚ ದಮೇನ ಚ । 


ಆರೋಗ್ಯಾಯುಪ್ರಮಾಣಾಭ್ಯಾಂ ದ್ವಿಗುಣಂ ದ್ವಿಗುಣಂ ತತಃ ॥೨೮॥ 


ಜಂಬೂದ್ವೀಪವನ್ನು ಆರಂಭಿಸಿ ಮುಂದೆ ಹೋದಂತೆ ಅಲ್ಲಿರುವ ಬ್ರಾಹ್ಮಣರ 
ಬ್ರಹ್ಮಚರ್ಯ, ಸತ್ಯ ಮತ್ತು ಇಂದ್ರಿಯನಿಗ್ರಹಗಳಿಂದ ಅವರ ಆರೋಗ್ಯ ಮತ್ತು 
ಆಯುಸ್ಸು ಎರಡೆರಡುಪಟ್ಟುಹೆಚ್ಚಾಗುತ್ತಾ ಹೋಗುತ್ತವೆ. 


ಏಕೋ ಜನಪದೋ ರಾಜನ್‌ ದ್ವೀಪೇಷ್ವೇತೇಷು ಭಾರತ । 
ಉಕ್ತಾ ಜನಪದಾ ಯೇಷು ಧರ್ಮ೯ಕ್ಷೆಕ: ಪ್ರದೃತ್ಯತೇ ॥1೨೯॥ 


ಎಲ್ಫೆ ರಾಜನೇ, ಭಾರತನೇ, ಈ ದ್ವೀಪದಲ್ಲಿ ಒಂದೇ ವಿಧವಾದ ದೇಶವಿದೆ. 


ಅನೇಕ ದೇಶಗಳಿದ್ದರೂ ಅವುಗಳಲ್ಲಿ ಒಂದೇ ವಿಧವಾದ ಧರ್ಮಾಚರಣೆಯು ಕಂಡು 
ಬರುತ್ತದೆ. 

ಈಶ್ವರೋ ದಂಡಮುದ್ಯಮ್ಯ ಸ್ವಯಮೇವ ಪ್ರಜಾಪತಿ: | 

ದ್ವೀಪಾನೇತಾನ್‌ ಮಹಾರಾಜ ರಕ್ಷಂಸಿಷ್ಠತಿ ನಿತ್ಯದಾ 11೩೦॥॥ 

ಎಲೈ ಮಹಾರಾಜನೇ, ಪ್ರಜಾಪತಿಯಾದ ಈಶ್ವರನು ತಾನೇ ಕೈಯಲ್ಲಿದಂಡವನ್ನು 
ಹಿಡಿದು ಈ ದ್ವೀಪಗಳನ್ನು ಯಾವಾಗಲೂ ರಕ್ಷಿಸುತ್ತಾನೆ. 


ಸ ರಾಜಾ ಸ ಶಿವೋ ರಾಜನ್‌ ಸ ಪಿತಾ ಸ ಪಿತಾಮಹಃ । 
ಗೋಪಾಯತಿ ನರಶ್ರೇಷ್ಠ ಪ್ರಜಾಃ ಸಜಡಪಂಡಿತಾಃ HAO 


ಎಲ್ಲಿ ರಾಜನೇ, ಅವನೇ ರಾಜ, ಅವನೇ ಶಿವ, ಅವನೇ ಪಿತಾ, ಅವನೇ 


ಪಿತಾಮಹ. ನರಶ್ರೇಷ್ಠನೇ, ಅವನು ಪಂಡಿತ-ಪಾಮರಾದಿ ಎಲ್ಲ ಪ್ರಜೆಗಳನ್ನೂ 
ರಕ್ಷುತ್ತಾನೆ. 


ಭೂಮಿಪರ್ವ -99- 


ಭೋಜನಂ ಚಾತ್ರ ಕೌರವ್ಯ ಪ್ರಜಾಃ ಸ್ಹಯಮುಪಸ್ಥಿತಮ್‌ । 

ಸಿದ್ದಮೇವ ಮಹಾರಾಜ ಭುಂಜತೇ ತತ್ರ ನಿತ್ಯದಾ 11೩೨11 

ಎಲ್ಫೆ ಕೌರವ್ಯನೇ, ಮಹಾರಾಜನೇ, ಅಲ್ಲಿಯ ಪ್ರಜೆಗಳು ತಾನಾಗಿಯೇ ಸಿದ್ಧವಾಗಿ 
ಬಂದ ಭೋಜನವನ್ನು ನಿತ್ಯವೂ ಭುಂಜಿಸುತ್ತಾರೆ. 


ತತಃ ಪರಂ ಸಮಾ ನಾಮ ದೃಶ್ಯತೇ ಲೋಕನಂಸ್ಥಿತಿ: । 
ಚತುರಶ್ರಾ ಮಹಾರಾಜ ತ್ರಯಸ್ರಿಶತ್ತು ಮಂಡಲಮ್‌ 11೩೩। 


ಎಲ್ಛೆ ಮಹಾರಾಜನೇ, ಅಲ್ಲಿಂದಾಚೆಗೆ ಸಮತಟ್ಟಾದ ಭೂಪ್ರದೇಶವಿದೆ. 
ಮಂಡಲಾಕಾರವಾದ ಆ ಭೂಪ್ರದೇಶದಲ್ಲಿಮೂವತ್ತಮೂರು ಮಂಡಲಗಳಿವೆ. 


ಸುದರ್ಶನ ಚಕ್ರದ ದಳಗಳಂತೆ ಭೂಮಿಯ ಅಂಚಿನ ಪ್ರದೇಶವು 
ಮಂಡಲಾಕಾರವಾಗಿದೆ. ಅಲ್ಲಿ ಹೆಚ್ಚಾಗಿ ಮೂವತ್ತಮೂರು ಪ್ರಧಾನ ದೇವತೆಗಳೇ 
ಸಂಚಾರ ಮಾಡುತ್ತಾರೆ. ಆದ್ದರಿಂದಲೇ ಭೂಚಕ್ರವೆಂದು ಕರೆಯುವ ಪದ್ಧತಿಯಿದೆ 
(ಲಕ್ಷಾಲಂಕಾರ). 

ತತ್ರ ತಿಷ್ಠಂತಿ ಕೌರವ್ಯ ಚತ್ವಾರೋ ಲೋಕಸಮ್ಮತಾ: । 

ದಿಗ್ಗಜಾ ಭರತಶ್ರೇಷ್ಠ ವಾಮನೈರಾವತಾದಯಃ । 

ಸುಪ್ರತೀಕಸ್ತಥಾ ರಾಜನ್‌ ಪ್ರಭಿನಕರಟಾಮುಖಃ 11೩೪ 

ಎಲೈ ಕೌರವ್ಯನೇ, ಅಲ್ಲಿ ಲೋಕಸಮೃತವಾದ ನಾಲ್ಕು ದಿಗ್ಗಜಗಳು ಇರುತ್ತವೆ. 
ಎಲೈ ಭರತಶ್ರೇಷ್ಠನಾದ ರಾಜನೇ, ಅವು ವಾಮನ, ಐರಾವತ, ಸುಪ್ರತೀಕ ಮತ್ತು 
ಮದವನ್ನುಸುರಿಸುವ (ಕುಮುದ). 

ತಸ್ಯಾಹಂ ಪರಿಮಾಣಂ ತು ನ ಸಂಖ್ಯಾತುಮಿಹೋತ್ತಹೇ । 

ಅಸಂಖ್ಯಾತಃ ಸ ನಿತ್ಯಂ ಹಿ ತಿರ್ಯಗೂರ್ಧ್ವಮಧಸ್ತಥಾ 11೩೫1 

ಆ ದಿಗ್ಗಜಗಳ ಪರಿಮಾಣವನ್ನು ನಾನು ಹೇಳಲಾರೆ. ಅವು ಅಡ್ಡವಾಗಿ 
ಮೇಲ್ಭಾಗದಲ್ಲಿಮತ್ತು ಕೆಳಭಾಗದಲ್ಲಿಗ:`ನೆ ಇಲ್ಲದಷ್ಟು ವಿಸ್ತಾರವನ್ನು ಹೊಂದಿವೆ. 


-100- ಮಹಾಭಾರತ ಭೀಷ್ಮಪರ್ವ 


ತತ್ರ ವೈ ವಾಯವೋ ವಾಂತಿ ದಿಗ್ಬಃ ಸರ್ವಾಭ್ಯ ಏವ ಚ । 

ಆಸಂಬಾಧಾ ಮಹಾರಾಜ ತಾನ್‌ ನಿಗೃಹ್ನಂತಿ ತೇ ಗಜಾಃ WAL 

ಆ ದಿಗ್ಗಜಗಳಿರುವ ಪ್ರದೇಶದಲ್ಲಿ ಎಲ್ಲದಿಕ್ಕುಗಳಿಂದಲೂ ಗಾಳಿಯು ಬೀಸುತ್ತದೆ. 
ಎಲ್ಫೆ ಮಹಾರಾಜನೇ, ಒಂದಕ್ಕೆ ಒಂದು ತಗುಲದಂತಿರುವ ಆ ಗಜಗಳು ಆ 
ವಾಯುವಿನ ವೇಗವನ್ನುನಿಗ್ರಹಿಸುತ್ತವೆ. 

ಪುಷ್ಕರ: ಪದ್ಧಸಂಕಾಶೈ: ವರ್ಷ್ಗವದ್ಧಿ ಮಹಾಪ್ರಚ್ಛೆ: | 

ತೇ ಶನೈಃ: ಪುನರೇವಾಶು ವಾಯೂನ್‌ ಮುಂಚಂತಿ ನಿತ್ಯಶ: 11೩೭! 


ತಮ್ಮಮಹಾಕಾಂತಿಯುಳ್ಳ ದೃಢವಾದ ಪದ್ಧದಂತಿರುವ ಸೊಂಡಿಲುಗಳಿಂದ ತಾವು 
ಹೀರಿದ ಆ ವಾಯುವನ್ನು ಪುನಃ ನಿಧಾನವಾಗಿ ಬಿಡುತ್ತವೆ. 


ಶಸದ್ದಿರ್ಮುಚ್ಯಮಾನಾಸ್ತು ದಿಗ್ಗಚೈರಿಹ ಮಾರುತಾ: । 
ಆಗಚ್ಛಂತಿ ಮಹಾರಾಜ ತತ್ತಿಪ್ಠಂತಿ ವೈ ಪ್ರಜಾ: 11೩೮॥ 
ಎಲ್ಲೆ ಮಹಾರಾಜನೇ, ಹೀಗೆ ಶ್ವಾಸೋಚ್ಛ್ರಾಸವನ್ನು ಮಾಡುವ ದಿಗ್ಗಜಗಳ 
ನಿಃಶ್ವಾಸದಿಂದ ಉಂಟಾದ ಮಾರುತಗಳು ನಿಧಾನವಾಗಿ ಬೀಸುತ್ತವೆ. ಅದರಿಂದ 
ಪ್ರಜೆಗಳು ಉಳಿಯುತ್ತಾರೆ. 
ಧೃತರಾಷ್ಟ್ರ 
ಪರೋ ವೈ ಎಸ್ತರೋಪತ್ಯರ್ಥಂ ತ್ವಯಾ ಸಂಜಯ ಕೀರ್ತಿತ: । 
ದರ್ಶಿತಂ ದ್ವೀಪಸಂಸ್ಥಾನಮುತ್ತರಂ ಬ್ರೂಹಿ ಸಂಜಯ AF 
ಧೃತರಾಷ್ಟ್ರ. ಎಲೆ ಸಂಜಯನೇ, ನೀನು ಎಲ್ಲದ್ದೀಪಗಳನ್ನೂ ಬಹಳ ವಿಸ್ತಾರವಾಗಿ 
ಹೇಳಿದ್ದೀಯೆ. ದ್ವೀಪಗಳ ಆಕೃತಿಯನ್ನು ಹೇಳಿದ್ದಾಯಿತು. ಎಲ್ಫೆ ಸಂಜಯನೇ, 
ಮೇಲ್ಭಾಗದಲ್ಲಿರುವ ಗ್ರಹಗಳ ವಿಷಯವನ್ನು ಹೇಳು. 
ಸಂಜಯಃ 
ಉಕ್ತಾ ದ್ವೀಪಾ ಮಹಾರಾಜ ಗ್ರಹಾನ್‌ ಮೇ ಶೃಣು ತತ್ತ ತ: । 
ಸ್ವರ್ಭಾನು: ಕೌರವಶ್ರೇಷ್ಠ ಯಾವದೇಷ ಪ್ರಭಾವತ: 11೪೦॥॥ 


ಭೂಮಿಪರ್ವ -101- 


ಸಂಜಯ- ಎಲೈ ಮಹಾರಾಜನೇ, ದ್ವೀಪಗಳನ್ನು ಹೇಳಿದ್ದಾಯಿತು. ಗ್ರಹಗಳನ್ನು 
ಸರಿಯಾಗಿ ನನ್ನಿಂದ ಕೇಳುವವನಾಗು. ಎಲೈ ಕೌರವಶ್ರೇಷ್ಠನೇ, ಈ ರಾಹುವಿನ 
ಪ್ರಭಾವವು ಎಷ್ಟುಎಂಬುದನ್ನು ಕೇಳು. 


ಪರಿಮಂಡಲೋ ಮಹಾರಾಜ ಸ್ಪರ್ಭಾನುಃ ಶ್ರೂಯತೇ ಗ್ರಹಃ । 
ಯೋಜನಾನಿ ಸಹಸ್ರಾಣಿ ವಿಷ್ಠಂಭೋ ದ್ವಾದಶಾಸ್ಯ ವೈ Pon 


ಎಲೈ ಮಹಾರಾಜನೇ, ರಾಹುವು ಮಂಡಲಾಕಾರವಾಗಿರುವ ಗ್ರಹವೆಂದು 
ಕೇಳಬರುತ್ತದೆ. ಅದರ ಮಧ್ಯಭಾಗದ ವಿಸ್ತಾರ ಹನ್ನೆರಡು ಸಾವಿರ ಯೋಜನಗಳು. 


ಪರಿಣಾಹೇನ ಷಟ್‌ತ್ರಿಂಶದ್‌ ವಿಪುಲತ್ಸೇನ ಚಾನಘ । 
ಷಪ್ಟಿಮಾಹುಃ ಸಹಸ್ರಾಣಿ ಬುಧಾಃ ಪೌರಾಣಿಕಾಸ್ತಥಾ 11೪೨। 


ಆ ಗ್ರಹದ ಸುತ್ತಳತೆಯು ಮೂವತ್ತಾರು ಸಾವಿರ ಯೋಜನಗಳಿವೆ. ಎಲೈ 
ಅನಘನೇ, ಪುರಾಣವನ್ನು ತಿಳಿದ ಜ್ಞಾನಿಗಳು ಅವನ ಪ್ರಭೆಯ ವಿಸ್ತಾರವು ಅರವತ್ತು 
ಸಾವಿರ ಯೋಜನಗಳು ಎಂದು ಹೇಳುತ್ತಾರೆ. 


ಚಂದ್ರಮಾಸ್ತು ಸಹಸ್ರಾಣಿ ರಾಜನ್ನೇಕಾದಶ ಸ್ಮೃತಃ । 

ವಿಷ್ಠಂಭೇಣ ಕುರುಶ್ರೇಷ್ಠ ತ್ರಯಸ್ವಿಂಶತ್ತು ಮಂಡಲಮ್‌ । 

ಏಕೋನಷಷ್ಟಿವಿಸ್ತಾರ: ಶೀತರಶ್ಶೇರ್ಮಹಾತ್ಮನ: Yau 

ಜಿ 6 6 

ಎಲೈ ರಾಜನೇ, ಚಂದ್ರನ ಮಧ್ಯಭಾಗದ ವಿಸ್ತಾರವು ಹನ್ನೊಂದು ಸಾವಿರ 
ಯೋಜನಗಳಿವೆ. ಎಲೈ ಕುರುಶ್ರೇಷ್ಠನೇ, ಅವನ ಮಂಡಲದ ಸುತ್ತಳತೆಯು 
ಮೂವತ್ತಮೂರು ಸಾವಿರ ಯೋಜನಗಳು ಇವೆ. ಮಹಾತ್ಮನಾದ ಶೀತಕಿರಣನಾದ 
ಅವನ ಕಾಂತಿಯ ವಿಸ್ತಾರವು ಐವತ್ತೊಂಬತ್ತು ಸಹಸ್ರ ಯೋಜನಗಳಿವೆ. 

ಸೂರ್ಯಸ್ತಷ್ಟೌ ಸಹಸ್ರಾಣಿ ದ್ವೇ ಚಾನ್ಯೇ ಕುರುನಂದನ ॥ 

ವಿಷ್ಠಂಭೇಣ ತತೋ ರಾಜನ್‌ ಮಂಡಲಂ ತ್ರಿಂಶತಂ ಸಮಮ್‌ ॥೪೪॥ 

ಎಲೈ ಕುರುನಂದನನೇ, ಸೂರ್ಯನ ಮಧ್ಯಭಾಗದ ವಿಸ್ತಾರವು ಹತ್ತು ಸಹಸ್ರ 
ಯೋಜನಗಳಿವೆ. ಎಲೈ ರಾಜನೇ, ಸೂರ್ಯಮಂಡಲದ ಸುತ್ತಳತೆಯು ಮೂವತ್ತು 
ಸಹಸ್ರ ಯೋಜನಗಳಾಗುತ್ತವೆ. 


-102- ಮಹಾಭಾರತ ಭೀಷ್ಮಪರ್ವ 


ಅಷ್ಟಪಂಚಾಶತಂ ರಾಜನ್‌ ವಿಪುಲತ್ಹೇನ ಚಾನಘ 1 
ಶ್ರೂಯತೇ ಪರಮೋದಾರ: ಪತಂಗೋತಸೌ ವಿಭಾವಸುಃ । 
ಏತತ್‌ ಪ್ರಮಾಣಮರ್ಕಸ್ಯ ನಿರ್ದಿಷ್ಟಮಿಹ ಭಾರತ 11೪೫1 


ಎಲೈ ಅನಘನೇ, ಪರಮಶ್ರೇಷ್ಠನಾದ ಈ ಸೂರ್ಯನ ಕಾಂತಿಯ ವಿಸ್ತಾರವು 
ಐವತ್ತೆಂಟು ಸಾವಿರ ಯೋಜನಗಳೆಂದು ಕೇಳಿ ಬರುತ್ತದೆ. ಎಲೈ ಭಾರತನೇ, ಇವು 
ಸೂರ್ಯನಿಗೆ ಸಂಬಂಧಪಟ್ಟಪರಿಮಾಣಗಳ ವಿಸ್ತಾರವಾಗಿದೆ. 


ಸ ರಾಹುಶ್ಚಾದಯತ್ಯೇತೌ ಯಥಾಕಾಲಂ ಮಹತ್ತಯಾ । 
ಚಂದ್ರಾದಿತ್ಕ್‌ ಮಹಾರಾಜ ಸಂಕ್ಟೇಪೋ5ಯಮುದಾಹೃತಃ 11೪೬॥ 


ಎಲ್ಲೆ ಮಹಾರಾಜನೇ, ರಾಹುವು ಸೂರ್ಯ -ಚಂದ್ರರಿಗಿಂತ ಹೆಚ್ಚಿನ 
ಪ್ರಭಾವಿಸ್ತಾರವನ್ನು ಹೊಂದಿರುವುದರಿಂದ ಅವನಿಗೆ ಯೋಗ್ಯವಾದ ಕಾಲದಲ್ಲಿ 
ಚಂದ್ರ-ಸೂರ್ಯರನ್ನು ಮುಚ್ಚುತ್ತಾನೆ. ಇದನ್ನು ಗ್ರಹಣವೆಂದು ಕರೆಯುತ್ತಾರೆ. 
ಮಹಾರಾಜನೇ, ಈ ಗ್ರಹಗಳ ವಿಷಯವನ್ನುನಿನಗೆ ಸಂಕ್ಷೇಪವಾಗಿ ಹೇಳಿದ್ದೇನೆ. 


ಇತ್ಯೇತತ್‌ ತೇ ಮಹಾರಾಜ ಪೃಚತಃ ಶಾಸ್ತ್ರಕಕ್ಬುಷಾ । 

ಸರ್ವಮುಕ್ತಂ ಯಥಾತತ್ತ್ವಂ ತಸ್ಕಾತ್‌ ಶಮಮವಾಪ್ನುಹಿ 11೪೭11 

ಎಲ್ಫೆ ಮಹಾರಾಜನೇ, ನಿನ್ನಪ್ರಶ್ನೆಗಳಿಗೆ ಉತ್ತರವಾಗಿ ಶಾಸ್ತ್ರದೃಷ್ಟಿಯಿಂದ ಎಲ್ಲವನ್ನೂ 
ಹೇಳಿದ್ದೇನೆ. ನೀನು ಸಮಾಧಾನವನ್ನುಹೊಂದುವವನಾಗು. 

ಯಥಾದೃಷ್ಟಂ ಮಯಾ ಪ್ರೋಕ್ತಂ ಸನಿರ್ಯಾಣಮಿದಂ ಜಗತ್‌ । 

ತಸ್ಮಾದಾಶಸ ಕೌರವ್ಯ ಪುತ್ರಂ ದುರ್ಯೋಧನಂ ಪ್ರತಿ 11೪೮ 

ಎಲ್ಫೆಕೌರವ್ಯನೇ, ನಾನು ನೋಡಿದಂತೆ ಈ ಜಗತ್ತನ್ನುಸಂಹಾರದವರೆಗೆ ಹೇಳಿದ್ದೇನೆ. 
ಆದ್ದರಿಂದ ನಿನ್ನಪುತ್ರನಾದ ದುರ್ಯೋಧನನ ಬಗ್ಗೆ ಸಮಾಧಾನವನ್ನು ಹೊಂದು. 

ಶ್ರುತ್ತೇದಂ ಭರತಶ್ರೇಷ್ಠ ಭೂಮಿಪರ್ವ ಮನೋನುಗಮ್‌ । 

ಶ್ರೀಮಾನ್‌ ಭವತಿ ರಾಜನ್ಯಃ ಸಿದ್ಧಾರ್ಥ: ಸಾಧುಸಮ್ಮತ: | 

ಆಯುರ್ಬಲಂ ಚ ವೀರ್ಯಂ ಚ ತಸ್ಯ ತೇಜಶ್ಚ ವರ್ಧತೇ uve 


ಭೂಮಿಪರ್ವ -103- 


ಎಲೈ ಭರತಶ್ರೇಷ್ಠನೇ, ಈ ಭೂಮಿಪರ್ವವನ್ನು ಮನಃಪೂರ್ವಕವಾಗಿ ಶ್ರವಣ 
ಮಾಡಿದ ರಾಜನು ಸಂಪದ್ಯುಕ್ಕನಾಗುತ್ತಾನೆ, ತನ್ನಕಾರ್ಯವನ್ನು ಸಾಧಿಸುತ್ತಾನೆ ಮತ್ತು 
ಸಜ್ಜನರಿಗೆ ಸಮೃತನಾಗುತ್ತಾನೆ. ಅವನ ಆಯುಸ್ಸು, ಬಲ, ಪರಾಕ್ರಮ ಮತ್ತು 
ಸಾಮರ್ಥ್ಯಗಳು ಹೆಚ್ಚುತ್ತವೆ. 


ಯಃ ಶೃಣೋತಿ ಮಹೀಪಾಲ ಪರ್ವಣೀದಂ ಯತವ್ರತಃ । 
ಪ್ರೀಯಂತೇ ಪಿತರಸ್ತಸ್ಯ ತಥೈವ ಚ ಪಿತಾಮಹಾಃ 11೫೦॥ 


ಎಲ್ಪೆ ರಾಜನೇ, ಯಾವನು ತನ್ನಪಿತೃಗಳ ಶ್ರಾದ್ಷಕಾಲ ಮೊದಲಾದ ಪರ್ವಕಾಲದಲ್ಲಿ 
ಈ ಭೂಮಿಪರ್ವವನ್ನು ಶ್ರವಣ ಮಾಡುತ್ತಾನೆಯೋ, ಅವನ ಪಿತೃಗಳು ಮತ್ತು 
ಪಿತಾಮಹರು ಸಂತೋಷಪಡುತ್ತಾರೆ. 

ಇದಂ ತು ಭಾರತಂ ವರ್ಷಂ ಯತ್ರ ವರ್ತಾಮಹೇ ವಯಮ್‌ । 

ಪೂರ್ವಂ ಪ್ರವರ್ತತೇ ಪುಣ್ಯಂ ತತ್ಸರ್ವಂ ಶ್ರುತವಾನಸಿ fel 

ನಾವು ಇರುವ ಈ ವರ್ಷವು ಭಾರತವರ್ಷ. ಇಲ್ಲಿ ಪುಣ್ಯಕಾರ್ಯಗಳು ಬಹಳ 
ಹಿಂದಿನ ಕಾಲದಿಂದಲೂ ನಡೆದು ಬರುತ್ತಿವೆ. ಈ ಎಲ್ಲ ವಿಷಯಗಳನ್ನೂ ನೀನು 
ಕೇಳಿದ್ದೀಯೆ. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ತ್ರಯೋದಶೋತಧ್ಯಾಯಃ ॥ 


1 ಭೂಮಿಪರ್ವಣಿ ದ್ವಿತೀಯೋ5ಧ್ಯಾಯಃ | 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಹದಿಮೂರನೆಯ ಅಧ್ಯಾಯ ಮುಗಿಯಿತು. 
11 ಭೂಮಿಪರ್ವ ಸಮಾಪ್ತಂ ॥ 
XK 


೩. ಭಗವದ್ಗೀತಾಪರ್ವ 
ಹದಿನಾಲ್ಕನೆಯ ಅಧ್ಯಾಯ 


ಸಂಜಯನಿಂದ ಧೃತರಾಷ್ಟ್ರನನ್ನು ಕುರಿತು ಭೀಷ್ಮಪಾತದ ಕಥನ. 
ವೈಶಂಪಾಯನಃ 
ಅಥ ಗಾವಲ್ಗಣಿರ್ಧೀಮಾನ್‌ ಸಮರಾದೇತ್ಯ ಸಂಜಯಃ | 
ಪ್ರತ್ಯಕೃದರ್ಶೀ ಸರ್ವಸ್ಯ ಭೂತಭವ್ಯಭವಿಷ್ಯವಿತ್‌ HOM 
ವಚನಾದ್‌ ಧೃತರಾಷ್ಟ್ರಸ್ಯ ಕುರುಕ್ಷೇತ್ರಂ ಜಗಾಮ ಹ । 


ವ್ಯಾಸಸ್ಯ ವರದಾನೇನ ತ್ವರಮಾಣಸ್ತು ಸಂಜಯಃ । 
ದೃಷ್ಟ್ವಾ ತು ಸಮರೇ ರಾಜನ್‌ ಕ್ಷಣೇನೈವ ಸಮಾಗತಃ: 11೨11 


ವೈಶಂಪಾಯನ- ಅನಂತರ ಭೂತ-ಭವಿಷ್ಯ-ವರ್ತಮಾನಗಳನ್ನುತಿಳಿದವನೂ, 
ಎಲ್ಲವನ್ನೂ ಪ್ರತ್ಯಕ್ಷವಾಗಿ ನೋಡುವವನೂ ಆದ, ಮೇಧಾವಿಯಾದ, ಗವಲ್ಲಣ 
ಪುತ್ರನಾದ ಸಂಜಯನು ಯುದ್ಧಭೂಮಿಯಿಂದ ಹಿಂದಿರುಗಿ ಧೃತರಾಷ್ಟ್ರನ ವಚನದಂತೆ 
ಕುರುಕ್ಷೇತ್ರಕ್ಕೆ ಬಂದನು. ಎಲೈ ರಾಜನೇ, ವ್ಯಾಸರ ವರದಾನದಿಂದ ಅವನು ಧೃತರಾಷ್ಟ್ರನ 
ಮಾತಿನಂತೆ ಯುದ್ಧದಲ್ಲಿಎಲ್ಲವನ್ನೂನೋಡಿ ತ್ವರೆಯಿಂದ ಹಿಂದಿರುಗಿದನು. 
ಧ್ಯಾಯತೇ ಧೃತರಾಷ್ಟಾಯ ಸಹಸೋಪೇತ್ಯ ದುಃಖಿತಃ । 
ಆಚಪ್ಪ ನಿಹತಂ ಭೀಷ್ಮಂ ಭರತಾನಾಮಮದ್ಯಪಮ್‌ ॥ 


ಭಗವದ್ಗೀತಾಪರ್ವ -105- 


ವಿಶೇಷ ವಿಚಾರ- (ಅಮದ್ಯಪ= ಸುರಾಪಾನಮಾಡದಿರುವ ಕೌರವ ಎಂದು 
ವಾದಿರಾಜರು ಲಕ್ಷಾಲಂಕಾರದಲ್ಲಿ ಪಾಠ ಹಿಡಿದಿದ್ದಾರೆ.) 


ಚಿಂತಾಕ್ರಾಂತನಾದ ಧೃತರಾಷ್ಟ್ರನ ಬಳಿ ಇದ್ದಕ್ಕಿದ್ದಂತೆಯೇ ಬಂದು ದುಃಖಿತನಾದ 
ಅವನು ಭರತ ಕುಲದಲ್ಲಿ ಶ್ರೇಷ್ಠರಾದ ಮದ್ಯಪಾನ ಮಾಡದಿರುವ ಭೀಷ್ಮರ ಪಾತವನ್ನು 


ಸಂಜಯೋತಹಂ ಮಹಾರಾಜ ನಮಸ್ತೇ ಭರತರ್ಷಭ । 
ಹತೋ ಭೀಷ್ಮಃ ಶಾಂತನವೋ ಭರತಾನಾಂ ಪಿತಾಮಹಃ Iu 


ಎಲೈ ಮಹಾರಾಜನೇ, ಭರತರ್ಷಭನೇ, ನಿನಗೆ ನಮಸ್ಕಾರ. ನಾನು ಸಂಜಯ. 
ಶಂತನು ಪುತ್ರರಾದ, ಭರತರ ಪಿತಾಮಹರಾದ ಭೀಷ್ಮರು ಯುದ್ಧದಲ್ಲಿಹತರಾದರು. 


ಕಕುದಂ ಸರ್ವಯೋಧಾನಾಂ ಧಾಮ ಸರ್ವಧನುಷ್ಠತಾಮ್‌ | 

ಶರತಲ್ಪಗತಃ ಸೋರದ್ಯ ಶೇತೇ ಕುರುಪಿತಾಮಹ: 11೫11 

ಎಲ್ಲ ಯೋಧರಿಗೂ ಶಿಖರಪ್ರಾಯರಾಗಿದ್ದ, ಎಲ್ಲ ಧನುರ್ಧಾರಿಗಳಿಗೂ 
ಪರಮಾಶ್ರಯರಾಗಿದ್ದ, ಕುರುಪಿತಾಮಹರಾದ ಭೀಷ್ಠರು ಈ ದಿನ ಶರತಲ್ಪದಲ್ಲಿ 
ಮಲಗಿದ್ದಾರೆ. 

ಯಸ್ಯ ವೀರ್ಯಂ ಸಮಾಶ್ರಿತ್ಯ ದ್ಯೂತಂ ಪುತ್ರಸ್ತವಾಕರೋತ್‌ ।ಟ 

ಸ ಶೇತೇ ನಿಹತೋ ರಾಜನ್‌ ಸಂಖೇ ಭೀಷ್ಮ: ಶಿಖಂಡಿನಾ 11೬11 

ಎಲೈ ರಾಜನೇ, ಯಾರ ಪರಾಕ್ರಮವನ್ನು ಆಶ್ರಯಿಸಿ ನಿನ್ನಪುತ್ರನು ದ್ಯೂತವನ್ನು 
ಆಡಿದನೋ ಅಂತಹ ಭೀಷ್ಮರು ಶಿಖಂಡಿಯಿಂದ ಹತರಾಗಿ ಮಲಗಿದ್ದಾರೆ. 

ಯಃ ಸರ್ವಾನ್‌ ಪೃಢಿವೀಪಾಲಾನ್‌ ಸಮವೇತಾನ್‌ ಮಹಾಮೃಧೇ । 

ಜಿಗಾಯೈಕರಥೇನೈವ ಕಾಶಿಪುರ್ಯಾಂ ಮಹಾರಥ: 11೭11 

ಜಾಮದಗ್ನ 1೨ ರಣೇ ರಾಮಮಾಯೋಧ್ಯ ವಸುಸಂಭವಃ | 


ನ ಹತೋ ಜಾಮದಗ್ಗೆ ನಸ ಹತೋರದ್ಯ ಶಿಖಂಡಿನಾ uu 


-106- ಮಹಾಭಾರತ ಭೀಷ್ಮಪರ್ವ 


ಯಾವ ಮಹಾರಥರಾದ ಭೀಷ್ಠರು ಕಾಶೀಪಟ್ಟಣದಲ್ಲಿ ಏಕರಥದಿಂದ ದೊಡ್ಡ 
ಯುದ್ಧದಲ್ಲಿ ಅಲ್ಲಿಗೆ ಬಂದಿದ್ದರಾಜರೆಲ್ಲರನ್ನೂ ಜಯಿಸಿದರೋ, ಯಾವ ವಸುಪುತ್ರರಾದ 
ಭೀಷ್ಮರು ಪರಶುರಾಮರ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಅವರಿಂದ 
ಹತರಾಗಲಿಲ್ಲವೋ ಅಂತಹ ಭೀಷ್ಮರು ಈ ದಿನ ಶಿಖಂಡಿಯಿಂದ ಹತರಾಗಿದ್ದಾರೆ. 


ಮಹೇಂದ್ರಸದ್ಭಶಃ ಶೌರ್ಯೇ ಸೆ ಕ್ಸೈರ್ಯೇ ಚ ಹಿಮವಾನಿವ ಟ 
ಸಮುದ್ರ ಇವ ಗಾಂಭೀರ್ಯೇ ಸಹಿಷ್ಣುತ್ತೇ ಧರಾಸಮಃ 11೯॥ 


ಶೌರ್ಯದಲ್ಲಿ ಇಂದ್ರನಿಗೆ ಸದೃಶರಾದವರು, ಸ್ಥೆ ಸ್ಥೈರ್ಯದಲ್ಲಿ ಹಿಮಾಲಯಕ್ಕೆ 
ಸದೃಶರಾದವರು, ಗಾಂಭೀರ್ಯದಲ್ಲಿ ಸಮುದ್ರಕ್ಕೂ K 'ಸಹನಕಯಲ್ಲಿ ಭೂಮಿಗೂ 
ಸದೃಶರಾದವರು ಆ ಭೀಷ್ಮರು. 


ಶರದಂಷ್ಟೋ ಧನುರ್ವಕ್ಟ್ರ ಖಡ್ಗಜಿಹ್ಟೋ ದುರಾಸದಃ । 
ನರಸಿಂಹಃ ಪಿತಾ ತೇರದ್ಯ ಪಾಂಚಾಲ್ಯೇನ ನಿಪಾತಿತಃ 11೧೦॥ 


ಶರಗಳೆಂಬ ದಂಷ್ಠಗಳುಳ್ಳ, ಚಃ ವದನವುಳ್ಳ, ಖಡ್ಗವೆಂಬ ಜಿಹ್ಹೆಯುಳ್ಳ, 
ಸಮೀಪಿಸಲೂ ಸಾಧ್ಯವಾಗದ, ಪುರುಷಸಿಂಹರಾದ ನಿನ್ನ ತಂದೆಯು ಈ ದಿನ 
ಪಾಂಚಾಲ ರಾಜಪುತ್ರನಾದ ಶಿಖಂಡಿಯಿಂದ ಉರುಳಸಲ್ಪಟಿದ್ದಾರ. 


ಪಾಂಡವಾನಾಂ ಮತತ್‌ಸ್ಸೆ ಸೈನ್ಯಂ ಯಂ ದೃಷ್ಟ್ವೋ ದ್ಯಂತಮಾಹವೇ । 
ಪ್ರವೇಪತ ಭಯೋದ್ಧಿಗ್ನಂ ಸಿಂಹಂ ದೃಷ್ಟೇವ ಗೋಗಣಃ 11೧೧॥ 


ಪರಿರಕ್ಷ್ಯ ಸ ಸೇನಾಂ ತೇ ದಶರಾತ್ರಮನೀಕಹಾ । 
ಜಗಾಮಾಸ್ತಮಿವಾದಿತ್ಯ: ಕೃತ್ವಾ ಕರ್ಮ ಸುದುಷ್ಕರಮ್‌ Mel 


ಪಾಂಡವರ ದೊಡ್ಡಸೈನ್ಯವು ಸಮರೋದ್ಯುಕ್ತರಾದ ಯಾವ ಭೀಷ್ಮರನ್ನುನೋಡಿ, 
ಸಿಂಹವನ್ನುನೋಡಿದ ಗೋವುಗಳ ಸಮೂಹದಂತೆ ಭಯದಿಂದ ನಡುಗಿತೋ, ಅಂತಹ 
ಶತ್ರುಸಂಹಾರಕರಾದ ಭೀಷ್ಮರು ನಿನ್ನ ಸೈನ್ಯವನ್ನು ಹತ್ತುದಿನಗಳ ಕಾಲ ರಕ್ಷಣೆಯನ್ನು 


ಮಾಡಿ ಅತ್ಯಂತ ದುಷ್ಕರವಾದ ಕರ್ಮವನ್ನು ಮಾಡಿ ಸೂರ್ಯನಂತೆ 
ಅಸ್ತಂಗತರಾಗಿದ್ದಾರೆ. 


ಭಗವದ್ಗೀತಾಪರ್ವ -107- 


ಯಃ ಸ ಶಕ್ರ ಇವಾಕ್ಟೋಭ್ಯೋ ವರ್ಷನ್‌ ಬಾಣಾನ್‌ ಸಹಸ್ರಶಃ । 

ಜಘಾನ ಯುಧಿ ಯೋಧಾನಾಮರ್ಬುದಂ ದಶಭಿರ್ದಿನೈ: 11೧೩1 

ಸ ಶೇತೇ ನಿಷ್ಠನನ್‌ ಭೂಮೌ ವಾತರುಗ್ಗ ಇವ ದ್ರುಮಃ । 

ತವ ದುರ್ಮಂತ್ರಿತೇ ರಾಜನ್‌ ಯಥಾ ನಾರ್ಹಃ ಸ ಭಾರತ ॥೧೪॥ 

ಎಲೈ ಭಾರತನೇ, ಯಾರು ಇಂದ್ರನಂತೆ ಅಲುಗಾಡಿಸಲು ಸಾಧ್ಯವಿಲ್ಲದವರೋ, 
ಸಹಸ್ರಸಂಖ್ಯೆಯಲ್ಲಿ ಬಾಣಗಳ ಮಳೆಯನ್ನು ಸುರಿಸುತ್ತಿದ್ದರೋ, ಹತ್ತುದಿನಗಳ ಕಾಲ 
ಒಂದು ಲಕ್ಷ ಸೈನಿಕರನ್ನು ಸಂಹಾರ ಮಾಡಿದರೋ ಅಂತಹ ದುಃಖಕ್ಕೆ ಅರ್ಹರಲ್ಲದ 
ಭೀಷ್ಮರು ನಿನ್ನ ದುರ್ಮಂತ್ರಣದಿಂದ ಬಿರುಗಾಳಿಗೆ ಸಿಕ್ಕಿ ಗರ್ಜಿಸುತ್ತಾ ಬಿದ್ದಮರದಂತೆ 
ಭೂಮಿಯ ಮೇಲೆ ಮಲಗಿದ್ದಾರೆ. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ಭೀಷ್ಠಪರ್ವಣಿ ಚತುರ್ದಶೋರಧ್ಯಾಯಃ ॥ 
|| ಭಗವದ್ಗೀತಾಪರ್ವಣಿ ಪ್ರಥಮೋಂಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಹದಿನಾಲ್ಕನೆಯ ಅಧ್ಯಾಯ ಮುಗಿಯಿತು. 
Wk 
ಹದಿನೈದನೆಯ ಅಧ್ಯಾಯ 
ಧೃತರಾಷ್ಟಿಂದ ಭೀಷ್ಮ ಪತನದ ಬಗ್ಗೆ ವಿಸ್ತಾರವಾದ ಪ್ರಶ್ನೆಗಳು. 
ಧೃತರಾಷ್ಟ್ರ 

ಕಥಂ ಕುರೂಣಾಮೃಷಭೋ ಹತೋ ಭೀಷ್ಮ: ಶಿಖಂಡಿನಾ । 

ಕಥಂ ರಥಾತ್‌ ಸ ನ್ಯಪತತ್‌ ಪಿತಾ ಮೇ ವಾಸವೋಪಮಃ ell 

ಧೃತರಾಷ್ಟ್ರ: ಕುರುಗಳಲ್ಲಿ ಶ್ರೇಷ್ಠರಾದ ಭೀಷ್ಮರು ಶಿಖಂಡಿಯಿಂದ ಹೇಗೆ 
ಹತರಾದರು? ಇಂದ್ರನಿಗೆ ಸಮಾನರಾದ ನನ್ನ ತಂದೆಯು ರಥದಿಂದ ಹೇಗೆ ಕೆಳಗೆ 
ಬಿದ್ದರು? 

ಕಥಮಾಸಂಶ್ಚ ಮೇ ಪುತ್ರಾ ಹೀನಾ ಭೀಷ್ಮೇಣ ಸಂಜಯ ॥ಟ 

ಬಲಿನಾ ದೇವಕಲ್ಲೇನ ಗುರ್ವರ್ಥೆ ಬ್ರಹ್ಮಚಾರಿಣಾ 11೨1 


-108- ಮಹಾಭಾರತ ಭೀಷ್ಮಪರ್ವ 


ಎಲೈ ಸಂಜಯನೇ, ದೇವತೆಗಳಿಗೆ ಸಮಾನರಾದ, ಬಲಿಷ್ಠರಾದ, ತಂದೆಯ 
ಸಲುವಾಗಿ ಬ್ರಹ್ಮಚಾರಿಗಳಾದ ಭೀಷ್ಮರನ್ನು ಕಳೆದುಕೊಂಡು ನನ್ನ ಪುತ್ರರು ಹೇಗಿದ್ದರು? 


ತಸ್ಮಿನ್‌ ಹತೇ ಮಹಾಸತ್ತ್ವೇ ಮಹೇಷಾಸೇ ಮಹಾಬಲೇ । 
ಮಹಾರಥೇ ನರವ್ಯಾಘ್ರೇ ಕಿಮು ಆಸೀನ್ಶನಸ್ತವ 11೩। 


ಮಹಾಸತ್ತವುಳ್ಳವರೂ, ಮಹಾಬಲವುಳ್ಳವರೂ, ಮಹಾಧನುರ್ಧಾರಿಗಳೂ, 
ಮಹಾರಥರೂ, ನರವ್ಯಾಘ್ರರೂ ಆದ ಅವರು ಬಿದ್ದಾಗ ನಿನ್ನಮನಸಿಗೆ ಹೇಗಾಯಿತು? 


ಆರ್ತಿಃ ಪರಾ ಮಾಂ 5ವಿಶತಿ ಯತಃ ಶಂಸಸಿ ಮೇ ಹತಮ್‌ । 
ಕುರೂಣಾಮೃಷಭಂ ವೀರಮಕಂಪ್ಯಂ ಪುರುಷರ್ಷಭಮ್‌ 11೪1 


ಕುರುಗಳಲ್ಲಿ ಶ್ರೇಷ್ಠರಾದ, ಅಲುಗಾಡಿಸಲು ಸಾಧ್ಯವಿಲ್ಲದ, ವೀರರಾದ, ಪುರುಷ 
ಶ್ರೇಷ್ಠರಾದ ಭೀಷ್ಮರು ಹತರಾದರು ಎಂದು ಕೇಳಿ ನನಗೆ ಬಹಳ ದುಃಖವಾಗುತ್ತಿದೆ. 


ಕೇ ತಂ ಯಾಂತಮನುಪ್ರೇಯುಃ ಕೇ ಚಾಸ್ಯಾಸನ್‌ ಪುರೋಗಮಾಃ । 
ಕೇರತಿಷ್ಠನ್‌ ಕೇ ನ್ಯವರ್ತಂತ ಕೇರಭ್ಯವರ್ತಂತ ಸಂಜಯ 11೫1 


ಅವರು ಯುದ್ಧದಲ್ಲಿ ಮುಂದೆ ಹೊರಟಾಗ ಅವರನ್ನು ಯಾರು ಹಿಂಬಾಲಿಸಿದರು? 
ಅವರ ಮುಂಭಾಗದಲ್ಲಿಯಾರಿದ್ದರು? ಅವರ ಜೊತೆಯಲ್ಲಿಯಾರು ಉಳಿದರು? 
ಯಾರು ಹಿಂದಿರುಗಿದರು? ಎಲ್ಫೆ ಸಂಜಯನೇ, ಯಾರು ಮುಂದೆ ಸಾಗಿದರು? 


ಕೇ ಶೂರಾ ರಥಶಾರ್ದೂಲಮಚ್ಯುತಂ ಕತ್ರಿಯರ್ಷಭಮ್‌ | 
ರಥಾನೀಕಂ ಗಾಹಮಾನಂ ಸಹಸಾ ಪೃಷ್ಠತೋರನ್ಹಯುಃ 11೭1 


ಕತ್ರಿಯಶ್ರೇಷ್ಠರೂ, ತಮ್ಮ ಗುಣಗಳಿಂದ ಚ್ಯುತರಾಗದವರೂ, ರಥಶಾರ್ದೂಲರೂ, 
ಶತ್ರುಗಳ ರಥಸಮೂಹದಲ್ಲಿ ಪ್ರವೇಶಿಸುವವರೂ ಆದ ಅವರನ್ನು ಹಿಂಭಾಗದಿಂದ 
ಯಾವ ಶೂರರು ಅನುಸರಿಸಿ ನಡೆದರು? 


ಯಸ್ತಮೋತರ್ಕ ಇವಾಪೋಹನ್‌ ಪರಸೈನ್ಯಮಮಿತ್ರಹಾ । 
ಸಹಸ್ತರಶ್ಲಿಪ್ರತಿಮಃ ಪರೇಷಾಂ ಭಯಮಾದಧತ್‌ । 
ಅಕರೋದ್‌ ದುಷ್ಕರಂ ಕರ್ಮ ರಣೇ ಕೌರವಶಾಸನಾತ್‌ nll 


ಭಗವದ್ಗೀತಾಪರ್ವ -109- 


ಗ್ರಸಮಾನಮನೀಕಾನಿ ಯ ಏನಂ ಪರ್ಯವಾರಯನ್‌ । 
ಕೃತಿನಂ ತಂ ದುರಾಧರ್ಷಂ ಸಮ್ಯಗ್‌ ಯಾಸ್ಯಂತಮಂತಿಕೇ । 
ಕಥಂ ಶಾಂತನವಂ ಯುದ್ಧೇ ಪಾಂಡವಾಃ ಪ್ರತ್ಯವಾರಯನ್‌ ul 


ಶತ್ರುಸಂಹಾರಕರಾದ ಯಾವ ಅವರು ಸೂರ್ಯನಿಗೆ ಸಮಾನರಾಗಿ ಸೂರ್ಯನು 
ಕತ್ತಲೆಯನ್ನು ನಾಶ ಮಾಡಿದಂತೆ ಪರಸೈನ್ಯವನ್ನು ನಾಶಮಾಡುತ್ತಾ, ಶತ್ರುಗಳಿಗೆ 
ಭಯವನ್ನು ಉಂಟುಮಾಡಿ, ಯುದ್ಧದಲ್ಲಿ ದುರ್ಯೋಧನನ ಶಾಸನಕ್ಕೆ ಅನುಗುಣವಾಗಿ 
ದುಷ್ಠರವಾದ ಕರ್ಮವನ್ನುಮಾಡುತ್ತಾ, ಶತ್ರುಸೈನ್ಯವನ್ನುನುಂಗುತ್ತಿದ್ದರೋ ಅಂತಹ 
ಅವರನ್ನು ಯಾರು ಸುತ್ತುವರಿದರು? ಕುಶಲರೂ, ಸಮೀಪಕ್ಕೆ ಹೋಗಲು 
ಸಾಧ್ಯವಿಲ್ಲದವರೂ, ಚೆನ್ನಾಗಿ ಮುನ್ನುಗ್ಗುವವರೂ ಆದ ಶಂತನುಪುತ್ರರಾದ ಭೀಷ್ಕರನ್ನು 
ಯುದ್ಧದಲ್ಲಿಪಾಂಡವರು ಹೇಗೆ ಸುತ್ತುವರಿದರು? 


ನಿಶೃಂತಂತಮನೀಕಾನಿ ಶರದಂಷ್ಟಂ ತರಸ್ವಿನಮ್‌ । 
ಚಾಪವ್ಯಾತ್ತಾನನಂ ಘೋರಮಸಿಜಿಹ್ಹ್ಪಂ ದುರಾಸದಮ್‌ Cal 


ಅತ್ಯನ್ಯಂ ಪುರುಷವ್ಯಾಘ್ರಂ ಹ್ರೀಮಂತಮಪರಾಜಿತಮ್‌ । 
ಪಾತಯಾಮಾಸ ಕೌಂತೇಯಃ ಕಥಂ ತಮಜಿತಂ ಯುಧಿ ele 


ಶತ್ರುಗಳ ಸೈನ್ಯವನ್ನು ಕತ್ತರಿಸುತ್ತಾ, ಧೈರ್ಯಶಾಲಿಗಳಾಗಿ ಬಾಣಗಳೆಂಬ 
ದಂಷ್ಟಗಳನ್ನೂ, ಬಿಲ್ಲೆಂಬ ತೆರೆದ ವದನವನ್ನೂ, ಘೋರವಾದ ಕತ್ತಿ ಎಂಬ ಜಿಷ್ಟೆಯನ್ನೂ 
ಹೊಂದಿ, ಇನ್ನೊಬ್ಬರು ಸಮೀಪಕ್ಕೆ ಸುಳಿಯಲು ಸಾಧ್ಯವಿಲ್ಲದಂತಹ, ಪುರುಷ 
ವ್ಯಾಘ್ರರಾದಂತಹ, ಎಲ್ಲರನ್ನೂ ಮೀರಿದಂತಹ, ಯುದ್ಧದಲ್ಲಿ ಎಂದೂ 
ಪರಾಜಿತರಾಗದ, ದಾಕ್ಷಿಣ್ಯಸ್ವಭಾವವುಳ್ಳ ಅಂತಹ ಭೀಷ್ಮರನ್ನು ಅರ್ಜುನನು ಹೇಗೆ 
ಕೆಡವಿದನು? 


ಉಗ್ರಧನಾನಮುಗ್ರೇಷು ವರ್ತಮಾನಂ ರಥೋತ್ತಮೇ | 
ಪರೇಷಾಮುತ್ತಮಾಂಗಾನಿ ಪ್ರಚಿನ್ವಂತಂ ಶಿತೇಷುಭ: 


ಪಾಂಡವಾನಾಂ ಮಹತ್‌ಸೈನ್ಯಂ ಯಂ ದೃಷ್ಟೋದ್ಯಂತಮಾಹವೇ | 
ಕಾಲಾಗಿಮಿವ ದುರ್ಧರ್ಷಂ ಸಮವೇಷ್ಟತ ನಿತ್ಯಶಃ 11೧೨! 


eel 


-110- ಮಹಾಭಾರತ ಭೀಷ್ಮಪರ್ವ 


ಯಾರು ಉಗ್ರವಾದ ಧನುಸ್ಸನ್ನು ಮತ್ತು ಉಗ್ರವಾದ ಬಾಣವನ್ನು ಹೊಂದಿ 
ಶ್ರೇಷ್ಠವಾದ ರಥದಲ್ಲಿಕುಳಿತು ತಮ್ಮಹರಿತವಾದ ಬಾಣಗಳಿಂದ ಶತ್ರುಗಳ ಶಿರಸ್ಸುಗಳನ್ನು 
ಕತ್ತರಿಸುತ್ತಿದ್ದರೋ, ಯಾರು ಯುದ್ಧದಲ್ಲಿಉದ್ಯುಕ್ತರಾಗಿರುವುದನ್ನುನೋಡಿ ಪಾಂಡವರ 


ದೊಡ್ಡ ಸೈನ್ಯವು ಸೋಲಿಸಲು ಸಾಧ್ಯವಲ್ಲದ ಕಾಲಾಗ್ನಿಯನ್ನು ನೋಡಿದಂತೆ ನಿತ್ಯವೂ 
ಮುದುರಿಹೋಗುತ್ತಿದ್ದಿತೋ; 


ಪರಿಕೃಷ್ಯ ಸ ಸೇನಾಂ ಮೇ ದಶರಾತ್ರಮನೀಕಹಾ ಚ 
ಜಗಾಮಾಸ್ತ್ರಮಿವಾದಿತ್ಯ: ಕೃತ್ವಾ ಕರ್ಮ ಸುದುಷ್ಕರಮ್‌ 11೧೩ 


ಅಂತಹ ಶತ್ರುಸಂಹಾರಕರಾದ ಭೀಷ್ಮರು ಹತ್ತು ದಿನಗಳ ಕಾಲ ನನ್ನ ಸೈನ್ಯವನ್ನು 


ಮುಂದೆ ಸಾಗಿಸಿಕೊಂಡು ಹೋಗಿ ದುಷ್ಕರವಾದ ಕರ್ಮವನ್ನು ಮಾಡಿ ಸೂರ್ಯನಂತೆ 
ಮುಳುಗಿದ್ದಾರೆ. 


ಯಃ ಸ ಶಕ್ರ ಇವಾಕ್ಚಯ್ಯಂ ವರ್ಷಂ ಶರಮಯಂ ಸೃಜನ್‌ । 
ಜಘಾನ ಯುಧಿ ಯೋಧಾನಾಮರ್ಜುದಂ ದಶಭಿರ್ದಿನೈ: 11೧೪॥ 


ಸ ಶೇತೇ ನಿಷ್ಠನನ್‌ ಭೂಮೌ ವಾತರುಗ್ಗ ಇವ ದ್ರುಮಃ | 
ಮಮ ದುರ್ಮಂತ್ರಿತೇನಾಸೌ ಯಥಾ ನಾರ್ಹಃ ಸ ಭಾರತಃ ॥೧೫॥ 


ಯಾರು ಇಂದ್ರನಂತೆ ಅಕ್ಷಯವಾದ ಬಾಣಗಳ ಮಳೆಯನ್ನು ಸುರಿಸುತ್ತಾ, ಹತ್ತು 
ದಿನಗಳಲ್ಲಿ ಒಂದು ಲಕ್ಷಶತ್ರುಯೋಧರನ್ನುಸಂಹಾರ ಮಾಡಿದರೋ, ಅಂತಹ ಭೀಷ್ಟರು 
ನನ್ನದುರ್ಮಂತ್ರಣದಿಂದ ಅಂತಹ ಸೋಲಿಗೆ ಪಾತ್ರರಲ್ಲದಿದ್ದರೂ, ಬಿರುಗಾಳಿಗೆ ಸಿಕ್ಕಿ 
ಭೂಮಿಯ ಮೇಲೆ ಬಿದ್ದಮರದಂತೆ ಗರ್ಜಿಸುತ್ತಾ ಭೂಮಿಯ ಮೇಲೆ ಬಿದ್ದಿದ್ದಾರೆ. 


ಕಥಂ ಶಾಂತನವಂ ದೃಷ್ಟ್ವಾ ಪಾಂಡವಾನಾಮನೀಕಿನೀ । 
ಪ್ರಹರ್ತುಮಶಕತ್‌ ತತ್ರ ಭೀಷ್ಮಂ ಭೀಮಪರಾಕ್ರಮಮ್‌ Mes 


ಭಯಂಕರ ಪರಾಕ್ರಮವುಳ್ಳ ಶಂತನು ಪುತ್ರರಾದ ಭೀಷ್ಮರನ್ನು ನೋಡಿ ಪಾಂಡವರ 
ಸೈನ್ಯವು ಅವರ ಮೇಲೆ ಪ್ರಹಾರ ಮಾಡಲು ಹೇಗೆ ಸಮರ್ಥವಾಯಿತು? 


ಭಗವದ್ಗೀತಾಪರ್ವ -111- 
ಕಥಂ ಭೀಷ್ಮೇಣ ಸಂಗ್ರಾಮಮಕುರ್ವನ್‌ ಪಾಂಡುನಂದನಾಃ । 
ಕಥಂ ಚ ನಾಜಯದ್‌ ಭೀಷ್ಮೋ ದ್ರೋಣೇ ಜೀವತಿ ಸಂಜಯ ॥(೧೭॥ 


ಪಾಂಡುನಂದನರು ಭೀಷ್ಮರ ಜೊತೆಯಲ್ಲಿ ಹೇಗೆ ಯುದ್ಧವನ್ನು ಮಾಡಿದರು? 
ಎಲೈ ಸಂಜಯನೇ, ದ್ರೋಣರು ಜೀವಿಸಿರುವಾಗ ಭೀಷ್ಮರು ಹೇಗೆ ಗೆಲ್ಲಲಿಲ್ಲ? 

ಕೃಪೇ ಸನ್ನಿಹಿತೇ ತತ್ರ ಭಾರದ್ವಾಚಾತ್ಮಜೇ ತಥಾ । 

ಭೀಷ್ಮಃ ಪ್ರಹರತಾಂ ಶ್ರೇಷ್ಠಃ ಕಥಂ ಸ ನಿಧನಂ ಗತಃ 11೧೮॥ 

ಅಲ್ಲಿಕೃಪರು ಸನ್ನಿಹಿತರಾಗಿದ್ದಾಗ, ದ್ರೋಣಾಚಾರ್ಯರ ಮಕ್ಕಳಾದ ಅಶ್ವತ್ಯಾಮರು 
ಸನ್ನಿಹಿತರಾಗಿದ್ದಾಗ, ಪ್ರಹಾರ ಮಾಡುವುದರಲ್ಲಿ ಶ್ರೇಷ್ಠರಾದ ಭೀಷ್ಮರು ಹೇಗೆ ನಿಧನವನ್ನು 
ಹೊಂದಿದರು? 

ಕಥಂ ಚಾತಿರಥಸ್ತೇನ ಪಾಂಚಾಲ್ಯೇನ ಶಿಖಂಡಿನಾ । 


ಭೀಷ್ಮೋ ವಿನಿಹತೋ ಯುದ್ಧೇ ದೇವೈರಪಿ ದುರುತ್ತಹ: eal 
ಯಃ ಸ್ಫರ್ಧತೇ ರಣೇ ನಿತ್ಯಂ ಜಾಮದಗ್ನ 6೨ ಮಹಾಬಲಮ್‌ । 
ಅಜಿತಂ ಜಾಮದಗ್ನ್ಯೇನ ಶಕ್ರತುಲ್ಯಪರಾಕ್ರಮಮ್‌ 11೨೦॥ 


ಯಾವ ಭೀಷ್ಮರು ನಿತ್ಯವೂ ಮಹಾಬಲರಾದ, ಅಜಿತರಾದ, ಪರಶುರಾಮರ 
ಜೊತೆಯಲ್ಲಿ ಸರ್ಧಿಸುತ್ತಾರೆಯೋ ಅಂತಹ ಪರಶುರಾಮರಿಂದಲೂ ಜಿತರಾಗದ, 
ಇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳ, ಯುದ್ಧದಲ್ಲಿದೇವತೆಗಳೂ ಸ್ಪರ್ಧೆ ಮಾಡಲು 
ಸಾಧ್ಯವಿಲ್ಲದ, ಅತಿರಥರಾದ ಭೀಷ್ಮರು ಪಾಂಚಾಲರಾಜಕುಮಾರನಾದ 
ಶಿಖಂಡಿಯಿಂದ ಹೇಗೆ ಹತರಾದರು? 


ತಂ ಹತಂ ಸಮರೇ ಭೀಷ್ಮಂ ಮಹಾರಥಬಲೋಚಿತಮ್‌ । 

ಸಂಜಯಾಚಕ್ಷ್ಮ ಮೇ ವೀರಂ ಯೇನ ಶರ್ಮ ನ ವಿದ್ಧಹೇ H2Ol 

ಮಹಾರಥ ಮತ್ತು ದೊಡ್ಡ ಸೈನ್ಯದ ನಾಯಕತ್ಸ್‌ ಉಚಿತರಾದ ಭೀಷ್ಮರು ಯುದ್ಧದಲ್ಲಿ 
ಹತರಾಗಿದ್ದಾರೆ. ಸಂಜಯನೇ, ಆ ವೀರರ ಬಗ್ಗೆ ನನಗೆ ಇನ್ನೂ ಹೇಳು. ಮನಸಿಗೆ 
ನಮಗೆ ಸಮಾಧಾನವೇ ದೊರೆಯುತ್ತಿಲ್ಲ. 


-112- ಮಹಾಭಾರತ ಭೀಷ್ಮಪರ್ವ 
ಮಾಮಕಾಃ ಕೇ ಮಹೇಷಾಸಾ ನಾಜಹುಃ ಸಂಜಯಾಚ್ಯ್ಕುತಮ್‌ । 
ದುರ್ಯೋಧನಸಮಾದಿಷ್ಟಾ ಕೇ ವೀರಾಃ ಪರ್ಯದವಾರಯನ್‌ 1೨೨1 


ತಮ್ಮ ಪರಾಕ್ರಮದಿಂದ ಚ್ಕುತರಾಗದ ಅವರನ್ನು ನನ್ನ ಯಾವ 
ಮಹಾಧನುರ್ಧಾರಿಗಳು ತ್ಯಜಿಸಲಿಲ್ಲ? ದುರ್ಯೋಧನನ ಆದೇಶದಂತೆ ಯಾವ 
ವೀರರು ಅವರನ್ನು ಸುತ್ತುವರಿದರು? 


ಯಟ್ಟ್ಛಿಹೂಂಡಿಮುಖಾಃ ಸರ್ವೇ ಪಾಂಡವಾ ಭೀಷ್ಮಮಭ್ಯಯುಃ | 
ಕಚ್ಚಿನ್ನ ಕುರವೋ ಭೀತಾಸ್ತತ್ಯಜು: ಸಂಜಯಾಚ್ಯುತಮ್‌ 11೨೩। 
ಎಲೈ ಸಂಜಯನೇ, ಯಾವಾಗ ಶಿಖಂಡಿಯನ್ನೇ ಮುಂದೆ ಮಾಡಿಕೊಂಡ, ಎಲ್ಲ 


ಪಾಂಡವರೂ ಭೀಷ್ಮರ ಮೇಲೆ ಎಏರಗಿದರೋ, ಆಗ ಕುರುಗಳು ಭೀತರಾಗಿ ತಮ್ಮ 
ಗುಣಗಳಿಂದ ಚ್ಯುತರಾಗದ ಭೀಷ್ಠರನ್ನು ತ್ಯಜಿಸಲಿಲ್ಲವಷ್ಟೆ? 


ಮೌರ್ವೀಘೋಷಸ್ತನಯಿತ್ತು/ ಪೃಷತ್ಛೈತೃಷತೋ ಮಹಾನ್‌ । 
ಧನುರ್ಪಾದಮಹಾಶಬ್ಬೋ ಮಹಾಮೇಘ ಇವೋನತ: ॥೨೪॥ 
ಯದಭ್ಯವರ್ಷತ್‌ ಕೌಂತೇಯಾನ್‌ ಸಪಾಂಚಾಲಾನ್‌ ಸಸ್ಫಂಜಯಾನ್‌ । 
ನಿಫ್ನನ್‌ ಪರರಥಾನ್‌ ವೀರೋ ದಾನವಾನಿವ ವಜೃಭ್ಛತ್‌ (1೨೫ 


ಜ್ಯಾಘೋಷವೆಂಬ ಗುಡುಗುಗಳಿಂದ ಕೂಡಿದ, ಬಾಣಗಳೆಂಬ ದೊಡ್ಡ 
ಜಲಬಿಂದುಗಳಿಂದ ಕೂಡಿದ, ಧನುಸ್ಸಿನ ನಾದವೆಂಬ ಮಹಾಶಬ್ದದಿಂದ ಕೂಡಿದ, 
ಉನ್ನತವಾದ ಮಹಾಮೇಘದಂತಿದ್ದಅವರು ಪಾಂಚಾಲರು ಮತ್ತು ಸೃಂಜಯರಿಂದ 
ಸಹಿತರಾದ ಕೌಂತೇಯರ ಮೇಲೆ ಯಾವಾಗ ಇಂದ್ರನು ದಾನವರನ್ನು ಸಂಹರಿಸಿದಂತೆ 
ಶತ್ರುಗಳ ರಥಗಳನ್ನುಸಂಹರಿಸುತ್ತಾ ಬಾಣಗಳ ಮಳೆಯನ್ನು ಸುರಿಸಿದರೋ; 


ಇಷ್ಟಸ್ತಸಾಗರಂ ಘೋರಂ ಬಾಣಗ್ರಾಹಂ ದುರಾಸದಮ್‌ । 
ಕಾರ್ಮುಕೋರ್ಮಿಣಮಕ್ದಯ್ಯಮದ್ವೀಪಂ ಸಮರೇ5ಪುವಮ್‌ । 
ಗದಾಸಿಮಕರಾವರ್ತಂ ಹಯಗ್ರಾಹಂ ಗಜಾಕುಲಮ್‌ 11೨೬ 


ಹಯಾನ್‌ ಗಜಾನ್‌ ಪದಾತಾಂಶ್ಚ ರಥಾಂಶ್ಚ ತರಸಾ ಬಹೂನ್‌ । 
ನಿಮಜ್ಜಯಂತಂ ಸಮರೇ ಪರವೀರಾಪಹಾರಿಣಮ್‌ 11೨೭! 


ಭಗವದ್ಗೀತಾಪರ್ವ -113- 


ಬಾಣಗಳೆಂಬ ಮೊಸಳೆಗಳುಳ್ಳ, ಬಿಲ್ಲುಗಳೆಂಬ ಅಲೆಗಳನ್ನುಳ್ಳ, ಗದಾ-ಖಡ್ಗಗಳೆಂಬ 
ಮಕರಗಳ ಸುಳಿಯನ್ನು ಹೊಂದಿದ, ಅಶ್ವಗಳೆಂಬ ಮೊಸಳೆಗಳನ್ನು ಹೊಂದಿದ, 
ಗಜಗಳಿಂದ ನಿಬಿಡವಾದ, ದ್ವೀಪವಿಲ್ಲದ, ನೌಕೆಯಿಲ್ಲದ ಘೋರವಾದ ಬಾಣ ಮತ್ತು 
ಅಸ್ಪಗಳ ಸಾಗರದಲ್ಲಿಯುದ್ಧದಲ್ಲಿಅನೇಕ ಅಶ್ಚಗಳನ್ನೂ, ಗಜಗಳನ್ನೂ, ಪದಾತಿಗಳನ್ನೂ 
ಮತ್ತು ರಥಗಳನ್ನೂ ಶೀಘ್ರವಾಗಿ ಮುಳುಗಿಸುತ್ತಿದ್ದಂತಹ ಶತ್ರುವೀರರನ್ನು ಸಂಹರಿಸುವ 
ಅವರನ್ನು, 

ವಿದಹ್ಯಮಾನಂ ಕೋಪೇನ ತೇಜಸಾ ಚ ಪರಂತಪಮ್‌ । 

ವೇಲೇವ ಮಕರಾವಾಸಂ ಕೇ ವೀರಾಃ ಪರ್ಯವಾರಯನ್‌ 11೨೮।॥ 


ಕೋಪದಿಂದ ಪ್ರಜ್ವಲಿಸುತ್ತಾ ತಮ್ಮ ತೇಜಸಿನಿಂದ ಶತ್ರುಸಂತಾಪವನ್ನುಮಾಡುತ್ತಾ, 
ಸಾಗರಕ್ಕೆ ತೀರದಂತಿದ್ದ ಅವರನ್ನು ಯಾವ ವೀರರು ಸುತ್ತುವರಿದರು? 


ಭೀಷ್ಮೋ ಯದಕರೋತ್‌ ಕರ್ಮ ಸಮರೇ ಸಂಜಯಾರಿಹಾ । 
ದುರ್ಯೋಧನಕೃತಾನ್ಯಹನ್‌ ಕೇ ತದಾಸ್ಯ ಪುರೋರಭವನ್‌ 12೯1 


ಎಲ್ಪೆ ಸಂಜಯನೇ, ಶತ್ರುಸಂಹಾರಕರಾದ ಭೀಷ್ಮರು ಯುದ್ಧದಲ್ಲಿ ಯಾವಾಗ 
ದುಷ್ಕರವಾದ ಕರ್ಮವನ್ನು ಮಾಡಿದರೋ ಆಗ ದುರ್ಯೋಧನನ ಒಟ್ಟುಗೂಡಿಸಿದ 
ಸೈನ್ಯವನ್ನು ಯಾರು ಸಂಹರಿಸಿದರು? ಯಾರು ಭೀಷ್ಮರ ಮುಂದೆ ಇದ್ದರು? 


ಕೇ5ರಕ್ಷನ್‌ ದಕ್ಷಿಣಂ ಚಕ್ರಂ ಭೀಷ್ಮಸ್ಯಾಮಿತತೇಜಸ: । 

ಪೃಷ್ಠತಃ ಕೇ ಪರಾನ್‌ ವೀರಾ ಉಪಾಸೇಧನ್‌ ಯತವ್ರತಾಃ HAO 

ಅಮಿತಪರಾಕ್ರಮಿಗಳಾದ ಭೀಷ್ಮರ ಬಲಭಾಗವನ್ನು ಯಾರು ರಕ್ಷಿಸಿದರು? ಭೀಷ್ಮರ 
ಹಿಂಭಾಗದಲ್ಲಿ ನಿಂತು ಯಾವ ವೀರರು ವ್ರತವನ್ನು ಧರಿಸಿದವರಂತೆ ಶತ್ರುಗಳನ್ನು 
ತಡೆದರು? 


ಕೇ ಪುರಾಸ್ತದವರ್ತಂತ ರಕ್ಷಂತೋ ಭೀಷ್ಮಮಂತಿಕೇ । 


ಕೇರರಕ್ಷನ್ನುತ್ತರಂ ಚಕ್ರಂ ವೀರಾ ವೀರಸ್ಯ ಯುಧ್ಯತ: HAO 


-114- ಮಹಾಭಾರತ ಭೀಷ್ಮಪರ್ವ 


ಭೀಷ್ಮರನ್ನು ಸಮೀಪದಿಂದ ರಕ್ಷಿಸುತ್ತಾ , ಯಾರು ಅವರ ಮುಂದೆ ಇರುತ್ತಿದ್ದರು? 
ಯಾವ ವೀರರು ಯುದ್ಧಮಾಡುವ ವೀರರಾದ ಭೀಷ್ಮರ ಉತ್ತರಭಾಗದಲ್ಲಿ ಅವರನ್ನು 
ರಕ್ಷಿಸಿದರು? 


ವಾಮೇ ಚಕ್ರೇ ವರ್ತಮಾನಾಃ ಕೇತಫುನ್‌ ಸಂಜಯ ಸ್ಫಂಜಯಾನ್‌ । 
ಸಮೇತಾಗ್ರಮನೀಕೇಷು ಕೇ5ಭ್ಯರಕ್ಸನ್‌ ದುರಾಸದಮ್‌ 11೩೨ 


ಎಲೈ ಸಂಜಯನೇ, ಭೀಷ್ಮರ ಎಡಭಾಗದಲ್ಲಿ ನಿಂತು ಯಾರು ಸೃಂಜಯರನ್ನು 
ಸಂಹರಿಸಿದರು? ನಮ್ಮ ಸೈನ್ಯದಲ್ಲಿ ಒಂದುಗೂಡಿದ, ಸಮೀಪಿಸಲು ಸಾಧ್ಯವಿಲ್ಲದ 
ಸೇನೆಯ ಮುಂಭಾಗವನ್ನುಯಾರು ರಕ್ಷಿಸಿದರು? 


ಪಾರ್ಶ್ವತಃ ಕೇನಭ್ಯವರ್ತಂತ ಗಚ್ಛಂತೋ ದುರ್ಗಮಾಂ ಗತಿಮ್‌ ಟ 
ಸಮೂಹೇ ಕೇ ಪರಾನ್‌ ವೀರಾನ್‌ ಪ್ರತ್ಯಯುಧ್ಯಂತ ಸಂಜಯ 11೩೩೬ 


ಭೀಷ್ಠರು ಯುದ್ಧದಲ್ಲಿ ದುರ್ಗಮವಾದ ಗಮನಗಳನ್ನು ಮಾಡುತ್ತಾ ಮುಂದೆ 
ಸಾಗಿದಂತೆ ಅವರ ಪಾರ್ಶ್ವದಲ್ಲಿಯಾರು ಮುಂದೆ ಸಾಗಿದರು? ಎಲೈ ಸಂಜಯನೇ, 


ಆ ವೀರರ ಸಮೂಹದಲ್ಲಿ ಯಾರು ಶತ್ರುಗಳ ವೀರರ ಜೊತೆಯಲ್ಲಿ ಯುದ್ಧವನ್ನು 
ಮಾಡಿದರು? 


ರಕ್ಷ್ಯಮಾಣ: ಕಥಂ ವೀರೈರ್ಗೋಪ್ಕಮಾನಾಶ್ಚ ತೇನ ತೇ ॥ 
ದುರ್ಜಯಾನಾಮನೀಕಾನಿ ನಾಜಯಂಸ್ತರಸಾ ಯುಧಿ 11೩೪ 


ವೀರರಿಂದ ರಕ್ಷಣೆ ಮಾಡಲ್ಪಟ್ಟು ತಾವೂ ಆ ವೀರರನ್ನು ರಕ್ಷಿಸುವ ಭೀಷ್ಮರು 
ಇರುವಾಗ ಆ ವೀರರು ದುರ್ಜಯರಾದ ಪಾಂಡವರ ಸೈನ್ಯವನ್ನು ಏಕೆ ಶೀಘ್ರವಾಗಿ 
ಜಯಿಸಲಿಲ್ಲ? 


ಸರ್ವಲೋಕೇಶ್ಚರಸ್ಯೇವ ಪರಮೇಷ್ಠಿಪ್ರಜಾಪತೇಃ । 
ಕಥಂ ಪ್ರಹರ್ತುಮಪಿ ತೇ ಶೇಕು: ಸಂಜಯ ಪಾಂಡವಾಃ 11೩೫! 


ಎಲ್ಫೆ ಸಂಜಯನೇ, ಸರ್ವಲೋಕೇಶ್ವರನಾದ ಪರಮೇಷ್ಠಿ ಪ್ರಜಾಪತಿಯಂತಿದ್ದ 
ಭೀಷ್ಠರ ಮೇಲೆ ಆ ಪಾಂಡವರಿಗೆ ಪ್ರಹಾರ ಮಾಡಲೂ ಸಹ ಹೇಗೆ ಸಾಧ್ಯವಾಯಿತು? 


ಭಗವದ್ಗೀತಾಪರ್ವ -115- 


ಯಸ್ಮಿನ್‌ ದ್ವೀಪೇ ಸಮಾಶ್ರಿತ್ಯ ಯುಧ್ಯಂತಿ ಕುರವಃ ಪರೈಃ । 
ತಂ ನಿಮಗ್ನಂ ನರವ್ಯಾಘ್ರಂ ಭೀಷ್ಮಂ ಶಂಸಸಿ ಸಂಜಯ ALN 


ಎಲ್ಫೆ ಸಂಜಯನೇ, ಕೌರವರು ಯಾವ ಭೀಷ್ಠರನ್ನು ದ್ವೀಪವಾಗಿ ಆಶ್ರಯಿಸಿ ಶತ್ರುಗಳ 
ಜೊತೆ ಯುದ್ಧವನ್ನು ಮಾಡುತ್ತಾರೆಯೋ, ಅಂತಹ ನರವ್ಯಾಫುರಾದ ಭೀಷ್ಮರು 
ಮುಳುಗಿಹೋದರು ಎಂದು ಹೇಳುತ್ತಿದ್ದೀಯೆ! 


ಯಸ್ಯ ವೀರ್ಯೇ ಸಮಾಶ್ಚಸ್ಯ ಮಮ ಪುತ್ರೋ ಬೃಹದ್ಗಲ: । 

ನ ಪಾಂಡವಾನಗಣಯತ್‌ ಕಥಂ ಸ ನಿಹತಃ ಪರೈ: 1೩೭ 

ಯಾರ ಪರಾಕ್ರಮವನ್ನು ಅವಲಂಬಿಸಿ ಮಹಾಸೈೆನ್ಯವುಳ್ಳ ನನ್ನ ಪುತ್ರನು 
ಪಾಂಡವರನ್ನು ಗಣನೆಗೇ ತಂದುಕೊಳ್ಳಲಿಲ್ಲವೋ ಅಂತಹ ಭೀಷ್ಮರು ಶತ್ರುಗಳಿಂದ 
ಹೇಗೆ ನಿಷತರಾದರು? 


ಯಃ ಪುರಾ ವಿಬುಧ್ಯೆ: ಸೇಂದೈೆಃ ಸಾಹಾಯ್ಕೇ ಯುದ್ದದುರ್ಮದ: । 
ಕಾಂಕ್ಲಿತೋ ದಾನವಾನ್‌ ಫುದ್ದಿ; ಪಿತಾ ಮಮ ಮಹಾವ್ರತಃ  ॥೩೮॥ 
ಯಸ್ಮಿನ್‌ ಜಾತೇ ಮಹಾವೀರ್ಯೇ ಶಂತನುರ್ಲೋಕಶಂಕರೇ । 

ಶೋಕಂ ದುಃಖಂ ಚ ದೈನ್ಯಂ ಚ ಪ್ರಾಜಹಾತ್‌ ಪುತ್ರಲಕ್ಷ್ಮಣಿ  1೩೯॥ 
ಪ್ರಜ್ಞಾಪರಾಯಣಂ ಪ್ರಾಜ್ಯಂ ಸದ್ದರ್ಮನಿರತಂ ಶುಚಿಮ್‌ । 
ವೇದವೇದಾಂಗತತ್ತಜ್ನಂ ಕಥಂ ಶಂಸಸಿ ಮೇ ಹತಮ್‌ won 


ಯುದ್ಧದುರ್ಮದರಾದ ಯಾವ ನನ್ನತಂದೆಯೂ, ಮಹಾವ್ರತರೂ ಆದ ಭೀಷ್ಮರು 
ದಾನವರನ್ನು ಸಂಹರಿಸಲು ಬಯಸಿದ ಇಂದ್ರಾದಿ ದೇವತೆಗಳಿಂದ ಸಹಾಯಕ್ಕಾಗಿ 
ಪ್ರಾರ್ಥಿಸಲ್ಪ್ಬಟ್ಟರೋ, ಮಹಾಪರಾಕ್ರಮಶಾಲಿಗಳೂ ಮತ್ತು ಸತ್ಪುತ್ರ ಲಕ್ಷಣವನ್ನು 
ಹೊಂದಿದವರೂ, ಲೋಕಕಲ್ಯಾಣಕಾರಕರೂ ಆದ ಯಾವ ಭೀಷ್ಟರು ಜನಿಸಿದಾಗ 
ತಂದೆಯಾದ ಶಂತನುವು ತನ್ನ ಶೋಕವನ್ನೂ, ದುಃಖವನ್ನೂ ಮತ್ತು ದೈನ್ಯವನ್ನೂ 
ತೊರೆದನೋ ಅಂತಹ ಪ್ರಜ್ಞಾಪರಾಯಣರೂ, ಸತ: ಪ್ರಾಜ್ಞರೂ, ಸದ್ಧರ್ಮನಿರತರೂ, 
ಶುಚಿಯೂ, ವೇದವೇದಾಂಗತತ್ತ_ಜ್ಞರೂ ಆದ ಭೀಷ್ಠರನ್ನು ಹತರಾದರೆಂದು ಹೇಗೆ 


ಹೇಳುತ್ತಿದ್ದೀಯೆ? 


116- ಮಹಾಭಾರತ ಭೀಷ್ಮಪರ್ವ 


ಸರ್ವಾಸ್ತಎನಯೋಪೇಶಂ ದಾಂತಂ ಶಾಂತಂ ಮನ್ಯುನಮ್‌ | 

ಹತಂ ಶಾಂತನವಂ ಶ್ರುತ್ಮಾ ಮನ್ಯೇ ಶೇಷಂ ಬಲಂ ಹತಮ್‌ ॥೪೧॥ 

ಎಲ್ಲ ಅಸ್ಪಗಳ ಪ್ರಯೋಗದಲ್ಲಿ ನಿಪುಣರಾದ, ಇಂದ್ರಿಯನಿಗ್ರಹವುಳ್ಳ. 
ಧಗವನ್ನಿಷ್ಠೆಯುಳ್ಳ , ಧೈರ್ಯಶಾಲಿಗಳಾದ. ಶಂತನುಪುತ್ರರಾದ ಭೀಷ್ಮರು 
ಹತರಾದರೆಂದು ಕೇಳಿದ ಮೇಲೆ ಉಳಿದ ಸೈನ್ಯವು ಹತವಾಗಿದೆ ಎಂದು ತಿಳಿಯುತ್ತೇನೆ. 

ಧರ್ಮಾದಧರ್ಮೋ ಬಲವಾನ್‌ ಸಂಗ್ರಾಮ ಇತಿ ಮೇ ಮತಿ: । 

ಯತ್ರ ವೃದ್ಧಂ ಗುರುಂ ಹತ್ತಾ ರಾಜ್ಯಮಿಚ್ಛಂತಿ ಪಾಂಡವಾ: 1೪೨/1 


ಯಾವ ಕಾರಣದಿಂದ ಯುದ್ಧದಲ್ಲಿ ಪಾಂಡವರು ವೃದ್ಧರೂ, ಗುರುಗಳೂ ಆದ 


ಭೀಷ್ಠರನ್ನುಕೊಂದು ರಾಜ್ಯವನ್ನು ಬಯಸುತ್ತಾರೆಯೋ ಆ ಕಾರಣದಿಂದ ಯುದ್ಧದಲ್ಲಿ 
ಧರ್ಮಕಿಂತಲೂ ಅಧರ್ಮವೇ ಬಲಿಷ್ಠವಾದುದೆಂದು ನನ್ನ ಅಭಿಪ್ರಾಯ. 


ಜಾಮದಗ್ಗ್ಯಃ ಪುರಾ ರಾಮಃ ಸರ್ವಾಸ್ತವಿದನುತ್ತಮಃ । 
ಅಂಬಾರ್ಥಮುದ್ಯತಃ ಸಂಖೇ ಭೀಷ್ಮೇಣ ಯುಧಿ ನಿರ್ಜಿತಃ 11೪೩! 
ಹಿಂದೆ ಸರ್ವಾಸ್ಸಗಳನ್ನು ಬಲ್ಲವರಲ್ಲಿ ಶ್ರೇಷ್ಠರಾದ, ಜಮದಗ್ನಿಪುತ್ರರಾದ 


ಪರಶುರಾಮರು ಅಂಬೆಯ ಸಲುವಾಗಿ ಭೀಷ್ಮರ ಜೊತೆಯಲ್ಲಿ ಯುದ್ಧವನ್ನು ಮಾಡಿ 
ಸೋತುಹೋದರು. 


ತಮಿಂದ್ರಸಮಕರ್ಮಾಣಂ ಕಕುದಂ ಸರ್ವಧನ್ವಿನಾಮ್‌ । 
ಹತಂ ಶಂ ಭೀಷ್ಮಂ ಮೇ 80 ನು ದುಃಮತಃಪರಮ್‌ 11೪೪॥ 


ಇಂದ್ರನಿಗೆ ಸಮಾನವಾದ ಕರ್ಮಗಳನ್ನು ಮಾಡುವ, ಸರ್ವಧನುರ್ಧಾರಿಗಳಲ್ಲಿ 
ಶಿಖರಪ್ರಾಯರಾದ ಅಂತಹ ಭೀಷ್ಮರು ಹತರಾದರೆಂದು ಹೇಳುತ್ತಿದ್ದೀಯೆ! ಇದಕ್ಕಿಂತ 
ನನಗೆ ಯಾವ ದೊಡ್ಡದುಟುವಿದೆ! 


ಆಸಕೃತ್‌ ಕ್ರಿಯವಬ್ರಾತಾಃ ಸಂಖೇ ಯೇನ ಎನಿರ್ಜಿತಾಃ । 
ಚಾಮದಗ್ನೈಸ್ತಥಾ ರಾಮಃ ಪರವೀರನಿಘಾತಿನಾ 1೪೫/1 


ಭಗವದ್ಗೀತಾಪರ್ವ -117- 


ಯಾವ ಭೀಷ್ಠರಿಂದ ಅನೇಕ ಬಾರಿ ಕ್ಷತ್ರಿಯ ಸಮೂಹಗಳು ಯುದ್ಧದಲ್ಲಿಸೋತು 
ಹೋದವೋ, ಯಾವ ಶತ್ರುವೀರ ಸಂಹಾರಕರಾದ ಭೀಷ್ಠರಿಂದ ಪರಶುರಾಮರೂ 
ಸೋತುಹೋದರೋ (ಅಂತಹವರನ್ನುನೀನು ಹತರಾದರೆಂದು ಹೇಳುತ್ತಿದ್ದೀಯೆ!) 


ತಸ್ಮಾನ್ನೂನಂ ಮಹಾವೀರ್ಯಾದ್‌ ಭಾರ್ಗವಾದ್‌ ಯುದ್ಧದುರ್ಮದಾತ್‌ ।ಟ 
ತೇಜೋವೀರ್ಯಬಲೈರ್ಭೂಯಾನ್‌ ಶಿಖಂಡೀ ದ್ರುಪದಾತ್ಮಜ: 11೪೬। 


ಯಃ ಶೂರಂ ಕೃತಿನಂ ಯುದ್ದೇ ಸರ್ವಶಾಸ್ತ್ರವಿಶಾರದಮ್‌ I 
ಪರಮಾಸ್ಟ್ರವಿದಂ ವೀರಂ ಜಘಾನ ಭರತರ್ಷಭಮ್‌ 11೪೭1 


ಯಾವ ದ್ರುಪದ ಪುತ್ರನಾದ ಶಿಖಂಡಿಯು ಶೂರರೂ, ಕುಶಲರೂ, ಯುದ್ಧದಲ್ಲಿ 
ಸರ್ವಶಸ್ತ್ರವಿಶಾರದರೂ, ದಿವ್ಯವಾದ ಅಸ್ಪವನ್ನು ತಿಳಿದವರೂ, ವೀರರೂ, 
ಭರತಶ್ರೇಷ್ಠರೂ ಆದ ಭೀಷ್ಠರನ್ನು ಕೆಡವಿದನೆಂದರೆ ಮಹಾಪರಾಕ್ರಮಶಾಲಿಗಳೂ, 
ಯುದ್ಧದುರ್ಮದರೂ ಆದ ಪರಶುರಾಮರಿಗಿಂತಲೂ ದ್ರುಪದಪುತ್ರನಾದ 
ಶಿಖಂಡಿಯೇ ಶೇಜೋವೀರ್ಯಬಲಗಳಲ್ಲಿ ಶ್ರೇಷ್ಠನಾದವನೆಂದು ತೋರುತ್ತದೆ. 


ಕೇ ವೀರಾಸ್ತಮಮಿತ್ರಫ್ಲುಮನ್ನಯು: ಶತ್ರುಸನ್ನಿಧಿಮ್‌ । 
ಶಂಸ ಮೇ ತದ್‌ ಯಥಾ ವೃತ್ತಂ ಯುದ್ಧಂ ಭೀಷ್ಮಸ್ಯ ಪಾಂಡವೈಃ ॥೪೮॥ 
ಶತ್ರುಗಳನ್ನು ಅಡಗಿಸುವ ಮತ್ತು ಶತ್ರುಸಂಹಾರಕರಾದ ಆ ಭೀಷ್ಠರನ್ನು ಯಾವ 


ವೀರರು ಹಿಂಬಾಲಿಸಿದರು? ಭೀಷ್ಮರಿಗೂ ಮತ್ತು ಪಾಂಡವರಿಗೂ ಹೇಗೆ ಯುದ್ಧವು 
ನಡೆಯಿತು ಎಂಬುದನ್ನು ನನಗೆ ಹೇಳು. 


ಯೋಪೇವ ಹತವೀರಾ ಮೇ ಸೇನಾ ಪುತ್ರಸ್ಯ ಸಂಜಯ । 
ಅಗೋಪಮಿವ ಚೋದ್ಭಾಂತಂ ಗೋಕುಲಂ ತದ್ದ್ಬಲಂ ಮಮ 1೪೯ 


ಎಲ್ಫೆ ಸಂಜಯನೇ, ನನ್ನ ಪುತ್ರನ ಸೇನೆಯು ವೀರಪತಿಯನ್ನು ಕಳೆದುಕೊಂಡ 
ಸ್ತ್ರಿಯಂತೆ, ಗೋಪಾಲಕನಿಲ್ಲದ ಗೋಸಮೂಹದಂತೆ ಸಂಭ್ರಾಂತವಾಗಿದೆ. 


ಪೌರುಷಂ ಸರ್ವಲೋಕಸ್ಯ ಪರಂ ಯಸ್ಯ ಮಹಾಹವೇ । 
ಪರಾಸಿಕ್ಷೇ ಚ ವಸ್ತಸ್ಥಿನ್‌ ಕಥಮಾಸೀನ್ಶನಸ್ತದಾ 11೫೦। 


-118- ಮಹಾಭಾರತ ಭೀಷ್ಮಪರ್ವ 


ಯಾರಿಗೆ ದೊಡ್ಡ ಯುದ್ಧದಲ್ಲಿ ಸರ್ವಲೋಕಪೂಜಿತವಾದ ಪೌರುಷವಿದ್ದಿಕೋ 
ಅಂತಹ ಭೀಷ್ಮರು ಪಾಂಡವರ ಜೊತೆಯಲ್ಲಿಹೋರಾಡಿದಾಗ ನಿನ್ನಮನಸ್ಸಿಗೆ ಏನು 


ಜೀವಿತೇತಪ್ಯದ್ಯ ಸಾಮರ್ಥ್ಯಂ ಕಿಮಿವಾಸ್ಕಾಸು ಸಂಜಯ । 
ಘಾತಯಿತ್ವಾ ಮಹಾವೀರ್ಯಂ ಪಿತರಂ ಲೋಕಧಾರ್ಮಿಕಮ್‌ ॥೫೧॥ 


ಎಲೈ ಸಂಜಯನೇ, ಲೋಕದಲ್ಲೇ ಅತ್ಯಂತ ಧಾರ್ಮಿಕರಾದ, 
ಮಹಾಪರಾಕ್ರಮಶಾಲಿಗಳಾದ ತಂದೆಯನ್ನುಕೊಲ್ಲಿಸಿ ನಾವು ಬದುಕಿರುವುದರಲ್ಲಾದರೂ 
ಏನು ಅರ್ಥವಿದೆ? 


ಅಗಾಧೇ ಸಲಿಲೇ ಮಗ್ಗಾಂ ನಾವಂ ದೃಷ್ಠೆ ಕ್ಲೇವ ಪಾರಗಾಃ | 
ಭೀಷ್ಮೇ ಹತೇ ಭೃಶಂ ದುಃಖಾನ್ಮನ್ಯೇ ಶೋಚಂತಿ ಪುತ್ರಕಾಃ 11೫೨। 


ಅಗಾಧವಾದ ಜಲವನ್ನು ದಾಟುವವರು ತಮ್ಮ ನೌಕೆಯು ಭಗ್ಗವಾದುದನ್ನು 
ನೋಡಿದಂತೆ ಭೀಷ್ಠರ ಪಾತವನ್ನುನೋಡಿ ನನ್ನ ಪುತ್ರರು ಬಹಳವಾಗಿ ಶೋಕಪಡುತ್ತಾರೆ. 


ಅದ್ರಿಸಾರಮಯಂ ನೂನಂ ಸುದೃಢಂ ಹೃದಯಂ ಮಮ । 

ಯಚ್ಛುತ್ವಾ ಪುರುಷವ್ಯಾಘ್ರಂ ಹತಂ ಭೀಷ್ಮಂ ನ ದೀರ್ಯತೇ 1೫೩1 

ನನ್ನ ಹೃದಯವು ಕಲ್ಲುಗಳ ಸಾರದಿಂದ ಮಾಡಲ್ಪಟ್ಟಿದೆ. ಏಕೆಂದರೆ 
ಪುರುಷವ್ಯಾಘ್ರರಾದ ಭೀಷ್ಮರ ಪಾತವನ್ನುಕೇಳಿಯೂ ಅದು ಬಿರಿದುಹೋಗುತ್ತಿಲ್ಲ. 

ಯಸ್ಥಿನಸ್ತ್ರ ಚ ಮೇಧಾ ಚ ನೀತಿಶ್ಚ ಭರತರ್ಷಭೇ । 

ಅಪ್ರಮೇಯಾಣಿ ದುರ್ಧರ್ಷೇ ಕಥಂ ಸ ನಿಹತೋ ಯುಧಿ ॥೫೪॥ 

ಯಾವ ಭರತಶ್ರೇಷ್ಠರಾದ ಭೀಷ್ಮರಲ್ಲಿ ಅಸ್ಪವೂ, ಮೇಧಾಶಕ್ತಿಯೂ, 


ರಾಜನೀತಿಯೂ ಅಗಾಧವಾಗಿದ್ದಿತೋ, ಯಾರನ್ನು ಯುದ್ಧದಲ್ಲಿ ಎಂದಿಗೂ ಸೋಲಿಸಲು 
ಸಾಧ್ಯವಾಗಿರಲಿಲ್ಲವೋ ಅಂತಹ ಭೀಷ್ಮರು ಹೇಗೆ ಹತರಾದರು? 


ನ ಚಾಸ್ತೇಣ ನ ಶೌರ್ಯೇಣ ತಪಸಾ ಮೇಧಯಾ ನ ಚ । 
ನಧ್ಭತ್ಯಾನ ಪುನಸ್ಕಾಗಾನ್ಸ ಸತ್ಯೋ: ಕಶ್ಚಿದ್‌ ವಿಮುಚ್ಯತೇ HSA 


ಭಗವದ್ಗೀತಾಪರ್ವ -119- 


ಅಸ್ತದಿಂದಾಗಲೀ, ಪರಾಕ್ರಮದಿಂದಾಗಲೀ, ತಪಸ್ಸಿಂದಾಗಲೀ, 
ಬುದ್ಧಿಶಕ್ಕಿಯಿಂದಾಗಲೀ, ಧೈರ್ಯದಿಂದಾಗಲೀ ಅಥವಾ ತ್ಯಾಗದಿಂದಾಗಲೀ ಯಾರೂ 
ಮೃತ್ಯುವನ್ನುಮೀರಲಾರರು. 

ಕಾಲೋ ನೂನಂ ಮಹಾವೀರ್ಯಃ ಸರ್ವಲೋಕದುರತ್ಕಯ: । 

ಯತ್ರ ಶಾಂತನವಂ ಭೀಷ್ಮಂ ಹತಂ ಶಂಸಸಿ ಸಂಜಯ 11೫೬। 

ಎಲೆ ಸಂಜಯನೇ, ನೀನು ಶಂತನು ಪುತ್ರರಾದ ಭೀಷ್ಮರು ಹತರಾದರೆಂದು 
ಹೇಳುತ್ತಿರುವಾಗ ನನಗೆ ಕಾಲವೇ ಮಹಾಪರಾಕ್ರಮವುಳ್ಳದುದು ಮತ್ತು ಯಾರಿಂದಲೂ 
ಮೀರಲು ಸಾಧ್ಯವಿಲ್ಲದುದು ಎಂದು ತೋರುತ್ತಿದೆ. 


ಪುತ್ರಶೋಕಾಭಿಸಂತಪ್ರೋ ಮಹದ್‌ ದುಃಖಮಚಿಂತಯನ್‌ । 

ಆಶಂಸೇ5ಹಂ ಪುರಾ ತ್ರಾಣಂ ಭೀಷ್ಮಾಚ್ಛಂತನುನಂದನಾತ್‌  11೫೭॥ 

ನನ್ನ ಪುತ್ತರ ದುರ್ನಡತೆಯಿಂದ ಶೋಕಪಡುತ್ತಾ, ಆ ದೊಡ್ಡದುಖುವನ್ನು ಎಣಿಸದೆ 
ಶಂತನು ಪುತ್ರರಾದ ಭೀಷ್ಮರಿಂದ ಅವರಿಗೆ ರಕ್ಷಣೆಯನ್ನು ಬಯಸುತ್ತಿದ್ದೆ. 

ಯದಾದಿತ್ಯಮಿವಾಪಶ್ಯತ್‌ ಪತಿತಂ ಭುವಿ ಸಂಜಯ । 

ದುರ್ಯೋಧನ: ಶಾಂತನವಂ ಕಿಂ ತದಾ ಪ್ರತ್ಯಪದ್ಯತ 11೫೮।॥ 


ಎಲ್ಫೆ ಸಂಜಯನೇ, ಸೂರ್ಯನು ಭೂಮಿಯ ಮೇಲೆ ಬಿದ್ದಂತಿದ್ದ ಭೀಷ್ಠರನ್ನು 
ನೋಡಿ ದುರ್ಯೋಧನನಿಗೆ ಯಾವ ಭಾವನೆ ಉಂಟಾಯಿತು? 


ನಾಹಂ ಸ್ಟೇಷಾಂ ಪರೇಷಾಂ ವಾ ಬುದ್ಧ್ಯಾ ಸಂಜಯ ಚಿಂತಯನ್‌ । 
ಶೇಷಂ ಕಿಂಚಿತ್‌ ಪ್ರಪಶ್ಯಾಮಿ ಪ್ರತ್ಯನೀಕೇ ಮಹೀಕ್ಷಿತಾಮ್‌ 11೫೯ 


ಎಲ್ಫೆ ಸಂಜಯನೇ, ನಾನು ನನ್ನ ಬುದ್ಧಿಯಿಂದ ಅಥವಾ ಬೇರೆಯವರ 
ಬುದ್ಧಿಯಿಂದ ವಿಚಾರ ಮಾಡಿದರೂ ರಾಜರುಗಳ ಸೈನ್ಯಗಳಲ್ಲಿ ಯಾವುದೂ 
ಉಳಿಯುವುದಿಲವೆಂದು ತಿಳಿಯುತ್ತೇನೆ. 

ದಾರುಣಃ ಕತ್ರಧರ್ಮೋರಯಮೃಷಿಭಿಃ ಸಂಪ್ರದರ್ಶಿತ: । 

ಯತ್ರ ಶಾಂತನವಂ ಹತ್ವಾ ರಾಜ್ಯಮಿಚ್ಛಂತಿ ಪಾಂಡವಾ: WOU 


-120- ಮಹಾಭಾರತ ಭೀಷ್ಮಪರ್ವ 


ಎಲ್ಲಿ ಶಂತನುಪುತ್ರರಾದ ಭೀಷ್ಮರನ್ನು ಸಂಹರಿಸಿ ಪಾಂಡವರು ರಾಜ್ಯವನ್ನು 
ಬಯಸುತ್ತಾರೆಯೋ, ಅಂತಹ ಖಯಷಿಗಳಿಂದ ಹೇಳಲ್ಪಟ್ಟ ಈ ಕ್ಷತ್ರಿಯ ಧರ್ಮವಾದ 
ಯುದ್ಧವು ಭಯಂಕರವಾದುದೆಂದು ನಾನು ಭಾವಿಸುತ್ತೇನೆ. 


ವಯಂ ವಾ ರಾಜ್ಯಮಿಚ್ಛಾಮೋ ಘಾತಯಿತ್ತಾ ಪಿತಾಮಹಮ್‌ । 
ಕತ್ರಧರ್ಮೇ ಸ್ಥಿತಾ: ಪಾರ್ಥಾ ನಾಪರಾಧ್ಯಂತಿ ಪುತಕಾ: 1೬೧॥ 
ಅಥವಾ ನಾವಾದರೂ ಪಾಂಡವರ ಕೈಯಲ್ಲಿಪಿತಾಮಹರಾದ ಭೀಷ್ಠರನ್ನುಕೊಲ್ಲಿಸಿ 


ರಾಜ್ಯವನ್ನು ಬಯಸುತ್ತಿದ್ದೇವೆ. ಕ್ಷತ್ರಿಯಧರ್ಮದಲ್ಲೇ ನಿರತರಾದ ನನ್ನ ಪುತ್ರರಾದ 
ಪಾಂಡವರು ಅಪರಾಧಿಗಳಲ್ಲ. 


ಏತದಾರ್ಯೇಣ ಕರ್ತವ್ಯಂ ಕೃಚ್ಛಾಸ್ಥಾಪತ್ತು ಸಂಜಯ । 

ಪರಾಕ್ರಮಃ ಪರಂ ಶಕ್ಕಾ ತಚ್ಚ ತಸ್ಮಿನ್‌ ಪ್ರತಿಷ್ಠಿತಮ್‌ 1ಓ೨। 

ಎಲ್ಫೆ ಸಂಜಯನೇ, ಆರ್ಯನಾದ ಕ್ರತ್ರಿಯನು ಕಷ್ಟಒದಗಿದಾಗ ಪರಾಕ್ರಮವನ್ನು 
ಮಾಡಬೇಕು. ಈ ಪರಾಕ್ರಮವು ಭೀಷ್ಕರಲ್ಲಿಪ್ರತಿಷ್ಠಿತವಾಗಿದ್ದಿತು. 

ಅನೀಕಾನಿ ವಿನಿಫ್ಲಂತಂ ಪ್ರೀಮಂತಮಪರಾಜಿತಮ್‌ । 

ಕಥಂ ಶಾಂತನವಂ ತಾತ ಪಾಂಡುಪುತ್ರಾ ನ್ಯಪಾತಯನ್‌ 1೬೩/1 

ತಮ್ಮ ಸೈನ್ಯವನ್ನುಸಂಹರಿಸುತ್ತಾ ಅಪರಾಜಿತರೂ, ದಾಕ್ಚಿಣ್ಯಸ್ವಭಾವದವರೂ ಆಗಿದ್ದ 
ಶಂತನು ಪುತ್ರರಾದ ಭೀಷ್ಮರನ್ನುವಲೈ ಪ್ರೀತಿಪಾತ್ರನೇ, ಪಾಂಡವರು ಹೇಗೆ ಕೆಡವಿದರು? 

ಕಥಂ ಯುಕ್ತಾನ್ಯನೀಕಾನಿ ಕಥಂ ಯುದ್ಧಂ ಮಹಾತ್ಮಭಃ । 

ಕಥಂ ವಾ ನಿಹತೋ ಭೀಷ್ಠಃ ಪಿತಾ ಸಂಜಯ ಮೇ ಪರೈಃ 11೬೪। 


ಎಲ್ಫೆ ಸಂಜಯನೇ, ಸೈನ್ಯಗಳನ್ನು ಹೇಗೆ ನಿಯೋಗ ಮಾಡಿದರು? ಮಹಾತ್ಮರಾದ 
ಪಾಂಡವರು ಹೇಗೆ ಯುದ್ಧವನ್ನುಮಾಡಿದರು? ನನ್ನತಂದೆಯಾದ ಭೀಷ್ಮರು ಪರರಾದ 


ಪಾಂಡವರಿಂದ ಹೇಗೆ ನಿಹತರಾದರು? 
ದುರ್ಯೋಧನಶ್ಚ ಕರ್ಣಶ್ಚ ಶಕುನಿಶ್ಚಾಡ ಸೌಬಲ; । 
ದುಃಾಸನಶ್ಚ ಕಿತವೋ ಹತೇ ಭೀಷ್ಮೇ ಕಿಮಬ್ರುವನ್‌ 11೬೫! 


ಭಗವದ್ಗೀತಾಪರ್ವ -121- 


ದುರ್ಯೋಧನನೂ, ಕರ್ಣನೂ, ಸೌಬಲನಾದ ಶಕುನಿಯೂ, ಕಪಟಿಯಾದ 
ದುಶ್ಶಾಸನನೂ ಭೀಷ್ಮರು ಹತರಾದಾಗ ಏನು ಹೇಳಿದರು? 


ಯಚ್ಛರೀರೈರುಪಸ್ತೀರ್ಣಾಂ ನರವಾರಣವಾಜಿನಾಮ್‌ । 
ಶರಶಕ್ತಿಗದಾಖಡ್ಗತೋಮರಾಕ್ಟಾಂ ಭಯಾವಹಾಮ್‌ 11೬೬। 


ಪ್ರಾವಿಶನ್‌ ಕಿತವಾ ಮಂದಾ: ಸಭಾಂ ಯುಧಿ ದುರಾಸದಾಮ್‌ । 
ಪ್ರಾಣದ್ಯೂತೇ ಪ್ರತಿಭಯೇ ಕೇರದೀವ್ಯಂತ ನರರ್ಷಭಾಃ ILL 


ಪದಾತಿಗಳು, ಅಶ್ಚಗಳು ಮತ್ತು ಗಜಗಳೆಂಬ ಹಾಸುಗಳನ್ನು ಹಾಸಿದ ಬಾಣಗಳೂ, 
ಶಕ್ತ್ಯಾಯುಧಗಳು, ಖಡ್ಗಗಳು, ಗದೆಗಳು, ತೋಮರಗಳು ಎಂಬ ದಾಳಗಳುಳ್ಳ 
ಭಯಂಕರವಾದ ಪ್ರಾಣದ್ಯೂತವುಳ್ಳ ಪ್ರವೇಶಿಸಲು ಅಸಾಧ್ಯವಾದ ಯುದ್ಧಸಭೆಯನ್ನು 
ಪಗಡೆಯಾಟವನ್ನು ಆಡುವಂತೆ ಇದ್ದ ವೀರರು ಹೇಗೆ ಪ್ರವೇಶಿಸಿದರು? ಯಾವ 
ನರಶ್ರೇಷ್ಠರು ಆ ಪಗಡೆಯಾಟವನ್ನು ಆಡಿದರು? 


ಕೇ5sಜಯನ್‌ ಕೇ ಜಿತಾಸ್ತತ್ರ ಹೃತಲಕ್ಷಾ ನಿಪಾತಿತಾಃ । 
ಅನ್ಯೇ ಭೀಷ್ಮಾಚ್ಛಾಂತನವಾತ್‌ ತನ್ಮಮಾಚಕ್ಷ್ವ ಸಂಜಯ WOH 


ಎಲ್ಫೆ ಸಂಜಯನೇ, ಆ ಪ್ರಾಣವನ್ನು ಒತ್ತೆಯಾಗಿಟ್ಟುಆಡಿದ ಆಟದಲ್ಲಿಶಂತನು 
ಪುತ್ರರಾದ ಭೀಷ್ಠರನ್ನು ಬಿಟ್ಟು ಬೇರೆ ಯಾರು ಜಯಶೀಲರಾದರು? ಯಾರು ತಮ್ಮ 
ಪಣವನ್ನು ಕಳೆದುಕೊಂಡು ಪರಾಜಿತರಾಗಿ ಕೆಳಗೆ ಉರುಳಿದರು? 


ನ ಹಿ ಮೇ ಶಾಂತಿರಸ್ತೀಹ ಯುಧಿ ದೇವವ್ರತಂ ಹತಮ್‌ । 
ಪಿತರಂ ಭೀಮಕರ್ಮಾಣಂ ಶ್ರುತ್ವಾ ಮೇ ದುಃಖಮಾವಿಶತ್‌ 1೬೯1 


ದೇವವ್ರತರಾದ ಭೀಷ್ಠರು ಯುದ್ಧದಲ್ಲಿ ಹತರಾದುದನ್ನು ಕೇಳಿ ನನ್ನ ಮನಸ್ಸಿಗೆ 
ಶಾಂತಿಯೇ ಉಂಟಾಗುತ್ತಿಲ್ಲ. ಭಯಂಕರ ಕರ್ಮವನ್ನು ಮಾಡುವ ಸಾಮರ್ಥ್ಯವುಳ್ಳ 
ನನ್ನತಂದೆಯಾದ ಭೀಷ್ಮರ ಸುದ್ದಿಯನ್ನು ಕೇಳಿ ನನ್ನನ್ನು ದುಃಖವು ಆವರಿಸಿದೆ. 

ಆರ್ತಿಂ ಮೇ ಹೃದಯೇ ರೂಢಾಂ ಮಹತೀಂ ಪುತ್ರಕಾರಿತಾಮ್‌ । 

ತ್ಪಂ ಸಿಂಚನ್‌ ಸರ್ಪಿಷೇವಾಗ್ನಿಮುದ್ದೀಪಯಸಿ ಸಂಜಯ 11೭೦॥॥ 


-122- ಮಹಾಭಾರತ ಭೀಷ್ಮಪರ್ವ 


ಎಲ್ಫೆ ಸಂಜಯನೇ, ನನ್ನ ಮಗನ ದುರ್ನಡತೆಯಿಂದ ನನ್ನ ಹೃದಯದಲ್ಲಿ 
ಬೇರೂರಿದ ದೊಡ್ಡದುಃಖವನ್ನು ಅಗ್ನಿಯನ್ನು ಆಜ್ಯದಿಂದ ಚುಮುಕಿಸಿದಂತೆ ನೀನು 
ಅಭಿವೃದ್ಧಿಗೊಳಿಸುತ್ತಿದ್ದೀಯೆ! 


ಮಹಾಂತಂ ಭಾರಮುದ್ಯಮ್ಯ ವಿಶ್ರುತಂ ಸಾರ್ವಲೌಕಿಕಮ್‌ । 
ದೃಷ್ಟ್ವಾ ವಿನಿಹತಂ ಭೀಷ್ಮಂ ಮನ್ಯೇ ಶೋಚಂತಿ ಪುತ್ರಕಾ: WO 


ಸರ್ವಲೋಕದಲ್ಲಿಯೂ ಪ್ರಖ್ಯಾತರಾದ ಭೀಷ್ಮರು ದೊಡ್ಡ ಜವಾಬ್ದಾರಿಯನ್ನು 
ಹೊತ್ತು ಯುದ್ಧದಲ್ಲಿ ಬಿದ್ದುದನ್ನು ನೋಡಿ ನನ್ನ ಮಕ್ಕಳು ಶೋಕಪಡುತ್ತಾರೆ ಎಂದು 
ತಿಳಿಯುತ್ತೇನೆ. 


ಶ್ರೋಷ್ಯಾಮಿ ತಾನಿ ದುಃಖಾನಿ ದುರ್ಯೋಧನಕೃತಾನ್ಯಹಮ್‌ । 
ತಸ್ಥಾನ್ನೇ ಸರ್ವಮಾಚಕ್ಷ್ಮ ಯದ್‌ವೃತ್ತಂ ತತ್ರ ಸಂಜಯ 11೭೨1 


ದುರ್ಯೋಧನನಿಂದ ಉಂಟಾದ ಇಂತಹ ದುಃಖಮಯ ವಾರ್ತೆಗಳನ್ನು ನಾನು 
ಇನ್ನೂ ಕೇಳುವವನಿದ್ದೇನೆ. ಆದ್ದರಿಂದ ಎಲೈ ಸಂಜಯನೇ, ಏನು ನಡೆಯಿತೆಂದು 
ಎಲ್ಲವನ್ನೂನನಗೆ ಹೇಳು. 


ಸಂಗ್ರಾಮೇ ಪೃಥಿವೀಶಾನಾಂ ಮಂದಸ್ಯಾಬುದ್ಧಿಸಂಭವಮ್‌ | 
ಅಪನೀತಂ ಸುನೀತಂ ವಾ ತನ್ಮಮಾಚಕ್ಚ್ವ ಸಂಜಯ HLA 


ಎಲೈ ಸಂಜಯನೇ, ಯುದ್ಧದಲ್ಲಿ ಪೃಥಿವೀಪಾಲರಾದ ರಾಜರೂ ಮತ್ತು 
ಮಂದನಾದ ನನ್ನ ಪುತ್ರನಾದ ದುರ್ಯೋಧನನೂ ಬುದ್ಧಿಯಿಲ್ಲದೆ ಮಾಡಿದ 
ಅನ್ಯಾಯವನ್ನಾಗಲೀ ಅಥವಾ ಸುನ್ಯಾಯವನ್ನಾಗಲೀ ನನಗೆ ಹೇಳುವವನಾಗು. 


ಯತೃತಂ ತತ್ರ ಭೀಷ್ಮೇಣ ಸಂಗ್ರಾಮೇ ಜಯಮಿಚ್ಛತಾ | 
ತೇಜೋಯುಕ್ತಂ ಕೃತಾಸ್ಟ್ರೈಣ ಶಂಸ ತಚ್ಚಾಪ್ಯಶೇಷತ: 11೭೪! 


ಯುದ್ಧದಲ್ಲಿಜಯವನ್ನುಬಯಸಿ ಅಸ್ತಪಾರಂಗತರಾದ ಭೀಷ್ಮರು ಪರಾಕ್ರಮದಿಂದ 
ಕೂಡಿದವರಾಗಿ ಏನನ್ನುಎಸಗಿದರೋ ಅದನ್ನೂನನಗೆ ಪೂರ್ಣವಾಗಿ ಹೇಳುವವನಾಗು. 


ಭಗವದ್ಗೀತಾಪರ್ವ -123- 


ಯಥಾ ತದಭವದ್‌ ಯುದ್ಧಂ ಕುರುಪಾಂಡವಸೇನಯೋಃ । 
ಕ್ರಮೇಣ ಯೇನ ಯಸ್ಮಿಂಶ್ಚ ಕಾಲೇ ಯಚ್ಚ ಯಥಾ ಚತತ್‌ ॥೭೫। 


ಕುರು-ಪಾಂಡವ ಸೇನೆಗಳಿಗೆ ಹೇಗೆ ಯುದ್ಧವು ನಡೆಯಿತು? ಯಾವ ಕ್ರಮದಿಂದ, 


ಯಾವ ಕಾಲದಲ್ಲಿ, ಯಾವ ಯಾವ ಘಟನೆಗಳು ನಡೆದವು? ಎಲ್ಲವನ್ನೂ ನನಗೆ 
ಹೇಳುವವನಾಗು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ಪಂಚದಶೋತಧ್ಯಾಯಃ ॥ 


|| ಭಗವದ್ಗೀತಾಪರ್ವಣಿ ದ್ವಿತೀಯೋ5ಧ್ಯಾಯಃ I 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಹದಿನೈದನೆಯ ಅಧ್ಯಾಯ ಮುಗಿಯಿತು. 
ha AS 1೫ 
ಹದಿನಾರನೆಯ ಅಧ್ಯಾಯ 
ಸಂಜಯನಿಂದ ಭೀಷ್ಠರ ರಕ್ಷಣೆಯ ವಿಷಯದಲ್ಲಿ ದುರ್ಯೋಧನನ 
ಆದೇಶ ಮತ್ತು ಕುರು-ಪಾಂಡವರ ಸೇನೆಗಳ ವರ್ಣನೆ. 
ಸಂಜಯಃ 
ತ್ವದ್ಯುಕೋರಯಮನುಪ್ರಶ್ನೋ ಮಹಾರಾಜ ಯಥಾರ್ಹಸಿ ಟ 
ನ ತು ದುರ್ಯೋಧನೇ ದೋಷಮಿಮಮಾಸಕ್ತುಮರ್ಹಸಿ ell 
ಸಂಜಯ- ಎಲ್ಫೆ ಮಹಾರಾಜನೇ, ನೀನು ಕೇಳುವ ಈ ಪ್ರಶ್ನೆಯು ನಿನಗೆ 
ಯೋಗ್ಯವಾಗಿಯೇ ಇದೆ. ಆದರೆ ಈ ದೋಷವನ್ನು ದುರ್ಯೋಧನನ ಮೇಲೆಯೇ 
ಹೇರುವುದು ನಿನಗೆ ಉಚಿತವಲ್ಲ. 
ಯ ಆತ್ಮನೋ ದುಶ್ಚರಿತಾದಶುಭಂ ಪ್ರಾಪ್ಲುಯಾನ್ನರಃ | 
ಏನಸಾ ತೇನ ನಾನ್ಯಂ ಸ ಉಪಾಶಂಕಿತುಮರ್ಹತಿ nM 
ಯಾವ ಮನುಷ್ಯನು ತನ್ನ ದುರ್ನಡತೆಯಿಂದ ಉಂಟಾದ ಅಶುಭವನ್ನು 
ಹೊಂದುತ್ತಾನೆಯೋ ಅವನು ಆ ದುರ್ನಡತೆಯಿಂದ ಉಂಟಾದ ಪಾಪವನ್ನು 
ಇನ್ನೊಬ್ಬಂಗೆ ಸಂಬಂಧಿಸಲು ಪ್ರಯತ್ನಿಸಬಾರದು. 


-124- ಮಹಾಭಾರತ ಭೀಷ್ಮಪರ್ವ 


ಮಹಾರಾಜ ಮನುಷ್ಯೇಷು ನಿಂದ್ಯಂ ಯಃ ಸರ್ವಮಾಚರೇತ್‌ । 
ಸ ವಧ್ಯಃ ಸರ್ವಲೋಕಸ್ಯ ನಿಂದಿತಾನಿ ಸಮಾಚರನ್‌ 11೩11 


ಎಲ್ಫೈ ಮಹಾರಾಜನೇ, ಯಾವ ಮನುಷ್ಯನು ಲೋಕದಲ್ಲಿ ನಿಂದಿತವಾದ 
ಕರ್ಮವನ್ನು ಮಾಡುತ್ತಾನೆಯೋ, ಅಂತಹವನು ಎಲ್ಲಲೋಕದ ದೃಷ್ಟಿಯಿಂದಲೂ 
ವಧ್ಯನಾಗುತ್ತಾನೆ. 


ನಿಕಾರೋ ನಿಕೃತಿಪ್ರಜ್ಞೈಃ ಪಾಂಡವೈಸ್ತ ತ್‌ಪ್ರತೀಕ್ಷಯಾ । 
ಅನುಭೂತಃ ಸಹಾಮಾತ್ಯೈಃ ಕ್ಹಾಂತಂ ಚ ಸುಚಿರಂ ವನೇ wv 


ನಿನ್ನಮಕ್ಕಳ ಮೋಸ ಬುದ್ಧಿಯಿಂದ ಉಂಟಾದ ಅವಮಾನಗಳನ್ನು ನಿನ್ನಮೇಲಿನ 
ದೃಷ್ಟಿಯಿಂದ ಪಾಂಡವರು ತಮ್ಮಮಂತ್ರಿಗಳ ಜೊತೆಯಲ್ಲಿಬಹುಕಾಲ ಅನುಭವಿಸಿದರು 


ಮತ್ತು ಬಹಳ ಕಾಲ ಕಾಡಿನಲ್ಲಿಕ್ಷಮಿಸಿದರು. 
ಹಯಾನಾಂ ಚ ಗಜಾನಾಂ ಚ ಶೂರಾಣಾಂ ಚಾಮಿತೌಜಸಾಮ್‌ ಟ 
ಪ್ರತ್ಯಕ್ಷಂ ಯನ್ಮಯಾ ದೃಷ್ಟಂ ದೃಷ್ಟು ಯೋಗಬಲೇನ ಚ 11೫11 
ಶೃಣು ತತ್‌ ಪೃಥಿವೀಪಾಲ ಮಾ ಚ ಶೋಕೇ ಮನಃ ಕೃಥಾಃ | 
ದಿಷ್ಠಮೇತತ್‌ ಪುರಾ ನೂನಮೇವಂಭಾವಿ ನರಾಧಿಪ 11೬11 


ಅಮಿತಪರಾಕ್ರಮಿಗಳಾದ ಯಾವ ಶೂರರನ್ನೂ, ಅಶಗಳನ್ನೂ ಮತ್ತು ಗಜಗಳನ್ನೂ 
ನಾನು ಪ್ರತ್ಯಕ್ಷವಾಗಿ ಮತ್ತು ಯೋಗದೃಷ್ಟಿಯಿಂದ ಹಿಂದೆ ನೋಡಿದೆನೋ ಅದನ್ನು 
ಎಲೈ ರಾಜನೇ, ನಿನಗೆ ಹೇಳುತ್ತೇನೆ. ಮನಸ್ಸಿನಲ್ಲಿ ಶೋಕವನ್ನು ಪಡಬೇಡ. ಎಲ್ಫೆ 
ನರಾಧಿಪನೇ, ಇದು ಹೀಗೆಯೇ ಆಗಬೇಕೆಂದು ಮೊದಲೇ ವಿಧಿಯಿಂದ 


ನಿಯತವಾಗಿದೆ. 
ನಮಸ್ಸತ್ವಾ ಪಿತುಸ್ತೇ5ರಹಂ ಪಾರಾಶರ್ಯಾಯ ಧೀಮತೇ ॥ 
ಯಸ್ಯ ಪ್ರಸಾದಾದ್‌ ದಿವ್ಯಂ ಮೇ ಪ್ರಾಪ್ತಂ ಜ್ಞಾನಮನುತ್ತಮಮ್‌ ॥೭॥ 


ದೃಷ್ಠಿಶ್ಠಾತೀಂದ್ರಿಯಾ ರಾಜನ್‌ ದೂರಾಚ್ಛವಣಮೇವ ಚ। 
ಪರಚಿತ್ತಸ್ಯ ವಿಜ್ಞಾನಮತೀತಾನಾಗತಸ್ಯ ಚ 11೮11 


ಭಗವದ್ಗೀತಾಪರ್ವ -125- 


ವ್ರುತ್ಠಿತೋತ್ಪತ್ತಿವಿಜ್ಞಾನಮಾಕಾಶೇ ಚ ಗತಿಃ ಸದಾ । 
ಶಸೆ ಶ್ರ್ರೈರಸಂಗೋ ಯುದ್ಧೇಷು ವರದಾನಾನ್ಫಹಾತ್ಮನ: 11೯1 


ಯಾವ ನಿನ್ನತಂದೆಯಾದ ಪರಾಶರಪುತ್ರರಾದ ವೇದವ್ಯಾಸರ ಅನುಗ್ರಹದಿಂದ 
ನಾನು ಈ ಶ್ರೇಷ್ಠವಾದ ದಿವ್ಯಜ್ಞಾನವನ್ನು ಪಡೆದಿದ್ದೇನೆಯೋ, ಅತೀಂದ್ರಿಯ 
ದೃಷ್ಟಿಯನ್ನೂ, ದೂರಶ್ರವಣ ಶಕ್ತಿಯನ್ನೂ, ಪರಚಿತ್ತಜ್ಞಾನವನ್ನೂ, ಅತೀತಾನಾಗತ 
ಜ್ಞಾನವನ್ನೂ ಪಡೆದಿದ್ದೇನೆಯೋ, ಯಾವ ಮಹಾತ್ಮರಾದ ಅವರ ವರದಾನದಿಂದ ಆಗಾಗ್ಗೆ 
ಉಂಟಾಗುವ ಎಲ್ಲ ಘಟನೆಗಳ ಜ್ಞಾನವನ್ನೂ , ಆಕಾಶದಲ್ಲಿ ಗಮನಶಕ್ತಿಯನ್ನೂ ಸ 
ಯುದ್ಧದಲ್ಲಿ ಶಸ್ತದಿಂದ ಅಹತಿಯನ್ನೂ ಪಡೆದಿದ್ದೇನೆಯೋ (ಅಂತಹ ನಾನು ನಿನಗೆ 
ಹೇಳುವೆನು). 


ಶೃಣು ಮೇ ವಿಸ್ತರೇಣೇದಂ ನಿವೃತ್ತಂ ಪರಮಾದ್ದುತಮ್‌ । 
ಭಾರತಾನಾಂ ಮಹದ್‌ ಯುದ್ಧಂ ಯಥಾಭೂಲ್ಲೋಮಹರ್ಷಣಮ್‌ ॥ 


ಈ ಹತ್ತುದಿನಗಳವರೆಗೆ ನಡೆದ ಪರಮಾದ್ಭುತವಾದ, ರೋಮಾಂಚಕಾರಿಯಾದ, 
ಭರತವಂಶದವರ ಈ ದೊಡ್ಡ ಯುದ್ಧವನ್ನು ವಿಸ್ತಾರವಾಗಿ ನನ್ನಿಂದ ಕೇಳುವವನಾಗು. 


ತೇಷ್ಟನೀಕೇಷು ಯತ್ತೇಷು ವ್ಯೂಢೇಷು ಚ ವಿಧಾನತಃ । 
ದುರ್ಯೋಧನೋ ಮಹಾರಾಜ ದುಃಶಾಸನಮಥಾಬ್ರವೀತ್‌ ॥೧೧॥ 


ಎಲೈ ಮಹಾರಾಜನೇ, ಸನ್ನದ್ದರಾದ ಆ ಸೈನ್ಯಗಳು ಶಾಸ್ತ್ರವಿಧಾನಕ್ಕೆ ಅನುಗುಣವಾಗಿ 
ವ್ಯೂಹಗೊಂಡಮೇಲೆ ದುರ್ಯೋಧನನು ದುಶ್ಶಾಸನನನ್ನು ಕುರಿತು ಹೀಗೆ ಹೇಳಿದನು. 

ದುಃಶಾಸನ ರಥಾಸ್ತೂರ್ಣಂ ಯುಜ್ಯಂತಾಂ ಭೀಷ್ಠರಕ್ಷಿಣ: । 

ಅನೀಕಾನಿ ಚ ಸರ್ವಾಣಿ ಶೀಘ್ರಂ ತ್ರಮನುಚೋದಯ 11೧೨1 

ಎಲೈ ದುಃಶಾಸನನೇ, ಭೀಷ್ಮರನ್ನು ರಕ್ಷಿಸಲು ರಥಗಳು ಶೀಘ್ರವಾಗಿ ಹೂಡಲ್ಪಡಲಿ. 
ನೀನು ಎಲ್ಲಸೈನ್ಯಕ್ಕೂ ಶೀಘ್ರವಾಗಿ ಪ್ರಚೋದನೆಯನ್ನು ಮಾಡು. 


ಅಯಂ ಮಾ ಸಮನುಪ್ರಾಪ್ರೋ ವರ್ಷಪೂಗಾಭಿಚಿಂತಿತ: ! 
ಪಾಂಡವಾನಾಂ ಸಸೈನ್ಯಾನಾಂ ಕುರೂಣಾಂ ಚ ಸಮಾಗಮಃ Hou 


-126- ಮಹಾಭಾರತ ಭೀಷ್ಮಪರ್ವ 


ನಾನು ಸೈನ್ಯಸಹಿತರಾದ ಪಾಂಡವರಿಗೂ ಮತ್ತು ಕುರುಗಳಿಗೂ ಯುದ್ಧದಲ್ಲಿ 


ಸಮಾಗಮವನ್ನು ಅನೇಕ ವರ್ಷಗಳಿಂದ ನಿರೀಕ್ಷಿಸುತ್ತಿದ್ದೆ. ಅಂತಹ ಸಮಾಗಮವು 
ಈಗ ಪ್ರಾಪ್ತವಾಗಿದೆ. 


ನಾತಃ ಕಾರ್ಯತಮಂ ಮನ್ಯೇ ರಣೇ ಭೀಷ್ಮಸ್ಯ ರಕ್ಷಣಾತ್‌ | 
ಹನ್ಯಾದ್‌ ದೃಪ್ತೋ ಹ್ಯಸೌ ಪಾರ್ಥಾನ್‌ ಸೋಮಕಾಂಶ್ಚ ಸಸ್ಫಂಜಯಾನ್‌ ॥ 


ನಾವು ಯುದ್ಧದಲ್ಲಿ ಭೀಷ್ಮರ ರಕ್ಷಣೆಗಿಂತ ಈಗ ಮಾಡಬೇಕಾದ ಶ್ರೇಷ್ಠವಾದ 
ಕಾರ್ಯವು ಇನ್ನೊಂದಿಲ್ಲ. ದರ್ಪದಿಂದ ಕೂಡಿದ ಭೀಷ್ಮರು ಸೃಂಜಯರಿಂದ ಸಹಿತರಾದ 
ಪಾಂಡವರನ್ನೂಮತ್ತು ಸೋಮಕರನ್ನೂ ಕೊಂದಾರು! 


ಅಬ್ರವೀಚ್ಚ ವಿಶುದ್ಧಾತ್ಮಾ ನಾಹಂ ಹನ್ಯಾಂ ಶಿಖಂಡಿನಮ್‌ । 
ಶ್ರೂಯತೇ ಸ್ತ್ರೀ ಹೈಸೌ ಪೂರ್ವಂ ತಸ್ಮಾದ್‌ ವರ್ಜ್ಕೋ ರಣೇ ಮಮ ॥ 


ವಿಶುದ್ಧಾತ್ಸರಾದ ಭೀಷ್ಮರು ನಾನು ಶಿಖಂಡಿಯನ್ನು ಕೊಲ್ಲುವುದಿಲ್ಲ. ಅವನು 
ಮೊದಲು ಸ್ಪೀಯಾಗಿದ್ದಎಂದು ನಾನು ಕೇಳಿದ್ದೇನೆ. ಆದ್ದರಿಂದ ಯುದ್ಧದಲ್ಲಿನಾನು 
ಅವನನ್ನು ಪರಿವರ್ಜಿಸುತ್ತೇನೆ ಎಂದು ಹೇಳಿದ್ದಾರಷ್ಟೆ 


ತಸ್ಮಾದ್‌ ಭೀಷ್ಮೋ ರಕ್ಷಿತವ್ಯೋ ವಿಶೇಷೇಣೇತಿ ಮೇ ಮತಿಃ । 
ಶಿಖಂಡಿನೋ ವಧೇ ಯತ್ತಾಃ ಸರ್ವೇ ತಿಷ್ಕಂತು ಮಾಮಕಾಃ NOL 
ಆದ್ಧರಿಂದ ವಿಶೇಷವಾಗಿ ಭೀಷ್ಮ್ಠರನ್ನು ರಕ್ಷಿಸಬೇಕು ಎಂಬುದು ನನ್ನ ಅಭಿಪ್ರಾಯ. 
ನನ್ನವರೆಲ್ಲರೂ ಶಿಖಂಡಿಯನ್ನುವಧೆ ಮಾಡಲು ಸಿದ್ಧರಾಗಿ. 
ತಥಾ ಪ್ರಾಚ್ಯಾಃ ಪ್ರತೀಚ್ಯಾಶ್ಚ ದಾಕ್ಚೀಕಾತ್ಕೋತ್ತರಾಪಥಾ: । 
ಸರ್ವಶಸ್ವಾಸ್ಟಕ್ಕುಶಲಾಸ್ಟೇ ರಕ್ಸಂತು ಪಿತಾಮಹಮ್‌ 11೧೭1 
ಅದರಂತೆಯೇ ಪೂರ್ವದಿಕ್ಕಿನ, ಪಶ್ಚಿಮ ದಿಕ್ಕಿನ, ದಕ್ಷಿಣ ಮತ್ತು ಉತ್ತರ ದಿಕ್ಕಿನ 
ಸರ್ವಶಸ್ವಾಸ್ತ್ರಕುಶಲರಾದ ರಾಜರು ಪಿತಾಮಹರಾದ ಭೀಷ್ಮರನ್ನು ರಕ್ಷಿಸಲಿ. 
ಅರಕ್ಷ್ಯಮಾಣಂ ಹಿ ವೃಕೋ ಹನ್ಯಾತ್‌ ಸಿಂಹಂ ಮಹಾಬಲಮ್‌ । 
ಮಾ ಸಿಂಹಂ ಜಂಬುಕೇನೇವ ಘಾತಯಾಮ: ಶಿಖಂಡಿನಾ 11೧೮॥ 


ಭಗವದ್ಗೀತಾಪರ್ವ -127- 


ಸಿಂಹಕ್ಕೆ ರಕ್ಷಣೆಯಿಲ್ಲದಿದ್ದರೆ ಅದು ಮಹಾಬಲಿಷ್ಠವಾದರೂ ಅದನ್ನು ತೋಳವು 
ಕೊಂದೀತು! ಸಿಂಹದಂತಿರುವ ಭೀಷ್ಮ್ಠರನ್ನುತೋಳದಂತಿರುವ ಶಿಖಂಡಿಯಿಂದ ನಾವು 
ಕೊಲ್ಲಿಸಬಾರದು. 

ವಾಮಂ ಚಕ್ರಂ ಯುಧಾಮನ್ಯುರುತ್ತಮೌಜಾತ್ಹ ದಕ್ಷಿಣಮ್‌ । 

ಗೋಪ್ತಾರೌ ಫಲ್ಗುನಸ್ಕೈತೌ ಫಲ್ಗುನೋತಪಿ ಶಿಖಂಡಿನ: 11೧೯॥ 

ಅರ್ಜುನನ ಎಡಭಾಗವನ್ನುಯುಧಾಮನ್ಯುವೂ, ಬಲಭಾಗವನ್ನು ಉತ್ತಮೌಜನೂ 
ರಕ್ಷಿಸುವರು. ಅರ್ಜುನನಾದರೂ ಶಿಖಂಡಿಯ ಎರಡು ಭಾಗಗಳನ್ನೂ ರಕ್ಷಿಸುವನು. 

ಸಂರಕ್ಷ ಮಾಣ: ಪಾರ್ಥೇನ ಭೀಷ್ಮೇಣ ಚ ವಿವರ್ಜಿತಃ | 

ಯಥಾ ನ ಹನ್ಯಾದ್‌ ಗಾಂಗೇಯಂ ದುಃಶಾಸನ ತಥಾ ಕುರು ॥೨೦॥ 

ಎಲ್ಫೆ ದುಃಶಾಸನನೇ, ಭೀಷ್ಠರಿಂದ ಪರಿತ್ಯಕ್ತನಾಗಿ ಅರ್ಜುನನಿಂದ ರಕ್ಷಿತನಾಗಿ 
ಶಿಖಂಡಿಯು ಗಾಂಗೇಯರಾದ ಭೀಷ್ಠರನ್ನು ಕೊಲ್ಲದಂತೆ ವ್ಯವಸ್ಥೆ ಮಾಡು. 

ಸಂಜಯಃ 

ತತೋ ರಜನ್ಯಾಂ ವ್ರುಷ್ಟಾಯಾಂ ಶಬ್ದಃ ಸಮಭವನ್ನಹಾನ್‌ | 

ಕ್ರೋಶತಾಂ ಭೂಮಿಪಾಲಾನಾಂ ಯುಜ್ಯತಾಂ ಯುಜ್ಯತಾಮಿತಿ ॥೨೧॥ 

ಸಂಜಯ- ಅನಂತರ ರಾತ್ರಿಯು ಕಳೆದ ಮೇಲೆ ರಥಗಳನ್ನು ಹೂಡಿ, ಹೂಡಿ 
ಎಂದು ಕಿರುಚುವ ರಾಜರುಗಳಿಂದ ದೊಡ್ಡ ಶಬ್ದವುಂಟಾಯಿತು. 

ಶಂಖದುಂದುಭಿನಿರ್ಫೋಷ್ಠೆ: ಸಿಂಹನಾದೈಶ್ಚ ಭಾರತ । 

ಹಯಹೇಷಿತಶಬ್ಬೈಶ್ಚ ರಥನೇಮಿಸ್ಟನೈಸ್ತಥಾ 11೨೨! 

ಗಜಾನಾಂ ಬೃಂಹತಾಂ ಚೈವ ಯೋಧಾನಾಂ ಚಾಭಿಗರ್ಜತಾಮ್‌ । 

ಕ್ಷೇಡಿತಾಸ್ಫೋಟಿತೋತ್ಕುಪ್ಟೈಸ್ತುಮುಲಂ ಸರ್ವತೋತಭವತ್‌ ॥೨೩॥ 

ಎಲ್ಲೆ ಭಾರತನೇ, ಶಂಖ-ದುಂದುಭಿಘೋಷಗಳಿಂದಲೂ, 


ಸಿಂಹನಾದಗಳಿಂದಲೂ, ಕುದುರೆಗಳ ಹೇಷಾರವದಿಂದಲೂ, ರಥಚಕ್ರಗಳ 
ಘೋಷದಿಂದಲೂ, ಗಜಗಳ ಫೀಂಕಾರದಿಂದಲೂ, ಯೋಧರ ಗರ್ಜನೆಯಿಂದಲೂ 


-128- ಮಹಾಭಾರತ ಭೀಷ್ಮಪರ್ವ 


ಮತ್ತು ಯೋಧರ ಚಪ್ಪಾಳೆಗಳು, ಸಿಂಹನಾದಗಳು ಮತ್ತು ದೊಡ್ಡ ಆಕ್ರೋಶ 
ಶಬ್ದಗಳಿಂದಲೂ ತೀವ್ರವಾದ ಕೋಲಾಹಲ ಉಂಟಾಯಿತು. 


ಉದತಿಷ್ಠನ್‌ ಮಹಾರಾಜ ಸರ್ವಂ ಯುಕ್ತಮಶೇಷತಃ । 
ಸೂರ್ಯೋದಯೇ ಮಹತ್‌ಸೈನ್ಯಂ ಕುರುಪಾಂಡವಸೇನಯೋಃ । 
ತವ ರಾಜೇಂದ್ರ ಪುತ್ರಾಣಾಂ ಪಾಂಡವಾನಾಂ ತಥ್ಸೆವ ಚ 1|೨೪॥॥ 


ಎಲೈ ಮಹಾರಾಜನೇ, ರಾಜೇಂದ್ರನೇ, ಸೂರ್ಯೋದಯವಾಗುತ್ತಿರಲು ಕುರು- 
ಪಾಂಡವ ಸೇನೆಗೆ ಸಂಬಂಧಿಸಿದ ಎಲ್ಲಮಹತ್ಸೈನ್ಯವು ಪೂರ್ಣವಾಗಿ, ಸನ್ನದ್ಧವಾಗಿ 
ನಿಂತಿತು. ನಿನ್ನಮಕ್ಕಳ ಮತ್ತು ಪಾಂಡವರ ಸೈನ್ಯವು ಹಾಗೆಯೇ ಸಜ್ಜುಗೊಂಡವು. 


ತತ್ರ ನಾಗಾ ರಥಾಶ್ಚೈವ ಜಾಂಬೂನದಪರಿಷೃತಾಃ । 
ವಿಭ್ರಾಜಮಾನಾ ದೃಶ್ಯಂತೇ ಮೇಘಾ ಇವ ಸವಿದ್ಯುತಃ 11೨೫ 


ಅಲ್ಲಿಸುವರ್ಣದಿಂದ ಅಲಂಕೃತವಾದ ಗಜಗಳು ಮತ್ತು ರಥಗಳು ಮಿಂಚಿನಿಂದ 
ಕೂಡಿದ ಮೋಡಗಳಂತೆ ಶೋಭಿಸುವುದು ಕಂಡುಬರುತ್ತಿದ್ದಿತು. 


ರಥಾನೀಕಾನ್ಯದೃಶ್ಯಂತ ನಗರಾಣೀವ ಭೂರಿಶಃ । 
ಅತೀವ ಶುಶುಭೇ ತತ್ರ ಪಿತಾ ತೇ ಪೂರ್ಣಚಂದ್ರವತ್‌ (1೨೬।! 


ರಥಗಳ ಸಮೂಹಗಳು ಅನೇಕ ನಗರಗಳಂತೆ ಕಂಡುಬಂದವು. ಅಲ್ಲಿ ನಿನ್ನ 
ತಂದೆಯಾದ ಭೀಷ್ಠರು ಪೂರ್ಣಚಂದ್ರನಂತೆ ಬಹಳವಾಗಿ ಕಂಗೊಳಿಸಿದರು. 


ಧನುರ್ಭಿರ್ಯವ್ಟಿಭಿ: ಖಡ್ಗೈರ್ಗದಾಭಿ:ಃ ಶಕ್ತಿತೋಮರೈ: । 
ಯೋಧಾ ಪ್ರಹರಣೈೆ: ಶುಭೈಃ: ಸ್ವೇಷ್ಟನೀಕೇಷ್ಟವಸ್ಥಿತಾಃ 11೨೭1! 


ಯೋಧರು ಶುಭ್ರವಾದ ತಮ್ಮ ಆಯುಧಗಳಾದ ಧನುಸ್ತುಗಳು, ಯಷ್ಟಿಗಳು, 


ಖಡ್ಗಗಳು, ಗದೆಗಳು, ಶಕ್ತಿಗಳು ಮತ್ತು ತೋಮರಗಳನ್ನು ಹಿಡಿದು ತಮ್ಮಸೈನ್ಯಗಳಲ್ಲಿ 
ನಿಂತರು. 


ಗಜಾ ರಥಾಃ ಪದಾತಾಶ್ಚ ತುರಗಾಶ್ಚ ವಿಶಾಂಪತೇ । 
ವ್ಯತಿಷ್ಠದ್‌ ವಾಗುರಾಕಾರಾಃ ಶತಶೋ5ಥ ಸಹಸ್ರಶಃ 11೨೮॥॥ 


ಭಗವದ್ಗೀತಾಪರ್ವ -129- 


ಎಲೈ ರಾಜನೇ, ಗಜಗಳು, ರಥಗಳು, ಪದಾತಿಗಳು ಮತ್ತು ಅಶ್ಚಗಳು ನೂರರ 
ಸಂಖ್ಯೆಯಲ್ಲಿ, ಸಾವಿರದ ಸಂಖ್ಯೆಯಲ್ಲಿ ಬಲೆಗಳಂತೆ ನಿಂತವು. 


ಧ್ವಜಾ ಬಹುವಿಧಾಕಾರಾ ವ್ಯದ್ಧಶ್ಯಂತ ಸಮುಚ್ಛಿತಾ: | 


ಲ" 
ಸ್ಟೇಷಾಂ ಚೈವ ಪರೇಷಾಂ ಚ ದ್ಯುತಿಮಂತಃ ಸಹಸ್ರಶಃ 11೨೯॥ 
ಕಾಂತಿಯುಕ್ತವಾದ ಎತ್ತರವಾಗಿದ್ದ ಬಹುವಿಧ ಆಕಾರವುಳ್ಳ ತಮ್ಮ ಮತ್ತು ಪರರ 
ಧ್ವಜಗಳು ಸಹಸ್ರ ಸಂಖ್ಯೆಯಲ್ಲಿಕಂಡುಬಂದವು. 
ಕಾಂಚನಾ ಮಣಿಚಿತ್ರಾಂಗಾ ಜ್ವಲಂತ ಇವ ಪಾವಕಾಃ । 
ಅರ್ಚಿಷ್ಠಂತೋ ವ್ಯರೋಚಂತ ಧ್ವಜಾ ರಾಜ್ಞಾಂ ಸಹಸ್ರಶಃ AO 


ಸುವರ್ಣ ಮತ್ತು ಮಣಿಗಳಿಂದ ಅಲಂಕೃತವಾದ ಸಹಸ್ರಾರು ಸಂಖ್ಯೆಯಲ್ಲಿದ್ದ 
ರಾಜರ ಧ್ವಜಗಳು ತಮ್ಮ ಕಾಂತಿಯಿಂದ ಜ್ವಲಿಸುವ ಅಗ್ನಿಯಂತೆ ಕಂಗೊಳಿಸಿದವು. 


ಮಹೇಂದ್ರಕೇತವಃ ಶುಭ್ರಾ ಮಹೇಂದ್ರಸದನೇಷ್ಠಿವ । 
ಸನ್ನದ್ಧಾಸ್ತೇಷು ತೇ ವೀರಾ ದದ್ಭಶುರ್ಯುದ್ಧಕಾಂಕ್ಷಿಣ: 11೩೧ 


ಇಂದ್ರ ಸದನದಲ್ಲಿನ ಇಂದ್ರಧ್ಧಜಗಳಂತೆ ಶುಭ್ರವಾದ ಆ ಧ್ವಜಗಳು ಶೋಭಿಸಿದವು. 
ಅಂತಹ ಧ್ವಜಗಳುಳ್ಳ ಆ ರಥಗಳಲ್ಲಿ ಯುದ್ಧಾಕಾಂಕ್ಷಿಗಳಾದ ಆ ವೀರರು 
ಸನ್ನದ್ಧರಾಗಿರುವುದು ಕಂಡುಬರುತ್ತಿದ್ದಿತು. 

ಉದ್ಯತೈರಾಯುಧ್ಯೆಶ್ಲಿತ್ರಾಸ್ತಳಬದ್ದಾಃ ಕಲಾಪಿನಃ । 

ಯಷಭಾಕ್ಷಾ ಮನುಷ್ಯೇಂದ್ರಾಶ್ಹಮೂಮುಖಗತಾ ಬಭುಃ 14೨1 

ಯುದ್ಧದ ಸಲಕರಣೆಗಳನ್ನುಧರಿಸಿ ಹಸ್ತಗಳಿಗೆ ರಕ್ಷಣೆಯನ್ನು ಹಾಕಿಕೊಂಡು ಕೈಯಲ್ಲಿ 
ಆಯುಧವನ್ನು ಹಿಡಿದ ವಿಶಾಲವಾದ ಕಣ್ಣುಳ್ಳ ಆ ರಾಜರು ಸೇನೆಯ ಮುಂಭಾಗದಲ್ಲಿ 
ಶೋಭಿಸಿದರು. 

ಶಕುನಿಃ ಸೌಬಲಃ ಶಲ್ಯಃ ಸೈಂಧವೋರಥ ಜಯದ್ರಥ: | 


ವಿಂದಾನುವಿಂದಾವಾವಂತ್ಯೌ ಕಾಂಬೋಜಶ್ಚ ಸುದಕ್ಷಿಣ: 11೩೩11 


-130- ಮಹಾಭಾರತ ಭೀಷ್ಮಪರ್ವ 


ಶ್ರುತಾಯುಧಶ್ಚ ಕಾಳಿಂಗೋ ಜಯತ್ನೇನಶ್ಚ ಪಾರ್ಥಿವಃ । 

ಬೃಹದ್ದಲಶ್ಚ ಕೌಸಲ್ಯ: ಕೃತವರ್ಮಾ ಚ ಸಾತ್ತತಃ 1A 
ದಶೈತೇ ಪುರುಷವ್ಯಾಫ್ರಾಃ ಶೂರಾಃ ಪರಿಘಬಾಹವಃ । 

ಅಕ್ಟೋಹಿಣೀನಾಂ ಪತಯೋ ಯಜ್ಞಾನೋ ಭೂರಿದಕ್ಷಿಣಾಃ 11೩೫1 


ಸೌಬಲನಾದ ಶಕುನಿ, ಶಲ್ಯ , ಸಿಂಧುದೇಶದ ಜಯದ್ರಥ, ಅವಂತಿದೇಶದ 
ವಿಂದಾನುವಿಂದರು, ಕಾಂಬೋಜ ದೇಶದ ಸುಲಕ್ಷಣ, ಕಳಿಂಗ ದೇಶದ ಶ್ರುತಾಯುಧ, 
ಜಯತ್ತೇನರಾಜ, ಕೌಸಲದೇಶದ ಬೃಹದ್ದಲ ಮತ್ತು ಸಾತ್ತತ ಕುಲಕ್ಕೆ ಸೇರಿದ ಕೃತವರ್ಮ 
ಒನಕೆಯಂತೆ ಬಾಹುಗಳುಳ್ಳ ಅನೇಕ ಭೂರಿದಕ್ಬಿಣೆಯುಳ್ಳ ಯಾಗವನ್ನು ಮಾಡಿದ 
ಶೂರರಾದ ಈ ಹತ್ತು ಪುರುಷವ್ಯಾಘ್ರರು ಹತ್ತು ಅಕ್ಟೋಹಿಣಿಯ ಪತಿಗಳಾರಾಗಿದ್ದರು. 


ಏತೇ ಚಾನ್ಯೇ ಚ ಬಹವೋ ದುರ್ಯೋಧನವಶಾನುಗಾಃ | 
ರಾಜಾನೋ ರಾಜಪುತ್ರಾಶ್ಚ ನೀತಿಮಂತೋ ಮಹಾಬಲಾಃ WAI 


ಇವರೂ ಮತ್ತು ಇನ್ನೂ ಅನೇಕ ದುರ್ಯೋಧನವಶವರ್ತಿಗಳಾದ ರಾಜರೂ, 
ರಾಜಕುಮಾರರೂ, ರಾಜನೀತಿಯನ್ನು ತಿಳಿದವರೂ, ಮಹಾಬಲಿಷ್ಠರೂ ಆದ ಶೂರರು 
ಸನದರಾದರು. 

“0 

ಸನ್ನದ್ಧಾ ಸಮದೃಶ್ಯಂತ ಸ್ವೇಷ್ಠನೀಕೇಷ್ಟವಸ್ಥಿತಾ: | 

ಬದ್ಧಕೃಷ್ಠಾಜಿನಾ: ಸರ್ವೇ ಧ್ವಜಿನೋ ಮುಂಜಮಾಲಿನಃ 11೩೭! 

ಅವರೆಲ್ಲರೂ ಕೃಷ್ಣಾಜಿನವನ್ನು ಧರಿಸಿ, ತಮ್ಮ ಧ್ವಜಗಳನ್ನು ಎತ್ತಿ, ಮುಂಜಮಾಲೆಗಳನ್ನು 
ಹಾಕಿಕೊಂಡು ತಮ್ಮ. ತಮ್ಮ ಸೈನ್ಯದ ಮುಂಭಾಗದಲ್ಲಿರುವುದು ಕಂಡು ಬರುತ್ತಿದ್ದಿತು. 

ಸೃಷ್ಟಾ ದುರ್ಯೋಧನಸ್ಕಾರ್ಥೇ ಬ್ರಹ್ಮಲೋಕಾಯ ದೀಕ್ಷಿತಾ: । 

ಸಮೃದ್ಧಾ ದಶ ವಾಹಿನ್ಯಃ ಪರಿಗೃಹ್ಯ ವ್ಯವಸ್ಥಿತಾಃ 11೩೮ 

ದುರ್ಯೋಧನನ ಸಲುವಾಗಿಯೇ ಜನ್ಮವನ್ನು ಪಡೆದು, ಬ್ರಹ್ಮಲೋಕವನ್ನು 


ಸಂಪಾದಿಸಲು ದೀಕ್ಷೆಯನ್ನುಹೊಂದಿ, ತಮ್ಮಸಮೃದ್ಧವಾದ ಹತ್ತು ಸೈನ್ಯಗಳನ್ನು ಸಂಗ್ರಹಿಸಿ 
ಅದರ ಮುಂಭಾಗದಲ್ಲಿನಿಂತರು. 


ಭಗವದ್ಗೀತಾಪರ್ವ -131- 


ಏಕಾದಶೀ ಧಾರ್ತರಾಷ್ಟೀ ಕೌರವಾಣಾಂ ಮಹಾಚಮೂಃ । 
ಅಗ್ರತಃ ಸರ್ವಸೈನ್ಯಾನಾಂ ಯತ್ರ ಶಾಂತನವೋತಗ್ರಣೀಃ 11೩೯ 
ದುರ್ಯೋಧನನಿಗೆ ಸೇರಿದ ಕೌರವರ ದೊಡ್ಡಸೈನ್ಯವು ಹನ್ನೊಂದನೆಯದು. ಎಲ್ಲ 
ಸೈನ್ಯಗಳಿಗೂ ಮುಂದಿದ್ದ ಸೈನ್ಯದಲ್ಲಿ ಭೀಷ್ಮರು ಮುಂಭಾಗದಲ್ಲಿದ್ದರು. 
ಶ್ವೇತೋಷ್ಟೀಷಂ ಶ್ಲೇತಹಯಂ ಶ್ವೇತವರ್ಮಾಣಮಚ್ಯುತಮ್‌ । 
ಅಪಶ್ಯಾಮ ಮಹಾರಾಜ ಭೀಪ್ನಂ ಚಂದ್ರಮಿವೋದಿತಮ್‌ Ue] 
ಎಲ್ಫೆ ಮಹಾರಾಜನೇ, ಬಿಳಿಯ ರುಮಾಲನ್ನು ಧರಿಸಿ, ಬಿಳಿಯ ಕುದುರೆಗಳನ್ನು 
ಹೂಡಿದ ರಥದಲ್ಲಿ ಕುಳಿತು, ಬಿಳಿಯ ಕವಚವನ್ನು ಧರಿಸಿ ತಮ್ಮ ಗುಣಗಳಿಂದ 
ಚ್ಯುತರಾಗದ ಭೀಷ್ಮರನ್ನು ಉದಯಿಸಿದ ಚಂದ್ರನಂತೆ ನಾನು ನೋಡಿದೆನು. 
ಹೇಮತಾಳದ್ದಜಂ ಭೀಷ್ಮಂ ರಾಜತೇ ಸ್ಯಂದನೇ ಸ್ಥಿತಮ್‌ । 
ಶ್ವೇತಾಭ್ರ ಇವ ತೀಕ್ಷ್ವಾಂಶುಂ ದದ್ಭಶುಃ ಕುರುಪಾಂಡವಾಃ 1೪೧1 
ರಜತಮಯವಾದ ರಥದಲ್ಲಿಸುವರ್ಣಮಯವಾದ ತಾಳದ್ದಜವನ್ನು ಹೊಂದಿದ 
ಭೀಷ್ಮರನ್ನು ಬಿಳಿಯ ಮೋಡಗಳ ಮಧ್ಯದಲ್ಲಿರುವ ಸೂರ್ಯನಂತೆ ಕುರು-ಪಾಂಡವರು 
ನೋಡಿದರು. 
ದೃಷ್ಟ್ವಾ ಚಮೂಮುಖೇ ಭೀಷ್ಮಂ ಸಮಕಂಪಂತ ಪಾಂಡವಾಃ । 
ಸೃಂಜಯಾಶ್ಚ ಮಹೇಷ್ವಾಸಾ ಧೃಷ್ಟದ್ಯುಮ್ನಪುರೋಗಮಾಃ 11೪೨ಟ॥ 
ಸೇನೆಯ ಮುಂಭಾಗದಲ್ಲಿ ಭೀಷ್ಠರನ್ನು ನೋಡಿ ಪಾಂಡವರು, ಸೃಂಜಯರು, 
ಮಹಾಧನುರ್ಧಾರಿಗಳಾದ ಧೃಷ್ಟದ್ಯುಮ್ನ ಮೊದಲಾದವರು ನಡುಗಿದರು. 
ಜೃಂಭಮಾಣಂ ಮಹಾಸಿಂಹಂ ದೃಷ್ಟ್ವಾ ಕ್ಷುದ್ರಮೃಗಾ ಯಥಾ 1 
ಧೃಷ್ಟದ್ಯುಮ್ನಮುಖಾಃ ಸರ್ವೇ ಸಮುದ್ವಿವಿಜಿರೇ ಮುಹುಃ 
ಬಾಯಿ ತೆರೆದು ಆಕಳಿಸುವ ದೊಡ್ಡ ಸಿಂಹವನ್ನು ನೋಡಿದ ಕ್ದುದ್ರಮೃಗಗಳಂತೆ 
ಧೃಷ್ಟದ್ಯುಮ್ನಮೊದಲಾದವರೆಲ್ಲರೂ ಪುನಃ ಪುನಃ ಉದ್ದಿಗ್ಗರಾದರು. 


HVA 


-132- ಮಹಾಭಾರತ ಭೀಷ್ಮಪರ್ವ 


ಏಕಾದಶೈತಾಃ ಶ್ರೀಜುಜ್ಛಾ ವಾಹಿನ್ಯಸ್ತವ ಭಾರತ । 

ಪಾಂಡವಾನಾಂ ತಥಾ ಸಪ್ತ ಮಹಾಪುರುಷಪಾಲಿತಾಃ VON 

ಎಲ್ಫೆ ಭಾರತನೇ, ಕಾಂತಿಯುಕ್ತವಾದ ಈ ಹನ್ನೊಂದು ಅಕ್ಟೋಹಿಣಿಯು ನಿನ್ನ 
ಸೈನ್ಯವು. ಪಾಂಡವರ ಸೈನ್ಯವಾದರೂ ಮಹಾಪುರುಷರಿಂದ ಪಾಲಿತವಾದ ಏಳು 
ಆಕ್ಸೋಹಿಣಿಗಳಾಗಿದ್ದಿತು. 

ಮಹಾಗ್ರಾಹಕಮೂಕುಲೌ । 

ಯುಗಾಂತೇ ಸಮುಖಪೇತೌ ದ್ರೌ ದೃಶ್ಛೇತೇ ಸಾಗರಾವಿವ 1೪೫1 

ಉನ್ನತ್ತವಾದ ಮೊಸಳೆಗಳೆಂಬ ಸುಳಿಗಳಿಂದ ಕೂಡಿದ, ಮಹಾತಿಮಿಂಗಿಲಗಳಿಂದ 
ನಿಬಿಡವಾದ ಎರಡು ಸಾಗರಗಳು ಯುಗಾಂತದಲ್ಲಿ ಒಂದನ್ನೊಂದು ಸೇರಿದಂತೆ ಎರಡು 
ಸೈನ್ಯಗಳು ಕಂಡುಬಂದವು. 

ನೈವ ನಸ್ತಾದೃಶೋ ರಾಜನ್‌ ದೃಷ್ಟಪೂರ್ವೋ ನ ಚ ಶ್ರುತಃ । 

ಅನೀಕಾನಾಂ ಸಮೇತಾನಾಂ ಸಮವಾಯಸ್ತಥಾಎಿಧಃ (1೪೬! 

ಎಲ್ಫೈ ರಾಜನೇ, ಅಂತಹ ಸೈನ್ಯದ ಸಮೂಹವನ್ನು ನಾವು ಹಿಂದೆ ನೋಡಿರಲಿಲ್ಲ 
ಅಥವಾ ಕೇಳಿರಲಿಲ್ಲ. ಎರಡು ಸೈನ್ಯದ ಸಮಾಗಮವು ಆ ರೀತಿ ಇದ್ದಿತು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ಭೀಷ್ಯಪರ್ವಣಿ ಷೋಡಶೋಇಧ್ಯಾಯಃ | 
॥ ಭಗವದ್ಗೀಶಾಪರ್ವಣಿ ತೃತೀಯೋ?ಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಹದಿನಾರನೆಯ ಅಧ್ಯಾಯ ಮುಗಿಯಿತು. 
Xk 


ಭಗವದ್ಗೀತಾಪರ್ವ -133- 


ಹದಿನೇಳನೆಯ ಅಧ್ಯಾಯ 
ಸಂಜಯನಿಂದ ಯುದ್ಧಕ್ಕೆ ಹೊರಟ ಕುರುಸೇನೆಯ ವರ್ಣನೆ. 
ಸಂಜಯಃ 
ಯಥಾ ಸ ಭಗವಾನ್‌ ವ್ಯಾಸಃ ಕೃಷ್ಣದ್ದೆ ಶ್ಲೈಪಾಯನೋಬ್ರವೀತ್‌ । 
ತಥೈವ ಸಹಿತಾ: ಸರ್ವೇ ಸಮಾಜಗುರ್ಮಹೀಕ್ಷಿತಃ 11೧॥ 


ಸಂಜಯ- ಭಗವಂತನಾದ ಕೃಷ್ಣ-ದ್ದೆ ಶೈ ಪಾಯನರಾದ ವ್ಯಾಸರು ಹೇಳಿದಂತೆಯೇ 
ಎಲ್ಲರಾಜರೂ ಒಟ್ಟುಗೂಡಿ ಬಂದರು. 

ಮಘಾವಿಷಯಗಃ ಸೋಮಸ್ತದ್ದಿನಂ ಪ್ರತ್ಯಪದ್ಯತ । 

ದೀಪ್ಯಮಾನಾಶ್ಚ ಸಂಪೇತುರ್ದಿವಿ ಸಪ್ತ ಮಹಾಗ್ರಹಾ: 1೨ 

ಆ ದಿನ ಚಂದ್ರನು ಮಘಾ ನಕ್ಷತ್ರವನ್ನು ತಲುಪಿದನು. ಜ್ವಲಿಸುವ ಏಳು ಗ್ರಹಗಳು 
ಆಕಾಶದಲ್ಲಿ ಒಟ್ಟಿಗೆ ಸೇರಿದವು. 


ದ್ವಿಧಾಭೂತ ಇವಾದಿತ್ಯ ಉದಯೇ ಪ್ರತ್ಯದೃಶ್ಯತ । 
ಜ್ವಲಂತ್ಯಾ ಶಿಖಯಾ ಭೂಯೋ ಭಾನುಮಾನುದಿತೋ ದಿವಿ 11೩1 


ಸೂರ್ಯನು ಉದಯಿಸುವಾಗ ಎರಡು ಭಾಗವುಳ್ಳವನಾಗಿ ಕಂಡನು. ಸೂರ್ಯನು 
ಉದಯಿಸುವಾಗ ಅವನ ಸುತ್ತಲೂ ಜ್ವಲಿಸುವ ಶಿಖೆಗಳು ಕಂಡು ಬಂದವು. 

ವವಾಶಿರೇ ಚ ದೀಪ್ತಾಯಾಂ ದಿಶಿ ಗೋಮಾಯುವಾಯಸಾಃ | 

ಲಿಪ್ಪಮಾನಾಃ ಶರೀರಾಣಿ ಮಾಂಸಶೋಣಿತಭೋಜನಾಃ 11೪॥ 


ಜ್ವಲಿಸುವ ದಕ್ಷಿಣ ದಿಕ್ಕಿನಲ್ಲಿ ಮಾಂಸ-ಶೋಣಿತ ಭೋಜನವನ್ನು ಪಡೆಯಲು 
ಶರೀರಗಳನ್ನು ಬಯಸುವ ನರಿಗಳು ಮತ್ತು ಕಾಗೆಗಳು ಗೋಳಿಟ್ಟವು. 


ಅಹನ್ಯಹನಿ ಪಾರ್ಥಾನಾಂ ವೃದ್ಧ ಕುರುಪಿತಾಮಹಃ । 
ಭರದ್ವಾಚಾತ್ಮಜಕ್ಷೈವ ಪ್ರಾತರುತ್ಥಾಯ ಸಂಯತೌ 11೫1 
ವ [3 ಈ 


ಜಯೋಸ್ತು ಪಾಂಡುಪುತ್ರಾಣಾಮಿತ್ಯೂಚತುರರಿಂದಮೌ । 
ಯುಯುಧಾತೇ ತವಾರ್ಥಾಯ ಯಥಾ ಸ ಸಮಯಃ ಕೃತಃ 11೬11 


-134- ಮಹಾಭಾರತ ಭೀಷ್ಮಪರ್ವ 


ಪ್ರತಿದಿವಸವೂ ಪಾರ್ಥರ ಮತ್ತು ಕುರುಗಳ ಪಿತಾಮಹರಾದ ಕುರುವೃದ್ಧರಾದ 
ಭೀಷ್ಠರೂ ಮತ್ತು ಭರದ್ವಾಜರ ಪುತ್ರರಾದ ದ್ರೋಣರೂ ಸಹ ಪ್ರಾತಃಕಾಲದಲ್ಲಿಎದ್ದು 
ಮೌನವಾಗಿ ಆ ಅರಿಂದಮರು ಪಾಂಡುಪುತ್ರರಿಗೆ ಜಯವಾಗಲಿ ಎಂದು ಹೇಳುತ್ತಿದ್ದರು. 
ಆದರೆ ಮೊದಲು ಮಾಡಿದ ನಿಬಂಧನೆಗಾಗಿ ನಿನ್ನ ಪರವಾಗಿ ಯುದ್ಧವನ್ನು 
ಮಾಡುತ್ತಿದ್ದರು. 

ಸರ್ವಧರ್ಮವಿಶೇಷಜ್ಞಃ ಪಿತಾ ದೇವವ್ರತಸ್ತವ । 

ಸಮಾನೀಯ ಮಹೀಪಾಲಾನಿದಂ ವಚನಮಬ್ರವೀತ್‌ 11೭1 


ಎಲ್ಲಧರ್ಮಗಳನ್ನು ವಿಶೇಷವಾಗಿ ತಿಳಿದಿದ್ದನಿನ್ನ ತಂದೆಯಾದ ದೇವವ್ರತರಾದ 
ಭೀಷ್ಮರು ಎಲ್ಲರಾಜರನ್ನೂಸಮೀಪಕ್ಕೆ ಕರೆದು ಹೀಗೆ ಮಾತನಾಡಿದರು. 
ಇದಂ ವಃ ಕ್ರಿಯಾ ದ್ವಾರಂ ಸ್ಪರ್ಗಾಯಾಪಾವೃತಂ ಮಹತ್‌ । 
ಗಚ್ಛದ್ದಂ ತೇನ ಶಕ್ರಸ್ಯ ಬ್ರಹ್ಮಣಶ್ಚ ಸಲೋಕತಾಮ್‌ nH 
ಎಲೈ ಕೃತ್ರಿಯರೇ, ಇದೋ ನಿಮಗೆ ಸರ್ಗದ ಈ ದೊಡ್ಡದಾರವು ತೆರೆದಿದೆ. ಆ 
ಮಾರ್ಗವಾಗಿ ನೀವು ಇಂದ್ರನ ಮತ್ತು ಬ್ರಹ್ಮದೇವರ ಲೋಕಕ್ಕೆ ಹೋಗುವವರಾಗಿ. 
ಏಷ ವಃ ಶಾಶ್ವತಃ ಪಂಥಾ ಪೂರ್ವೈ: ಪೂರ್ವತರೈರ್ಗತ: । 
ಸಂಭಾವಯತ ಚಾತ್ಮಾನಮವ್ಯಗ್ರಮನಸೋ ಯುಧಿ Tal 
ಇದು ನಿಮ್ಮಪೂರ್ವಜರೂ, ಅವರ ಪೂರ್ವಜರೂ ತುಳಿದ ಶಾಶ್ವತವಾದ ಮಾರ್ಗ. 
ಏಕಾಗ್ರವಾದ ಮನಸ್ಸಿನಿಂದ ಯುದ್ಧವನ್ನು ಮಾಡಿ ನಿಮ್ಮನ್ನು ನೀವು ಸನ್ನಾನಿಸಿಕೊಳ್ಳಿ. 
ನಾಭಾಗೋ ಹಿ ಯಯಾತಿಶ್ಚ ಮಾಂಧಾತಾ ನಹುಷೋ ನೃಗಃ । 
ಸಂಸಿದ್ಧಾ ಪರಮಂ ಸ್ಥಾನಂ ಗತಾಃ ಕರ್ಮಭಿರೀದೃಶೈ: 11೧೦॥ 
ನಾಭಾಗ, ಯಯಾತಿ, ಮಾಂಧಾತಾ, ನಹುಷ, ನೃಗ ಮೊದಲಾದವರು ಇಂತಹ 
ಕರ್ಮಗಳನ್ನು ಮಾಡಿ ಸಿದ್ದಿಯನ್ನು ಪಡದು ಶ್ರೇಷ್ಠವಾದ ಸಾನವನು ಹೊಂದಿದರು. 
ಕ್ಮ ಲ ಲ ಪ ಷ್ಠವಾ ಛಿ ಇ 


ಅಧರ್ಮ: ಕತ್ರಿಯಸ್ಕೈಷ ಯದ್‌ ವ್ಯಾಧಿಮರಣಂ ಗೃಹೇ । 
ಯದಾಜೌ ನಿಧನಂ ಯಾತಿ ಸೋರಸ್ಯ ಧರ್ಮಃ ಸನಾತನ: 11೧೧॥ 


ಭಗವದ್ಗೀತಾಪರ್ವ -135- 


ಕೃತ್ರಿಯನು ಮನೆಯಲ್ಲಿವ್ಯಾಧಿಯಿಂದ ಮರಣವನ್ನುಹೊಂದುವುದು ಅಧರ್ಮ. 
ಯುದ್ಧದಲ್ಲಿಮರಣವನ್ನು ಹೊಂದುವುದು ಅವನಿಗೆ ಸನಾತನವಾದ ಧರ್ಮ. 


ಏವಮುಕ್ತಾ ಮಹೀಪಾಲಾ ಭೀಷ್ಮೇಣ ಭರತರ್ಷಭ । 

ನಿರ್ಯಯುಃ ಸ್ವಾನ್ಯನೀಕಾನಿ ಶೋಭಯಂತೋ ರಥೋತ್ತಮೈ: ॥೧೨॥ 

ಎಲ್ಫೆ ಭರತರ್ಷಭನೇ, ಭೀಷ್ನರಿಂದ ಹೀಗೆ ಹೇಳಲ್ಪಟ್ಟ ಆ ರಾಜರು ತಮ್ಮ 
ಶ್ರೇಷ್ಠವಾದ ರಥಗಳಿಂದ ತಮ್ಮ ತಮ್ಮ ಸೈನ್ಯಗಳಿಗೆ ಶೋಭೆಯನ್ನು ತಂದುಕೊಡುತ್ತಾ 
ಹೊರಟರು. 

ಸತು ವೈಕರ್ತನಃ ಕರ್ಣಃ ಸಾಮಾತ್ಯ: ಸಹ ಬಂಧುಭಿಃ । 

ನ್ಯಾಸಿತ: ಸಮರೇ ಶಸ್ತ್ರಂ ಭೀಷ್ಮೇಣ ಭರತರ್ಷಭ 11೧೩1 

ಎಲೈ ಭರತರ್ಷಭನೇ, ಆ ವೈಕರ್ತನನಾದ ಕರ್ಣನಾದರೂ ಅವನ ಅಮಾತ್ಯರ 
ಮತ್ತು ಬಂಧುಗಳ ಜೊತೆಯಲ್ಲಿ ಭೀಷ್ಮರಿಂದ ಶಸ್ತಸಂನ್ಯಾಸವನ್ನು ಮಾಡಿಸಲ್ಪಟ್ಟಿದ್ದವಪ್ಪೆ! 

ಅಪೇತಕರ್ಣಾಃ ಪುತ್ರಾಸ್ತೇ ರಾಜಾನಕ್ಷೆವ ತಾವಕಾಃ । 

ನಿರ್ಯಯುಃ ಸಿಂಹನಾದೇನ ನಾದಯಂತೋ ದಶೋ ದಿಶ ॥೧೪॥ 

ಕರ್ಣನ ಜೊತೆಯಿಲ್ಲದ ನಿನ್ನಪುತ್ರರು ಮತ್ತು ನಿನ್ನಸಲುವಾಗಿ ಯುದ್ಧಮಾಡಲು 
ಬಂದ ರಾಜರು ತಮ್ಮಸಿಂಹನಾದದಿಂದ ಹತ್ತುದಿಕ್ಕುಗಳನ್ನು ಮೊಳಗಿಸುತ್ತಾ ಹೊರಟರು. 

ಶ್ಹೇತೈಶ್ಛತ್ರೆ: ಪತಾಕಾಭಿರ್ಧ್ವಜವಾರಣವಾಜಿಭಿಃ | 

ತಾನ್ಯನೀಕಾನ್ಯಶೋಭಂತ ರಥ್ಸೈರಥ ಪದಾತಿಭಿಃ Mek Al 

ಶ್ವೇತಚ್ಛತ್ರಗಳಿಂದಲೂ, ಪತಾಕೆಗಳಿಂದಲೂ, ಧ್ವಜಗಳಿಂದಲೂ, ಗಜಗಳಿಂದಲೂ, 
ಅಶ್ನಗಳಿಂದಲೂ, ಪದಾತಿಗಳಿಂದಲೂ ಮತ್ತು ರಥಗಳಿಂದಲೂ ಆ ಸೈನ್ಯಗಳು 
ಬಹಳವಾಗಿ ಶೋಭಿಸಿದವು. 


ಭೇರೀಪಣವಶಬ್ಬೈಶ್ಚ ಪಟಹಾನಾಂ ಚ ನಿಸ್ಟನೈಃ । 
ರಥನೇಮಿನಿನಾದೈಶ್ಚ ಬಭೂವಾಕುಲಿತಾ ಮಹೀ WHOL 


-136- ಮಹಾಭಾರತ ಭೀಷ್ಮಪರ್ವ 


ಭೇರೀ, ಪಣವ ಶಬ್ದಗಳಿಂದಲೂ, ಪಟಹ ಶಬ್ದಗಳಿಂದಲೂ, ರಥದ ಗಾಲಿಗಳ 
ಶಬ್ದದಿಂದಲೂ ಭೂಮಿಯು ತುಂಬಿಹೋಯಿತು. 


ಕಾಂಚನಾಂಗದಕೇಯೂರೈ: ಕಾರ್ಮುಕೈಶ್ಚ ಮಹಾರಥಾಃ | 
ಭ್ರಾಜಮಾನಾ ವ್ಯದ್ಧಶ್ಯಂತ ಜಂಗಮಾಃ ಪರ್ವತಾ ಇವ 11೧೭॥ 


ಚಿನ್ನದ ಕಡಗ ಮತ್ತು ಭುಜಕೀರ್ತಿಗಳನ್ನುಧರಿಸಿದ ಮತ್ತು ಧನುಸುಗಳನ್ನು ಧರಿಸಿದ 
ಮಹಾರಥರು ಚಲಿಸುವ ಪರ್ವತಗಳಂತೆ ಕಾಂತಿಯುಕ್ತರಾಗಿ ಶೋಭಿಸಿದರು. 


ತಾಳೇನ ಮಹತಾ ಭೀಷ್ಮಃ ಪಂಚತಾರೇಣ ಕೇತುನಾ । 
ವಿಮಲಾದಿತ್ಯಸಂಕಾಶಸ್ತಸ್ಥೌ ಕುರುಚಮೂಪತಿಃ ei 


ಕುರುಸೇನಾಪತಿಗಳಾದ ಭೀಷ್ಮರು ಐದು ನಕ್ಫತ್ರಗಳ ಚಿಹ್ನೆಯುಳ್ಳ ತಾಳಧ್ವಜದಿಂದ 
ಶೋಭಿತವಾದ ರಥದಲ್ಲಿ ನಿರ್ಮಲವಾದ ಆದಿತ್ಯನಿಗೆ ಸದೃಶವಾದ ಪ್ರಭೆಯಿಂದ 
ಶೋಭಿಸಿ ನಿಂತರು. 


ಯೇ ತ್ತದೀಯಾ ಮಹೇಷ್ವಾಸಾ ರಾಜಾನೋ ಭರತರ್ಷಭ ಟ 
ಅವರ್ತಂತ ಯಥಾದೇಶಂ ರಾಜನ್‌ ಶಾಂತನವಸ್ಯ ತೇ 11೧೯ 


ಎಲೈ ರಾಜನೇ, ಭರತರ್ಷಭನೇ, ಮಹಾಧನುರ್ಧಾರಿಗಳಾದ ನಿನ್ನ ಪಕ್ಷದ ರಾಜರು 
ಶಂತನು ಪುತ್ರರಾದ ಭೀಷ್ಠರ ಆದೇಶದಂತೆ ಅವರವರ ಸ್ಥಳದಲ್ಲಿ ನಿಂತರು. 


ಶತ್ರುಗಾವಸನಃ ಶೈಬ್ಯಃ ಸಹಿತ: ಸರ್ವರಾಜಭಿಃ । 
ಯಯೌ ಮಾತಂಗರಾಜೇನ ರಾಜಾರ್ಹೇಣ ಪತಾಕಿನಾ । 
ಪದ್ಮವರ್ಣಸ್ತ ನೀಕಾನಾಂ ಸರ್ವೇಷಾಮಗ್ರತ: ಸ್ಥಿತಃ (1೨೦1 


ಶತ್ರುಗುಹೆಯನ್ನುಆಕ್ರಮಿಸಿ ಅಲ್ಲಿಯೇ ವಾಸ ಮಾಡುವ ಪದ್ಧವರ್ಣವುಳ್ಳ ಶೈಬ್ಯನು 
ಎಲ್ಲರಾಜರಿಂದ ಕೂಡಿಕೊಂಡು ರಾಜನಿಗೆ ಯೋಗ್ಯವಾದ ಪತಾಕೆಗಳಿಂದ ಕೂಡಿದ 
ಗಜರಾಜನ ಮೇಲೆ ಕುಳಿತು ಉಳಿದ ಎಲ್ಲರ ಮುಂದೆ ನಿಂತನು. 


ಅಶ್ವತ್ಥಾಮಾ ಯಯೌ ತಸ್ಮಿನ್‌ ಸಿಂಹಲಾಂಗೂಲಕೇತನ: । 
ಶ್ರುತಾಯುಶ್ಚಿತ್ರಸೇನಶ್ಚ ಪುರುಮಿತ್ರೋ ವಿವಿಂಶತಿಃ 11೨೧॥ 


ಭಗವದ್ಗೀತಾಪರ್ವ -137- 


ಶಲ್ಕೋ ಭೂರಿಶ್ರವಾಶ್ಚೆವ ವಿಕರ್ಣಶ್ಚ ಮಹಾರಥ: । 
ಏತೇ ಸಪ್ತ ಮಹೇಷ್ವಾಸಾ ದ್ರೋಣಪುತ್ರಪುರೋಗಮಾಃ । 
ಸ್ಯಂದನೈರ್ವರವರ್ಣಾಭೈರ್ಫೀಷ್ಠಸ್ಯಾಸನ್‌ ಪುರಷರಾಃ 1|೨೨।॥ 


ಸಿಂಹಲಾಂಗೂಲ ಧ್ವಜವುಳ್ಳ ಅಶ್ವತ್ಥಾಮರು ಸೇನಾಮುಖದಲ್ಲಿ ಹೊರಟರು. 
ಶ್ರುತಾಯು, ಚಿತ್ರಸೇನ, ಪುರುಮಿತ್ರ , ವಿವಿಂಶತಿ, ಶಲ್ಯ, ಭೂರಿಶ್ರವ ಮತ್ತು 
ಮಹಾರಥನಾದ ವಿಕರ್ಣ ಈ ಏಳು ಮಹಾಧನುರ್ಧಾರಿಗಳು ಅಶ್ವತ್ಯಾಮರನ್ನು ಮುಂದೆ 
ಮಾಡಿಕೊಂಡು ಶ್ರೇಷ್ಠವಾದ ಕಾಂತಿಯುಳ್ಳ ತಮ್ಮ ರಥಗಳಲ್ಲಿ ಭೀಷ್ಠರ ಮುಂದೆ 
ನಡೆದರು. 

ತೇಷಾಮಪಿ ಮಹೋತ್ತೇಧಾ: ಶೋಭಯಂತೋ ರಥೋತ್ತಮಾನ್‌ । 

ಭ್ರಾಜಮಾನಾ ವ್ಯದ್ಧಶ್ಯಂತ ಜಾಂಬೂನದಮಯಾ ಧ್ವಜಾಃ 11೨೩।॥ 

ಅವರ ರಥಗಳಲ್ಲಿಯೂ ಆ ಶ್ರೇಷ್ಠವಾದ ರಥಗಳಿಗೆ ಶೋಭೆಯನ್ನು 
ತಂದುಕೊಡುತ್ತಿದ್ದ ಸುವರ್ಣ ಅಲಂಕೃತವಾದ, ಎತ್ತರವಾದ, ಧ್ವಜಗಳು 
ಶೋಭಿಸುತ್ತಿದ್ದುದು ಕಂಡುಬರುತ್ತಿದ್ದವು. 

ಜಾಂಬೂನದಮಯೀ ವೇದಿ: ಕಮಂಡಲುವಿಭೂಷಿತಾ । 

ಕೇತುರಾಚಾರ್ಯಮುಖ್ಯಸ್ಯ ದ್ರೋಣಸ್ಯ ಧನುಷಾ ಸಹ ೨೪H 

ಸುವರ್ಣಮಯವಾದ ವೇದಿ ಮತ್ತು ಕಮಂಡಲುಗಳಿಂದ ಭೂಷಿತವಾದ 
ಧನುಸಿನಿಂದಲೂ ಭೂಷಿತವಾದ ಆಚಾರ್ಯಮುಖ್ಯರಾದ ದ್ರೋಣರ ರಥದ ಧ್ವಜವು 
ಶೋಚಭಿಸಿತು. 

ಅನೇಕಶತಸಾಹಸಪ್ರಮನೀಕಮನುಕರ್ಷತ: । 

ಮಹಾನ್‌ ದುರ್ಯೋಧನಸ್ಯಾಸೀನ್ನಾಗೋ ಮಣಿಮಯೋ ಧ್ವಜಃ ॥೨೫। 

ಅನೇಕ ಲಕ್ಷ ಸೈನ್ಯವನ್ನು ಎಳೆದುಕೊಂಡು ಸಾಗುತ್ತಿದ್ದ ದುರ್ಯೋಧನನಿಗೆ 
ಮಣಿಮಯವಾದ ದೊಡ್ಡಸರ್ಪಧ್ವಜವಿದ್ದಿತು. 

ತಸ್ಯ ಪೌರವಕಾಳಿಂಗೌ ಕಾಂಬೋಜಶ್ನ ಸುದಕ್ಷಿಣ: | 

ಕ್ಷೇಮಧನ್ವಾ ಸುಮಿತ್ರಶ್ಚ ತ್ತು; ಪ್ರಮುಖತೋ ರಥಾಃ 11೨೬। 


-138- ಮಹಾಭಾರತ ಭೀಷ್ಮಪರ್ವ 
ಸುಮಿತ್ರ ಈ ಮಹಾರಥರು ಅವನ ಮುಂದೆ ನಿಂತರು. 
ಸ್ಕಂದನೇನ ಮಹಾರ್ಹೇಣ ಕೇತುನಾ ವೃಷಭೇಣ ಚ । 
ಪ್ರಕರ್ಷನ್ನೇವ ಸೇನಾಗ್ರಂ ಮಗಧಸ್ಯ ನೃಪೋ ಯಯೌ ೨೭ 
ಮಗಧ ದೇಶದ ರಾಜನು ಮಹಾಬೆಲೆಬಾಳುವ ವೃಷಭಧ್ವಜದಿಂದ ಕೂಡಿದ 
ರಥವುಳ್ಳವನಾಗಿ ಸೇನೆಯ ಮುಂಭಾಗವನ್ನು ಎಳೆದುಕೊಂಡು ಮುಂದೆ ನಡೆದನು. 
ತದಂಗಪತಿನಾ ಗುಪ್ತಂ ಕೃಪೇಣ ಚ ಮಣಾತ್ಮನಾ | 
ಶಾರದಾಭ್ರಚಯಪ್ರಖ್ಯಂ ಪ್ರಾ:ಣ್ಯನಾಮಭವದ್‌ ಬಲಮ್‌ 1೨೮॥ 
ಅಂಗಪತಿಯಿಂದಲೂ ಮಹಾತ್ಮರಾದ ಕೃಪರಿಂದಲೂ ರಕಿತವಾದ ಪೂರ್ವದಿಕ್ಕಿನ 
ರಾಜರುಗಳ ಸೈನ್ಯವು ಶರತ್ಕಾಲದ ಮೋಡಗಳ ಕಾಂತಿಯನ್ನು ಹೊಂದಿದ್ದಿತು. 
ಅನೀಕಪ್ರಮುಖೇ ತಿಷ್ಕರ್‌ ವರಾಹೇಣ ಮಹಾಯತಾಃ । 
ಶುತುಭೇ ಕೇತುಮುಖ್ಯೇನ ರಾಜತೇನ ಜಯದ್ರಥಃ 1೨೯ 
ಸೇನೆಯ ಮುಂಭಾಗದಲ್ಲಿ ರಜತಮಯವಾದ ವರಾಹಧ್ಯ್ವಜವುಳ್ಳ 
ಮಹಾಕೀರ್ತಿವಂತನಾದ ಜಯದ್ರಥನು ಶೋಭಿಸಿದನು. 


ಶತಂ ರಥಸಹಸ್ರಾಣಾಂ ತಸ್ಕಾಸನ್‌ ವಶವರ್ತಿನಃ | 
ಅಷ್ಟೆ ನಾಗಸಹಸ್ರಾಣಿ ಸಾದಿನಾಮಯುತಾನಿ ಷಟ್‌ 11೩೦॥॥ 


ಅವನ ವಶದಲ್ಲಿ ಒಂದು ಲಕ್ಷರಥಗಳು, ಎಂಟು ಸಹಸ ಗಜಗಳು ಮತ್ತು ಅರವತ್ತು 
ಸಾವಿರ ಅಶ್ವಾರೋಹಿಗಳು ಇದ್ದರು. 

ತತಿಂಧುಪತಿನಾ ರಾಜನ್‌ ಪಾಲಿತಂ ಧೃಜಿನೀಮುಖಮ್‌ | 

ಅನಂತರಥನಾಗಾಶ್ವಮಶೋ' : ಮಹದ್‌ ಬಲಮ್‌ AO 

ಎಲೈ ರಾಜನೇ, ಸಿಂಧುಪತಿಯಾದ ಜಯದ್ರಥನಿಂದ ರಕ್ಷಿತವಾದ 
ಅನಂತರಥನಾಗಾತ್ಟವುಳ್ಳ ಆ ದೊಡ್ಡ ಸೈನ್ಯವು ಶೋಭಿಸಿತು. 


ಭಗವದ್ಗೀತಾಪರ್ವ -139- 
ಷಷ್ಮ್ಯಾ ರಥಸಹಸ್ಯೆಸ್ತು ನಾಗಾನಾಮಯುತೇನ ಚ । 
ಪತಿಃ ಸರ್ವಕಳಿಂಗಾನಾಂ ಯಯೌ ಕೇತುಮತಾ ಸಹ 1೩೨1 


ಸರ್ವಕಳಿಂಗಾಧಿಪತಿಯು ಅರವತ್ತು ಸಾವಿರ ರಥಗಳಿಂದಲೂ, ಹತ್ತು ಸಾವಿರ 
ಆನೆಗಳಿಂದಲೂ ಕೂಡಿದವನಾಗಿ ಕೇತುಮಾನ್‌ ರಾಜನ ಜೊತೆಯಲ್ಲಿ ಹೊರಟನು. 


ತಸ್ಯ ಪರ್ವತಸಂಕಾಶಾ ವ್ಯರೋಚಂತ ಮಹಾಗಜಾಃ । 
ಯಂತ್ರತೋಮರತೂಣೀರೈ: ಪತಾಕಾಭಿಶ್ಚ ಶೋಭಿತಾ: 11೩೩1 


ಯಂತ್ರ, ತೋಮರ, ಬತ್ತಳಿಕೆಗಳು ಮತ್ತು ಪತಾಕೆಗಳಿಂದ ಶೋಭಿಸುವ 
ಪರ್ವತದಂತಿದ್ದ ಅವನ ಮಹಾಗಜಗಳು ವಿಶೇಷವಾಗಿ ಶೋಭಿಸಿದವು. 


ಶುಶುಭೇ ಕೇತುಮುಖ್ಯೇನ ಪಾದಪೇನ ಕಳಿಂಗಪ: । 


ಶ್ವೇತಚ್ಛತ್ರೇಣ ನಿಷ್ಟೇಣ ಚಾಮರವ್ಯಜನೇನ ಚ 11೩೪। 
ಕಳಿಂಗಾಧಿಪತಿಯು ಶ್ರೇಷ್ಠವಾದ ವೃಕ್ಷದ್ದಜದಿಂದಲೂ, ಶ್ವೇತಚ್ಛತ್ರದಿಂದಲೂ, 
ನಿಷ್ಠಚಾಮರ ವ್ಯಜನಗಳಿಂದಲೂ ಶೋಭಿಸಿದನು. 


ಕೇತುಮಾನಪಿ ಮಾತಂಗಂ ವಿಚಿತ್ರಪರಮಾಂಕುಶಮ್‌ । 

ಆಸ್ತಿತಃ ಸಮರೇ ರಾಜನ್‌ ಮೇಫಸ್ತ ಇವ ಭಾನುಮಾನ್‌ HAHN 

ಎಲ್ಫೆ ರಾಜನೇ, ಕೇತುಮಾನ್‌ ರಾಜನೂ ಸಹ ವಿಚಿತ್ರವೂ ಮತ್ತು ಶ್ರೇಷ್ಠವೂ 
ಆದ ಅಂಕುಶವನ್ನು ಹೊಂದಿದ್ದಗಜವನ್ನುಏರಿ ಯುದ್ಧದಲ್ಲಿಮೋಡದ ಮಧ್ಯದಲ್ಲಿದ್ದ 
ಆದಿತ್ಯನಂತೆ ತೋರಿದನು. 

ತೇಜಸಾ ದೀಪ್ಯಮಾನಸ್ತು ವಾರಣೋತ್ತಮಮಾಸ್ಟಿತ: । 

ಭಗದತ್ತೋ ಯಯೌ ರಾಜಾ ಯಥಾ ವಜ್ರಧರಸ್ತಥಾ WALI 

ಶ್ರೇಷ್ಠವಾದ ಗಜವನ್ನು ಏರಿ ತನ್ನ ಕಾಂತಿಯಿಂದ ಬೆಳಗುತ್ತಾ ಭಗದತ್ತ ರಾಜನು 
ವಜ್ರಧರನಾದ ಇಂದ್ರನಂತೆ ಯುದ್ಧಕ್ಕೆ ಹೊರಟನು. 


ಜಸಂಧಗತಾವಾಸ್ತಾಂ ಭಗದತ್ತೇನ ಸಮ್ಮಿತೌ । 
ವಿಂದಾನುವಿಂದಾವಾವಂತ್ಯೌ ಕೇತುಮಂತಮನುವ್ರತೌ 11೩೭। 


-140- ಮಹಾಭಾರತ ಭೀಷ್ಮಪರ್ವ 


ಪರಾಕ್ರಮದಲ್ಲಿಭಗದತ್ತನಿಗೆ ಸಮರಾದ ಅವಂತಿದೇಶದ ವಿಂದಾನುವಿಂದರು 
ಆನೆಯ ಸ್ಫಂಧದ ಮೇಲೆ ಕುಳಿತು ಕೇತುಮಾನ್‌ ರಾಜನನ್ನು ಹಿಂಬಾಲಿಸಿದರು. 


ಸ ರಥಾನೀಕಾನ್‌ ವ್ಯೂಹೋ ಹಸ್ತ್ಯಂಗೋತ್ತಮಶೀರ್ಷವಾನ್‌ । 
ವಾಜಿಪಕ್ಷ ಪತನ್ನುಗ್ರಃ ಪ್ರಾಹರತ್‌ ಸರ್ವತೋಮುಖ: WASH 


ದ್ರೋಣೇನ ವಿಹಿತೋ ರಾಜನ್‌ ರಾಜ್ಞಾ ಶಾಂತನವೇನ ಚ । 
ತಥೈವಾಚಾರ್ಯಪುತ್ರೇಣ ಬಾಹ್ಲೀಕೇನ ಕೃಪೇಣ ಚ 1೩೯ 


ಎಲೈ ರಾಜನೇ, ದ್ರೋಣರಿಂದಲೂ, ಶಂತನುಪುತ್ರರಾದ ಭೀಷ್ಮರಿಂದಲೂ, 
ಆಚಾರ್ಯಪುತ್ರರಾದ ಅಶ್ವಶ್ಕಾಮರಿಂದಲೂ, ಬಾಹ್ಮಿಕ ಮತ್ತು ಕೃಪರಿಂದಲೂ 
ರಕ್ಷಿಸಲ್ಪಟ್ಟ ರಥಸಮೂಹಗಳಿಂದ ಕೂಡಿದ, ಗಜಗಳೆಂಬ ಶ್ರೇಷ್ಠವಾದ ಶಿರಸ್ಸಿನಿಂದ 
ಕೂಡಿದ, ಅಶ್ಚಗಳೆಂಬ ರೆಕ್ಕೆಗಳಿಂದ ಕೂಡಿದ, ಭಯಂಕರವಾದ ಪಕ್ಷಿಯು 
(ಪಕ್ಚಿವ್ಯೂಹವು) ಹಾರುತ್ತಾ ಎಲ್ಲ ಕಡೆಗಳಿಂದಲೂ ಪಾಂಡವರ ಸೇನೆಯ ಮೇಲೆ 
ಪ್ರಹಾರವನ್ನುಮಾಡಿತು. 


1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಭೀಷ್ಮಪರ್ವಣಿ ಸಪ್ತದಶೋ5ಧ್ಯಾಯಃ ॥ 
IW ಭಗವದ್ಗೀತಾಪರ್ವಣಿ ಚತುರ್ಥೋಸಧ್ಯಾಯಃ | 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ಹದಿನೇಳನೆಯ ಅಧ್ಯಾಯ ಮುಗಿಯಿತು. 
LR 


ಹದಿನೆಂಟನೆಯ ಅಧ್ಯಾಯ 
ಸಂಜಯನಿಂದ ಕುರುಸೇನೆಯ ಯುದ್ಧಾರಂಭದ ವರ್ಣನೆ. 
ಸಂಜಯಃ 
ತತೋ ಮುಹೂರ್ತಾತ್‌ ತುಮುಲ: ಶಬ್ದೋ ಹೃದಯಕಂಪನ:ಃ 1 
ಅಶ್ರೂಯತ ಮಹಾರಾಜ ಯೋಧಾನಾಂ ಪ್ರಯುಯುತ್ತತಾಮ್‌ ॥/೧॥ 


ಸಂಜಯ- ಅನಂತರ ಒಂದು ಮುಹೂರ್ತದಲ್ಲಿ ಎದೆಯನ್ನು ನಡುಗಿಸುವ 


ತೀವ್ರವಾದ ಶಬ್ದವು ಉಂಟಾಯಿತು. ಎಲೈ ಮಹಾರಾಜನೇ, ಪರಸ್ಪರವಾಗಿ ಯುದ್ಧವನ್ನು 
ಮಾಡಲು ಬಯಸಿದ ಯೋಧರ ಮಹಾಶಬ್ದವು ಕೇಳಿಬಂದಿತು. 


ಭಗವದ್ಗೀತಾಪರ್ವ -141- 


ಶಂಖದುಂದುಭಿನಿರ್ಫೋಷೈರ್ವಾರಸಾನಾಂ ಚ ಬ್ಬಂಹಿತೈಃ । 
ರಥಾನಾಂ ನೇಮಿಘೋಷೈೆಶ್ಚ ದೀರ್ಯತೀವ ವಸುಂಧರಾ 11೨।॥ 


ಶಂಖ-ದುಂದುಭಿಗಳ ದೊಡ್ಡ ಘೋಷದಿಂದಲೂ, ಗಜಗಳ 
ಬ್ರಂಹಿತಗಳಿಂದಲೂ, ರಥಗಳ ನೇಮಿಗಳ ಘೋಷದಿಂದಲೂ ಭೂಮಿಯು ಬಿರಿದು 
ಹೋಗುವಂತೆ ತೋರಿತು. 

ಹಯಾನಾಂ ಹೇಷಮಾಣಾನಾಂ ಯೋಧಾನಾಂ ತತ್ರ ಗರ್ಜತಾಮ್‌ । 

ಕ್ಷಣೇನ ಖಂ ದಿಶಶ್ಚೆವ ಶಬ್ದೇನಾಪೂರಿತಂ ತದಾ 11೩॥ 


ಆಗ ಕುದುರೆಗಳ ಹೇಷಾರವದಿಂದಲೂ, ಯೋಧರ ಗರ್ಜನೆಗಳಿಂದಲೂ ಅಲ್ಲಿ 
ಒಂದು ಕ್ಷಣದಲ್ಲಿ ಆಕಾಶ ಮತ್ತು ದಿಕ್ಕುಗಳು ಶಬ್ದಗಳಿಂದ ತುಂಬಿಹೋದವು. 


ಪುತ್ರಾಣಾಂ ತವ ದುರ್ಧರ್ಷ ಪಾಂಡವಾನಾಂ ತಥೈವ ಚ । 

ಸಮಕಂಪಂತ ಸೈನ್ಯಾನಿ ಪರಸ್ಪರಸಮಾಗಮೇ YI 

ಎಲ್ಸಿ ದುರ್ಧರ್ಷನೇ, ಪರಸ್ಪರ ಸಮಾಗಮ ಉಂಟಾದಾಗ ನಿನ್ನಮಕ್ಕಳ ಸೈನ್ಯಗಳು 
ಹಾಗೆಯೇ ಪಾಂಡವರ ಸೈನ್ಯಗಳು ನಡುಗಿದವು. 

ತತ್ರ ನಾಗಾ ರಥಾಶ್ಚೆವ ಜಾಂಬೂನದವಿಭೂಷಿತಾಃ । 

ಭ್ರಾಜಮಾನಾ ವ್ಯದ್ಧಶ್ಯಂತ ಮೇಘಾ ಇವ ಸವಿದ್ಯುತಃ A 

ಅಲ್ಲಿ ಸುವರ್ಣಾಲಂಕೃತವಾದ ಗಜಗಳು ಮತ್ತು ರಥಗಳು ಕಂಗೊಳಿಸುತ್ತಾ, 
ಮಿಂಚಿನಿಂದ ಕೂಡಿದ ಮೋಡಗಳಂತೆ ಕಂಡು ಬಂದವು. 

ಧ್ಲಜಾ ಬಹುವಿಧಾಕಾರಾಸ್ತಾವಕಾನಾಂ ನರಾಧಿಪ । 

ಕಾಂಚನಾಂಗದಿನೋ ರೇಜುರ್ಜಲಿತಾ ಇವ ಪಾವಕಾಃ (1೬1 

ಎಲ್ಫೆ ನರಾಧಿಪನೇ, ನಿನ್ನ ಸೈನ್ಯದ ಸುವರ್ಣಮಯವಾದ ಅಂಗದಾದಿಗಳಿಂದ 
ಅಲಂಕೃತವಾದ ಬಹುವಿಧವಾದ ಆಕಾರವುಳ್ಳ ಧ್ವಜಗಳು ಜ್ವಲಿಸುವ ಅಗ್ನಿಯಂತೆ 
ಪ್ರಕಾಶಿಸಿದವು. 


-142- ಮಹಾಭಾರತ ಭೀಷ್ಮಪರ್ವ 


ಸ್ವೇಷಾಂ ಚೈವ ಪರೇಷಾಂ ಚ ಸಮದೃಶ್ಯಂತ ಭಾರತ । 
ಮಹೇಂದ್ರಕೇತವಃ ಶುಭ್ರಾ ಮಹೇಂದ್ರಸದನೇಷ್ಠಿವ TEA 


ಎಲ್ಫೆ ಭಾರತನೇ, ನಿನ್ನಮತ್ತು ಪರರ ಶುಭ್ರವಾದ ಧ್ವಜಗಳು ಮಹೇಂದ್ರಸದನದಲ್ಲಿನ 
ಮಹೇಂದ್ರ ಧ್ವಜಗಳಂತೆ ಕಂಡುಬಂದವು. 


ಕಾಂಚನೈ: ಕವಚೈರ್ವೀರಾ ಜ್ವಲನಾರ್ಕಸಮಪ್ರಭೈ: । 
ಸನ್ನದ್ವಾ ಪ್ರತ್ಯದೃಶ್ಯಂತ ಗ್ರಹಾಃ ಪ್ರಜ್ವಲಿತಾ ಇವ wl 


ಜಲಿಸುವ ಅಗ್ನಿಗೆ ಸಮಾನವಾದ ಕಾಂತಿಯುಳ್ಳ, ಸುವರ್ಣಮಯವಾದ 
ಕವಚಗಳನ್ನು ಧರಿಸಿದ ವೀರರು ಯುದ್ಧಸನ್ನದ್ಧರಾಗಿ ಜ್ವಲಿಸುವ ಗ್ರಹದಂತಿರುವುದು 
ಕಂಡುಬಂದಿತು. 


ಉದ್ಯತೈರಾಯುಧೈಶಶ್ಚಿತ್ರೆಸ್ತಲಬದ್ಧಾ ಪತಾಕಿನಃ | 
ಯಷಭಾಕ್ಷಾ ಮಹೇಷ್ಠಾಸಾಶ್ಲಮೂಮುಖಗತಾ ಬಭುಃ Tal 


ಕೈಗಳಲ್ಲಿ ಆಯುಧವನ್ನು ಎತ್ತಿಹಿಡಿದು, ತಳರಕ್ಷಣೆಯನ್ನು (Gloves) ಧರಿಸಿ, 
ರಥದಲ್ಲಿಪತಾಕೆಗಳನ್ನು ಹೊಂದಿದ ಯಷಭಾಕ್ಷರಾದ ಮಹಾಧನುರ್ಧಾರಿಗಳು ಸೇನೆಯ 
ಮುಂಭಾಗದಲ್ಲಿ ಶೋಭಿಸಿದರು. 


ಪೃಷ್ಠಗೋಪಾಸ್ತು ಭೀಷ್ಮಸ್ಯ ಪುತ್ರಾಸ್ತವ ನರಾಧಿಪ । 
ದುಃಶಾಸನೋ ದುರ್ವಿಷಹೋ ದುರ್ಮುಖೋ ದುಃಸಹಸ್ತಥಾ ॥೧೦॥ 
ವಿವಿಂಶತಿಶ್ಚಿತ್ರಸೇನೋ ವಿಕರ್ಣಶ್ಚ ಮಹಾರಥ: । 
ಸತ್ಯವ್ರತಃ ಪುರುಮಿತ್ರೋ ಜಯೋ ಭೂರಿಶ್ರವಾಃ ಶಲಃ eel 
ಎಲ್ಫೆ ನರಾಧಿಪನೇ, ನಿನ್ನ ಮಕ್ಕಳಾದ ದುಃಶಾಸನ, ದುರ್ವಿಷಹ, ದುರ್ಮುಖ, 
ದುಃಸಹ, ವಿವಿಂಶತಿ, ಚಿತ್ರಸೇನ, ಮಹಾರಥನಾದ ವಿಕರ್ಣ ಮತ್ತು ಸತ್ಯವ್ರತ, 
ಪುರುಮಿತ್ರ, ಜಯ, ಭೂರಿಶ್ರವ, ಶಲ ಇವರು ಭೀಷ್ಮರನ್ನು ಹಿಂಭಾಗದಿಂದ ರಕ್ಷಿಸಿದರು. 


ರಥಾ ವಿಂಶತಿಸಾಹಸ್ರಾಸ್ತಥೈಷಾಮನುಯಾಯಿನ: । 
ಅಭೀಷಾಹಾಃ ಶೂರಸೇನಾಃ ಶಿಬಯೋರಥ ವಸಾತಯಃ 11೧೨! 


ಭಗವದ್ದೀತಾಪರ್ವ -143- 
೧ 


ಸಾಲ್ವಾ ಮತ್ಸಾ ಃಸಥಾಂಬಷ್ಠಾಸ್ತಿಗರ್ತಾಃ ಕೇಕಯಾಸ್ತಥಾ । 

ಸೌವೀರಾಃ ಕಿತವಾಃ ಪ್ರಾಚ್ಯಾಃ ಪ್ರತೀಚ್ಯೋದೀಚ್ಯಮಾಲವಾಃ ॥1೧೩॥ 

ದ್ವಾದಶೈತೇ ಜನಪದಾಃ ಸರ್ವೇ ಶೂರಾಸ್ತನುತ್ಯಜ: । 

ಮಹತಾ ರಥವಂಶೇನ ತೇಠಭ್ಯರಕ್ಷನ್‌ ಪಿತಾಮಹಮ್‌ Ter 

ಇಪ್ಪತ್ತು ಸಹಸ್ರ ರಥಗಳು, ಹಾಗೆಯೇ ಆ ರಥಗಳ ಹಿಂದೆ ಹೋಗುವ 
ಅಭೀಷಾಹರು, ಶೂರಸೇನರು, ಶಿಬಿಗಳು, ವಸಾತಿಗಳು, ಸಾಲರು, ಮತ್ತ್ಯರು, 
ಅಂಬಷ್ಠರು, ತ್ರಿಗರ್ತರು, ಕೇಕೆಯರು, ಸೌವೀರರು, ಪೂರ್ವದಿಕ್ಕಿನ ಯೋಧರು, 
ಪಶ್ಚಿಮ ಮತ್ತು ಉತ್ತರದಿಕ್ಕಿನ ಮಾಲವರು, ಪ್ರಾಣವನ್ನು ಬಿಡಲು ಸಿದ್ಧರಾಗಿದ್ದ ಈ 
ಹನ್ನೆರಡು ದೇಶಗಳ ಎಲ್ಲಾಶೂರರು ದೊಡ್ಡರಥ ಸಮೂಹದಿಂದ ಪಿತಾಮಹರಾದ 
ಭೀಷ್ಮರನ್ನು ರಕ್ಷಿಸಿದರು. 

ಅನೀಕಂ ದಶಸಾಹಸ್ರಂ ಕುಂಜರಾಣಾಂ ತರಸ್ಸಿನಾಮ್‌ । 

ಮಾಗಧೋ ಯೇನ (ಯತ) ನೃಪತಿಸ್ತದ್‌ ರಥಾನೀಕಮನ್ಹಯಾತ್‌ ॥ 

ವೇಗಶಾಲಿಗಳಾದ ಹತ್ತುಸಹಸ್ತ ಗಜಗಳ ಸೇನೆಯನ್ನುಹೊಂದಿದ ಮಗಧ ದೇಶದ 
ರಾಜನು ಆ ರಥಗಳ ಸಮೂಹವನ್ನು ಹಿಂಬಾಲಿಸಿದನು. 

ರಥಾನಾಂ ಚಕ್ರರಕ್ಟಾಶ್ಚ ಪಾದರಕ್ಸಾಶ್ಚ ದಂತಿನಾಮ್‌ । 

ಅಭೂವನ್‌ ವಾಹಿನೀಮಧ್ಯೇ ಶತಾನಾಮಯುತಾನಿ ಷಟ್‌ MOLI 

ರಥಗಳ ಚಕ್ರರಕ್ಷಕರೂ, ಧ್ವಜಗಳ ಪಾದರಕ್ಷಕರೂ ಆ ಸೇನೆಯ ಮಧ್ಯದಲ್ಲಿ ಅರವತ್ತು 
ಲಕ್ಷಜನರಿದ್ದರು. 

ಪಾದಾತಾಶ್ಚಾಗ್ರತೋರಗಚ್ಛನ್‌ ಧನುಶ್ಚರ್ಮಾಸಿಪಾಣಯ: 1 

ಅನೇಕಶತಸಾಹಸ್ರಾ ನಖರಪ್ರಾಸಯೋಧಿನಃ 11೧೭! 

ನಖರಪ್ರಾಸಗಳಿಂದ ಯುದ್ಧವನ್ನುಮಾಡುವ ಅನೇಕ ಲಕ್ಷಯೋಧರು ಧನುಸ್ಸು, 
ಖಡ್ಗ-ಗುರಾಣಿಗಳನ್ನು ಹಿಡಿದ ಅನೇಕ ಪದಾತಿಗಳು ಮುಂಭಾಗದಲ್ಲಿನಡೆದರು. 


೨144. ಮಹಾಭಾರತ ಭೀಷ್ಮಪರ್ವ 


ಅಕ್ಟೋಹಿಣ್ಯೋ ದಶೈಕಾ ಚ ತವ ಪುತ್ರಸ್ಯ ಭಾರತ । 
ಅದೃಶ್ಯಂತ ಮಹಾರಾಜ ಗಂಗೇವ ಯಮುನಾಂತರೇ Merl 


ಎಲೈ ಭಾರತನೇ, ಮಹಾರಾಜನೇ, ನಿನ್ನಮಗನ ಹನ್ನೊಂದು ಅಕ್ಷೋಹಿಣಿ ಸೈನ್ಯವು 
ಯಮುನೆಯ ಜೊತೆಯಲ್ಲಿಸೇರಿದ ಗಂಗೆಯಂತೆ ಕಂಡುಬಂದಿತು. 


॥। ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 

ಭೀಷ್ಮಪರ್ವಣಿ ಅಷ್ಟಾದಶೋ*ಧ್ಯಾಯಃ ॥ 

॥ ಭಗವದ್ಗೀತಾಪರ್ವಣಿ ಪಂಚಮೋ5ಧ್ಯಾಯಃ ॥ 

ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಹದಿನೆಂಟನೆಯ ಅಧ್ಯಾಯ ಮುಗಿಯಿತು. 

Xk 

ಹತ್ತೊಂಬತ್ತನೆಯ ಅಧ್ಯಾಯ 
ಯುದ್ಧಕ್ಕಾಗಿ ಪಾಂಡವಸೇನೆಯು ಸಜ್ಜಾದ ರೀತಿಯ ಕಥನ. 
ಧೃತರಾಷ್ಟ್ರ 

ಅಕ್ಟೋಹಿಣ್ಯೋ ದಶೈಕಾಂ ಚ ವ್ಯೂಢಾಂ ದೃಷ್ಟ್ವಾ ಯುಧಿಷ್ಠಿರ: । 
ಕಥಮಲ್ಲೇನ ಸೈನ್ಯೇನ ಪ್ರತ್ಯವ್ಯೂಹತ ಪಾಂಡವ: Well 
ಧೃತರಾಷ್ಟ್ರ: ಪಾಂಡವನಾದ ಯುಧಿಷ್ಠಿರನು ನಮ್ಮ ಹನ್ನೊಂದು ಅಕ್ಟೋಹಿಣಿ ಸೈನ್ಯವು 
ವ್ಯೂಹಗೊಂಡಿದ್ದನ್ನು: ನೋಡಿ ತನ್ನ ಅಲ್ಪಸ್ಥೆನ್ಯದಿಂದ ಹೇಗೆ ಪ್ರತಿವ್ಯೂಹವನ್ನು ರಚಿಸಿದನು? 


ಯೋ ವೇದ ಮಾನುಷಂ ವ್ಯೂಹಂ ದೈವಂ ಗಾಂಧರ್ವಮಾಸುರಮ್‌ 1 


ಕಥಂ ಭೀಷ್ಮಂ ಸ ಕೌಂತೇಯಃ ಪ್ರತ್ಯವ್ಯೂಹತ ಪಾಂಡವಃ 11೨।॥ 


ಕುಂತೀಪುತ್ರನಾದ, ಪಾಂಡವನಾದ ಧರ್ಮರಾಜನು ಮನುಷ್ಯರ, ದೇವತೆಗಳ, 
ಗಂಧರ್ವರ, ಅಸುರರ ವ್ಯೂಹಗಳನ್ನು ತಿಳಿದ ಭೀಷ್ಮರಿಗೆ ಎದುರಾಗಿ ಹೇಗೆ ವ್ಯೂಹವನ್ನು 
ರಚಿಸಿದನು? 
ಸಂಜಯ; 
ಧಾರ್ತರಾಷ್ಟ್ರಾಣ್ಯನೀಕಾನಿ ದೃಷ್ಟ್ವಾ ವ್ಯೂಢಾನಿ ಪಾಂಡವಃ । 


ಅಭ್ಯಭಾಷತ ಧರ್ಮಾತ್ಮಾ ಧರ್ಮರಾಜೋ ಧನಂಜಯಮ್‌ 11೩11 


ಭಗವದ್ಗೀತಾಪರ್ವ -145- 


ಸಂಜಯ- ಧರ್ಮಾತ್ಮನಾದ, ಪಾಂಡುಪುತ್ರನಾದ ಧರ್ಮರಾಜನು 
ದುರ್ಯೋಧನನ ಸೈನ್ಯವು ವ್ಯೂಹಗೊಂಡುದನ್ನು ನೋಡಿ ಅರ್ಜುನನನ್ನು ಕುರಿತು 
ಮಾತನಾಡಿದನು. 


ಮಹರ್ಷೇರ್ವಚನಾತ್‌ ತಾತ ವೇದಯಂತಿ ಬೃಹಸತೇಃ | 
ಸಂಯತಾನ್‌ ಯೋಧಯೇದಲ್ಟಾನ್‌ ಕಾಮಂ ವಿಸ್ತಾರಯೇದ್‌ ಬಹೂನ್‌ ॥ 


ಸೂಚೀಮುಖಮನೀಕಂ ಸ್ಯಾದಲ್ಲಾನಾಂ ಬಹುಭಿಃ ಸಹ । 
ಅಸ್ಮಾಕಂ ಚ ತಥಾ ಸೈನ್ಯಮಲ್ಲೀಯಃ ಸುತರಾಂ ಪರೈ: 11೫11 


ಪ್ರೀತಿಪಾತ್ರನೇ, ಮಹರ್ಷಿಗಳಾದ ಬೃಹಸ್ಪತಿಗಳ ವಚನದಂತೆ ಜ್ಞಾನಿಗಳು 
ಯುದ್ಧೋಪಾಯವನ್ನು ಹೀಗೆ ತಿಳಿಯುತ್ತಾರೆ. ಆಲ್ಬಸೈನ್ಯವಿರುವಾಗ ಅದನ್ನು 
ಒಂದುಗೂಡಿಸಿಯೇ ಯುದ್ಧವನ್ನು ಮಾಡಬೇಕು. ಬಹಳ ಸೈನಿಕರಿದ್ದಾಗ ಅದನ್ನು 
ಬೇಕಾದಂತೆ ವಿಸ್ತಾರಗೊಳಿಸಬಹುದು. ಅಲ್ಲರು ಬಹುಸೈನ್ಯದ ಜೊತೆಯಲ್ಲಿಯುದ್ದವನ್ನು 
ಮಾಡುವಾಗ ತಮ್ಮ ಸೈನ್ಯವನ್ನು ಸೂಚೀಮುಖ ರೀತಿಯಲ್ಲಿವ್ಯೂಹವನ್ನು ಮಾಡಬೇಕು. 
ಎಂದರೆ ಸೂಚಿಯ ತುದಿಯು ಹೇಗೆ ಅತಿ ಕ್ರೂರವಾಗಿರುತ್ತದೆಯೋ, ಅದರಂತೆ 
ಮುಂಭಾಗದಲ್ಲಿ ಅತಿ ಕ್ರೂರನಾದ ಒಬ್ಬ ಭಟನನ್ನು ನಿಲ್ಲಿಸಿ ಅವನ ಹಿಂದೆ ಎಲ್ಲರೂ 
ನಡೆಯಬೇಕು. ನಮ್ಮ ಸೈನ್ಯವಂತೂ ಶತ್ರುಸೈನ್ಯಕ್ಕಿಂತ ಬಹಳ ಅಲ್ಲವಾದುದು ಎಂಬುದು 
ಸ್ಪಷ್ಟವಾಗಿದೆ. 

ಏತದ್‌ ವಚನಮಾಜ್ಞಾಯ ಮಹರ್ಷೇರ್ವ್ಯೂಹ ಪಾಂಡವ ಚ 

ತಚ್ಚುತ್ತಾ ಧರ್ಮರಾಜಸ್ಯ ಪ್ರತ್ಯಭಾಷತ ಫಲ್ಲುನಃ 11೬11 

ಎಲೈ ಪಾಂಡುಪುತ್ರನೇ, ಮಹರ್ಷಿಗಳಾದ ಬೃಹಸ್ಪತಿಗಳ ಈ ಮಾತನ್ನು ಅರ್ಥ 
ಮಾಡಿಕೊಂಡು ವ್ಯೂಹವನ್ನು ರಚಿಸು. ಧರ್ಮರಾಜನ ಈ ಮಾತನ್ನು ಕೇಳಿ ಅರ್ಜುನನು 
ಉತ್ತರವನ್ನುಕೊಟ್ಟನು. 

ಏಷ ವ್ಯೂಹಾಮಿ ತೇ ರಾಜನ್‌ ವ್ಯೂಹಂ ಪರಮದುರ್ಜಯಮ್‌ । 

ಅಚಲಂ ನಾಮ ವಚ್ರಾಖ್ಯಂ ವಿಹಿತಂ ವಜ್ರಪಾಣಿನಾ 11೭11 


-146- ಮಹಾಭಾರತ ಭೀಷ್ಮಪರ್ವ 


ಎಲ್ಲೆ ರಾಜನೇ, ಇಗೋ ನಾನು ನಿನ್ನ ಸೈನ್ಯವನ್ನು ಪರಮದುರ್ಜಯವಾದ, 
ಅಲುಗಾಡಿಸಲು ಅಸಾಧ್ಯವಾದ, ವಜ್ರವೆಂಬ ವ್ಯೂಹದಲ್ಲಿಯೋಜಿಸುವೆನು. ಇದನ್ನು 
ಹಿಂದೆ ವಜ್ರಪಾಣಿಯಾದ ಇಂದ್ರನು ಮಾಡಿದ್ದನು. 


ಯಃ ಸ ವಾತ ಇವೋದ್ಧೂತಃ ಸಮರೇ ದುಃಷಹ: ಪರೈಃ । 
ಧೃಷ್ಟವ್ಯಮ್ನೋ5ಗ್ರತೋ ಯಾತು ಪರಸೈನ್ಯಾನಿ ಭೀಷಯನ್‌ । 
ಸ ನಃ ಪುರೋ ಯೋತ್ಕ್ಯತೇ ವೈ ಭೀಮಃ ಪ್ರಹರತಾಂ ವರ ॥೮॥ 


ಯಾವ ಧೃಷ್ಟದ್ಯುಮನು ಬಿರುಗಾಳಿಯಂತೆ ಯುದ್ಧದಲ್ಲಿ ಶತ್ರುಗಳಿಗೆ ದುಃಹಹನೋ 
ಅಂತಹ ಧೃಷ್ಟದ್ಯುಮನು ಶತ್ರುಸೈನ್ಯವನ್ನು ಹೆದರಿಸುತ್ತಾ ಮುಂದೆ ಸಾಗಲಿ. ಪ್ರಹಾರ 
ಮಾಡುವವರಲ್ಲಿ ಶ್ರೇಷ್ಠನಾದ ಭೀಮನು ನಮ್ಮ ಮುಂದೆ ಯುದ್ಧವನ್ನು ಮಾಡುವನು. 


ತೇಜಾಂಸಿ ಪಾರ್ಥಿವೇಂದ್ರಾಣಾಂ ಸ ಮೃದ್ದನ್‌ ಪುರುಷರ್ಷಭಾನ್‌ । 
ಅಗ್ರೇಣ ಯಾಸ್ಯತಿ ಸ ನೋ ಯುದ್ಧಮಾರ್ಗವಿಚಕ್ಷಣ: nel 


ಯುದ್ಧಮಾರ್ಗಗಳನ್ನುಬಲ್ಲಅವನು ಶತ್ರುಗಳ ಪುರುಷಶ್ರೇಷ್ಠರನ್ನು ಒರೆಸುತ್ತಾ, 
ರಾಜರ ಸಾಮರ್ಥ್ಯಗಳನ್ನು ನಾಶಮಾಡುತ್ತಾ ನಮ್ಮ ಮುಂಭಾಗದಲ್ಲಿ ಹೋಗುವನು. 


ಸೇನಾಪ್ರಣೇತಾ ಯೋತಸ್ಥಾಕಂ ದೇವಾನಾಮಿವ ಪಾವಕಿಃ । 
ಯಂ ದೃಷ್ಟ್ವಾ ಪಾರ್ಥಿವಾಃ ಸರ್ವೇ ದುರ್ಯೋಧನಪುರೋಗಮಾ:ಃ | 
ವಿವರ್ತಿಷ್ಯಂತಿ ಸಂತ್ರಸ್ತಾ: ಸಿಂಹತ್ರಸ್ತಾ ಮೃಗಾ ಇವ 11೧೦॥ 


ದೇವತೆಗಳಿಗೆ ಷಣ್ಮುಖನಂತೆ ನಮ್ಮ ಸೇನಾನಾಯಕನಾದ ಯಾವ 
ಭೀಮಸೇನನಿದ್ದಾನೆಯೋ, ಅವನನ್ನು ನೋಡಿ ದುರ್ಯೋಧನರೇ ಮೊದಲಾದ ಎಲ್ಲ 
ರಾಜರೂ ಸಿಂಹಕ್ಕೆ ಹೆದರಿದ ಮೃಗಗಳಂತೆ ಸಂತ್ರಸ್ತರಾಗಿ ಹೊರಳಾಡುತ್ತಾರೆ. 


ಏತೇ ಸರ್ವೇ ತು ಯಾಸ್ಯಾಮ ಪ್ರಕಾಮಮಕುತೋಭಯಾ: । 
ಭೀಮಸೇನೇನ ಸಹಿತಂ ವಿಷ್ಣುನೇವ ಶತಕ್ರತುಮ್‌ 11೧೧॥॥ 


ನಾವೆಲ್ಲರೂ ಯಾವ ಭಯವೂ ಇಲ್ಲದೆ ನಮ್ಮ ಇಚ್ಛೆಗೆ ಅನುಗುಣವಾಗಿ 
ಎಷ್ಟುವಿನಿಂದ ಒಡಗೂಡಿದ ಇಂದ್ರನಂತೆ ಭೀಮಸೇನನಿಂದ ಸಹಿತರಾಗಿ ಹೋಗೋಣ. 


ಭಗವದ್ಗೀತಾಪರ್ವ -147- 


ನ ಹಿ ಸೋಪಸ್ತಿ ಪುಮಾನ್‌ ಲೋಕೇ ಯಃ ಸಂಕ್ರುದ್ಧಂ ವೃಕೋದರಮ್‌ । 
ದೃಷ್ಟ್ವಾ ಹ್ಯತ್ಯುಗ್ರಕರ್ಮಾಣಂ ವಿಷಹೇತ ನರರ್ಷಭಮ್‌ 11೧೨ 


ಅತ್ಯಂತ ಉಗ್ರವಾದ ಕರ್ಮವನ್ನು ಆಚರಿಸುವವನೂ, ಸಂಕ್ರುದ್ಧನೂ, 
ನರಶ್ರೇಷ್ಠನೂ ಆದ ವೃಕೋದರನನ್ನು ನೋಡಿ ಲೋಕದಲ್ಲಿ ಅವನನ್ನು ಎದುರಿಸುವ 
ವ್ಯಕ್ತಿಯು ಯಾವನೂ ಇಲ್ಲ. 


ಭೀಮಸೇನೋ ಗದಾಂ ಬಿಭ್ರದ್‌ ವಜ್ರಸಾರಮಯೀಂ ದೃಢಾಮ್‌ । 
ಚರನ್‌ ವೇಗೇನ ಮಹತಾ ಸಮುದ್ರಮಪಿ ಶೋಷಯೇತ್‌ 11೧೩॥ 


ಭೀಮಸೇನನು ವಜ್ರಸಾರಮಯವಾದ ಉಗ್ರವಾದ ಗದೆಯನ್ನು ಹಿಡಿದು 
ಮಹಾವೇಗದಿಂದ ಚಲಿಸುತ್ತಾ ಸಮುದ್ರವನ್ನೂ ಒಣಗಿಸಿಯಾನು! 


ಕೇಕಯಾ ಧೃಷ್ಟಕ್ರೇತುಶ್ಚ ಚೇಕಿತಾನಶ್ಚ ವೀರ್ಯವಾನ್‌ ।ಟ 
ಏತೇ ಗಚ್ಛಂತು ಸಾಮಾಜ್ಯಾಃ ಪ್ರಕರ್ಷಂತೋ ನರೇಶ್ಚರ novi 


ಧೃತರಾಷ್ಟ್ರಸ್ಯ ದಾಯಾದಾನಿತಿ ಬೀಭತ್ಸುರಬ್ರವೀತ್‌ । 
ಬ್ರುವಾಣಂ ತು ತಥಾ ಪಾರ್ಥಂ ಸರ್ವಸೈನ್ಯಾನಿ ಮಾರಿಷ । 
ಅಪೂಜಯಂಸ್ತದಾ ವಾಗ್ಧಿರನುಕೂಲಾಭಿರಾಹವೇ 11೧೫1 


ಎಲೈ ನರೇಶ್ದರನೇ, ಕೇಕಯರು, ಧೃಷ್ಟಕೇತು, ಪರಾಕ್ರಮಶಾಲಿಯಾದ ಚೇಕಿತಾನ 
ಇವರು ತಮ್ಮ ಅಮಾತ್ಕರ ಜೊತೆಯಲ್ಲಿ ಧೃತಬಾಷ್ಟನ ಮಕ್ಕಳ ಮೇಲೆ ಎರಗಲಿ ಎಂದು 
ಅರ್ಜುನನು ಹೇಳಿದನು. ಎಲೈ ವೀರನಾದ ಧೃತರಾಷ್ಟ್ರನೇ, ಹೀಗೆ ಮಾತನಾಡುವ 
ಅರ್ಜುನನನ್ನುನೋಡಿ ಎಲ್ಲಸೈನ್ಯವೂ ಅನುಕೂಲವಾದ ವಚನಗಳಿಂದ ಯುದ್ಧದಲ್ಲಿ 
ಅವನನ್ನು ಪೂಜಿಸಿದವು. 

ಏವಮುಕ್ತ್ವಾ ಮಹಾಬಾಹುಸ್ತಥಾ ಚಗ್ರೇ ಧನಂಜಯಃ | 

ವ್ಯೂಹ್ಯ ತಾನಿ ಬಲಾನ್ಯಾಶು ಪ್ರಯಯೌ ಫಲ್ಗುನಸ್ತದಾ 11೧೬॥।॥ 

ಮಹಾಬಾಹುವಾದ ಅರ್ಜುನನು ಹೀಗೆ ಮಾತನಾಡಿ ಆ ಸೈನ್ಯವನ್ನು ಅದರಂತೆ 
ವ್ಯೂಹ ಮಾಡಿ ಅಲ್ಲಿಂದ ಹೊರಟನು. 


-148- ಮಹಾಭಾರತ ಭೀಷ್ಮಪರ್ವ 


ಸಂಪ್ರಯಾತಾನ್‌ ಕುರೂನ್‌ ದೃಷ್ಟ್ವಾ ಪಾಂಡವಾನಾಂ ಮಹಾಚಮೂ: । 
ಗಂಗೇವ ಪೂರ್ಣಾ ಸ್ತಿಮಿತಾ ಸ್ಕಂದಮಾನಾ ವ್ಯದೃಶ್ಯತ 11೧೭। 


ಯುದ್ಧಕ್ಕೆ ಹೊರಟ ಕುರುಗಳನ್ನುನೋಡಿ ಪಾಂಡವರ ದೊಡ್ಡ ಸೈನ್ಯವು ಎರಡು 
ತೀರಗಳನ್ನುತುಂಬಿಹರಿಯುವ ಗಂಗೆಯಂತೆ ಮುಂದೆ ಸಾಗಿದುದು ಕಂಡುಬರುತ್ತಿದ್ದಿತು. 


ಭೀಮಸೇನೋ 5ಗ್ರಣೀಸ್ತೇಷಾಂ ಧೃಷ್ಟದ್ಯುಮ್ನಶ್ಚ ಪಾರ್ಷತಃ । 
ನಕುಲಃ ಸಹದೇವಶ್ಚ ಧೃಷೇತುಶ್ನ ವೀರ್ಯವಾನ್‌ 11೧೮॥ 


ಆ ಸೈನ್ಯದ ಅಗ್ರಭಾಗದಲ್ಲಿಭೀಮಸೇನ ಮತ್ತು ಧೃಷ್ಟದ್ಯುಮ್ನರಿದ್ದರು. ಅನಂತರ 
ನಕುಲ, ಸಹದೇವ ಮತ್ತು ಪರಾಕ್ರಮಶಾಲಿಯಾದ ಧೃಷ್ಟಕೇತುವೂ ಇದ್ದರು. 


ಸಮುದ್ಯೋಜ್ಯ ತತಃ ಪಶ್ಚಾದ್‌ ರಾಜಾಪ್ಯಕ್ಟೋಹಿಣೀವೃತ: | 
ಭ್ರಾತೃಭಿಃ ಸಹ ಪುತೈಶ್ಚಸೋರಭ್ಯರಕ್ಕತ ಪೃಷ್ಠತಃ Meal 


ಅವರ ಹಿಂದೆ ರಾಜನಾದ ಯುಧಿಷ್ಠಿರನು ಒಂದು ಅಕ್ಟೋಹಿಣಿ ಸೈನ್ಯವನ್ನು 
ಸಜ್ಜುಗೊಳಿಸಿ ತನ್ನತಮ್ಮಂದಿರಿಂದ ಮತ್ತು ಮಕ್ಕಳಿಂದ ಕೂಡಿಕೊಂಡು ಹಿಂಭಾಗದಿಂದ 
ಅವರಿಗೆ ರಕ್ಷಣೆಯನ್ನು ನೀಡಿದನು. 


ಚಕ್ರರಕ್ಷೌ ತು ಭೀಮಸ್ಯ ಮಾದ್ರೀಪುತ್ರೌ ಮಹಾದ್ಯುತೀ । 

ದ್ರೌಪದೇಯಾಃ ಸಸೌಭದ್ರಾಃ ಪೃಷ್ಠಗೋಪಾಸ್ತರಸ್ವಿನ: 11೨೦ಟ1 

ಮಹಾಕಾಂತಿಯುಳ್ಳ ಮಾದ್ರೀಪುತ್ರರಾದ ನಕುಲ-ಸಹದೇವರು ಭೀಮಸೇನನ 
ಚಕ್ರರಕ್ಸಕರಾಗಿದ್ದರು (ಎರಡು ಪಾರ್ಶಗಳ ರಕ್ಷಕರಾಗಿದ್ದರು). ದ್ರೌಪದಿಯ ಮಕ್ಕಳು 
ಮತ್ತು ಅಭಿಮನ್ಯುವು ವೇಗಶಾಲಿಯಾದ ಭೀಮಸೇನನಿಗೆ ಹಿಂಭಾಗದಲ್ಲಿ 
ರಕ್ಕಕರಾಗಿದ್ದರು. 

ಧೃಷ್ಟದ್ಯುಮಶ್ಚ ಪಾಂಚಾಲ್ಯಸ್ತೇಷಾಂ ಗೋಪ್ತಾ ಮಹಾರಥ: । 

ಸಹಿತಃ ಪೃತನಾಶೂರೈ: ರಥಮುಖ್ಯ್ಯೈ: ಪ್ರಭದ್ರಕ್ಕೆ: 1೨೧॥ 

ಪಾಂಚಲರಾಜನ ಕುಮಾರನಾದ ಮಹಾರಥನಾದ ಧೃಷ್ಟದ್ಯುಮ್ನನು ಶೂರರಾದ 


ಯೋಧರಿಂದಲೂ ಮತ್ತು ಪ್ರಭದ್ರಕರ ಶ್ರೇಷ್ಠರಥರಿಂದಲೂ ಸಹಿತನಾಗಿ ಅವರಿಗೆ 
ರಕ್ತಕನಾಗಿದ್ದನು. 


ಭಗವದ್ಗೀತಾಪರ್ವ -149- 


ಶಿಖಂಡೀ ತು ತತಃ ಪಶ್ಚಾದರ್ಜುನೇನಾಭಿರಕ್ಕಿತ: I 

ಯತ್ತೋ ಭೀಷ್ಕವಿನಾಶಾಯ ಪ್ರಯಯೌ ಭರತರ್ಷಭ 112೨1 

ಎಲೈ ಭರತರ್ಷಭನೇ, ಶಿಖಂಡಿಯು ಅವರ ಹಿಂದೆ ಅರ್ಜುನನಿಂದ ಚೆನ್ನಾಗಿ 
ರಕ್ಷಿತನಾಗಿ ಭೀಷ್ಠವನಾಶಕ್ಕಾಗಿ ದೃಢವಾದ ಸಂಕಲ್ಪವನ್ನು ಮಾಡಿ ಹೊರಟನು. 

ಪೃಷ್ಠಗೋಪೋರರ್ಜುನಸ್ಯಾಪಿ ಯುಯುಧಾನೋ ಮಹಾರಥಃ । 

ಚಕ್ರರಕ್ಷೌ ತು ಪಾಂಚಾಲ್ಕೌ ಯುಧಾಮನ್ಯೂತ್ತಮೋಜಸೌ 11೨೩॥॥ 

ಮಹಾರಥನಾದ ಯುಯುಧಾನನು ಅರ್ಜುನನಿಗೆ ಹಿಂಭಾಗದಲ್ಲಿ ರಕ್ತಕನಾಗಿದ್ದನು. 
ಪಾಂಚಾಲದೇಶದ ಯುಧಾಮನ್ಯು ಮತ್ತು ಉತ್ತಮೋಜರು ಅವನಿಗೆ ಚಕ್ರ 
ರಕ್ಷಕರಾಗಿದ್ದರು. 

ರಾಜಾ ತು ಮಧ್ಯಮಾನೀಕೇ ಕುಂತೀಪುತ್ರೋ ಯುಧಿಷ್ಠಿರಃ । 

ಬೃಹದ್ವಿ/ ಕುಂಜರೈರ್ಮತ್ತೈಶ್ಚಲದ್ದಿರಚಲೈರಿವ 11೨೪।! 

ಕುಂತೀಪುತ್ರನಾದ ಯುಧಿಷ್ಠಿರನು ಸೈನ್ಯದ ಮಧ್ಯಭಾಗದಲ್ಲಿ ಚಲಿಸುವ 
ಪರ್ವತಗಳಂತಿದ್ದಮಹಾಮತ್ತಗಜಗಳ ಜೊತೆಯಲ್ಲಿದ್ದನು. 

ಅಕ್ಟೋಹಿಣ್ಯಾ ಚ ಪಾಂಚಾಲ್ಯೋ ಯಜ್ಞಸೇನೋ ಮಹಾಮನಾಃ । 

ವಿರಾಟಮನ್ನಯಾತ್‌ ಪಶ್ಚಾತ್‌ ಪಾಂಡವಾರ್ಥೇ ಪರಾಕ್ರಮೀ ॥೨೫॥ 

ಪರಾಕ್ರಮಶಾಲಿಯೂ, ಧೈರ್ಯಶಾಲಿಯೂ ಆದ ಪಾಂಚಾಲರಾಜನಾದ 
ಯಜ್ಞಸೇನನು (ದ್ರುಪದನು) ಒಂದು ಅಕ್ಟೋಹಿಣಿ ಸೈನ್ಯವನ್ನು ತೆಗೆದುಕೊಂಡು 
ಪಾಂಡವರ ಸಲುವಾಗಿ ವಿರಾಟನ ಹಿಂದೆ ನಡೆದನು. 

ತೇಷಾಮಾದಿತ್ಯಚಂದ್ರಾಭಾಃ ಕನಕೋತ್ತಮಭೂಷಣಾ: । 

ನಾನಾಚಿಹ್ನಧರಾ ರಾಜನ್‌ ರಥೇಷ್ಠಾಸನ್‌ ಮಹಾಧ್ವಜಾಃ HU 

ಎಲೈ ರಾಜನೇ, ಅವರ ರಥಗಳಲ್ಲಿ ಆದಿತ್ಯ-ಚಂದ್ರರ ಕಾಂತಿಯನ್ನು ಹೊಂದಿದ, 
ಶ್ರೇಷ್ಠವಾದ ಸುವರ್ಣಭೂಷಣಗಳಿಂದ ಅಲಂಕೃತವಾದ, ನಾನಾ ಚಿಹ್ನೆಗಳನ್ನು ಧರಿಸಿದ 
ಮಹಾಧ್ವಜಗಳು ಇದ್ದವು. 


-150- ಮಹಾಭಾರತ ಭೀಷ್ಮಪರ್ವ 


ಸಮುತ್ಪರ್ಶ್ಯ ತತಃ ಪಶ್ಚಾದ್‌ ಧೃಷ್ಟದ್ಯುಮ್ನೋ ಮಹಾರಥಃ । 
ಭ್ರಾತೃಭಿಃ ಸಹ ಪುತ್ರೆಶ್ಚ ಸೋತಭ್ಯರಕ್ಷದ್‌ ಯುಧಿಷ್ಠಿರಮ್‌ 11೨೭11 


ಮಹಾರಥನಾದ ಧೃಷ್ಟದ್ಯುಮ್ನನು ತನ್ನಸಹೋದರರ ಮತ್ತು ಪುತ್ರರ ಜೊತೆಯಲ್ಲಿ 
ನಿಧಾನವಾಗಿ ಚಲಿಸಿ ಯುಧಿಷ್ಠಿರನಿಗೆ ರಕ್ಕಕನಾಗಿದ್ದನು. 


ತ್ತದೀಯಾನಾಂ ಪರೇಷಾಂ ಚ ರಥೇಷು ವಿವಿಧಾನ್‌ ಧ್ವಜಾನ್‌ । 
ಅಭಿಭೂಯಾರ್ಜುನಸ್ಕೈಕೋ ಧ್ವಜಸ್ತಸ್ಕೌ ಮಹಾಕಷಿ: 11೨೮1 


ನಿನ್ನವರ ಮತ್ತು ಶತ್ರುಗಳಾದ ಪಾಂಡವರ ಎಲ್ಲ ಧ್ವಜಗಳನ್ನು ಮೀರಿನಿಂತು 
ಅರ್ಜುನನ ಒಂದು ಧ್ವಜವು, ಮಹಾಕಪಿಯಿಂದ ಕೂಡಿದ ಕಾಣುತ್ತಿದ್ದಿತು. 


ಪಾದಾತಾಸ್ತ ಗ್ರತೋರಗಚ್ಛನ್‌ ಅಸಿಶಕ್ಕೃಷ್ಠಿಪಾಣಯಸಃ । 
ಅನೇಕಶತಸಾಹಸ್ರಾ ಭೀಮಸೇನಸ್ಯ ರಕ್ಷಿಣಃ 11೨೯ 


ಅನೇಕ ಶತಸಹಸ್ರ ಪದಾತಿಗಳು ಕೈಯಲ್ಲಿಖಡ್ಗ, ಶಕ್ತಿ ಮತ್ತು ಯಷ್ಟಿಗಳನ್ನು ಹಿಡಿದು 
ಭೀಮಸೇನನಿಗೆ ರಕ್ಷಕರಾಗಿ ಮುಂದೆ ಸಾಗಿದರು. 

ಧ್ವಜಾಗ್ರೇ ರುವತೋ ಭೀಮಂ ಕಪೇಸ್ತಸ್ಯ ಪುನಃಪುನಃ । 

ಶ್ರೂಯತೇ ಭೀಮನಿನದೋ ನಾದಯಾನೋ ದಿಶೋ ದಶ 11೩೦॥ 


ಧ್ವಜದ ಮೇಲ್ಭಾಗದಲ್ಲಿ ಪುನಃ ಪುನಃ ಭಯಂಕರವಾಗಿ ಗರ್ಜಿಸುವ ಆ ಕಪಿಯ 
ಭಯಂಕರ ನಾದವು ಹತ್ತು ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಸುತ್ತಾ ಕೇಳಿಬರುತ್ತಿದ್ದಿತು. 


ದೃಷ್ಟ್ಯಾ ಚ ಭೀಷಯಾಮಾಸ ಎರಾವೈರ್ವಾನರೇಶ್ವರ: | 
ಭ್ರೂಕ್ಷೇಪೋತ್ಕೆ ಕೇಪವಿಕ್ಷೇಪೈರ್ಲಾಂಗೂಲೇನ ಪುನಃ ಕಪಿಃ । 
ಆಕಾಶೇ ದರ್ಶಯಾಮಾಸ ಪ್ರತಿಶಬ್ದೇ ಮಹಾಸ್ಸನಮ್‌ WO 


ವಾನರೇಶ್ವರನಾದ ಆಕಪಿಯು ತನ್ನದರ್ಶನದಿಂದಲೂ, ಗರ್ಜನೆಗಳಿಂದಲೂ, 
ಹುಬ್ಬಿನ ಚಲನೆಯಿಂದಲೂ, ಮೇಲ್ಮುಖವಾಗಿ ಮತ್ತು ಕೆಳಮುಖವಾಗಿ 
ಹಾರುವುದರಿಂದಲೂ, ತನ್ನ ಬಾಲದ ಚಲನೆಯಿಂದಲೂ ಕೌರವಸ್ಯನ್ಯವನ್ನು ಹೆದರಿಸಿತು. 


ತನ್ನ ಗರ್ಜನೆಯಿಂದ ಆಕಾಶದಲ್ಲಿ ಉಂಟಾಗುವ ಮಹಾಸ್ಟನವುಳ್ಳ ಪ್ರತಿಧ್ವನಿಯನ್ನು 
ಮತ್ತೆ ಮತ್ತೆ ಕೇಳುವಂತೆ ಮಾಡಿತು. 


ಭಗವದ್ಗೀತಾಪರ್ವ -151- 


ವಾರಣಾ ದಶಸಾಹಸ್ರಾಃ ಪ್ರಭಿನಕರಟಾಮುಖಾ: । 
ಶೂರಾ ಹೇಮಮಯೈರ್ಜಾಲೈ: ದೀಪ್ಯಮಾನಾ ಇವಾಚಲಾಃ ॥೩೨॥ 


ಕ್ಷರಂತ ಇವ ಜೀಮೂತಾಃ ಮದಾರ್ದ್ರಾಃ ಪದ್ಮಗಂಧಿನಃ | 
ರಾಜಾನಮನ್ನಯು: ಪಶ್ಚಾಚ್ಚಲಂತ ಇವ ಪರ್ವತಾಃ 11೩೩।1 


ತಮ್ಮ ಗಂಡಸ್ಥಳಗಳಿಂದ ಮದೋದಕವನ್ನುಸುರಿಸುವ, ಪರಾಕ್ರಮಶಾಲಿಗಳಾದ, 
ಸುವರ್ಣಮಯವಾದ ಹಾಸುಗಳಿಂದ ಪರ್ವತಗಳಂತೆ ಪ್ರಕಾಶಿಸುವ ಹತ್ತು ಸಹಸ್ರ 
ಆನೆಗಳು ಪದ್ಧಗಂಧವನ್ನು ಹೊಂದಿ ಮದೋದಕದಿಂದ ಒದ್ದೆಯಾಗಿ, ನೀರನ್ನು 
ಸುರಿಸುವ ಮೋಡಗಳಂತೆ, ಚಲಿಸುವ ಪರ್ವತಗಳಂತೆ ರಾಜನ ಹಿಂದೆ ನಡೆದವು. 


ಭೀಮಸೇನೋ ಗದಾಂ ಭೀಮಾಂ ಪ್ರಕರ್ಷನ್‌ ಪರಿಘೋಪಮಾಮ್‌ । 
ಪ್ರಚಕರ್ಷ ಮಹತ್ಸೈನ್ಯಂ ದುರಾಧರ್ಸೋ ಮಹಾಮನಾ: Hav 


ಭೀಮಸೇನನು ಒನಕೆಯಂತಿದ್ದ ತನ್ನ ಭಯಂಕರವಾದ ಗದೆಯನ್ನು ಎಳೆಯುತ್ತಾ 
ಇನ್ನೊಬ್ಬರು ಹತ್ತಿರ ಸುಳಿಯಲು ಸಾಧ್ಯವಿಲ್ಲದಂತಹ ಧೈರ್ಯಶಾಲಿಯಾದ ಅವನು 
ಆ ದೊಡ್ಡಸೈನ್ಯವನ್ನು ಮುಂದೆ ನಡೆಸಿದನು. 

ತಮರ್ಕಮಿವ ದುಪ್ಟೆಕ್ಷಂ ತಪಂತಂ ರಶ್ಲಿಮಾಲಿನಮ್‌ । 

ನ ಶೇಕು: ಸರ್ವತೋ ಯೋಧಾಃ ಪ್ರತಿವೀಕ್ಷಿತುಮಂತಿಕೇ 11೩೫ 

ಕಿರಣಗಳ ಸಮೂಹವನ್ನು ಹೊಂದಿದ ಜ್ವಲಿಸುವ ಸೂರ್ಯನಂತೆ ನೋಡಲು 
ಅಸಾಧ್ಯನಾದ ಅವನನ್ನು ಸರ್ವಯೋಧರೂ ಸಹ ಸಮೀಪದಿಂದ ಪ್ರತಿಯಾಗಿ 
ನೋಡಲೂ ಸಾಧ್ಯವಾಗಲಿಲ್ಲ. 

ವಜ್ರೋ ನಾಮೈಷ ತು ವ್ಯೂಹೋ ದುಭೇದಃ ಸರ್ವತೋಮುಖ: । 

ಚಾಪವಿದ್ಯುದ್‌ಧ್ದಜೋ ಘೋರೋ ಗುಪ್ರ್ತೋ ಗಾಂಡೀವಧನ್ನನಾ ॥೩೬॥ 

ಈ ವ್ಯೂಹಕ್ಕೆ ವಜ್ರವೆಂದು ಹೆಸರು. ಅದನ್ನು ಯಾವ ಕಡೆಗಳಿಂದಲೂ ಭೇದಿಸಲು 
ಸಾಧ್ಯವಿಲ್ಲ. ಬಿಲ್ಲು-ಬಾಣಗಳನ್ನು ಮತ್ತು ಧ್ವಜಗಳನ್ನು ಹೊಂದಿದ್ದ ಘೋರವಾದ 
ವ್ಯೂಹವು ಗಾಂಡೀವಿಯಾದ ಅರ್ಜುನನಿಂದ ರಕ್ಷಿಸಲ್ಪಟ್ಟಿತು. 


-152- ಮಹಾಭಾರತ ಭೀಷ್ಮಪರ್ವ 


ಯಂ ಪ್ರತಿವ್ಯೂಹ್ಯ ತಿಷ್ಠಂತಿ ಪಾಂಡವಾಸ್ತವ ವಾಹಿನೀಮ್‌ । 
ಅಜೇಯೋ ಮಾನುಷೇ ಲೋಕೇ ಪಾಂಡವೈರಭಿರಕ್ಕಿತ: 11೩೭1 


ಪಾಂಡವರು ನಿನ್ನ ವ್ಯೂಹಕ್ಕೆ ಪ್ರತಿಯಾಗಿ ಯಾವ ವಜ್ರವ್ಯೂಹವನ್ನು ರಚಿಸಿದರೋ, 
ಪಾಂಡವರಿಂದ ಚೆನ್ನಾಗಿ ರಕ್ಷಿತವಾದ ಅದು ಮನುಷ್ಯಲೋಕದಲ್ಲಿ 
ಅಜೇಯವಾದುದಾಗಿದ್ದಿತು. 


ಸಂಧ್ಯಾಂ ತಿಷ್ಠತ್ತು ಸೈನ್ಯೇಷು ಸೂರ್ಯಸ್ಕೋದಯನಂ ಪ್ರತಿ । 
ಪ್ರಾವಾತ್‌ ಸಪೃಷತೋ ವಾಯುರನಭ್ರೇ ಸ್ತನಯಿತ್ನುಮಾನ್‌  ॥೩೮॥ 


ಸೈನ್ಯಗಳು ಸೂರ್ಯೋದಯ ಸಮೀಪದ ಕಾಲದಲ್ಲಿ ಸಂಧ್ಯಾವಂದನೆಯನ್ನು 
ಆಚರಿಸುತ್ತಿರಲು ಮೋಡವಿಲ್ಲದ ಆಕಾಶದಲ್ಲಿ ವಾಯುವು ಪ್ರಬಲವಾಗಿ ಬೀಸಿ 
ಗುಡುಗುಗಳು ಮತ್ತು ಮಳೆಯ ಹನಿಗಳು ಉಂಟಾದವು. 


ವಿಷ್ಣಗ್‌ವಾತಾಶ್ಚ ವಾಂತ್ಯುಗ್ರಾ ನೀಚೈಃ ಶರ್ಕರಕರ್ಷಿಣ: । 
ರಜಶ್ಟೋದ್ಧೂಯಮಾನಂ ತು ತಮಸಾ5 5 ಚ್ಛಾದಯಜ್ಜಗತ್‌ AFH 


ಉಗ್ರವಾದ ಬಿರುಗಾಳಿಗಳು ನೆಲವನ್ನು ಹಿಡಿದು ಬೀಸಿ ಮರಳುಗಳ ಕಣಗಳನ್ನು 


ಎಳೆದಾಡಿದವು. ಅವುಗಳಿಂದ ಎದ್ದ ಧೂಳಿನಿಂದ ಉಂಟಾದ ಕತ್ತಲೆಯು ಜಗತ್ತನ್ನು 
ಆವರಿಸಿತು. 


ಪಪಾತ ಮಹತೀ ಚೋಲ್ಕಾ ಪ್ರಾಜ್‌ಮುಖೀ ಭರತರ್ಷಭ । 
ಉದ್ಯಂತಂ ಸೂರ್ಯಮಾಹತ್ಯ ವ್ಯಶೀರ್ಯತ ಮಹಾಸ್ಟನಾ 11೪೦॥। 


ಎಲ್ಫೆ ಭರತರ್ಷಭನೇ, ಸೂರ್ಯನು ಉದಯಿಸುತ್ತಿರುವಾಗ ಒಂದು ದೊಡ್ಡ 
ಉಲ್ಕೆಯು ಪೂರ್ವಾಭಿಮುಖವಾಗಿ ಸೂರ್ಯನ ಮೇಲೆ ಬಿದ್ದು ದೊಡ್ಡ ಶಬ್ದವನ್ನು 
ಮಾಡುತ್ತಾ ಪುಡಿಪುಡಿಯಾಯಿತು. 


ಅಥ ಸಜ್ಜೀಯಮಾನೇಷು ಸೈನ್ಯೇಷು ಭರತರ್ಷಭ । 


ನಿಷ್ಠಥೋತಭ್ಯುದಿಯಾತ್‌ ಸೂರ್ಯಃ ಸಘೋಷೋ ಭೂಶ್ಚಚಾಲ ಹ | 
ವ್ಯಶೀರ್ಯತ ಸನಾದಾ ಚ ಭೂಸ್ತದಾ ಭರತರ್ಷಭ 11೪೧ 


ಭಗವದ್ಗೀತಾಪರ್ವ -153- 


ಎಲೈ ಭರತರ್ಷಭನೇ, ಸೈನ್ಯಗಳು ಸಜ್ಜುಗೊಳ್ಳುತ್ತಿರಲು ಸೂರ್ಯನು 
ಕಾಂತಿಹೀನನಾಗಿ ಉದಯಿಸಿದನು. ಭೂಮಿಯು ನಡುಗಿತು. ಎಲ್ಫೆ ಭರತಸತ್ತಮನೇ, 
ಶಬ್ದಸಹಿತವಾಗಿ ಭೂಮಿಯು ಆಗ ಬಿರಿಯಿತು. 


ನಿರ್ಫಾತಾ ಬಹವೋ ರಾಜನ್‌ ದಿಕ್ಷು ಸರ್ವಾಸು ಚಾಭವನ್‌ । 

ಪ್ರಾದುರಾಸೀತ್‌ ರಜಸ್ತೀವ್ರಂ ನ ಪ್ರಾಜ್ಞಾಯತ ಕಿಂಚನ 9೨ 

ಎಲ್ಫೆರಾಜನೇ, ಹಾಗೆಯೇ ಎಲ್ಲ ದಿಕ್ಕುಗಳಲ್ಲಿಯೂ ಅನೇಕ ಅಪಶಕುನಗಳು 
ಉಂಟಾದವು. ತೀವ್ರವಾದ ಧೂಳು ಎಲ್ಲಕಡೆಯಲ್ಲಿಯೂ ಆವರಿಸಿತು. ಯಾವುದೂ 
ಕಣ್ಣಿಗೆ ಕಾಣಲಿಲ್ಲ. 


ಧ್ವಚಜಾನಾಂ ಧೂಯಮಾನಾನಾಂ ಸಹಸಾ ಮಾತರಿಶ್ಚನಾ । 


ಕಿಂಕಿಣೀಜಾಲನದ್ದಾನಾಂ ಕಾಂಚನಸ್ರಗ್ಗತಾಂ ರವೈಃ YA 
ಮಹತಾಂ ಸಪತಾಕಾನಾಮಾದಿತ್ಯಸಮತೇಜಸಾಮ್‌ । 
ಸರ್ವಂ ರುಣರುಣೀಭೂತಮಾಸೀತ್‌ ತಾಳವನೇಷ್ಟಿವ 11೪೪॥ 


ವಾಯುವಿನಿಂದ ಪುನಃ ಪುನಃ ಅಲುಗಾಡಿಸಲ್ಪಟ್ಟ ಧ್ವಜಗಳ ಕೆಂಕಿಣೀಜಾಲಗಳ 
ಮತ್ತು ಕಾಂಚನಮಯವಾದ ಮಾಲೆಗಳ ಶಬ್ದದಿಂದಲೂ ಹಾಗೆಯೇ ಆದಿತ್ಯನಿಗೆ 
ಸಮಾನವಾದ ಕಾಂತಿಯುಳ್ಳ ದೊಡ್ಡ ದೊಡ್ಡ ಪತಾಕೆಗಳ ಶಬ್ದದಿಂದಲೂ 
ತಾಳವನದಲ್ಲಿಯೋ ಎಂಬಂತೆ ಎಲ್ಲವೂ ರುಣರುಣ ಶಬ್ದದಿಂದ ಕೂಡಿದ್ದಿತು. 


ಏವಂ ತೇ ಪುರುಷವ್ಯಾಫ್ರಾ: ಪಾಂಡವಾ ಯುದ್ಧನಂದಿನ: । 

ವ್ಯಮ್ವಿತಾಃ ಪ್ರತಿವ್ಯೂಹ್ಯ ತವ ಪುತ್ರಸ್ಯ ವಾಹಿನೀಮ್‌ 11೪೫। 

ಹೀಗೆ ಪುರುಷವ್ಯಾಘ್ರರೂ ಯುದ್ಧಾಕಾಂಕ್ಷಿಗಳೂ ಆದ ಪಾಂಡವರು ನಿನ್ನ ಪುತ್ರರ 
ಸೇನೆಗೆ ಎದುರಾಗಿ ತಮ್ಮ ಸೈನ್ಯವನ್ನು ವ್ಯೂಹ ಮಾಡಿ ನಿಂತರು. 


ಸ್ತಂಸಂತ ಇವ ಚಾಕ್ಷೀಣಿ ಯೋಧಾನಾಂ ಭರತರ್ಷಭ । 
ದೃಷ್ಟಾಗ್ರತೋ ಭೀಮಸೇನಂ ಗದಾಪಾಣಿಮವಸ್ಥಿತಮ್‌ 11೪೬॥॥ 


-154- ಮಹಾಭಾರತ ಭೀಷ್ಮಪರ್ವ 


ಎಲ್ಫೆ ಭರತರ್ಷಭನೇ, ಸೈನ್ಯದ ಮುಂಭಾಗದಲ್ಲಿ ಗದೆಯನ್ನು ಹಿಡಿದು ನಿಂತ 
ಭೀಮಸೇನನನ್ನು ನೋಡಿ ಕೌರವ ಯೋಧರ ಕಣ್ಣುಗಳೇ ಬಿದ್ದುಹೋದಂತಾದವು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ಥಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ಏಕೋನವಿಂಶೋ?ಧ್ಯಾಯಃ || 
| ಭಗವದ್ಗೀತಾಪರ್ವಣಿ ಷಷ್ಟೋ?ಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಹತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 
XK 


ಇಪ್ಪತ್ತನೆಯ ಅಧ್ಯಾಯ 
ಕುರುಸೇನೆಯು ಸಜ್ಜುಗೊಂಡ ಪ್ರಕಾರದ ಕಥನ. 
ಧೃತರಾಷ್ಟ್ರ 
ಸೂರ್ಯೋದಯೇ ಸಂಜಯ ಕೇ ನು ಪೂರ್ವಂ 
ಯಯುತವೋ ಹೃಷ್ಯಮಾಣಾ ಇವಾಸನ್‌ । 
ಮಾಮಕಾ ವಾ ಭೀಷ್ಮನೇತ್ರಾ: ಸಮೀಕೇ 
ಪಾಂಡವಾ ವಾ ಭೀಮನೇತ್ರಾಸ್ತದಾನೀಮ್‌ HO 


ಧೃತರಾಷ್ಟ್ರ: ಎಲೈ ಸಂಜಯನೇ, ಸೂರ್ಯೋದಯದ ಸಮಯದಲ್ಲಿ ಯಾರು 
ಮೊದಲು ಹರ್ಷಗೊಂಡರು? ಯುದ್ಧದಲ್ಲಿ ಭೀಷ್ಠರನ್ನು ನಾಯಕನಾಗಿ ಉಳ್ಳ ನನ್ನ 
ಯೋಧರೇ? ಅಥವಾ ಭೀಮಸೇನನನ್ನುನಾಯಕನಾಗಿ ಉಳ್ಳ ಪಾಂಡವರೇ? 


ಕೇಷಾಂ ಜಫನ್ಯೌ ಸೋಮಸೂರ್ಯೌ ಸವಾಯೂ 
ಕೇಷಾಂ ಸೇನಾಂ ಶ್ವಾಪದಾ ವ್ಯಾಭಷಂತ । 
ಕೇಷಾಂ ಯೂನಾಂ ಮುಖವರ್ಣಾ: ಪ್ರಸನ್ನಾ 
ಸರ್ವಂ ತತ್‌ ತಂ ಬ್ರೂಹಿ ತತ್ತ್ವಂ ಯಥಾವತ್‌ 1೨ 


ಯಾರ ಸೈನ್ಯಕ್ಕೆ ಹಿಂಭಾಗದಲ್ಲಿ ಚಂದ್ರ-ಸೂರ್ಯ ಮತ್ತು ವಾಯುಗಳಿದ್ದರು? 
(ಹಿಂಭಾಗದಲ್ಲಿರುವ ಚಂದ್ರ-ಸೂರ್ಯರು ಉತ್ತೇಜನವನ್ನು ಕೊಟ್ಟುತ್ತರೆ ಮಾಡುತ್ತಾರೆ. 


ಭಗವದ್ಗೀತಾಪರ್ವ -155- 


ಮುಂಭಾಗದಲ್ಲಿದ್ದರೆ ಪ್ರತಿಷೇಧ ಮಾಡುತ್ತಾರೆ). ಯಾರ ಸೈನ್ಯವನ್ನು ಕುರಿತು ನಾಯಿಗಳು 
ಬೊಗಳಿದವು? ಯಾವ ಯುವಕರ ಮುಖಗಳು ಪ್ರಸನ್ನವರ್ಣಗಳಿಂದ ಕೂಡಿದ್ದವು? 
ಈ ಎಲ್ಲತತ್ತವನ್ನೂ ನನಗೆ ನೀನು ಸರಿಯಾಗಿ ಹೇಳು. 
ಸಂಜಯಃ 
ಉಭೇ ಸೇನೇ ತುಲ್ಕಮಿವೋಪಯಾತೇ 
ಉಭೇ ವ್ಯೂಹೇ ಹೃಷ್ಠರೂಪೇ ನರೇಂದ್ರ । 
ಉಭೇ ಚಿತ್ರೇ ವನರಾಶಿಪ್ರಕಾಶೇ 
ತಥೈವೋಭೇ ನಾಗರಥಾಶಪೂರ್ಣೇ EST 


ಸಂಜಯ- ಎರಡು ಸೈನ್ಯಗಳೂ ಸಮಾನವಾದಂತೆಯೇ ಯುದ್ಧಭೂಮಿಗೆ ಬಂದವು. 
ಎಲ್ಲೆ ನರೇಂದ್ರನೇ, ಎರಡು ವ್ಯೂಹಗಳೂ ಸಂತೋಷಗೊಂಡಿದ್ದವು. ಎರಡು ಸೈನ್ಯಗಳೂ 
ಸಾಗರದಂತೆ ವಿಚಿತ್ರವಾಗಿ ತೋರುತ್ತಿದ್ದವು ಮತ್ತು ಎರಡು ಸೈನ್ಯಗಳೂ ಅಶ್ವ, ಗಜ, 
ರಥಗಳಿಂದ ಪೂರ್ಣವಾಗಿದ್ದವು. 


ಉಭೇ ಸೇನೇ ಬೃಹತ ಭೀಮರೂಪೇ 
ತಥೈವೋಭೇ ಭಾರತ ದುರ್ವಿಷಹ್ಯೇ ॥ 
ತಥೈವೋಭೇ ಸ್ವರ್ಗಜಯಾಯ ಸ್ಫಷ್ಟೇ 
ತಥಾ ಹ್ಯುಭೇ ಸಚ್ಟುರುಷಾರ್ಥಗುಪ್ತೇ “vil 
ಎರಡು ಸೈನ್ಯಗಳೂ ದೊಡ್ಡದಾಗಿ ಭಯಂಕರವಾಗಿದ್ದವು. ಎಲೆ ಭಾರತನೇ, 
ಹಾಗೆಯೇ ಎರಡು ಸೈನ್ಯಗಳೂ ಸಹಿಸಲು ಅಸಾಧ್ಯವಾಗಿದ್ದವು. ಎರಡು ಸೈನ್ಯಗಳೂ 
ಸ್ಪರ್ಗವನ್ನು ಜಯಿಸುವುದಕ್ಕೆ ಸ್ಫಷ್ಟವಾಗಿದ್ದವು ಮತ್ತು ಎರಡು ಸೈನ್ಯಗಳೂ ಒಳ್ಳೆಯ 
ಪುರುಷಾರ್ಥದ ದೃಷ್ಟಿಯಿಂದ ರಕ್ಷಿತವಾಗಿದ್ದವು. 
ಪಶ್ಚಾನ್ಮುಖಾಃ ಕುರವೋ ಧಾರ್ತರಾಷ್ಟ್ರಾ 
ಸ್ಥಿತಾ: ಪಾರ್ಥಾಃ ಪ್ರಾಜ್‌ಮುಖಾಃ ಯೋತ್ತ್ಯಮಾನಾ: । 
ದೈತ್ಯೇಂದ್ರಸೇನೇವ ಚ ಕೌರವಾಣಾಂ 
ದೇವೇಂದ್ರಸೇನೇವ ಚ ಪಾಂಡವಾಬಾಮ್‌ 11೫1 


-156- ಮಹಾಭಾರತ ಭೀಷ್ಮಪರ್ವ 


ಯುದ್ಧವನ್ನು ಮಾಡಲಿರುವ ಧೃತರಾಷ್ಟ್ರಪುತ್ರರಾದ ಕುರುಗಳು 
ಪಶ್ಚಿಮಾಭಿಮುಖವಾಗಿಯೂ ಪಾಂಡವರು ಪೂರ್ವಾಭಿಮುಖವಾಗಿಯೂ ನಿಂತರು. 
ಕೌರವರ ಸೈನ್ಯವು ದೈತ್ಯೇಂದ್ರರ ಸೇನೆಯಂತೆಯೂ, ಪಾಂಡವರ ಸೈನ್ಯವು ದೇವೇಂದ್ರನ 
ಸೈನ್ಯದಂತೆಯೂ ತೋರುತ್ತಿದ್ದಿತು. 


ಶುಕ್ರೋ ವಾಯುಃ ಪೃಷ್ಠತಃ ಪಾಂಡವಾನಾಂ 
ಧಾರ್ತರಾಷ್ಟಾನ್‌ ಶ್ಲಾಪದಾ ವ್ಯಾಭಷಂತ । 
ಗಜೇಂದ್ರಾಣಾಂ ಮದಗಂಧಾಂಶ್ಚ ತೀವ್ರಾನ್‌ 
ನ ಸೇಹಿರೇ ತವ ಪುತ್ರಸ್ಯ ನಾಗಾಃ Wel 


ಶುಕ್ರ ಮತ್ತು ವಾಯುಗಳು ಪಾಂಡವರ ಸೈನ್ಯದ ಹಿಂಭಾಗದಲ್ಲಿದ್ದವು. 
ದುರ್ಯೋಧನಾದಿಗಳನ್ನುಕುರಿತು ನಾಯಿಗಳು ಬೊಗಳಿದವು. ಪಾಂಡವರ ಸೈನ್ಯದ 
ಶ್ರೇಷ್ಠಗಜಗಳ ಮದದ ಗಂಧವನ್ನುನಿನ್ನಮಗನ ಗಜಗಳು ಸಹಿಸಲಿಲ್ಲ. 


ದುರ್ಯೋಧನೋ ಹಸ್ತಿನಂ ಪದ್ಮ್ಧವರ್ಣಂ 
ಸುವರ್ಣಕಕ್ಷಂ ಜಾತಿಬಲಂ ಪ್ರಭಿನ್ನಮ್‌ । 
ಸಮಾಸ್ಥಿತೋ ಮಧ್ಯಗತಃ ಕುರೂಣಾಂ 
ಸಂಸ್ತೂಯಮಾನೋ ಬಂದಿಭಿರ್ಮಾಗಧ್ಯೆಶ್ನ Hl 


ದುರ್ಯೋಧನನು ಚಿನ್ನದ ಸರಪಣಿಗಳಿಂದ ಕೂಡಿದ ಒಳ್ಳೆಯ ಜಾತಿಯ ಮದಿಸಿದ 
ಪದ್ಧವರ್ಣದ ಆನೆಯನ್ನು ಏರಿ ಕುರುಗಳ ಮಧ್ಯದಲ್ಲಿವಂದಿ-ಮಾಗಧರಿಂದ ಸ್ತೋತ್ರ 
ಮಾಡಲ್ಪಟ್ಟುಸಿದ್ಧನಾಗಿದ್ದನು. 
ಚಂದ್ರಪ್ರಭಂ ಶ್ವೇತಮಸ್ಯಾತಪತ್ರಂ 
ಸೌವರ್ಣೀ ಸ್ರಗ್‌ ಭ್ರಾಜತೇ ಚೋತ್ತಮಾಂಗೇ | 
ತಂ ಸರ್ವತಃ ಶಕುನಿಃ ಪಾರ್ವತೀಯೈ: 
ಸಾರ್ಧಂ ಗಾಂಧಾರೈ: ಪಾತಿ ಗಾಂಧಾರರಾಜಃ ul 


ಚಂದ್ರಕಾಂತಿಯುಳ್ಳ ಶ್ವೇತಚ್ಛತ್ರವು ಅವನ ಶಿರಸ್ಸಿನ ಮೇಲೆ ಇದ್ದಿತು. ಅವನ ತಲೆಯ 
ಮೇಲೆ ಸುವರ್ಣಮಯವಾದ ಮೂಲೆಯು ಹೊಳೆಯುತ್ತಿದ್ದಿತು. ಪರ್ವತ 


ಭಗವದ್ಗೀತಾಪರ್ವ -157- 


ರಾಜರುಗಳಿಂದ ಕೂಡಿದ ಗಾಂಧಾರ ರಾಜನಾದ ಶಕುನಿಯು ಗಾಂಧಾರ ಯೋಧರಿಂದ 
ಕೂಡಿಕೊಂಡು ಅವನನ್ನು ಎಲ್ಲಕಡೆಯಲ್ಲಿಯೂ ರಕ್ಕಿಸುತ್ತಿದ್ದನು. 


ಭೀಷ್ಟೋಆಗ್ರತಃ ಸರ್ವಸೆನ್ಯಸ್ಯ ವೃದ್ಧ 
ಶ್ವೇತಶ್ಛತ್ರ: ಶ್ಲೇತಧನುಃ ಸಶಂಖಃ । 
ಶ್ವೇತೋಷ್ಠೀಷ: ಪಾಂಡರೇಣ ಧ್ವಚೇನ 
ಶ್ಚೇತೈರಶ್ವೈ: ಶ್ಹೇತಶೈಲಪ್ರಕಾಶ: al 


ವೃದ್ಧರೂ, ಶ್ವೇತಚ್ಛತ್ರ ಉಳ್ಳವರೂ, ಶ್ಲೇತಧನುಸ್ಸನ್ನೂ, ಶ್ವೇತವಾದ ಶಂಖವನ್ನೂ, 
ಶ್ವೇತವಾದ ರುಮಾಲನ್ನೂ ಕ ಶ್ವೇತವಾದ ಧ್ವಜವನ್ನೂ ಶ್ವೇತವಾದ ಅಶ್ಚಗಳನ್ನೂ ಹೊಂದಿ 
ಶ್ವೇತ ಪರ್ವತದಂತಿದ್ದವರೂ ಆದ ಭೀಷ್ಮರು ಸರ್ವಸೈನ್ಯದ ಮುಂಭಾಗದಲ್ಲಿದ್ದರು. 


ತಸ್ಯ ಸೈನ್ಯಂ ಧಾರ್ತರಾಷ್ಟ್ರಾ ಶ್ಚ ಸರ್ವೇ 
ಬಾಹ್ಲೀಕಾನಾಮೇಕದೇಶ: ಶಲಶ್ಚ । 
ಯೇ ಚಾಂಬಷ್ಯಾಃ ಕ್ಷತ್ರಿಯಾ ಯೇ ಚ ಸಿಂಧೌ 
ತಥಾ ಸೌವೀರಾಃ ಪಂಚನದಾಶ್ಚ ಶೂರಾಃ ele] 
ಅವರ ಸೈನ್ಯವೆಂದರೆ ಎಲ್ಲಾ ಧೃತರಾಷ್ಟ್ರ ಪುತ್ರರು, ಬಾಹ್ಲೀಕ ಸೈನ್ಯದ ಒಂದು ಭಾಗ, 
ಶಲ, ಅಂಬಷ್ಠರು, ಸಿಂಧುದೇಶದ ಕ್ಷತ್ರಿಯರು, ಸೌವೀರರು ಮತ್ತು ಪಂಚನದದ 
ಶೂರರು. 
ಶೋಣೈರ್ಹಯೈ ರುಗ್ಗರಥೋ ಮಹಾತ್ಮಾ 
ದ್ರೋಣೋ ಮಹಾಬಾಹುರದೀನಸತ್ತ ಃ । 
ಆಸ್ತೇ ಗುರುಃ ಪ್ರಯಶಾಃ ಸರ್ವರಾಜ್ಞಾಂ 
ಪಶ್ಚಾಚ್ಚಮೂಮಿಂದ್ರ ಇವಾಭಿರಕ್ಷನ್‌ 
ಮಹಾಬಾಹುಗಳಾದ, ಧೈರ್ಯಶಾಲಿಗಳಾದ, ಮಹಾತ್ಮರಾದ ದ್ರೋಣರು 
ಕೆಂಪುಬಣ್ಣದ ಕುದುರೆಗಳನ್ನು ಹೂಡಿದ ಸುವರ್ಣರಥದಲ್ಲಿ ಇದ್ದರು. ಎಲ್ಲ 
ರಾಜರುಗಳಿಗೂ ಗುರುವಾದ, ಮಹಾಕೀರ್ತಿವಂತರಾದ ಅವರು ಹಿಂದಿನಿಂದ ಸೈನ್ಯವನ್ನು 
ರಕ್ಷಿಸುತ್ತಾ ಇಂದ್ರನಂತೆ ಇದ್ದರು. 


11೧೧॥ 


-158- ಮಹಾಭಾರತ ಭೀಷ್ಮಪರ್ವ 


ವಾರ್ದ್ವಕೃತ್ರಿ: ಸರ್ವಸೈನ್ಯಸ್ಯ ಮಧ್ಯೇ 
ಭೂರಿಶ್ರವಾಃ ಪುರುಮಿತ್ರೋ ಜಯಶ್ಚ । 
ಸಾಲ್ವಾ ಮಾತ್ಸ್ಯಾಃ ಕೇಕಯಾಶ್ಚಾಪಿ ಸರ್ವೇ 
ಗಜಾನೀಕೈರ್ಭ್ರಾತರೋ ಯೋತ್ಸಮಾನಾಃ 11೧೨॥ 


ಎಲ್ಲಾ ಸೈನ್ಯದ ಮಧ್ಯಭಾಗದಲ್ಲಿ ವಾರ್ದ್ನಕ್ಟತ್ರಿ (ಜಯದ್ರಥ), ಭೂರಿಶ್ರವ, 
ಪುರುಮಿತ್ರ, ಜಯ, ಸಾಲರು, ಮತ್ತ್ಯರು ಮತ್ತು ಗಜಾನೀಕಗಳಿಂದ ಹೋರಾಡಲಿರುವ 
ಎಲ್ಲಾಕೇಕಯ ಸಹೋದರರೂ ಇದ್ದರು. 


ಶಾರದ್ವತಶ್ಟೋತ್ತರಧೂರ್ಮಹಾತ್ಮಾ 
ಮಹೇಷ್ವಾಸೋ ಗೌತಮಶ್ಚಿತ್ರಯೋಧೀ । 
ಶಕೈ: ಕಿರಾತೈರ್ಯವನೈಃ ಪಲ್ಪವೈಶ್ಚ 
ಸಾರ್ಧಂ ಚಮೂಮುತ್ತರತೋತಭಿಪಾತಿ HOA 


ಮಹಾತ್ಮರೂ, ಮಹಾಧನುರ್ಧಾರಿಗಳೂ, ಚಿತ್ರಯೋಧಿಗಳೂ ಆದ ಗೌತಮ 
ಪುತ್ರರಾದ ಶಾರದ್ದತರಾದ ಕೃಪರು ಉತ್ತರ ಭಾಗದಲ್ಲಿ ಸೈನ್ಯದ ಭಾರವನ್ನು ಹೊತ್ತಿದ್ದರು. 
ಶಕರು, ಕಿರಾತರು, ಯವನರು, ಪಲ್ಲವರು ಇವರಿಂದ ಕೂಡಿ ಉತ್ತರ ಭಾಗದಲ್ಲಿ 
ಸೈನ್ಯದಲ್ಲಿಮುನ್ನಡೆಯುತ್ತಿದ್ದರು. 


ಮಹಾರಶೈರಂಧಕವೃಷ್ಟಿಭೋಜೈ: 

ಸೌರಾಷ್ಟಕ್ಟೈರ್ನೈರ್ಯುತೈರಾತ್ತಶಸ್ಥೆ ಕ್ರ್ರೈಃ । 
ಬೃಹದ್ದಲಃ ಕೃತವರ್ಮಾಭಿಗುಪ್ರೋ 

ಬಲಂ ತ್ವದೀಯಂ ದಕ್ಷಿಣತೋಇಭಿಪಾತಿ 11೧೪॥॥ 
ಮಹಾರಥರಾದ ಅಂಧಕ-ವೃಷ್ಟಿ- ಭೋಜರಿಂದಲೂ ಸೌರಾಷ್ಟರಿಂದಲೂ, 


ಶಸ್ತ್ರಧಾರಿಗಳಾದ ರಾಕ್ಷಸರಿಂದಲೂ ಮತ್ತು ಕೃತವರ್ಮನಿಂದಲೂ ಚೆನ್ನಾಗಿ ರಕ್ಷಿತನಾದ 
ಬೃಹದ್ದಲನು ನಿನ್ನಸೈನ್ಯದ ದಕ್ಷಿಣ ಭಾಗದಲ್ಲಿಮುಂದೆ ಸಾಗಿದನು. 


ಸಂಶಪ್ತಕಾನಾಮಯುತಂ ರಥಾನಾಂ 
ಮೃತ್ಯುರ್ಜಯೋ ವಾರ್ಜುನಸ್ಯೇತಿ ಸೃಷ್ಟಾ । 


ಭಗವದ್ಗೀತಾಪರ್ವ -159- 


ಯೇನಾರ್ಜುನಸ್ತೇನ ರಾಜನ್‌ ಕೃತಾಸ್ಟ್ರಾ 
ಪ್ರಯಾತಾ ವೈ ತೇ ತ್ರಿಗರ್ತಾಶ್ಚ ಶೂರಾಃ 10೫ 
ಸಂಶಪ್ತಕರ ಒಂದು ಲಕ್ಷ ರಥಗಳು ಅರ್ಜುನನ ಮೇಲೆ ಜಯ ಅಥವಾ ನಮ್ಮ 
ಮೃತ್ಯು ಎಂಬ ಸಂಕಲ್ಪವುಳ್ಳವರಾಗಿ ಅಸ್ವಪಾರಂಗತರಾದ ಅವರು ಅರ್ಜುನನು ನಡೆದ 
ಮಾರ್ಗದಲ್ಲಿಯೇ ನಡೆದರು. ಎಲೈ ರಾಜನೇ, ತ್ರಿಗರ್ತ ದೇಶದ ಶೂರರು ಹಾಗೆಯೇ 
ಮಾಡಿದರು. 


ಸಾಗ್ರಂ ಶತಸಹಸ್ರಂ ತು ನಾಗಾನಾಂ ತವ ಭಾರತ । 


ನಾಗೇ ನಾಗೇ ರಥಶತಂ ಶತಂ ಚಾಶ್ಚಾ ರಥೇ ರಥೇ 11೧೬। 
ಅಶ್ಟೇರಶ್ವೇ ದಶ ಧಾನುಷ್ಠಾ ಧಾನುಷ್ಠೇ ದಶ ಚರ್ಮಿಣಃ ! 
ಏವಂ ವ್ಯೂಢಾನ್ಯನೀಕಾನಿ ಭೀಷ್ಮೇಣ ತವ ಭಾರತ non 


ಎಲೈ ಭಾರತನೇ, ನಿನ್ನ ಸೈನ್ಯದಲ್ಲಿ ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಗಜಗಳು, ಪ್ರತಿ 
ಗಜಕ್ಕೂ ನೂರು ರಥಗಳು, ಪ್ರತಿ ರಥಕ್ಕೂ ನೂರು ಅಶ್ವಗಳು, ಪ್ರತಿ ಅಶ್ಷಕ್ಕೂ ಹತ್ತು 
ಧನುರ್ಧಾರಿಗಳು, ಪ್ರತಿ ಧನುರ್ಧಾರಿಗೂ ಹತ್ತು ಚರ್ಮ (ಗುರಾಣಿ) ಧಾರಿಗಳು 
ಇರುವಂತೆ ಭೀಷ್ಮರು ನಿನ್ನಸೈನ್ಯವನ್ನು ವ್ಯೂಹ ಮಾಡಿದರು. 

ಅವ್ಯೂಹನ್‌ ಮಾನುಷಂ ವ್ಯೂಹಂ ದೈವಂ ಗಾಂಧರ್ವಮಾಸುರಮ್‌ । 

ದಿವಸೇ ದಿವಸೇ ಪ್ರಾಪ್ತೇ ಭೀಷ್ಮಃ ಶಾಂತನವೋಠಗ್ರಣೇಃ “osu 

ನಾಯಕರೂ, ಶಂತನು ಪುತ್ರರೂ ಆದ, ಮಾನುಷ-ದೈವ-ಗಾಂಧರ್ವ ಮತ್ತು 
ಆಸುರವ್ಯೂಹಗಳನ್ನುತಿಳಿದ ಭೀಷ್ಮರು ಪ್ರತಿ ದಿವಸದಲ್ಲಿಯೂ ಬೇರೆ ಬೇರೆ ವ್ಯೂಹಗಳನ್ನು 
ರಚಿಸಿದ್ದರು. 

ಮಹಾರಘೌಫವಿಫುಲ: ಸಮುದ್ರ ಇವ ಪರ್ವಣಿ । 

ಭೀಷ್ಮೇಣ ಧಾರ್ತರಾಷ್ಟ್ರಾಣಾಂ ವ್ಯೂಹ: ಪ್ರತ್ಯಜ್‌ಮುಖೋ ಯುಧಿ ॥ 

ಪರ್ವಕಾಲದ ಸಮುದ್ರದಂತೆ ಮಹಾರಥಗಳ ಸಮುದ್ರದಿಂದ ವಿಸ್ತಾರವಾದ, 
ಭೀಷ್ಮರು ರಚಿಸಿದ ದುರ್ಯೋಧನಾದಿಗಳ ವ್ಯೂಹವು, ಯುದ್ಧದಲ್ಲಿ 
ಪಶ್ಚಿಮಾಭಿಮುಖವಾಗಿದ್ದಿತು. 


-160- ಮಹಾಭಾರತ ಭೀಷ್ಮಪರ್ವ 


ಅನಂತರೂಪಾ ಧ್ವಜನೀ ತದೀಯಾ 
ನರೇಂದ್ರ ಭೀಮಾ ನ ತು ಪಾಂಡವಾನಾಮ್‌ । 
ತಾಂ ತ್ವೇವ ಮನ್ಯೇ ಬೃಹತೀಂ ದುಪ್ಪಧ್ಧಷ್ಯಾಂ 
ಯಸ್ಯಾ ನೇತಾರೌ ಕೇಶವಶ್ಚಾರ್ಜುನಶ್ಚ 11೨೦॥॥ 
ಎಲೈ ನರೇಂದ್ರನೇ, ನಿನ್ನ ಸೈನ್ಯವು ಕೊನೆಯೇ ಕಾಣದೇ ಭಯಂಕರವಾಗಿದ್ದಿತು. 
ಆದರೆ ಪಾಂಡವರ ಸೈನ್ಯವು (ಚಿಕ್ಕದಾದುದರಿಂದ) ಹಾಗಿರಲಿಲ್ಲ. ಆದರೆ ನಾನು, 
ಯಾವ ಸೈನ್ಯಕ್ಕೆ ಕೇಶವಾರ್ಜುನರು ನಾಯಕರಾಗಿದ್ದಾರೆಯೋ ಅಂತಹ ಪಾಂಡವರ 


ಸೈನ್ಯವನ್ನೇ ಸೋಲಿಸಲು ಅಸಾಧ್ಯವಾದುದು ಮತ್ತು ದೊಡ್ಡದಾದುದು ಎಂದು 
ತಿಳಿಯುತ್ತೇನೆ. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ವಿಂಶೋಗಧ್ಯಾಯಃ ॥ 
॥ ಭಗವದ್ಗೀತಾಪರ್ವಣಿ ಸಪ್ತಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ಇಪ್ಪತ್ತನೆಯ ಅಧ್ಯಾಯ ಮುಗಿಯಿತು. 
LN 
ಇಪ್ಪತ್ತೊಂದನೆಯ ಅಧ್ಯಾಯ 


ಕೌರವಸೇನೆಯನ್ನು ನೋಡಿ ಚಕಿತನಾದ ಯುಧಿಷ್ಠಿರನಿಗೆ 
ಅರ್ಜುನನ ಸಮಾಧಾನಕರ ವಚನಗಳು. 


ಸಂಜಯಃ 
ಬೃಹತೀಂ ಧಾರ್ತರಾಷ್ಟಾಣಾಂ ದೃಷ್ಟ್ವಾ ಸೇನಾಂ ಸಮುದ್ಯತಾಮ್‌ । 
ವಿಷಾದಮಗಮದ್‌ ರಾಜಾ ಕುಂತೀಪುತ್ರೋ ಯುಧಿಷ್ಠಿರಃ 11೧ 


ಸಂಜಯ- ಕುಂತೀಪುತ್ರನಾದ ಯುಧಿಷ್ಠಿರ ರಾಜನು ದುರ್ಯೋಧನನ ಬೃಹತ್ತಾದ 
ಸೇನೆಯು ಉದ್ಯುಕ್ಕವಾದುದನ್ನು ನೋಡಿ ವಿಷಾದವನ್ನು ಹೊಂದಿದನು. 

ವ್ಯೂಹಂ ಭೀಷ್ಮೇಣ ಚಾಭೇದ್ಯಂ ಕಲ್ಲಿತಂ ಪ್ರೇಕ್ಷ 4 ಪಾಂಡವಃ | 

ಅಭೇದ್ಯಮಿವ ಸಂಪ್ರೇಕ್ಷ್ಯ ವಿಷಣ್ಣೋ5ರ್ಜುನಮಬ್ರವೀತ್‌ 11೨11 


ಭಗವದ್ಗೀತಾಪರ್ವ -161- 


ಭೀಷ್ಮರಿಂದ ರಚಿತವಾದ ಅಭೇದ್ಯವಾದ ವ್ಯೂಹವನ್ನು ನೋಡಿ, ಅದನ್ನು 
ಅಭೇದ್ಯವೆಂದು ತಿಳಿದು ಅರ್ಜುನನನ್ನು ಕುರಿತು ವಿಷಾದದಿಂದ ಮಾತನಾಡಿದನು. 


ಧನಂಜಯ ಕಥಂ ಶಕ್ಕಮಸ್ಕಾಭಿರ್ಯೋದ್ಧುಮಾಹವೇ | 
ಧಾರ್ತರಾಷ್ಟ್ರರ್ಮಹಾಬಾಹೋ ಯೇಷಾಂ ಯೋದ್ಧಾ ಪಿತಾಮಹ: ॥ 


ಮಹಾಬಾಹುವಾದ ಎಲೈ ಧನಂಜಯನೇ, ಯಾವ ದುರ್ಯೋಧನಾದಿಗಳಿಗೆ 
ಪಿತಾಮಹರಾದ ಭೀಷ್ಮರು ಯೋಧರಾಗಿದ್ದಾರೆಯೋ, ಅಂತಹ ಸುಯೋಧನಾದಿಗಳ 
ಜೊತೆಯಲ್ಲಿನಾವು ಹೇಗೆ ಯುದ್ಧವನ್ನುಮಾಡಲು ಸಾಧ್ಯ? 

ಅಕ್ಟೋಭ್ಯೋ5ಯಮಭೇದ್ಯಶ್ಚ ಭೀಷ್ಮೇಣಾಮಿತ್ರಕರ್ಶಿನಾ | 

ಕಲಿತ: ಶಾಸ್ತ್ರದೃಷ್ಟೇನ ವಿಧಿನಾ ಭೂರಿತೇಜಸಾ vl 

ಮಹಾತೇಜಸ್ವಿಗಳಾದ, ಶತ್ರುಸಂಹಾರಕರಾದ ಭೀಷ್ಠರು ಶಾಸ್ತ್ರದೃಷ್ಟಿಯಿಂದ 
ರಚಿಸಿರುವ ಈ ವ್ಯೂಹವು ಅಲುಗಾಡಿಸಲು ಅಥವಾ ಭೇದಿಸಲು ಅಸಾಧ್ಯವಾದುದು. 

ತೇ ವಯಂ ಸಂಶಯಂ ಪ್ರಾಪ್ತಾಃ ಸಸೈನ್ಯಾ ಶತ್ರುಕರ್ಶನ । 

ಕಥಮಸ್ಕಾತ್‌ ಮಹಾವ್ಯೂಹಾದುದ್ಯಾನಂ ನೋ ಭವಿಷ್ಯತಿ 

ಎಲ್ಫೆ ಶತ್ರುಕರ್ಶನನೇ, ಈ ದೊಡ್ಡ ವ್ಯೂಹದಿಂದ ನಾವು ಹೇಗೆ ಪಾರಾಗುವೆವು 
ಎಂದು ನಮಗೆ ಸಂಶಯವುಂಟಾಗಿದೆ. 

ಸಂಜಯಃ 
ಅಥಾರ್ಜುನೋ5ಬ್ರವೀದ್‌ ಪಾರ್ಥಂ ಯುಧಿಷ್ಠಿರಮಮಿತ್ರಹಾ | 
ವಿಷಣ್ಣಮಭಿಸಂಪ್ರೇಕ್ಷ ೆ ತವ ರಾಜನ್ನನೀಕಿನೀಮ್‌ 


ಸಂಜಯ- ಎಲೈ ರಾಜನೇ, ಅನಂತರ ನಿಮ್ಮ ಸೈನ್ಯವನ್ನು ನೋಡಿ ವಿಷಣ್ಣನಾದ 
ಯುಧಿಷ್ಠಿರನನ್ನು ಕುರಿತು ಶತ್ರುಸಂಹಾರಕನಾದ ಅರ್ಜುನನು ಮಾತನಾಡಿದನು. 


11೬11 


ಪ್ರಜ್ಯಯಾಭ್ಯಧಿಕಾನ್‌ ಶೂರಾನ್‌ ಗುಣಯುಕ್ತಾನ್‌ ಬಹೂನಪಿ । 


ಜಯಂತ್ಯಲ್ಲತರಾ ಯೇನ ತನ್ನಿಬೋಧ ವಿಶಾಂಪತೇ 11೭1! 


-162- ಮಹಾಭಾರತ ಭೀಷ್ಮಪರ್ವ 


ಎಲೈ ರಾಜನೇ, ಪ್ರಜ್ಞೆಯಿಂದ ಅಧಿಕರಾದ ಶೂರರೂ, ಗುಣನಿಯುಕ್ತರೂ ಆದ 
ಅಲ್ಲತರ ಸೈನ್ಯವುಳ್ಳವರು ಬಹುಸೈನ್ಯವನ್ನು ಹೇಗೆ ಜಯಿಸುತ್ತಾರೆ ಎಂಬುದನ್ನು ಕೇಳು. 


ತತ್ತು ತೇ ಕಾರಣಂ ರಾಜನ್‌ ಪ್ರವಕ್ಟ್ಯಾಮೃನಸೂಯವೇ । 
ನಾರದಸ್ತಮೃಷಿರ್ವೇದ ಭೀಷ್ಮದ್ರೋಣೌ ಚ ಪಾಂಡವ MSI 


ಎಲೈ ರಾಜನೇ, ಅಸೂಯಾರಹಿತನಾದ ನಿನಗೆ ಅಂತಹ ಜಯಕ್ಕೆ ಕಾರಣವನ್ನು 
ಹೇಳುವೆನು. ಎಲೈ ಪಾಂಡವನೇ, ಅದನ್ನು ನಾರದಯಷಿಗಳೂ ಮತ್ತು 
ಭೀಷ್ಠ-ದ್ರೋಣರೂ ತಿಳಿದಿದ್ದಾರೆ. 


ಏತಮೇವಾರ್ಥಮಾಶ್ರಿತ್ಯ ಯುದ್ಧೇ ದೇವಾಸುರೇತಬ್ರವೀತ್‌ । 
ಪಿತಾಮಹಃ ಕಿಲ ಪುರಾ ಮಹೇಂದ್ರಾದೀನ್‌ ದಿವೌಕಸಃ WE 


ಹಿಂದೆ ದೇವಾಸುರಯುದ್ಧದಲ್ಲಿ ಪಿತಾಮಹರಾದ ಬ್ರಹ್ಮದೇವರು ಇದೇ 
ವಿಷಯದಲ್ಲಿಮಹೇಂದ್ರ ಮೊದಲಾದ ದೇವತೆಗಳನ್ನುಕುರಿತು ಮಾತನಾಡಿದರು. 


ನ ತಥಾ ಬಲವೀರ್ಯಾಭ್ಯಾಂ ವಿಜಯಂತೇ ಜಿಗೀಷವಃ । 
ಯಥಾ ಸತ್ಯಾನೃಶಂಸಾಭ್ಯಾಂ ಧರ್ಮೇಣೈವೋದ್ಯಮೇನ ಚ ele] 


ಸತ್ಯ, ಮಾರ್ದವ, ಧರ್ಮ ಮತ್ತು ಪ್ರಯತ್ನಗಳಿಂದ ಎಂತಹ ಜಯವನ್ನು 
ಸಾಧಿಸಬಹುದೋ ಅಂತಹ ಜಯವನ್ನು ಹೊಂದಲು ಇಚ್ಛಿಸುವವರು ಕೇವಲ 
ಬಲ-ವೀರ್ಯಗಳಿಂದ ಸಾಧಿಸುವುದಿಲ್ಲ. 


ತ್ಯಕ್ತಾ ಪತಧರ್ಮಂ ಚ ಲೋಭಂ ಚ ಮೋಹಂ ಚೋದ್ಯಮಮಾಸ್ಕ್ತಿತಾ: | 
ಯುಧ್ಯಧ್ವಮನಹಂಕಾರಾ ಯತೋ ಧರ್ಮಸ್ತತೋ ಜಯಃ OO 


ಅಧರ್ಮವನ್ನೂ, ಲೋಭವನ್ನೂ ತ್ಯಜಿಸಿ ಅಹಂಕಾರವನ್ನು ಬಿಟ್ಟು 
ಪ್ರಯತ್ನಶೀಲರಾಗಿ ಯುದ್ಧವನ್ನು ಮಾಡಿ. ಎಲ್ಲಿ ಧರ್ಮವಿದೆಯೋ ಅಲ್ಲಿಜಯವು 
ಉಂಟಾಗುತ್ತದೆ. 


ಯತ್ರ ಕೃಷ್ಣ ವೇದಾತ್ಮಾ ಸರ್ವಸರ್ವೇಶ್ವರೋ ಹರಿ: । 
ಜಯಸ್ತತ್ರ ಮಹಾಬಾಹೋ ಯಥಾ ಮೇ ಪ್ರಾಹ ನಾರದ: 11೧೨॥ 


ಭಗವದ್ಗೀತಾಪರ್ವ -163- 


ಎಲ್ಫೆ ಮಹಾಬಾಹುವಾದ ಯುಧಿಷ್ಠಿರನೇ, ಎಲ್ಲಿ ಸಕಲ ವೇದುಬ್ವಮಿಯಾದ, 
ಸರ್ವಸರ್ವೇಶ್ವರನಾದ ಹರಿಯಾದ ಕೃಷ್ಣನು ಇರುವನೋ ಅಲ್ಲಿಯೇ ಜಯವೆಂದು 
ನನಗೆ ನಾರದರು ಹೇಳಿದ್ದಾರೆ. 


ಏವಂ ರಾಜನ್‌ ವಿಜಾನೀಹಿ ಧ್ರುವೋತಸ್ಥಾಕಂ ರಣೇ ಜಯಃ । 
ಯಥಾ ಮೇ ನಾರದಃ ಪ್ರಾಹ ಯತಃ ಕೃಷ್ಣಸ್ತತೋ ಜಯ: 11೧೩। 


ಎಲ್ಫೆ ರಾಜನೇ, ಈ ರೀತಿಯಾಗಿ ನಮಗೆ ಜಯವು ನಿಶ್ಚಿತವಾದುದೆಂದು ತಿಳಿ. 
ನಾರದರು ನನಗೆ ಹೇಳಿದಂತೆ ಎಲ್ಲಿಕೃಷ್ಣನಿದ್ದಾನೋ ಅಲ್ಲಿಜಯವುಂಟಾಗುತ್ತದೆ. 


ಗುಣಭೂತೋ ಜಯಃ ಕೃಷ್ಣೇ ಪೃಷ್ಠತೋಪನ್ನೇತ ಮಾಧವಮ್‌ । 

ಆಭಿಜಾತಿಜಯಸ್ತಸ್ಯ ಸನ್ನತಿಶ್ಚಾಪರೋ ಗುಣ: 11೧೪॥ 

ಗುಣರೂಪವಾದ ಜಯವು ಮಧುಕುಲದಲ್ಲಿ ಜನಿಸಿದ ಕೃಷ್ಣನು ಎಲ್ಲಿಹೋದರೆ 
ಅಲ್ಲಿಅವನನ್ನು ಹಿಂಬಾಲಿಸುತ್ತದೆ. ಜಯವು ಅವನಿಗೆ ಸ್ವಭಾವದಿಂದಲೇ ಸಿದ್ಧವಾದುದು. 
ಅವನ ವಿನಯವು ಇನ್ನೊಂದು ಗುಣ. 


ಅನಂತತೇಜಾ ಗೋವಿಂದಃ ಶತ್ರುಪೂಗೇಷು ನಿರ್ವೃಥ: । 
ಪುರುಷಃ ಸನಾತನತಮೋ ಯತಃ: ಕೃಷ್ಣಪ್ತತೋ ಜಯಃ 11೧೫ 


ಗೋವಿಂದನು ಅನಂತ ಪರಾಕ್ರಮವುಳ್ಳವನು. ಶತ್ರುಸಮೂಹಗಳಿಂದ ಯಾವ 
ವ್ಯಥೆಯೂ ಇಲ್ಲದೆ ಇರುವವನು. ಅವನು ಅತ್ಯಂತ ಸನಾತನನಾದ ಪುರುಷ. ಎಲ್ಲಿ 
ಕೃಷ್ಣಮೋ ಅಲ್ಲಿ ಜಯವುಂಟಾಗುತ್ತದೆ. 

ಪುರಾ ಹ್ಯೇಷ ಹರಿರ್ಭೂತ್ತಾ ವೈಕುಂಠೋರಕುಂಠಸಾಯಕ: । 

ಸುರಾಸುರಾನಮಸ್ಳೂರ್ಜನ್ನಬ್ರವೀತ್‌ ಕೇ ಜಯಂತ್ರಿತಿ 11೧೬॥ 

ಹಿಂದೆ ಕುಂಠಿತವಲ್ಲದ ಬಾಣಗಳುಳ್ಳ ವೈಕುಂಠನಾದ ಹರಿಯಾದ ಇವನು 
ಸುರಾಸುರರನ್ನು ಉದ್ದೇಶಿಸಿ ಯಾರು ಜಯಿಸಬೇಕು ಎಂದು ಕೇಳಿದನು. 

ಅನುಕೃಷ್ಣಂ ಜಯಾಮ ಇತಿ ಯೈದುಕ್ತಂ ತತ್ರ ತೈರ್ಜಿತಮ್‌ । 


ತತ್ಥಹಾದಾದ್ವಿ ತ್ರೈಲೋಕ್ಯಂ ಪ್ರಾಪ್ತಂ ಶಕ್ರಾದಿಭಃ ಸುರೈ: (1೧೭1! 


-164- ಮಹಾಭಾರತ ಭೀಷ್ಮಪರ್ವ 


ಕೃಷ್ಣನನ್ನು ಅನುಸರಿಸಿ ನಾವು ಗೆಲ್ಲುತ್ತೇವೆ ಎಂದು ಯಾರು ಹೇಳಿದರೋ ಅವರು 
ಗೆದ್ದರು. ಅವನ ಅನುಗ್ರಹದಿಂದಲೇ ಇಂದ್ರಾದಿ ದೇವತೆಗಳು ತೈಲೋಕ್ಯವನ್ನು 


ಪಡೆದರು. 
ತಸ್ಯ ತೇ ನ ವ್ಯಥಾಂ ಕಾಂಚಿದಿಹ ಪಶ್ಯಾಮಿ ಭಾರತ । 
ಯಸ್ಯ ತೇ ಜಯಮಾಶಾಸ್ತೇ ವಿಶ್ವಭುಕ್‌ ತ್ರಿದಶೇಶ್ನರ: 1॥೧೮॥ 
ಎಲೈ ಭಾರತನೇ, ಯಾವ ನಿನಗೆ ವಿಶ್ವಸಂಹಾರಕನೂ, ದೇವತೆಗಳ ಒಡೆಯನೂ 


ಆದ ಕೃಷ್ಣನು ಜಯವನ್ನು ಆಶಂಸಿಸುತ್ತಾನೆಯೋ ಅಂತಹ ನಿನಗೆ ವ್ಯಥೆಯನ್ನು 
ಪಡುವುದಕ್ಕೆ ಯಾವ ಕಾರಣವೂ ಇಲ್ಲವೆಂದು ಭಾವಿಸುತ್ತೇನೆ. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ಏಕವಿಂಶೋ5ಧ್ಯಾಯಃ ॥ 


(1 ಭಗವದ್ಗೀತಾಪರ್ವಣಿ ಅಷ್ಟಮೋ*ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಇಪ್ಪತ್ತೊಂದನೆಯ ಅಧ್ಯಾಯ ಮುಗಿಯಿತು. 
Xk 
ಇಪ್ಪತ್ತೆರಡನೆಯ ಅಧ್ಯಾಯ 


ಯುದ್ಧಕ್ಕಾಗಿ ಯುಧಿಷ್ಠಿರಾದಿಗಳ ನಿರ್ಗಮನ. ಸಂಜಯನಿಂದ ಉಭಯ 
ಸೈನ್ಯಗಳ ಅಭ್ಯುದಯಲಕ್ಷಣಗಳ ಕಥನ. 


ಸಂಜಯಃ 
ತತೋ ಯುಧಿಷ್ಠಿರೋ ರಾಜಾ ಸ್ಲಾಂ ಸೇನಾಂ ಸಮಚೋದಯತ್‌ । 
ಪ್ರತಿವ್ಯೂಹನ್ನನೀಕಾನಿ ಭೀಷ್ಮಸ್ಯ ಭರತರ್ಷಭ ell 
ಸಂಜಯ- ಎಲೈ ಭರತರ್ಷಭನೇ, ಅನಂತರ ಯುಧಿಷ್ಠಿರನು ಭೀಷ್ಮರ ವ್ಯೂಹಕ್ಕೆ 
ಎದುರಾಗಿ ತನ್ನ ಸೈನ್ಯಗಳನ್ನು ವ್ಯೂಹ ಮಾಡಿ ಅದನ್ನು ಪ್ರಚೋದಿಸಿದನು. 


ಯಥೋದ್ಧಿಷ್ಠಾನ್ಯನೀಕಾನಿ ಪ್ರತ್ಯವ್ಯೂಹಂತ ಪಾಂಡವಾ: । 
ಸ್ವರ್ಗಂ ಪರಮಭೀಪ್ಪಂತಃ ಸುಯುದ್ದೇನ ಕುರೂದ್ಧಹಾ: 11೨11 


ಭಗವದ್ಗೀತಾಪರ್ವ -165- 


ಕುರೂದ್ಧಹರಾದ ಪಾಂಡವರು ಒಳ್ಳೆಯ ಯುದ್ಧದಿಂದ ಸ್ಫರ್ಗವನ್ನುಪಡೆಯಲು 
ಇಚ್ಛಿಸಿ, ಮೊದಲು ಸಂಕಲ್ಪಿಸಿದಂತೆ ಸೈನ್ಯಗಳಿಂದ ಪ್ರತಿವ್ಯೂಹವನ್ನು ರಚಿಸಿದರು. 


ಮಧ್ಯೇ ಶಿಖಂಡಿನೋರನೀಕಂ ರಕ್ಷಿತಂ ಸವ್ಯಸಾಚಿನಾ 1 
ಧೃಷ್ಟದ್ಯುಮಶ್ಚ ಚ ಸ್ವಯಂ ಭೀಮೇನ ಪರಿಪಾಲಿತಃ 11೩। 


ಮಧ್ಯದಲ್ಲಿದ್ದ ಶಿಖಂಡಿಯ ಸೈನ್ಯವು ಸವ್ಯಸಾಚಿಯಾದ ಅರ್ಜುನನಿಂದ 
ರಕ್ಷಿಸಲ್ಪಟ್ಟಿತು. ಧೃಷ್ಟದ್ಯುಮ್ನನನ್ನು ಸ್ವಯಂ ಭೀಮನೇ ರಕ್ಷಿಸುತ್ತಿದ್ದನು. 

ಅನೀಕಂ ದಕ್ಷಿಣಂ ರಾಜನ್‌ ಯುಯುಧಾನೇನ ಪಾಲಿತಮ್‌ । 

ಶ್ರೀಮತಾ ಸಾತ್ತತಾ ತೇನ ಶಕ್ರೇಣೇವ ಧನುಷ್ಠತಾ uv 


ಎಲ್ಲೆ ರಾಜನೇ, ಬಲಭಾಗದ ಸೈನ್ಯವನ್ನುಧನುರ್ಧಾರಿಯಾದ ಸಾತ್ತಕ ಪ್ರವರನಾದ 
ಸಂಪದ್ಯುಕ್ತನಾದ ಯುಯುಧಾನನು ಇಂದ್ರನಂತೆ ಪಾಲಿಸಿದನು. 


ಮಹೇಂದ್ರಯಾನಪ್ರತಿಮಂ ರಥಂ ತು 
ಸೋಪಸ್ಥರಂ ಹಾಟಕರತ್ನಚಿತ್ರಮ್‌ । 

ಯುಧಿಷ್ಠಿರ: ಕಾಂಚನಭಾಂಡಯೋಕ್ಟಂ 
ಸಮಾಸ್ಥಿತೋ ನಾಗಕುಲಸ್ಯ ಮಧ್ಯೇ 
ಯುಧಿಷ್ಠಿರನು ಮಹೇಂದ್ರನ ರಥಕ್ಕೆ ಸದೃಶವಾದ ಎಲ್ಲಉಪಕರಣಗಳಿಂದ ಕೂಡಿದ 
ಸುವರ್ಣ ಮತ್ತು ರತ್ನಗಳಿಂದ ವಿಚಿತ್ರವಾಗಿದ್ದ, ಸುವರ್ಣಮಯವಾದ ಕಡಗೂಟ 

ಮತ್ತು ಹಗ್ಗಗಳನ್ನು ಹೊಂದಿದ್ದರಥವನ್ನು ಎರಿ ಗಜಸಮೂಹದ ಮಧ್ಯೆ ಇದ್ದನು. 


ಸಮುಚ್ಛಿತಂ ದಾಂತಶಲಾಕಮಸ್ಯ 
ಸುಪಾಂಡರಂ ಛತ್ರಮತೀವ ಭಾತಿ । 
ಪ್ರದಕ್ಷಿಣಂ ಚೈನಮುಪಾಚರಂತಿ 
ಮಹರ್ಷಯಃ ಸಂಸ್ತುತಿಭಿರ್ನರೇಂದ್ರಮ್‌ 
ಗಜದಂತಮಯವಾದ ದಂಡವುಳ್ಳ ಎತ್ತರವಾದ ಅವನ ಅತ್ಯಂತ ಬಿಳಿಯದಾದ 
ಛತ್ರವು ಬಹಳವಾಗಿ ಶೋಭಿಸುತ್ತಿದ್ದಿತು. ನರೇಂದ್ರನಾದ ಅವನನ್ನು ಮಹರ್ಷಿಗಳು 
ಒಳ್ಳೆಯ ಸ್ತೋತ್ರಗಳಿಂದ ಪ್ರದಕ್ಷಿಣೆಯನ್ನು ಮಾಡಿ ಪುರಸ್ಫರಿಸಿದರು. 


WL 


-166- ಮಹಾಭಾರತ ಭೀಷ್ಮಪರ್ವ 


ಪುರೋಹಿತಾಃ ಶತ್ರುವಧಂ ವದಂತೋ 
ಮಹರ್ಷಿವೃದ್ವಾ ಶ್ರುತವಂತ ಏವ | 
ಜಪ್ಕೈಶ್ಚ ಮಂತ್ರೆಶ್ಚ ತಥೌಷಧೀಭಿಃ 
ಸಮಂತತಃ ಸ್ಪಸ್ಟ್ಯಯನಂ ಪ್ರಚಕ್ರುಃ 11೭! 


ಪುರೋಹಿತರೂ, ಮಹರ್ಷಿಗಳೂ, ವೃದ್ಧರೂ, ಜ್ಞಾನಸಂಪನ್ನರೂ ಆದ ಅವರು 
ಶತ್ರುವಧವನ್ನು ಹಾರೈಸುತ್ತಾ ಜಪಗಳಿಂದಲೂ, ಮಂತ್ರಗಳಿಂದಲೂ ಮತ್ತು 
ಔಷಧಿಗಳಿಂದಲೂ ಅವನಿಗೆ ಎಲ್ಲಕಡೆಯಿಂದಲೂ ಕ್ಷೇಮವನ್ನು ಉಂಟುಮಾಡಿದರು. 


ತತಃ ಸ ವಸ್ಟ್ರಾಣಿ ತಥೈವ ಗಾಶ್ಚ 
ಫಲಾನಿ ಪುಷ್ಪಾಣಿ ತಥೈವ ನಿಷ್ಕಾನ್‌ | 
ಕುರೂತ್ತಮೋ ಬ್ರಾಹ್ನಣಸಾನ್ಮಹಾತ್ಮಾ 
ಕುರ್ವನ್‌ ಯಯೌ ಶಕ್ರ ಇವಾಮರೇಭ್ಯ: SH 


ಅನಂತರ ಮಹಾತ್ಮನಾದ ಕುರುಶ್ರೇಷ್ಠನಾದ ಅವನು ಆ ಬ್ರಾಹ್ಮಣರಿಗೆ ವಸ್ತ್ರಗಳನ್ನೂ, 
ಗೋವುಗಳನ್ನೂ ; ಫಲ-ಪುಷ್ಪಗಳನ್ನೂ ಸುವರ್ಣವನ್ನೂ ದೇವತೆಗಳಿಗೆ ಇಂದ್ರನು 
ಕೊಟ್ಟಂತೆ ದಾನ ಮಾಡುತ್ತಾ ಮುಂದೆ ಸಾಗಿದನು. 


ಸಹಸ್ತಸೂರ್ಯ:ಃ ಶತಕಿಂಕಿಣೀಕ: 

ಪರಾರ್ಫ್ಯಜಾಂಬೂನದಹೇಮಚಿತ್ರ: । 
ರಥೋರರ್ಜುನಸ್ಯಾಗ್ನಿರಿವಾರ್ಚಿಮಾಲೀ 

ವಿಭ್ರಾಜತೇ ಶ್ಲೇತಹಯಃ ಸುಚಕ್ರ: al 


ಅರ್ಜುನನ ರಥವು ಸಹಸ್ರ ಸೂರ್ಯರಿಂದಲೂ, ನೂರು ಕಿಂಕಿಣಿಗಳಿಂದಲೂ, 
ಬಹಳ ಬೆಲೆಬಾಳುವ ಜಾಂಬೂನದ ರೂಪವಾದ ಸುವರ್ಣಗಳಿಂದಲೂ ಕೂಡಿ 
ಕಿರಣಗಳ ಮಾಲೆಯುಳ್ಳ ಅಗ್ನಿಯಂತೆ ಶ್ವೇತಹಯಗಳಿಂದಲೂ ಮತ್ತು ಒಳ್ಳೆಯ 
ಚಕ್ರಗಳಿಂದಲೂ ಶೋಭಿಸುತ್ತಿದ್ದಿತು. 


ತಮಾಸ್ತಿತಃ ಕೇಶವಸಂಗೃಹೀತಂ 
ಕಪಿಧ್ವಜಂ ಗಾಂಡಿವಬಾಣಹಸ್ತ: । 


ಭಗವದ್ಗೀತಾಪರ್ವ -167. 


ಧನುರ್ಧರೋ ಯಸ್ಯ ಸಮಃ ಪೃಥಿವ್ಯಾಂ 
ನ ವಿದ್ಯತೇ ನೋ ಭವಿತಾ ವಾ ಕದಾಚಿತ್‌ 1೧೦॥॥ 


ಯಾವ ಅರ್ಜುನನಿಗೆ ಸಮಾನವಾದ ಧನುರ್ಧರನು ಪೃಥಿವಿಯಲ್ಲಿ ಹಿಂದೆ 
ಇರಲಿಲ್ಲವೋ, ಈಗ ಇಲ್ಲವೋ ಮತ್ತು ಮುಂದೆ ಎಂದೂ ಬರುವುದಿಲ್ಲವೋ ಅಂತಹ 
ಅರ್ಜುನನು ಗಾಂಡೀವ ಧನುಸ್ಸುಮತ್ತು ಶರಗಳನ್ನು ಕೈಯಲ್ಲಿ ಹಿಡಿದು ಕೃಷ್ಣನಿಂದ 
ಸಂಗೃಹೀತವಾದ ಕಪಿಧ್ದಜವುಳ್ಳ ರಥವನ್ನು ಏರಿದ್ದನು. 


ಉದ್ದರ್ತಯಿಷ್ಯಂಸ್ತವ ಪುತ್ರಸೇನಾಮ್‌ 
ಅತೀವ ರೌದ್ರಂ ಸ ಬಿಭರ್ತಿ ರೂಪಮ್‌ । 
ಅನಾಯುಧೋ ಯಃ ಸುಭುಜೋ ಭುಜಾಭ್ಯಾಂ 
ನರಾಶ್ಚನಾಗಾನ್‌ ಯುಧಿ ಭಸ್ಮ ಕುರ್ಯಾತ್‌ 11೧೧॥ 


ಸ ಭೀಮಸೇನಃ ಸಹಿತೋ ಯಮಾಭ್ಯಾಂ 
ವೃಕೋದರೋ ವೀರರಥಸ್ಯ ಗೋಪ್ತಾ | 


ಒಳ್ಳೆಯ ಭುಜಗಳುಳ್ಳ ಯಾವನು ಯಾವ ಆಯುಧವೂ ಇಲ್ಲದೆ ತನ್ನ 
ಭುಜಗಳಿಂದಲೇ ಯುದ್ಧದಲ್ಲಿ ಅಶ್ವ ಗಜ-ಪದಾತಿಗಳನ್ನು ಭಸ್ಮ ಮಾಡಿಯಾನೋ, 
ಅಂತಹ ಭೀಮಸೇನನು ನಿನ್ನ ಪುತ್ರರ ಸೈನ್ಯವನ್ನು ಶೋಷಿಸುತ್ತಾ ಉಗ್ರವಾದ ರೂಪವನ್ನು 
ಹೊಂದಿದ್ದನು. ಅಂತಹ ಭೀಮಸೇನನು ನಕುಲ-ಸಹದೇವರಿಂದ ಸಹಿತನಾಗಿ 
ವೀರನಾದ ಅರ್ಜುನನ ರಥಕ್ಕೆ ರಕ್ಷಕನಾಗಿದ್ದನು. 
ತಂ ಪ್ರೇಕ್ಷ 4 ಮೆತ್ತರ್ಷಭಸಿಂಹಖೇಲಂ 
ಲೋಕೇ ಮಹೇಂದ್ರಪ್ರತಿಮಾನಕಲ್ಪಮ್‌ 11೧೨ 
ಸಮೀಕ್ಷ್ಯ ಸೇನಾಗ್ರಗತಂ ದುರಾಸದಂ 
ಪ್ರವಿವ್ಯಥು: ಪಂಕಗತಾ ಇವೋಷ್ರಾ 1 
ವೃಕೋದರಂ ವಾರಣರಾಜದರ್ಪಂ 
ಯೋಧಾಸ್ತ್ರದೀಯಾ ಭಯವಿಗ್ಗಸತ್ತಾ 4 11೧೩ 


-168- ಮಹಾಭಾರತ ಭೀಷ್ಮಪರ್ವ 


ಮದಿಸಿದ ಗೂಳಿಯ ಮತ್ತು ಸಿಂಹದ ಲೀಲೆಯುಳ್ಳ, ಲೋಕದಲ್ಲಿಮಹೇಂದ್ರನಿಗೆ 
ಸದೃಶವಾದ ಸಾಮರ್ಥ್ಯವನ್ನುಹೊಂದಿದ್ದ, ಸೇನೆಯ ಮುಂಭಾಗದಲ್ಲಿ ದುರಾಸದನಾದ, 
ಗಜರಾಜನ ದರ್ಪವನ್ನು ಹೊಂದಿದ್ದ ವೃಕೋದರನನ್ನು ನೋಡಿ ನಿನ್ನ ಯೋಧರು 
ಭಯದಿಂದ ತಮ್ಮ ಧೈರ್ಯವನ್ನುಕಳೆದುಕೊಂಡರು. 


ಅನೀಕಮಧ್ಯೇ ತಿಷ್ಕಂತಂ ರಾಜಪುತ್ರಂ ದುರಾಸದಮ್‌ । 
ಅಬ್ರವೀದ್‌ ಭರತಶ್ರೇಷ್ಠಂ ಗುಡಾಕೇಶಂ ಜನಾರ್ದನಃ 11೧೪॥ 


ಸೈನ್ಯದ ಮಧ್ಯದಲ್ಲಿದ್ದ ದುರಾಸದನಾದ, ಭರತಶ್ರೇಷ್ಠನಾದ, ರಾಜಪುತ್ರನಾದ 
ಗುಡಾಕೇಶನನ್ನುಕುರಿತು ಕೃಷ್ಣನು ಮಾತನಾಡಿದನು. 


ಯ ಏಷ ಗೋಪ್ತಾ ಪ್ರತಪನ್‌ ಬಲಸ್ನೋ 
ಯೋ ನಃ ಸೇನಾಂ ಸಿಂಹ ಇವೇಕ್ಷತ್ರೇ ಚ । 
ಸ ಏಷ ಭೀಷ್ಠಃ ಕುರುವಂಶಕೇತು: 
ಯೇನಾಹೃತಾಸ್ವಿಂಶತೋ ವಾಜಿಮೇಧಾಃ 11೧೫1 


ಯಾವ ಇವನು ಕಾಂತಿಯಿಂದ ಜ್ವಲಿಸುತ್ತಾ, ಶತ್ರುಸೈನ್ಯದಲ್ಲಿದ್ದು 
ರಕ್ಷಿಸುತ್ತಿರುವನೋ, ಯಾವನು ನಮ್ಮ ಸೈನ್ಯವನ್ನು ಸಿಂಹದಂತೆ ನೋಡುತ್ತಿದ್ದಾನೆಯೋ, 


ಅವನೇ ಕುರುವಂಶಧ್ಧಜನಾದ ಭೀಷ್ಮ. ಅವನು ಮೂವತ್ತು ಅಶ್ತಮೇಧಯಾಗವನ್ನು 
ಮಾಡಿದವನು. 


ಏತಾನ್ಯನೀಕಾನಿ ಮಹಾನುಭಾವಂ 

ಗೂಹಂತಿ ಮೇಘಾ ಇವ ಘರ್ಮರಾಶಿಮ್‌ । 
ಏತಾನಿ ಹತ್ವಾ ಪುರುಷಪ್ರವೀರ 

ಕಾಂಕ್ಷಸ್ತ ಯುದ್ಧಂ ಭರತರ್ಷಭೇಣ 11೧೬ 
ಈ ಸೈನ್ಯಗಳು ಮೋಡಗಳು ಸೂರ್ಯನನ್ನು ಮುಚ್ಚಿದಂತೆ ಮಹಾನುಭಾವನಾದ 


ಅವನನ್ನು ಮರೆ ಮಾಡುತ್ತಿವೆ. ಎಲೈ ಪುರುಷಪ್ರವೀರನೇ, ಈ ಸೈನ್ಯಗಳನ್ನು ಸಂಹರಿಸಿ 
ಭರತಶ್ರೇಷ್ಠನಾದ ಅವನ ಜೊತೆಯಲ್ಲಿಯುದ್ಧವನ್ನು ಬಯಸುವವನಾಗು. 


ಭಗವದ್ಗೀತಾಪರ್ವ -169- 


ಧೃತರಾಷ್ಟ್ರ 

ಕೇಷಾಂ ಪ್ರಹೃಷ್ಟಾಸ್ತತ್ರಾಗ್ರೇ ಯೋಧಾ ಯುಧ್ಯಂತಿ ಸಂಜಯ । 

ಉದಗ್ರಮನಸಃ ಕೇಠತ್ರ ಕೇ ವಾ ದೀನಾ ವಿಚೇತಸಃ !1೧೭॥ 

ಧೃತರಾಷ್ಟ್ರ: ಎಲೈ ಸಂಜಯನೇ, ಎರಡು ಪಕ್ಚಗಳಲ್ಲಿ ಯಾವ ಪಕ್ಷದ ಸೈನಿಕರು 
ಮೊದಲು ಸಂತೋಷದಿಂದ ಯುದ್ಧವನ್ನು ಮಾಡಿದರು? ಧೈರ್ಯದಿಂದ ಕೂಡಿದ 
ಉದಾತ್ತವಾದ ಮನಸ್ಸುಳ್ಳವರು ಯಾರು? ದೈನ್ಯದಿಂದ ಕೂಡಿ ಪ್ರಜ್ಞಾಶೂನ್ಯರಾದವರು 
ಯಾರು? 

ಕೇ ಪೂರ್ವಂ ಪ್ರಾಹರಂಸ್ತತ್ರ ಯುದ್ಧೇ ಹೃದಯಕಂಪನೇ । 

ಮಾಮಕಾಃ ಪಾಂಡವಾನಾಂ ವಾ ತನ್ನಮಾಚಕ್ಷ ಸಂಜಯ Tes 

ಎಲ್ಫೆ ಸಂಜಯನೇ, ಹೃದಯವನ್ನು ನಡುಗಿಸುವ ಆ ಯುದ್ಧದಲ್ಲಿ ನನ್ನವರಲ್ಲಿ 
ಯಾರು ಮೊದಲು ಪ್ರಹಾರವನ್ನು ಮಾಡಿದರು ಅಥವಾ ಪಾಂಡವರಲ್ಲಿ ಯಾರು 
ಮೊದಲು ಪ್ರಹಾರವನ್ನುಮಾಡಿದರು? ಅದನ್ನುನನಗೆ ಹೇಳು. 

ಕಸ್ಯ ಸೇನಾಸಮುದಾಯೇ ಗಂಧಮಾಲ್ಯಸಮುದ್ಧವಃ । 

ವಾಚಃ ಪ್ರದಕ್ಷಿಣಾಶ್ಚೆವ ಯೋಧಾನಾಮಭಿಗರ್ಜತಾಮ್‌ 11೧೯॥ 

ಯಾರ ಸೇನಾಸಮೂಹದಲ್ಲಿಗಂಧ-ಮಾಲ್ಯಗಳು ಉಂಟಾದವು? ಗರ್ಜಿಸುವ 
ಯೋಧರಿಂದ ಶುಭಕರವಾದ ಮಾತುಗಳು ಯಾರಿಂದ ಕೇಳಿ ಬಂದವು? 

ಸಂಜಯಃ 

ಉಭಯೋಃ ಸೇನಯೋತ್ಪತ್ರ ಯೋಧಾ ಜಹೃಷಿರೇ ಮುದಾ । 

ಸ್ರಜಶ್ವೋತ್ತಮಗಂಧಾನಾಮುಭಯತ್ರ ಸಮುದ್ಧವ: 

ಸಂಜಯ- ಎರಡು ಸೈನ್ಯಗಳ ಯೋಧರೂ ಸಹ ಸಂತೋಷದಿಂದ ಕೂಡಿದ್ದರು. 
ಅವರು ಧರಿಸಿದ ಮಾಲೆಗಳಿಂದ ಶ್ರೇಷ್ಠವಾದ ಗಂಧವು ಎರಡು ಸೈನ್ಯಗಳಲ್ಲಿಯೂ 
ಉಂಟಾಯಿತು. 


ಸಂಹತಾನಾಮನೀಕಾನಾಂ ವ್ಯೂಢಾನಾಂ ಭರತರ್ಷಭ ಟ 
ಸಂಸರ್ಪತಾಮುದವೀರ್ಣಾನಾಂ ವಿಮರ್ದಃ ಸುಮಹಾನಭೂತ್‌ 1(೨೧॥ 


ol 


-170- ಮಹಾಭಾರತ ಭೀಷ್ಮಪರ್ವ 


ಎಲೈ ಭರತರ್ಷಭನೇ, ವ್ಯೂಹಗಳನ್ನು ರಚಿಸಿ ಸೈನ್ಯಗಳು ಒಂದನ್ನೊಂದು 
ಎದುರಿಸಿದಾಗ ಮುಂದೆ ಸಾಗುವ ವಿರುದ್ಧವಾದ ಆ ಸೈನ್ಯಗಳಿಗೆ ದೊಡ್ಡ ಸಂಘರ್ಷ 
ಉಂಟಾಯಿತು. 

ವಾದಿತ್ರಶಬ್ದಸ್ತುಮುಲಃ ಶಂಖಭೇರೀವಿವಿಶ್ರಿತಃ । 

ಶೂರಾಣಾಂ ರಣಶೂರಾಣಾಂ ಗರ್ಜತಾಮಿತರೇತರಮ್‌ 1೨೨ 


ಶಂಖ-ಭೇರಿನಾದದಿಂದ ಮಿಶ್ರಿತವಾದ ವಾದಿತ್ರಗಳ ಶಬ್ದವೂ ಪರಸ್ಪರವಾಗಿ 
ಗರ್ಜಿಸುವ ರಣಶೂರರಾದ ಶೂರರ ಶಬ್ದವೂ ಕೋಲಾಹಲಕಾರಿಯಾಗಿದ್ದಿತು. 


ಉಭಯೋಃ ಸೇನಯೋ ರಾಜನ್‌ ಮಹಾನ್‌ ವ್ಯತಿಕರೋಠಭವತ್‌ । 
ಅನ್ಯೋನ್ಯಂ ವೀಕ್ಷಮಾಣಾನಾಂ ಯೋಧಾನಾಂ ಭರತರ್ಷಭ ಟ 
ಕುಂಜರಾಣಾಂ ಚ ನದತಾಂ ಸೈನ್ಯಾನಾಂ ಚ ಪ್ರಹೃಷ್ಯತಾಮ್‌ ॥1೨೩॥ 
ಎಲೈ ರಾಜನೇ, ಎರಡು ಸೈನ್ಯಗಳಿಗೂ ದೊಡ್ಡ ಮಿಶ್ರಣವುಂಟಾಯಿತು. ಎಲೈ 
ಭರತರ್ಷಭನೇ, ಪರಸ್ಪರವಾಗಿ ನೋಡುವ ಯೋಧರಿಗೂ, ಗಜಗಳಿಗೂ, 
ಸಂತೋಷದಿಂದ ಕೇಕೆ ಹಾಕುವ ಸೇನೆಗಳಿಗೂ ದೊಡ್ಡಮಿಶ್ರಣ ಉಂಟಾಯಿತು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಭೀಷ್ಮಪರ್ವಣಿ ದ್ವಾವಿಂಶೋ5ಧ್ಯಾಯಃ || 


॥ ಭಗವದ್ಗೀತಾಪರ್ವಣಿ ದಶಮೋಸಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಇಪ್ಪತ್ತೆರಡನೆಯ ಅಧ್ಯಾಯ ಮುಗಿಯಿತು. 
Nk 
ಮಹಾಭಾರತತಾತ್ಸರ್ಯನಿರ್ಣಯ - ೨೫ನೇ ಅಧ್ಯಾಯ 


ತೇ ಸೇನೇ ಸಮರಾರಂಭೇ ಸಮೇತೇ ಸಾಗರೋಪಮೇ । 
ಭೀಮಭೀಷ್ಠಮುಖೇ ವೀಕ್ಷ್ಯ ಪ್ರಾಹ ವಾಸವಿರಚ್ಯುತಮ್‌ 11೧ 


ಯುದ್ಧದ ಆರಂಭದಲ್ಲಿ ಭೀಮ ಭೀಷ್ಮರ ನಾಯಕತ್ವದಲ್ಲಿ ನಿಂತ ಸಾಗರದಂಥ 
ಎರಡು ಸೇನೆಗಳನ್ನು ಕಂಡು ಅರ್ಜುನ ಶ್ರೀಕೃಷ್ಣನಿಗೆ ನುಡಿದ. 


ಭಗವದ್ಗೀತಾಪರ್ವ 171. 


ಸೇನಯೋರುಭಯೋರ್ಮಧ್ಯೇ ರಥಂ ಸ್ಥಾಪಯ ಮೇತಚ್ಯುತ । 

ಇತ್ಯುಕ್ತಃ ಸ ತಥಾ ಚಕ್ರೇ ಪಾರ್ಥ: ಪಶ್ಯಂಶ್ಚ ಬಾಂಧವಾನ್‌ 11೨1 

“ಹೇ ಅಚ್ಯುತ, ಎರಡು ಸೈನ್ಯಗಳ ನಡುವೆ ನನ್ನ ರಥವನ್ನು ನಿಲ್ಲಿಸು' ಎಂದು 
ಅರ್ಜುನ ನುಡಿದಾಗ ಕೃಷ್ಣಹಾಗೇ ಮಾಡಿದ. ಅರ್ಜುನ ಸೈನ್ಯದಲ್ಲಿ ಬಾಂಧವರನ್ನು 
ಕಂಡ. 


ವಿಸಸರ್ಜ ಧನುಃ ಪಾಪಾಶಂಕೀ ತತ್ರಾಂಹ ಮಾಧವಃ । 

ಸಧರ್ಮೋ ದುಷ್ಕದಮನಂ ಧರ್ಮಜ್ಞಾನಾನುಪಾಲನಮ್‌ । 

ಕ್ವತ್ರಿಯಸ್ಯ ತಮುತ್ತಜ್ಯ ನಿಂದಿತೋ ಯಾತ್ಯಧೋ ಧ್ರುವಮ್‌ ॥೩॥ 

ಅರ್ಜುನ ಯುದ್ಧದಿಂದ ಪಾಪ ಬರುವುದೆಂದು ಶಂಕಿಸಿ ಬಿಲ್ಲನ್ನು ಕೆಳಗೆ ಚೆಲ್ಲಿದ. 
ಆಗ ಶ್ರೀಕೃಷ್ಣ ನುಡಿದ. "ದುಷ್ಟರನ್ನು ಸಂಹರಿಸುವುದು ಮತ್ತು ಆ ಮೂಲಕ 
ಧರ್ಮಜ್ಞಾನಗಳನ್ನು ಕಾಪಾಡುವುದು ಕ್ಷತ್ರಿಯನಿಗೆ ವಿಹಿತವಾದ ಸ್ವಧರ್ಮ. 
ಸ್ವಧರ್ಮವನ್ನು ಬಿಟ್ಟಿರುವವನು ನಿಂದಿತನಾಗಿ ಅಧೋಗತಿ ಹೊಂದುತ್ತಾನೆ. 

ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಮ್‌ । 

ಸೆಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ: VN 

ಈ ಜಗತ್ತಿನ ಸಕಲ ಪ್ರಾಣಿಗಳ ಪ್ರವೃತ್ತಿ ಯಾರಿಂದಾಗುವುದೋ ಯಾರಿಂದ ಈ 
ಎಲ್ಲಜಗತ್ತೂ ವ್ಯಾಪ್ತವಾಗಿದೆಯೋ ಆ ಭಗವಂತನನ್ನು ಸಹಿತ ಕರ್ಮಾನುಷ್ಠಾನದಿಂದ 
ಚೆನ್ನಾಗಿ ಆರಾಧಿಸಿಯೆ ಮಾನವ ಸಿದ್ಧಿ ಪಡೆಯುತ್ತಾನೆ. 

ನಚ ಶೋಕಸ್ತ್ವಯಾ ಕಾರ್ಯೋ ಬಂಧೂನಾಂ ನಿಧನೇಕ್ಷಯಾ 1 

ದೇಹಸ್ಯ ಸರ್ವಥಾ ನಾಶಾದನಾಶಾಚ್ಚೇತನಸ್ಯ ಚ (1೫11 

ಯುದ್ಧೇಚ್ಛೆ ಬಂಧುಗಳ ಮರಣಕ್ಕೆ ಕಾರಣವಾಗುವುದೆಂದು ನೀನು ಶೋಕ 
ಪಡಬಾರದು. ಏಕೆಂದರೆ ದೇಹಕ್ಕೆ ಸರ್ವಥಾ ನಾಶವಿದೆ. ಚೈತನ್ಯಕ್ಕೆ ಸರ್ವಥಾ ನಾಶವಿಲ್ಲ. 


ಸೃಷ್ಟಿಸಿತ್ಯ ಪ್ಯಯಾಜ್ಞಾನಬಂಧಮೋಕ್ಷಪವೃತಯ: । 
ಪ್ರಕಾಶನಿಯಮೌ ಚೈವ ಬ್ರಹ್ಮೇಶಾದಿಕ್ಷರಸ್ಯ ಚ 


1೬11 


-172- ಮಹಾಭಾರತ ಭೀಷ್ಮಪರ್ವ 
ಅಕ್ಷರಪ್ರಕೃತೇಃ: ಸಂತೋ ಮತ್ತ ಏವ ನ ಚಾನ್ಯತಃ 1೭! 


ಸೃಷ್ಟಿಸ್ಥಿತಿ ಲಯ ಅಜ್ಞಾನ ಬಂಧ ಮೋಕ್ಟಪ್ರವ್ಳತ್ತಿ ಪ್ರಕಾಶ ನಿಯಮಗಳು ಬ್ರಹ್ಮ- 
ರುದ್ರಾದಿ ಕ್ಷರಪುರುಷರಿಗೂ ಅಕ್ಷರ ಪುರುಷಳಾದ ಲಕ್ಷ್ಮಿಗೂ ಇರುವವುಗಳು ನನ್ನಿಂದಲೇ 


Oy 


ಆಗುವವು. ಬೇರೆ ಯಾರಿಂದಲೂ ಅಲ್ಲ. 


ನ ಮೇ ಕುತಶ್ಚಿತ್‌ ಸ್ಪರ್ಗಾದ್ಯಾಃ ಸ್ನಾತಂತ್ರಾ್ಯಾದ್‌ ಗುಣಪೂರ್ತಿತಃ । 
ಅತಃ ಸಮಾಧಿಕಾಭಾವಾನ್ನಮ ಮದ್ದಶಮೇವ ಚ nS 


ಸ್ಪಾತಂತ್ರ $ವಿರುವುದರಿಂದಲೂ ಗುಣಪೂರ್ಣತ್ತವಿರುವುದರಿಂದಲೂ ನನಗೆ 
ಯಾರಿಂದಲೂ ಸೃಷ್ಟ್ಯಾದಿಗಳಿಲ್ಲ. ಅದರಿಂದ ನನಗೆ ಸಮಾನನಾಗಲಿ ಉತ್ತಮನಾಗಲಿ 
ಇಲ್ಲದುದರಿಂದ ಎಲ್ಲವೂ ನನ್ನವಶದಲ್ಲಿಯೆ ಇರುತ್ತದೆ. 


ಜ್ಞಾತ್ತೈಷಾಂ ನಿಧನಾದ್ಯಂ ಚ ಜೀವಾದೇರಸ್ಪತಂತ್ರತಾಮ್‌ । 
ಅಸ್ಥಾತಂತ್ರಾ ನಿವೃತ್ತ ಚ ಮಾಮನುಸ್ಥರ ಯುಧ್ಯ ಚ al 


ಈ ಬಾಂಧವರ ಮರಣಾದಿಗಳು ನನ್ನ ವಶವೆಂದು ತಿಳಿದು ಜೀವ ಜಡಗಳಿಗೆ 
ಅಸ್ವಾತಂತ್ರ ವನ್ನೂ ತಿಳಿದು, ಯುದ್ಧದಿಂದ ಹಿಂತಿರುಗಲೂ ನೀನು 
ಅಸ್ಪತಂತ್ರನಾದ್ದರಿಂದ, ಯುದ್ಧವನ್ನೇ ಮಾಡು. ಅದು ನನ್ನ ಪೂಜೆ ಎಂದು ನನ್ನನ್ನು 
ಸ್ಫರಿಸು. 


ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸಂನ್ನಸ್ಯ ಮತ್ನರಾಃ | 
ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೇ 11೧೦ 


ತೇಷಾಮಹಂ ಸಮುದ್ಧರ್ತಾ ಮೃತ್ಯುಸಂಸಾರಸಾಗರಾತ್‌ । 
ಭವಾಮಿ ನಚಿರಾತ್‌ ಪಾರ್ಥ ಮಯ್ಯಾವೇಶಿತಚೇತಸಾಮ್‌ 11೧೧॥ 


ಯಾರು ಎಲ್ಲಕರ್ಮಗಳನ್ನೂನನ್ನಲ್ಲಿಪೂಜೆಯ ರೂಪದಿಂದ ಸಮರ್ಪಿಸಿ ನನ್ನನ್ನು 
ಅನ್ಯ ದೇವತೆಗಳಂತೆ ಕಾಣದೆ ಸರ್ವೋತ್ತಮನೆಂದು ಅನನ್ಯ ಯೋಗದಿಂದ ಧ್ಯಾನಿಸುತ್ತ 
ಉಪಾಸನೆ ಮಾಡುವರೋ ನನ್ನಲ್ಲಿನೆಟ್ಟಮನಸ್ಸಿನವರಾದ ಅವರಿಗೆ ನಾನು ಬೇಗನೆ 
ಮರಣದಿಂದ ಸಂಸಾರ ಸಾಗರದಿಂದ ಉದ್ದಾರಕನೆನಿಸುತ್ತೇನೆ. 


ಭಗವದ್ಗೀತಾಪರ್ವ -173- 


ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ । 
ಮತ್ತಾನಿ ಸರ್ವಭೂತಾನಿ ನ ಚಾಹಂ ತೇಷ್ಟವಸ್ಥಿತ: 11೧೨।॥ 


ಅವ್ಯಕ್ತರೂಪನಾದ ನನ್ನಿಂದ ಈ ಎಲ್ಲಜಗತ್ತೂ ಮ್ಯುಪ್ತವಾಗಿದೆ. ಎಲ್ಲಚೇತನರೂ 
ನನ್ನನ್ನು ಆಶ್ರಯಿಸಿದ್ದಾರೆ. 

ಸಂಪೂರ್ಣಸತರ್ವಗುಣದೇಹೋತಹಂ ಸರ್ವದಾ ಪ್ರಭುಃ । 

ಅಸ್ಪೃಷ್ಟಾಖಿಲದೋಷೈಕನಿತ್ಯಸತ್ತನುರವ್ಯಯ: 11೧೩ 

ಇತ್ಯುಕ್ತೋ ವಾಸವಿಃ ಪ್ರಾಹ ವ್ಯಾಪ್ತಿಂ ತೇ ದರ್ಶಯೇಶ ಮೇ ॥೧೪॥ 


ಪರಿಪೂರ್ಣ ಸದ್ಗುಣಗಳೆ ಸ್ವರೂಪ ದೇಹವಾಗಿ ಉಳ್ಳವನು ನಾನು ಸದಾ 


ಸರ್ವಶಕ್ತ. ಎಲ್ಲದೋಷಗಳಿಂದ ದೂರವಾದ ನಿತ್ಯವಾದ ಉತ್ತಮ ಶರೀರ ಉಳ್ಳವನು. 
ನಾಶ ರಹಿತ. ಹೀಗೆ ಶ್ರೀಕೃಷ್ಣ ನುಡಿದಾಗ ಅರ್ಜುನನೆಂದ, 'ಪ್ರಭು, ನೀನು ನಿನ್ನ 


ವ್ಯಾಪ್ತಿಯನ್ನುತೋರಿಸು'. 

ಅಥ ದಿವ್ಯದ್ಧಶಂ ತಸ್ಯ ದತ್ತಾ ವ್ಯಾಪ್ತಂ ನಿಜಂ ವಪುಃ । 

ದೇಶತಃ ಕಾಲತಕ್ಚೆವ ಪೂರ್ಣಂ ಸರ್ವಗುಣ: ಸದಾ । 

ದರ್ಶಯಾಮಾಸ ಭಗವಾನ್‌ ಯಾವತ್ಯರ್ಜುನಯೋಗ್ಯತಾ 11೧೫। 

ಆಗ ಭಗವಾನ್‌ ಶ್ರೀಕೃಷ್ಣ ಅರ್ಜುನನಿಗೆ ದಿವ್ಯ ದೃಷ್ಟಿ ನೀಡಿ ವ್ಯಾಪ್ತವಾದ, 
ದೇಶಕಾಲಗಳಿಂದಲೂ ಸಕಲ ಗುಣಗಳಿಂದಲೂ ಸದಾಪೂರ್ಣವೂ ಆದ ತನ್ನ 
ಶರೀರವನ್ನು ಅರ್ಜುನನ ಯೋಗ್ಯತೆ ಇದ್ದಷ್ಟುತೋರಿದ. 


ತತ್ವಾರ್ಥಿತ: ಪುನಃ ಕೃಷ್ಣಸ್ರದ್ರೂಪಂ ಲೋಕಮಾನತ: । 


ಪೂರ್ವವದ್‌ ದರ್ಶಯಾಮಾಸ ಪುನಕ್ಚೆನಮಶಿಕ್ಷಯತ್‌ 11೧೬।1 
ಜ್ಞಾನಜ್ಞೇಯಪ್ರಕೃತ್ಯಾದಿ ಜ್ಞಾಪಯನ್‌ ಪುರುಷೋತ್ತಮ: । 
ತೇನಾನುಶಿಷ್ಟ ಪಾರ್ಥಸ್ತು ಸಶರಂ ಧನುರಾದದೇ 1೧೭ 


ಅರ್ಜುನನಿಂದ ಪ್ರಾರ್ಥಿತನಾದ ಪುರುಷೋತ್ತಮ ಶ್ರೀಕೃಷ್ಣ ಪುನಃ ಅವನ 
ರೂಪವನ್ನು ಲೋಕದೃಷ್ಟಿಗನುಸಾರ ಹಿಂದಿನಂತೆ ಮಾಡಿ ತೋರಿಸಿದ. ಪುನ: 


-174- ಮಹಾಭಾರತ ಭೀಷ್ಮಪರ್ವ 


ಅರ್ಜುನನಿಗೆ ಜ್ಞಾನಜ್ಜೇಯ ಸ್ವಭಾವ ಯೋಗ್ಯತಾದಿಗಳನ್ನು ತಿಳಿಸುತ್ತ ಯುದ್ಧ 
ಮಾಡೆಂದು ಉಪದೇಶಿಸಿದ. ಅವನಿಂದ ಉಪದೇಶ ಹೊಂದಿದ ಅರ್ಜುನ 
ಧನುರ್ಬಾಣಗಳನ್ನು ಎತ್ತಿಕೊಂಡ. 


La 
ಇಪ್ಪತ್ಮೂರನೆಯ ಅಧ್ಯಾಯ 
ಭಗವದ್ಗೀತೆ - ಅರ್ಜುನ ವಿಷಾದ ಯೋಗ 
ಧೃತರಾಷ್ಟ್ರ 
ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ತವಃ । 
ಮಾಮಕಾಃ ಪಾಂಡವಾಶ್ಚೆವ ಕಿಮಕುರ್ವತ ಸಂಜಯ mon 


ಧೃತರಾಷ್ಟ್ರ: ಎಲೈ ಸಂಜಯನೇ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ 
ಮಾಡಲು ಬಯಸಿದ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು? 


ಅನೇಕ ಜನರು ಒಂದು ಭೂಮಿಯಲ್ಲಿ ಒಂದೇ ಕಾಲದಲ್ಲಿಸಂಯುಕ್ತರಾಗುವುದನ್ನೇ 
ಸಮವಾಯ ಎಂದು ಹೇಳಿದ ಶ್ರೀಕೃಷ್ಣನು ಸಂಯೋಗವಿಶೇಷವೇ ಸಮವಾಯ 
ಹೊರತು ನ್ಯಾಯವೈಶೇಷಿಕರು ಹೇಳುವಂತೆ ಸಮವಾಯವು ಒಂದು ಪ್ರತ್ಯೇಕ 
ಸಂಬಂಧವಲ್ಲಎಂದು ಸೂಚಿಸುತ್ತಾನೆ. 


ಸಂಜಯಃ 


ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ । 
ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್‌ 11೨11 


ಸಂಜಯ- ಆಗ ರಾಜನಾದ ದುರ್ಯೋಧನನು ಪಾಂಡವರ ಸೈನ್ಯವು 


ವ್ಯೂಹಗೊಂಡಿದ್ದನ್ನು ನೋಡಿ ದ್ರೋಣಾಚಾರ್ಯರ ಸಮೀಪಕ್ಕೆ ಬಂದು 
ಮಾತನಾಡಿದನು. 


ಪಶ್ಶೈತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚಮೂಮ್‌ ಟ 
ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ 11೩11 


ಭಗವದ್ಗೀತಾಪರ್ವ 176. 


ಆಚಾರ್ಯರೇ, ನಿಮ್ಮ ಶಿಷ್ಯನಾದ ದ್ರುಪದ ಪುತ್ರನಾದ ಮೇಧಾವಿಯಾದ 
ಧೃಷ್ಟದ್ಯುಮನಿಂದ ವ್ಯೂಹ ಮಾಡಲ್ಪಟ್ಟಿರುವ ಪಾಂಡವರ ಈ ದೊಡ್ಡಸ್ಥನ್ಯವನ್ನು ನೋಡಿ. 


ಅತ್ರ ಶೂರಾ ಮಹೇಷ್ವಾಸಾ ಭೀಮಾರ್ಜುನಸಮಾ ಯುಧಿ । 


ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥ: 11೪ 
ಧೃಷ್ಠಕೇತುಶ್ಚೇಕಿತಾನ: ಕಾಶಿರಾಜಶ್ಚ ವೀರ್ಯವಾನ್‌ । 

ಪುರುಜಿತ್‌ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ 11೫ 
ಯುಧಾಮನ್ಮುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್‌ । 
ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ 11೬1 


ಇಲ್ಲಿ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮರಾದ, ಶೂರರಾದ ಅನೇಕ 
ಧನುರ್ಧಾರಿಗಳಿದ್ದಾರೆ. ಯುಯುಧಾನ, ವಿರಾಟ, ಮಹಾರಥನಾದ ದ್ರುಪದ, 
ಧೃಷ್ಟಕೇತು, ಚೇಕಿತಾನ, ಪರಾಕ್ರಮಶಾಲಿಯಾದ ಕಾಶಿರಾಜ, ಪುರುಜಿತ್‌, 
ಕುಂತಿಭೋಜ, ನರಶ್ರೇಷ್ಠನಾದ ಶೈಬ್ಯ, ಪರಾಕ್ರಮಶಾಲಿಯಾದ ಯುಧಾಮನ್ಯು, 
ವೀರ್ಯಶಾಲಿಯಾದ ಉತ್ತಮೌಜ, ಸುಭದ್ರೆಯ ಮಗನಾದ ಅಭಿಮನ್ಯು, ದ್ರೌಪದಿಯ 
ಮಕ್ಕಳು ಎಲ್ಲರೂ ಮಹಾರಥರು. 


ಅಸ್ಮಾಕಂ ತು ವಿಶಿಷ್ಟಾ ಯೇ ತಾನ್‌ ನಿಬೋಧ ದ್ವಿಜೋತ್ತಮ । 

ನಾಯಕಾ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್‌ ಬ್ರವೀಮಿ ತೇ ॥೭॥ 

ಎಲ್ಫೆ ದ್ವಿಜಶ್ರೇಷ್ಠರೇ, ನಮ್ಮ ಸೈನ್ಯದಲ್ಲಿ ವಿಶಿಷ್ಟರಾದ ನಾಯಕರನ್ನು ನಿಮ್ಮ ಗಮನಕ್ಕೆ 
ತರುವುದಕ್ಕಾಗಿ ಹೇಳುತ್ತಿದ್ದೇನೆ, ಅದನ್ನು ಕೇಳಿ. 

ಭವಾನ್‌ ಭೀಷ್ಮಶ್ಚ ಕರ್ಣಶ್ಚಕೃಪಃ ಶಲ್ಕೋ ಜಯದ್ರಥ: । 

ಅಶ್ವತ್ವಾಮಾ ವಿಕರ್ಣಶ್ನ ಸೌಮದತ್ತಿಸ್ತಥೈವ ಚ 11೮॥ 

ಅನ್ಯೇ ಚ ಬಹವಃ ಶೂರಾ: ಮದರ್ಥೇ ತ್ಯಕ್ತಜೀವಿತಾ: । 


ನಾನಾಶಸ್ಪಪ್ರಹರಣಾಃ ಸರ್ವೇ ಯುದ್ಧವಿಶಾರದಾಃ 11೯1 


-176- ಮಹಾಭಾರತ ಭೀಷ್ಮಪರ್ವ 


ನೀವು, ಭೀಷ್ಮರು, ಕರ್ಣ, ಕೃಪರು, ಶಲ್ಯ, ಜಯದ್ರಥ, ಅಶ್ಚತ್ಯಾಮ, ವಿಕರ್ಣ, 
ಸೋಮದತ್ತನ ಮಗನಾದ ಭೂರಿಶ್ರವ, ಅದರಂತೆ ಯುದ್ಧವಿಶಾರದರಾದ, ಎಲ್ಲರೂ 
ಕೈಗಳಲ್ಲಿ ಅನೇಕ ವಿಧವಾದ ಶಸ್ತ್ರಗಳನ್ನು ಹಿಡಿದಿರುವ, ನನ್ನ ಸಲುವಾಗಿ ಪ್ರಾಣವನ್ನು 
ತೊರೆಯಲು ಸಿದ್ಧರಿರುವ ಇನ್ನೂ ಅನೇಕ ಶೂರರು. 


ಅಪರ್ಯಾಪ್ತಂ ತದಸ್ಥಾಕಂ ಬಲಂ ಭೀಷ್ಮಾಭಿರಕ್ಷಿತಮ್‌ 
ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭರಕ್ಷಿತಮ್‌ ele] 


ಭೀಷ್ಮರಿಂದ ರಕ್ಷಿತವಾದ ಈ ನಮ್ಮ ಸೈನ್ಯವು ಸಮರ್ಥವಾಗಿದೆ ಎನಿಸುವುದಿಲ್ಲ. 
ಭೀಮನಿಂದ ರಕ್ಷಿತವಾದ ಅವರ ಸೈನ್ಯವು ಸಮರ್ಥವಾಗಿದೆ. 


ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾ: । 
ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಒ ele) 


ನೀವೆಲ್ಲರೂ ನಿಮ್ಮನಿಮ್ಮ ಭಾಗಗಳಲ್ಲಿನಿಂತು ಎಲ್ಲಯುದ್ಧಮಾರ್ಗಗಳಲ್ಲಿಯೂ 
ಭೀಷ್ಮರನ್ನೇ ರಕ್ಷಿಸಿ. 
ಸಂಜಯಃ 


ತಸ್ಯ ಸಂಜನಯನ್‌ ಹರ್ಷಂ ಕುರುವೃದ್ಧ; ಪಿತಾಮಹಃ: । 
ಸಿಂಹನಾದಂ ವಿನದ್ಯೋಚ್ಚಿ: ಶಂಖಂ ದಧ್ಮೌ ಪ್ರತಾಪವಾನ್‌ 11೧೨! 


ಸಂಜಯ- ಕುರುವೃದ್ಧರೂ, ಪಿತಾಮಹರೂ ಆದ ಭೀಷ್ಮರು ಅವನಿಗೆ 
ಸಂತೋಷವನ್ನು ಉಂಟುಮಾಡುವವರಾಗಿ ಗಟ್ಟಿಯಾದ ಸಿಂಹನಾದವನ್ನು ಮಾಡಿ 
ಪ್ರತಾಪಶಾಲಿಯಾದ ಅವರು ತಮ್ಮ ಶಂಖವನ್ನು ಊದಿದರು. 


ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕಗೋಮುಖಾಃ | 
ಸಹಸೈವಾಭ್ಯಹನ್ಯಂತ ಸ ಶಬ್ದಸ್ತುಮುಲೋ5ಭವತ್‌ 1೧೩1 


ಅನಂತರ ಶಂಖಗಳು, ಭೇರಿಗಳು, ಪಣವ, ಆನಕ ಮತ್ತು ಗೋಮುಖಗಳು 


ತಕ್ಷಣದಲ್ಲಿಯೇ ಊದಲ್ಪಟ್ಟವು ಮತ್ತು ಬಾರಿಸಲ್ಪಟ್ಟವು. ಆ ಶಬ್ದವು ಬಹಳ 
ತೀವ್ರವಾಗಿದ್ದಿತು. 


ಭಗವದ್ಗೀತಾಪರ್ವ -177- 


ತತಃ ಶ್ವೇತಹಯೈರ್ಯುಕ್ತೇ ಮಹತಿ ಸ್ಕಂದನೇ ಸ್ಥಿತ | 

ಮಾಧವಃ ಪಾಂಡವಶ್ಚೆವ ದಿವ್ಕೌ ಶಂಖೌ ಪ್ರದಧ್ಧತು: 11೧೪॥ 

ಅನಂತರ ಬಿಳಿಯ ಕುದುರೆಗಳನ್ನು ಹೂಡಿದ ದೊಡ್ಡ ರಥದಲ್ಲಿ ಕುಳಿತು 
ಮಾಧವನಾದ ಕೃಷ್ಣನು ಮತ್ತು ಪಾಂಡುಪುತ್ರನಾದ ಅರ್ಜುನನು ತಮ್ಮ ದಿವ್ಯವಾದ 
ಶಂಖಗಳನ್ನು ಊದಿದರು. 


ಪಾಂಚಜನ್ಯಂ ಹೃಷೀಕೇಶೋ ದೇವದತ್ತಂ ಧನಂಜಯ: । 
ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮಾ ವೃಕೋದರಃ ॥೧೫॥ 


ಹೃಷೀಕೇಶನು ಪಾಂಚಜನ್ಯವನ್ನೂ, ಧನಂಜಯನು ದೇವದತ್ತವನ್ನೂ ಭಯಂಕರ 
ಕರ್ಮಗಳನ್ನು ಮಾಡುವ ವೃಕೋದರನು ಪೌಂಡ್ರವೆಂಬ ಮಹಾಶಂಖವನ್ನೂ 


ಊದಿದರು. 


ಅನಂತವಿಜಯಂ ರಾಜಾ ಕುಂತೀಪುತ್ರೋ ಯುಧಿಷ್ಠಿರಃ । 

ನಕುಲಃ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ WHOL 

ಕುಂತೀಪುತ್ರನಾದ ಯುಧಿಷ್ಠಿರರಾಜನು ಅನಂತವಿಜಯ ಎಂಬ ಶಂಖವನ್ನೂ, 
ನಕುಲ-ಸಹದೇವರು ಕ್ರಮವಾಗಿ ಸು ಘೋಷ ಮತ್ತು ಮಣಿಪುಷ್ಟಕ ಎಂಬ ಶಂಖಗಳನ್ನೂ 
ಊದಿದರು. 

ಕಾಶ್ಯಶ್ಚ ಪರಮೇಷ್ಠಾಸಃ ಶಿಖಂಡೀ ಚ ಮಹಾರಥಃ । 

ಧೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚಾಪರಾಜಿತಃ 1೧೭1 

ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೇ । 

ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್‌ ದಧ್ಯುಃ ಪೃಥಕ್‌ ಪೃಥಕ್‌ ॥೧೮॥ 

ಎಲ್ಫೆ ರಾಜನೇ, ಪರಮಧನುರ್ಧಾರಿಯಾದ ಕಾಶಿರಾಜನು, ಮಹಾರಥನಾದ 


ಶಿಖಂಡಿಯು, ಧೃಷ್ಟದ್ಯುಮ್ನ, ವಿರಾಟ ಮತ್ತು ಅಪರಾಜಿತನಾದ ಸಾತ್ಯಕಿಯು, 
ದ್ರುಪದನು, ದ್ರೌಪದಿಯ ಮಕ್ಕಳು, ಮಹಾಬಾಹುವಾದ ಅಭಿಮನ್ಯುವು ಎಲ್ಲ 


ಕಡೆಗಳಲ್ಲಿಯೂ ತಮ್ಮತಮ್ಮ ಶಂಖಗಳನ್ನು ಊದಿದರು. 


-178- ಮಹಾಭಾರತ ಭೀಷ್ಮಪರ್ವ 


ಸ ಘೋಷೋ ಧಾರ್ತರಾಷ್ಟಾಣಾಂ ಹೃದಯಾನಿ ವ್ಯದಾರಯತ್‌ ।ಟ 
ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್‌ eal 


ಆ ಶಂಖ ಘೋಷವು ಧೃತರಾಷ್ಟ್ರ ಪುತ್ರರ ಹೃದಯವನ್ನು ಬಿರಿಯುವಂತೆ ಮಾಡಿತು. 
ತೀವ್ರವಾದ ಆ ನಾದವು ಭೂಮಿ ಮತ್ತು ಅಂತರಿಕ್ಷದಲ್ಲಿ ಪ್ರತಿಧ್ವನಿಸಿತು. 


ಅಥ ವ್ಯವಸ್ಥಿತಾನ್‌ ದೃಷ್ಟ್ವಾ ಧಾರ್ತರಾಷ್ಟ್ರಾನ್‌ ಕಪಿಧ್ವಜ: | 

ಪ್ರವೃತ್ತೇ ಶಸ್ತಸಂಪಾತೇ ಧನುರುದ್ಯಮ್ಯ ಪಾಂಡವಃ 11೨೦॥ 
ಹೃಷೀಕೇಶಂ ತದಾ ವಾಕ್ಕ್ಯಮಿದಮಾಹ ಮಹೀಪತೇ | 
ಸೇನಯೋರುಭಯೋರ್ಮಧ್ಯೇ ರಥಂ ಸ್ಮಾಪಯ ಮೇರಚ್ಯುತ 1೨೧॥ 


ಎಲ್ಫೆ ರಾಜನೇ, ಕಪಿಧ್ವಜನಾದ, ಪಾಂಡವನಾದ ಅರ್ಜುನನು ಧೃತರಾಷ್ಟ್ರ: ಪುತ್ರರು 
ಯುದ್ಧಕ್ಕೆ ಸನ್ನದ್ಧರಾಗಿರುವುದನ್ನು ನೋಡಿ ಶಸ್ತ್ರಘಾತಗಳು ಸನ್ನಿಹಿತವಾಗುತ್ತಿರಲು ತನ್ನ 
ಧನುಸ್ಸನ್ನು ಎತ್ತಿ ಹೃಷೀಕೇಶನನ್ನುಕುರಿತು ಈ ಮಾತುಗಳನ್ನು ಆಡಿದನು. ಅಚ್ಯುತನೇ, 
ಎರಡು ಸೈನ್ಯಗಳ ಮಧ್ಯದಲ್ಲಿನನ್ನ ರಥವನ್ನು ನಿಲ್ಲಿಸು. 

ಯಾವದೇತಾನ್‌ ನಿರೀಕ್ಷೆ (ಹಂ ಯೋದ್ಧುಕಾಮಾನವಸ್ಥಿತಾನ್‌ | 

ಕೈರ್ಮಯಾ ಸಹ ಯೋದ್ಧವ್ಯಮಸ್ಮಿನ್‌ ರಣಸಮುದ್ಯಮೇ 1೨೨1 


ಅಷ್ಟರಲ್ಲಿ ನಾನು ಯುದ್ಧವನ್ನು ಮಾಡಲು ಬಯಸಿ ಇಲ್ಲಿನಿಂತಿರುವ ಈ ಶತ್ರು 
ಸೈನಿಕರನ್ನು ನೋಡುವೆನು. ಈ ದೊಡ್ಡ ಯುದ್ಧ ಸಮುದ್ಯಮದಲ್ಲಿ ನಾನು ಯಾರ 
ಜೊತೆಯಲ್ಲಿಯುದ್ಧವನ್ನುಮಾಡಬೇಕು? (ಎಂದು ನೋಡುವನು). 


ಯೋತ್ಸ್ಯಮಾನಾನವೇಕ್ಷ್ಯೇ5ಹಂ ಯ ಏತೇರತ್ರ ಸಮಾಗತಾಃ | 
ಧಾರ್ತರಾಷ್ಟ್ರಸ್ಯ ದುರ್ಬುದ್ದೇರ್ಯುದ್ದೇ ಪ್ರಿಯಚಿಕೀರ್ಷವ: 11೨೩। 


ದುರ್ಬುದ್ಧಿಯಾದ ದುರ್ಯೋಧನನಿಗೆ ಯುದ್ಧದಲ್ಲಿ ಪ್ರಿಯವನ್ನುಂಟುಮಾಡಲು 
ಇಲ್ಲಿಸಮಾಗತರಾಗಿ ಯುದ್ಧಮಾಡಲಿರುವ ಈ ಯೋಧರನ್ನುನಾನು ನೋಡುತ್ತೇನೆ. 


ಏವಮುಕ್ತೋ ಹೃಷೀಕೇಶೋ ಗುಡಾಕೇಶೇನ ಭಾರತ । 
ಸೇನಯೋರುಭಯೋರ್ಮಧ್ಯೇ ಸ್ಥಾಪಯಿತ್ವಾ ರಥೋತ್ತಮಮ್‌ ।1೨೪॥ 


ಭಗವದ್ಗೀತಾಪರ್ವ -179- 


ಭೀಷ್ಠದ್ರೋಣಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಮ್‌ | 
ಉವಾಚ ಪಾರ್ಥ ಪಶ್ಶೈತಾನ್‌ ಸಮವೇತಾನ್‌ ಕುರೂನಿತಿ 11೨೫1! 


ಎಲ್ಫೆ ಭಾರತನೇ, ಅರ್ಜುನನಿಂದ ಹೀಗೆ ಹೇಳಲ್ಪಟ್ಟ ಹೃಷೀಕೇಶನು ಭೀಷ್ಮ- 
ದ್ರೋಣರ ಎದುರಿಗೆ ಮತ್ತು ಎಲ್ಲಾರಾಜರ ಎದುರಿಗೆ ಎರಡು ಸೈನ್ಯಗಳ ಮಧ್ಯದಲ್ಲಿ 
ತನ್ನ ಶ್ರೇಷ್ಠವಾದ ರಥವನ್ನು ನಿಲ್ಲಿಸಿ, ಅರ್ಜುನನೇ, ಇಲ್ಲಿ ಸೇರಿದ ಕುರುಗಳನ್ನುನೋಡು 
ಎಂದು ಹೇಳಿದನು. 


ತತ್ರಾಪಶ್ಯತ್‌ ಸ್ಥಿತಾನ್‌ ಪಾರ್ಥಃ ಪಿತ್ಥನಥ ಪಿತಾಮಹಾನ್‌ ।ಟ 
ಆಚಾರ್ಯಾನ್‌ ಮಾತುಲಾನ್‌ ಭ್ರಾತ್ಮನ್‌ ಪುತ್ರಾನ್‌ ಪೌತ್ರಾನ್‌ ಸಖೀಂಸ್ತಥಾ 
ಶ್ಲಶುರಾನ್‌ ಸುಹೃದಶ್ಚೆವ ಸೇನಯೋರುಭಯೋರಪಿ । 

ತಾನ್‌ ಸಮೀಕ್ಷ 4 ಸ ಕೌಂತೇಯ: ಸರ್ವಾನ್‌ ಬಂಧೂನವಸ್ಥಿತಾನ್‌ ॥೨೭॥ 


ಕೃಪಯಾ ಪರಯಾ55ವಿಷ್ಟೋ ವಿಷೀದನ್ನಿದಮಬ್ರವೀತ್‌ । 


ಅರ್ಜುನನು ಅಲ್ಲಿನೆರೆದ ಪಿತ್ವಗಳನ್ನೂ, ಪಿತಾಮಹರನ್ನೂ, ಆಚಾರ್ಯರನ್ನೂ, 
ಸೋದರಮಾವಂದಿರನ್ನೂ, ಸಹೋದರರನ್ನೂ, ಮಕ್ಕಳನ್ನೂ, ಮೊಮ್ಮಕ್ಕಳನ್ನೂ, 
ಸ್ನೇಹಿತರನ್ನೂ, ಮಾವಂದಿರನ್ನೂ, ಸುಹೃದಯರನ್ನೂ, ಎರಡು ಸೈನ್ಯಗಳಲ್ಲಿಯೂ 
ನೋಡಿದನು. ಕುಂತೀಪುತ್ರನಾದ ಅವನು ಸಿದ್ಧರಾಗಿ ನಿಂತಿರುವ ಆ ಎಲ್ಲಬಂಧುಗಳನ್ನೂ 
ನೋಡಿ ಬಹಳ ಕೃಪೆಯಿಂದ ಕೂಡಿದವನಾಗಿ ವಿಷಾದವನ್ನು ಪಡುತ್ತಾ ಹೀಗೆ 


ಮಾತನಾಡಿದನು. 


ದೃಷ್ಟೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಮ್‌ ॥೨೮॥ 
ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ । 
ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೇ 11೨೯॥॥ 


ಎಲೈ ಕೃಷ್ಣನೇ, ಯುದ್ಧವನ್ನು ಮಾಡಲು ಬಯಸಿ ಇಲ್ಲಿ ನೆರೆದಿರುವ ನನ್ನ ಈ 


ಸ್ವಜನರನ್ನು ನೋಡಿ ನನ್ನ ಅಂಗಾಂಗಗಳಿಲ್ಲವೂ ಕುಸಿಯುತ್ತಿವೆ. ಮುಖವು ಒಣಗುತ್ತಿದೆ. 
ನನ್ನ ಶರೀರದಲ್ಲಿನಡುಕವು ಮತ್ತು ರೋಮಾಂಚವು ಉಂಟಾಗುತ್ತಿದೆ. 


-180- ಮಹಾಭಾರತ ಭೀಷ್ಮಪರ್ವ 


ಗಾಂಡೀವಂ ಸ್ರಂಸತೇ ಹಸ್ತಾತ್‌ ತಕ್‌ ಚೈವ ಪರಿದಹ್ಯತೇ | 
ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ AO 


ಕೈಯಿಂದ ಗಾಂಡೀವ ಧನುಸ್ತು ಜಾರುತ್ತಿದೆ, ಚರ್ಮವು ಒಡಿಯುತ್ತಿದೆ. ನಾನು 
ನಿಲ್ಲಲಾರೆ, ನನ್ನಮನಸಿಗೆ ಭ್ರಾಂತಿ ಉಂಟಾದಂತೆ ಇದೆ. 


ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ । 
ನ ಚ ಶ್ರೇಯೋತನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ 11೩೧/ 


ಎಲೈ ಕೇಶವನೇ, ನನಗೆ ಅಪಶಕುನಗಳು ಕಂಡುಬರುತ್ತಿವೆ. ಯುದ್ಧದಲ್ಲಿ ಸ್ವಜನರನ್ನು 
ಕೊಂದು ಯಾವ ಶ್ರೇಯಸನ್ನೂನಾನು ಕಾಣುತ್ತಿಲ್ಲ. 


ನ ಕಾಂಕ್ಷೇ ವಿಜಯಂ ಕೃಷ್ಣನ ಚ ರಾಜ್ಯಂ ಸುಖಾನಿ ಚ । 
ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ॥೩೨॥ 


ಎಲೈ ಕೃಷ್ಣನೇ, ನನಗೆ ಯುದ್ಧದಲ್ಲಿ ವಿಜಯವಾಗಲೀ, ರಾಜ್ಯವಾಗಲೀ, 
ಸುಖಗಳಾಗಲೀ ಬೇಕಾಗಿಲ್ಲ. ಎಲ್ಫೆ ಗೋವಿಂದನೇ, ನಮಗೆ ರಾಜ್ಯದಿಂದಾಗಲೀ, 
ಭೋಗಗಳಿಂದಾಗಲೀ ಅಥವಾ ಜೀವಿತದಿಂದಾಗಲೀ ಏನು ಪ್ರಯೋಜನ? 


ಯೇಷಾಮರ್ಥೇ ಕಾಂಕ್ಸಿತಂ ನೋ ರಾಜ್ಯಂ ಭೋಗಾಃ ಸುಖಾನಿ ಚ। 
ತ ಇಮೇರವಸ್ಥಿತಾ ಯುದ್ಧೇ ಪ್ರಾಣಾಂಸ್ಕಕ್ತ್ವಾ ಧನಾನಿ ಚ 11೩೩ 


ಯಾರ ಸಲುವಾಗಿ ನಾವು ರಾಜ್ಯವನ್ನೂ, ಭೋಗಗಳನ್ನೂಮತ್ತು ಸುಖಗಳನ್ನೂ 
ಬಯಸುತ್ತೇವೆಯೋ ಅಂತಹ ಇವರೆಲ್ಲರೂ ತಮ್ಮಪ್ರಾಣಗಳನ್ನು, ಧನವನ್ನೂತ್ಯಜಿಸಿ 
ಯುದ್ಧಮಾಡಲು ಸನ್ನದ್ಧರಾಗಿದ್ದಾರೆ. 


ಆಚಾರ್ಯಾಃ ಪಿತರ: ಪುತ್ರಾಸ್ತಫೈವ ಚ ಪಿತಾಮಹಾಃ । 
ಮಾತುಲಾಃ ಶ್ಲಶುರಾ: ಪೌತ್ರಾ: ಸ್ಯಾಲಾಃ ಸಂಬಂಧಿನಸ್ತಥಾ AVI 


ಆಚಾರ್ಯರು, ಪಿತೃಗಳು, ಪುತ್ರರು, ಹಾಗೆಯೇ ಪಿತಾಮಹರು, ಸೋದರ 
ಮಾವಂದಿರು, ಮಾವಂದಿರು, ಮೊಮ್ಮಕ್ಕಳು, ಭಾವಮೈದುನರು ಮತ್ತು ಉಳಿದ 
ಸಂಬಂಧಿಗಳು (ಎಲ್ಲರೂ ಸಿದ್ಧರಾಗಿದ್ದಾರೆ). 


ಭಗವದ್ಗೀತಾಪರ್ವ -181- 


ಏತಾನ್‌ ನ ಹಂತುಮಿಚ್ಛಾಮಿ ಫ್ಲುತೋಪಪಿ ಮಧುಸೂದನ । 
ಅಪಿ ತೈಲೋಕ್ಕರಾಜ್ಯಸ್ಯ ಹೇತೋಃ ಕಿಂನು ಮಹೀಕೃತೇ 1೩೫1! 


ಎಲೈ ಮಧುಸೂದನನೇ, ಅವರು ನನ್ನನ್ನು ಸಂಹರಿಸಿದರೂ ನಾನು ಅವರನ್ನು 
ಕೊಲ್ಲಲು ಮೂರು ಲೋಕಗಳ ಸಲುವಾಗಿಯೂ ಬಯಸುವುದಿಲ್ಲ. ಇನ್ನು ಕೇವಲ 
ಭೂಮಿಯ ಸಲುವಾಗಿ ಏಕೆ ಬಯಸುತ್ತೇನೆ? 


ನಿಹತ್ಯ ಧಾರ್ತರಾಷ್ಟ್ರಾನ್‌ ನಃ ಕಾ ಪ್ರೀತಿಃ ಸ್ಯಾಜ್ವನಾರ್ದನ । 
ಪಾಪಮೇವಾಶ್ರಯೇದಸ್ಮಾನ್‌ ಹತ್ಸೈತಾನಾತತಾಯಿನ: 11೩೬॥ 


ಎಲ್ಫೆ ಜನಾರ್ದನನೇ, ಧೃತರಾಷ್ಟ್ರ ಪುತ್ರರನ್ನು ಕೊಂದು ನಮಗೆ ಯಾವ ಸುಖ 
ಉಂಟಾಗುತ್ತದೆ? ಈ ಶಸ್ತ್ರಧಾರಿಗಳನ್ನುಕೊಂದರೆ ನಮಗೆ ಪಾಪವೇ ಉಂಟಾಗುತ್ತದೆ. 


ತಸ್ಮಾನ್ನಾರ್ಹಾ ವಯಂ ಹಂತುಂ ಧಾರ್ತರಾಷ್ಟ್ರಾನ್‌ ಸಬಾಂಧವಾನ್‌ । 
ಸ್ವಜನಂ ಹಿ ಕಥಂ ಹತ್ವಾ ಸುಖನಃ ಸ್ಯಾಮ ಮಾಧವ 11೩೭1 


ಎಲ್ಫೆ ಮಾಧವನೇ, ಆದ್ದರಿಂದ ಬಂಧು ಸಹಿತರಾದ ಧೃತರಾಷ್ಟ್ರಪುತ್ರರನ್ನು ನಾವು 
ಕೊಲ್ಲುವುದು ಉಚಿತವಲ್ಲ. ಸ್ವಜನರನ್ನುಕೊಂದು ನಾವು ಹೇಗೆ ಸುಖಿಗಳಾಗುತ್ತೇವೆ? 


ಯದ್ಯಪ್ಯೇತೇ ನ ಪಶ್ಯಂತಿ ಲೋಭೋಪಹತಚೇತಸಃ । 
ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಮ್‌ "acu 


ಕಥಂ ನ ಜ್ಞೇಯಮಸ್ಸಾಭಿ: ಪಾಪಾದಸ್ಸಾನ್ನಿವರ್ತಿತುಮ್‌ I 

ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಧಿರ್ಜನಾರ್ದನ 11೩೯ 

ಯದ್ಯಪಿ ರಾಜ್ಯಲೋಭದಿಂದ ಕೂಡಿದ ಮನಸ್ಸುಳ್ಳ ಇವರು ಕುಲಕ್ಷಯದಿಂದ 
ಉಂಟಾಗುವ ದೋಷವನ್ನು, ಮಿತ್ರದ್ರೋಹದಿಂದ ಉಂಟಾಗುವ ಪಾಪವನ್ನು 
ಗಮನಿಸುತ್ತಿಲ್ಲ. ಆದರೆ ಎಲ್ಫೆ ಜನಾರ್ದನನೇ, ಕುಲಕ್ಷಯದಿಂದ ಉಂಟಾಗುವ 
ದೋಷವನ್ನು ಚೆನ್ನಾಗಿ ಕಾಣುತ್ತಿರುವ ನಾವು ಈ ಪಾಪಕ್ಕಾಗಿ ಮಾಡುವ ಯುದ್ಧದಿಂದ 
ಹಿಮ್ಮೆಟ್ಟದಿರಲು ಹೇಗೆ ಸಾಧ್ಯ? 


-182- ಮಹಾಭಾರತ ಭೀಷ್ಮಪರ್ವ 


ಕುಲಕ್ಸಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ । 
ಧರ್ಮೇ ನಷ್ಟೇ ಕುಲಂ ಕೃತ್ವಮಧರ್ಮೋಂರಭಿಭವತ್ಯುತ 11೪೦॥ 


ಕುಲಕ್ಷಯ ಉಂಟಾದರೆ ಸನಾತನವಾದ ಕುಲಧರ್ಮಗಳು ನಾಶವನ್ನು 
ಹೊಂದುತ್ತವೆ. ಧರ್ಮವು ನಷವಾದರೆ ಕುಲವನ್ನೆಲ್ಲಾ ಅಧರ್ಮವು ಆವರಿಸುತ್ತದೆ. 


ಅಧರ್ಮಾಭಿಭವಾತ್‌ ಕೃಷ್ಣ ಪ್ರದುಷ್ಯಂತಿ ಕುಲಸ್ವಿಯ: | 
ಸ್ವೀಷು ದುಷ್ಟಾಸು ವಾರ್ಷ್ಗೆಯ ಜಾಯತೇ ವರ್ಣಸಂಕರಃ 11೪೧॥ 


ಎಲ್ಫೆ ಕೃಷ್ಣನೇ, ಅಧರ್ಮವು ಕುಲವನ್ನು ಆವರಿಸಿದಾಗ ಕುಲಸ್ವ್ರೀಯರು ಕೆಡುತ್ತಾರೆ. 
ಎಲ್ಫೆ ವೃಷ್ಟಿಕುಲಸಂಭೂತನೇ, ಸ್ತೀಯರು ದುಷ್ಪರಾದಾಗ ವರ್ಣಸಂಕರ ಉಂಟಾಗುತ್ತದೆ. 


ಸಂಕರೋ ನರಕಾಯೈವ ಕುಲಘಾ್ನಾನಾಂ ಕುಲಸ್ಯ ಚ । 
ಪತಂತಿ ಪಿತರೋ ಹ್ಯೇಷಾಂ ಲುಪ್ಪಪಿಂಡೋದಕಕ್ರಿಯಾಃ 11೪೨॥ 


ವರ್ಣಸಂಕರವು ವರ್ಣಸಂಕರವನ್ನು ಮಾಡಿದವರಿಗೂ ಮತ್ತು ಆ ಕುಲಕ್ಕೂ 
ನರಕವನ್ನುಂಟು ಮಾಡುತ್ತದೆ. ವರ್ಣಸಂಕರವನ್ನು ಮಾಡಿದ ಇವರ ಪಿತೃಗಳು 
ಓಂಡೋದಕ ಕ್ರಿಯೆಗಳಿಲ್ಲದೆ ನರಕದಲ್ಲಿ ಬೀಳುತ್ತಾರೆ. 


ದೋಪೈರೇತ್ಛೈಃ ಕುಲಘ್ನಾನಾಂ ವರ್ಣಸಂಕರಕಾರಕೈ: । 
ಉತ್ಪಾದ್ಯಂತೇ ಜಾತಿಧರ್ಮಾಃ ಕುಲಧರ್ಮಾಶ್ಚ ಶಾಶ್ಚತಾಃ 19೩ 
ಕುಲವನ್ನು ನಾಶಮಾಡುವವರ ಇಂತಹ ವರ್ಣಸಂಕರವನ್ನುಂಟು ಮಾಡುವ ಈ 


ದೋಷಗಳಿಂದ ಶಾಶ್ವತವಾದ ಕುಲಧರ್ಮಗಳು ಮತ್ತು ಜಾತಿಧರ್ಮಗಳು ನಾಶವನ್ನು 
ಹೊಂದುತ್ತವೆ. 


ಉತ್ತನಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ । 
ನರಕೇ ನಿಯತಂ ವಾಸೋ ಭವತೀತ್ಯನುಶುಶ್ರುಮ Wve 


ಎಲ್ಫೆ ಜನಾರ್ದನನೇ, ಕುಲಧರ್ಮವನ್ನುನಾಶ ಮಾಡಿದ ಮನುಷ್ಯರಿಗೆ ನರಕದಲ್ಲಿ 
ಶಾಶ್ವತವಾದ ವಾಸ ಉಂಟಾಗುತ್ತದೆ ಎಂದು ನಾವು ಕೇಳಿದ್ದೇವೆ. 


ಭಗವದ್ಗೀತಾಪರ್ವ -183- 


ಅಹೋ ಬತ ಮಹತ್ಸಾಪಂ ಕರ್ತುಂ ವ್ಯವಸಿತಾ ವಯಮ್‌ । 
ಯದ್‌ ರಾಜ್ಯಸುಖಲೋಭೇನ ಹಂತುಂ ಸ್ಥಜನಮುದ್ಯತಾ: HY 


ಅಯ್ಯೋ! ರಾಜ್ಯ ಮತ್ತು ಸುಖಗಳ ಆಸೆಯಿಂದ ಸ್ಪಜನರನ್ನೇ ಕೊಲ್ಲಲು 
ಉದ್ಯುಕ್ತರಾಗಿರುವ ನಾವು ಎಂತಹ ದೊಡ್ಡ ಪಾಪಕಾರ್ಯವನ್ನು ಮಾಡಲು 
ನಿರ್ಧರಿಸಿದ್ದೇವೆ! 
ಯದಿ ಮಾಮಪ್ರತೀಕಾರಮಶಸ್ತು ಶಸ್ತ್ರಸಾಣಯಃ । 
ಧಾರ್ತರಾಷ್ಟ್ರಾ ರಣೇ ಹನ್ಯುಸ್ತನ್ಕೇ ಕ್ಷೇಮತರಂ ಭವೇತ್‌ 11೪೬॥। 
ಯುದ್ಧದಲ್ಲಿ ಏನೂ ಪ್ರತೀಕಾರ ಮಾಡದಿರುವ ಮತ್ತು ಕೈಯಲ್ಲಿ ಶಸ್ತವನ್ನು 
ಹಿಡಿಯದಿರುವ ನನ್ನನ್ನು ಶಸ್ತ್ರವನ್ನು ಹಿಡಿದ ಧೃತರಾಷ್ಟ್ರ ಪುತ್ರರು ಕೊಲ್ಲುವುದಾದರೆ 
ಅದು ನನಗೆ ಬಹಳ ಕ್ಷೇಮವನ್ನುಂಟು ಮಾಡೀತು! 
ಸಂಜಯ 
ಏವಮುಕ್ತ್ವಾನರ್ಜುನಃ ಸಂಖೇ ರಥೋಪಸ್ವ ಉಪಾವಿಶತ್‌ । 
ವಿಸೃಜ್ಯ ಸಶರಂ ಚಾಪಂ ಶೋಕಸಂವಿಗ್ಗಮಾನಸಃ 11೪೭1 
ಆ 
ಸಂಜಯ- ಹೀಗೆ ಹೇಳಿ ಅರ್ಜುನನು ಶೋಕದಿಂದ ಕೂಡಿದ ಮನಸ್ಸುಳ್ಳವನಾಗಿ 
ತನ್ನ ಬಿಲ್ಲು-ಬಾಣಗಳನ್ನು ತ್ಯಜಿಸಿ ಯುದ್ಧಭೂಮಿಯಲ್ಲಿ ರಥದ ಮಧ್ಯದಲ್ಲಿ 
ಕುಳಿತುಕೊಂಡನು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಠಪರ್ವಣಿ ತ್ರಯೋವಿಂಶೋ*ಧ್ಯಾಯಃ ॥ 


|| ಭಗವದ್ಗೀತಾಪರ್ವಣಿ ದಶಮೋ5ಧ್ಯಾಯಃ ॥। 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಇಪ್ಪತ್ನೂರನೆಯ ಅಧ್ಯಾಯ ಮುಗಿಯಿತು. 
Xk 


-184- ಮಹಾಭಾರತ ಭೀಷ್ಮಪರ್ವ 


ಪಾಲನೆಯು ಅದ್ದಾರು 
ಕೃಷ್ಣನಿಂದ ಉಪದೇಶ ಪ್ರಾರಂಭ. ಆತ್ಮದಿತ್ಯತ್ವ ಸಮರ್ಥನೆ. 
ಸಂಜಯಃ 


ತಂ ತಥಾ ಕೃಪಯಾ55ವಿಷ್ಣಮಶ್ರುಪೂರ್ಣಾಕುಲೇಕ್ಟಣಮ್‌ । 
ವಿಷೀದಂತಮಿದಂ ವಾಕ್ಯಮುವಾಚ ಮಧುಸೂದನಃ ॥1೧॥ 


ಸಂಜಯ- ಆ ರೀತಿಯಲ್ಲಿ ಬಂಧುಗಳ ಮೇಲೆ ಕೃಪೆಯಿಂದ ಕೂಡಿದವನಾಗಿ, 
ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ವಿಷಾದಿಸುತ್ತಿದ್ದ ಅರ್ಜುನನನ್ನು ಕುರಿತು 
ಮಧುಸೂದನನು ಹೀಗೆ ಮಾತನಾಡಿದನು. 


ಕುತಸ್ತ್ಯಾ ಕಶ್ಶಲಮಿದಂ ವಿಷಮೇ ಸಮುಪಸ್ಥಿತಮ್‌ | 
ಅನಾರ್ಯಜುಷ್ಠಮಸ್ಪರ್ಗ್ಯಮಕೀರ್ತಿಕರಮರ್ಜುನ 11೨। 


ಅರ್ಜುನನೇ, ನಿನಗೆ ಆರ್ಯರಿಂದ ಸೇವಿತವಲ್ಲದ, ಸರ್ಗಸಾಧನವಲ್ಲದ, 
ಅಕೀರ್ತಿಯನ್ನುಂಟು ಮಾಡುವ ಈ ಮನೋದೌರ್ಬಲ್ಯವು ಅಕಾಲದಲ್ಲಿ ಎಲ್ಲಿಂದ 
ಉಂಟಾಯಿತು? 


ಕ್ಲೈಬ್ಯಂ ಮಾ ಸ್ಮ ಗಮಃ ಪಾರ್ಥ ನೈತತ್‌ ತ್ವಯ್ಯುಪಪದ್ಯತೇ | 
ಕ್ಷುದ್ರಂ ಹೃದಯದೌರ್ಬಲ್ಯಂ ತ್ಯಕ್ತೊ ತ್ತಿಷ್ಠ ಪರಂತಪ 11೩1! 


ವ 

ಪಾರ್ಥನೇ, ಹೀಗೆ ಮನೋವಿಷಾದವನ್ನು ಹೊಂದಬೇಡ. ಇದು ನಿನಗೆ 
ಉಚಿತವಲ್ಲ. ಎಲೈ ಪರಂತಪನೇ, ಕ್ಷುದ್ರವಾದ ಈ ಮನೋದೌರ್ಬಲ್ಯವನ್ನು ಬಿಟ್ಟು 
ಎದ್ದೇಳು. 

ಅರ್ಜುನಃ 

ಕಥಂ ಭೀಷ್ಮಮಹಂ ಸಂಖೇ ದ್ರೋಣಂ ಚ ಮಧುಸೂದನ । 

ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾವರಿಸೂದನ 11೪1 

ಅರ್ಜುನ- ಎಲೈ ಮಧುಸೂದನನೇ, ಶತ್ರುಸೂದನನೇ, ನಾನು ಪೂಜೆಗೆ 


ಅರ್ಹರಾದ ಭೀಷ್ಮರನ್ನು ಮತ್ತು ದ್ರೋಣರ ಜೊತೆ ಯುದ್ಧದಲ್ಲಿಬಾಣಗಳಿಂದ ಹೇಗೆ 
ಪ್ರತಿಯಾಗಿ ಯುದ್ಧವನ್ನು ಮಾಡುವೆನು? 


ಭಗವದ್ಗೀತಾಪರ್ವ -185- 


ಗುರೂನಹತ್ವಾ ಹಿ ಮಹಾನುಭಾವಾನ್‌ 

ಶ್ರೇಯೋ ಭೋಕ್ತುಂ ಭೈಕ್ತಮಪೀಹ ಲೋಕೇ । 
ಹತ್ವಾರರ್ಥಕಾಮಾಂಸ್ತು ಗುರೂನಿಹೈವ 

ಭುಂಜೀಯ ಭೋಗಾನ್‌ ರುಧಿರಪ್ರದಿಗ್ಲಾನ್‌ 11೫11 


ಮಹಾನುಭಾವರಾದ ಗುರುಗಳನ್ನು ಕೊಲ್ಲದೆ ಲೋಕದಲ್ಲಿ ಭಿಕ್ಷೆಯಿಂದ 
ಜೀವಿಸುವುದು ಶ್ರೇಯಸ್ಕರವಾದುದು. ನಾವು ರಾಜ್ಯಾದಿ ರೂಪವಾದ ಅರ್ಥಕಾಮರಾದ 
ಗುರುಗಳನ್ನು ಕೊಂದರೆ ಇಲ್ಲಿಯೇ ಅವರ ರಕ್ತದಿಂದ ತೊಯ್ದ ಭೋಗಗಳನ್ನು 
ಅನುಭವಿಸಬೇಕಾದೀತು! 


ನ ಚೈತದ್‌ ಎದ್ದು ಕತರನ್ನೋ ಗರೀಯೋ 

ಯದ್ವಾ ಜಯೇಮ ಯದಿ ವಾ ನೋ ಜಯೇಯುಃ ॥ 
ಯಾನೇವ ಹತ್ವಾ ನ ಜಿಜೀವಿಷಾಮಃ 

ತೇರವಸ್ಥಿತಾ: ಪ್ರಮುಖೇ ಧಾರ್ತರಾಷ್ಟ್ರಾ ll 


ನಾವು ಅವರನ್ನು ಗೆಲ್ಲುವೆವೋ ಅಥವಾ ಅವರು ನಮ್ಮನ್ನು ಗೆಲ್ಲುವರೋ ಇದರಲ್ಲಿ 
ಯಾವುದು ಶ್ರೇಷ್ಠವಾದುದು ಎಂದು ನಮಗೆ ತಿಳಿಯುತ್ತಿಲ್ಲ. ಗುರುಗಳು, ಪಿತಾಮಹರು 
ಮೊದಲಾದವರನ್ನು ವಧೆ ಮಾಡುವುದು ನಮಗೆ ಅನುಚಿತ. ಮೊಮ್ಮಕ್ಕಳು, ಶಿಷ್ಯರನ್ನು 
ವಧೆ ಮಾಡುವುದು ಭೀಷ್ಮ್ಠ- ದ್ರೋಣಾದಿಗಳಿಗೂ ಅನುಚಿತ ಎಂದು ಭಾವ. ಯಾರನ್ನು 
ವಧೆ ಮಾಡಿ ನಾವು ಜೀವಿಸಲು ಬಯಸುವುದಿಲ್ಲವೋ ಅಂತಹ ಧೃತರಾಷ್ಟ್ರಪುತ್ರರು 
ಎದುರಿಗೇ ಸಿದ್ಧರಾಗಿ ನಿಂತಿದ್ದಾರೆ. 


ಕಾರ್ಪಣ್ಯದೋಪೋಪಹತಸ್ನಭಾವ: 
ಪೃಚ್ಛಾಮಿ ತ್ವಾ ಧರ್ಮಸಮ್ಮೂಢಚೇತಾ: | 
ಯಚ್ಛೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ನೇ 
ಶಿಷ್ಯಸ್ತೇ5ಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಮ್‌ 11೭1 
ನನ್ನ ಸ್ವಭಾವವು ಈ ಕಾರ್ಪಣ್ಯದೋಷದಿಂದ ಮುಚ್ಚಿಹೋಗಿದೆ. ಧರ್ಮದ 
ವಿಷಯದಲ್ಲಿಸಂಭ್ರಾಂತಿಗೆ ಒಳಗಾದ ಮನಸಿನಿಂದ ನಿನ್ನನ್ನು ಕೇಳುತ್ತಿದ್ದೇನೆ. ನಾನು 


-186- ಮಹಾಭಾರತ ಭೀಷ್ಮಪರ್ವ 


ನಿನಗೆ ಶಿಷ್ಯನಾಗಿ ಶರಣಾಗತನಾಗಿದ್ದೇನೆ. ನನಗೆ ಯಾವುದು ಶ್ರೇಯಸೆಂದು ನಿಶ್ಚಿತವಾಗಿ 
ಹೇಳುವವನಾಗು. 


ನ ಹಿ ಪ್ರಪಶ್ಯಾಮಿ ಮಮಾಪನುದ್ಯಾದ್‌ 
ಯಚ್ಛೋಕಮುಚ್ಚೋಷಣಮಿಂದ್ರಿಯಾಣಾಮ್‌ । 

ಅವಾಪ್ಯ ಭೂಮಾವಸಪತ್ನಮೃದ್ದಂ 
ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಮ್‌ yl 


ನಾನು ಶತ್ರುರಹಿತವಾದ ಭೂಮಿಯ ರಾಜ್ಯವನ್ನಾಗಲೀ ಅಥವಾ ದೇವತೆಗಳ 
ರಾಜ್ಯವನ್ನೇ ಆಗಲೀ ಹೊಂದಿದರೂ ನನ್ನ ಇಂದ್ರಿಯಗಳನ್ನು ಒಣಗಿಸುತ್ತಿರುವ ಈ 
ಶೋಕವನ್ನು ಯಾವುದು ಕಳೆದೀತು ಎಂದು ಕಾಣುತ್ತಿಲ್ಲ. 


ಸಂಜಯಃ 
ಏವಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪಃ । 
ನ ಯೋತ್ಸ ಇತಿ ಗೋವಿಂದಮುಕ್ತ್ವಾ ತೂಪ್ಲೀಂ ಬಭೂವ ಹ. ॥೯॥ 


ಸಂಜಯ- ಶತ್ರುತಾಪನನಾದ ಗುಡಾಕೇಶನು ಸರ್ವೇಂದ್ರಿಯನಿಯಾಮಕನಾದ 


ಕೃಷ್ಣನಿಗೆ ಹೀಗೆ ಹೇಳಿ ಆ ಗೋವಿಂದನನ್ನುಕುರಿತು ನಾನು ಯುದ್ಧಮಾಡುವುದಿಲ್ಲ 
ಎಂದು ಹೇಳಿ ಸುಮ್ಮನಾದನು. 


ತಮುವಾಚ ಹೃಷೀಕೇಶಃ ಪ್ರಹಸನ್ನಿವ ಭಾರತ । 
ಸೇನಯೋರುಭಯೋರ್ಮಧ್ಯೇ ವಿಷೀದಂತಮಿದಂ ವಚಃ 11೧೦॥ 


ಎಲೈ ಭಾರತನೇ, ಹೃಷೀಕೇಶನು ಎರಡು ಸೈನ್ಯಗಳ ಮಧ್ಯದಲ್ಲಿವಿಷಾದಕ್ಕೆ ಒಳಗಾಗಿ 
ಕುಳಿತಿದ್ದಅರ್ಜುನನನ್ನುಕುರಿತು ನಗುವವನಂತೆ ಈ ಮಾತನ್ನುಆಡಿದನು. 


ಅಶೋಚ್ಯಾನನ್ನಶೋಚಸ್ತ ೦ ಪ್ರಜ್ಞಾವಾದಾಂಶ್ಚ ಭಾಷಸೇ । 
ಗತಾಸೂನಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾ: 11೧೧॥ 


ಯಾರು ಶೋಕಕ್ಕೆ ಅರ್ಹರಲ್ಲವೋ ಅವರನ್ನು ಕುರಿತು ನೀನು ಶೋಕ 
ಪಡುತ್ತಿದ್ದೀಯೆ. ನಿನ್ನ ಮನಸ್ಸಿಗೆ ತೋರಿದಂತೆಯೇ ನೀನು ಮಾತನಾಡುತ್ತಿದ್ದೀಯೆ. 


ಭಗವದ್ಗೀತಾಪರ್ವ -187- 


ಪಂಡಿತರಾದವರು ಬದುಕಿರುವವರ ವಿಷಯದಲ್ಲಿ ಹೇಗೆ ಶೋಕ ಪಡುವುದಿಲ್ಲವೋ 
ಹಾಗೆ ಮೃತರ ವಿಷಯದಲ್ಲೂ ಶೋಕಪಡುವುದಿಲ್ಲ. 

ನ ತ್ಹೇವಾಹಂ ಜಾತು ನಾಸಂ ನ ತಂ ನೇಮೇ ಜನಾಧಿಪಾಃ । 

ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃಪರಮ್‌ 11೧೨1 

ನಾನು ಹಿಂದೆ ಎಂದೂ ಇರಲಿಲ್ಲವೆಂದು ಇಲ್ಲ. ನೀನಾಗಲೀ, ಈ ರಾಜರಾಗಲೀ 
ಹಿಂದೆ ಎಂದೂ ಇರಲಿಲ್ಲವೆಂದು ಇಲ್ಲ. ನಾವೆಲ್ಲರೂ ಇನ್ನು ಮುಂದೆ ಇರುವುದಿಲ್ಲ 
ಎಂಬುವುದೂ ಇಲ್ಲ. 

ವಿಶೇಷ ವಿಚಾರ- ತನ್ನ ವಿಷಯದಲ್ಲಿ 'ನ ತ್ಹೇವಾಹಂ' ಎಂದು ತು ಶಬ್ದವನ್ನು 
ಪ್ರಯೋಗಿಸಿ, ತನ್ನ ದೇಹವೂ ನಿತ್ಯವಾದುದು ಎಂಬ ವಿಶೇಷವನ್ನು ಕೃಷ್ಣನು 
ಸೂಚಿಸುತ್ತಾನೆ. ಅದರಿಂದ ಜೀವರಿಗೆ ತನ್ನ ಸಾಮ್ಯವು ಇಲ್ಲಎಂದು ತಿಳಿಸುತ್ತಾನೆ. 

ದೇಹಿನೋತಸ್ಥಿನ್‌ ಯಥಾ ದೇಹೇ ಕೌಮಾರಂ ಯೌವನಂ ಜರಾ । 

ತಥಾ ದೇಹಾಂತರಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ 10೩ 

ಪ್ರಾಕೃತದೇಹವುಳ್ಳ ಜೀವನಿಗೆ ಈ ದೇಹದಲ್ಲಿ ಹೇಗೆ ಬಾಲ್ಯ, ಯೌವ್ವನಗಳು 
ಬರುತ್ತವೆಯೋ ಅದರಂತೆ ಇನ್ನೊಂದು ದೇಹವೂ ಬರುತ್ತದೆ. ಧೀರನಾದವನು ಈ 
ವಿಷಯದಲ್ಲಿಮೋಹವನ್ನುಹೊಂದುವುದಿಲ್ಲ. 

ವಿಶೇಷ ವಿಚಾರ- ಜೀವನ ಸ್ವರೂಪವು ನಿತ್ಯ. ದೇಹಾದಿಗಳು ಪ್ರವಾಹತಃ ನಿತ್ಯವಾದವು 
ಎಂದು ಹೇಳಿ, ಕೃಷ್ಣನು ಜಗತ್ತಿಗೆ ಭವಿಷ್ಯತ್ಕಾಲದಲ್ಲಿಬಾಧವು ಬರುತ್ತದೆ ಎಂಬ ಶಂಕೆಯನ್ನು 
ಪರಿಹರಿಸುತ್ತಾನೆ. 

ಮಾತ್ರಾಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಠಸುಖದುಖುದಾ: । 

ಆಗಮಾಪಾಯುನೋನಿತ್ಯಾಸ್ತಾಂಸ್ಥಿತಿಕ್ಷ್ವ 

ಎಲ್ಫೆ ಕೌಂತೇಯನೇ, ಶಬ್ದಸರ್ಶಾದಿ ಮಾತ್ರೆಗಳ ಸರ್ಶ ಎಂದರೆ ಅನುಭವವೇ 
ಶೀತೋಷ್ಣ-ಸುಖ-ದು:ಖಾದಿಗಳಿಗೆ ಕಾರಣವಾಗುತ್ತದೆ. ಎಲ್ಫೆ ಭಾರತನೇ, ಈ ಮಾತ್ರಾ 
ಸ್ಪರ್ಶಗಳು ಬಂದು ಹೋಗುವಂತಹವುಗಳಾದ್ದರಿಂದ ಅನಿತ್ಯವಾದವುಗಳು. 
ಅಭಿಮಾನವನ್ನು ತ್ಯಜಿಸಿ ಅವುಗಳನ್ನು ವಿಫಲವಾಗಿ ಮಾಡಬೇಕು. 


1೧೪॥। 


-188- ಮಹಾಭಾರತ ಭೀಷ್ಮಪರ್ವ 


ವಿಶೇಷ ವಿಚಾರ- ಅಭಿಮಾನಸಹಿತವಾದ ಮಾತ್ರಾಸರ್ಶಗಳೇ ಸುಖ-ದುಃಖಗಳನ್ನು 
ಕೊಡುತ್ತವೆ. ಅಭಿಮಾನವಿಲ್ಲದಿದ್ದರೆ ಕೇವಲ ಮಾತ್ರಾಸರ್ಶಗಳು ಸುಖ-ದುಃಖಗಳನ್ನು 
ಕೊಡುವುದಿಲ್ಲಎಂದು ಅಭಿಪ್ರಾಯ. 


ಯಂ ಹಿ ನ ವ್ಯಥಯಂತ್ಯೇತೇ ಪುರುಷಂ ಪುರುಷರ್ಷಭ ಟ 
ಸಮದುಚುಸುಖಂ ಧೀರಂ ಸೋರಮೃತತ್ವಾಯ ಕಲ್ಪತೇ 11೧೫ 


ಎಲೈ ಪುರುಷಶ್ರೇಷ್ಠನೇ, ಯಾವ ಜೀವನನ್ನು ಈ ಮಾತ್ರಾಸ್ಪರ್ಶಗಳು 
ವ್ಯಥೆಗೊಳಿಸುವುದಿಲ್ಲವೋ ಮತ್ತು ಯಾವನು ಸುಖ-ದುಃಖಗಳಲ್ಲಿ ಸಮನಾಗಿದ್ದು 
ಧೀರನಾಗಿರುತ್ತಾನೆಯೋ ಅವನು ಮೋಕ್ಷವನ್ನು ಪಡೆಯುತ್ತಾನೆ. 


ನಾಸತೋ ವಿದ್ಯತೇ ಭಾವೋ ನಾಭಾವೋ ವಿದ್ಯತೇ ಸತಃ । 
ಉಭಯೋರಪಿ ದೃಷ್ಟೋರಂತಸ್ತ್ವನಯೋಸ್ತತ್ತ ದರ್ಶಿಭಿ: es 


ಅಸತ್ತಿಗೆ ಭಾವವು ಇರುವುದಿಲ್ಲ. ಸತ್ಯವಾದ ಪದಾರ್ಥಕ್ಕೆ ಅಭಾವವೂ 
ಇರುವುದಿಲ್ಲ. ಈ ಎರಡು ತತ್ತ ಗಳ ನಿಶ್ಚಯವು ತತ್ತ ದರ್ಶಿಗಳಾದ ಜ್ಞಾನಿಗಳಿಂದ 
ತಿಳಿಯಲ್ಪಟ್ಟಿದೆ. 


ವಿಶೇಷ ವಿಚಾರ- ಇಲ್ಲಿ ಅಸತ್‌ ಎಂಬ ಪದದಿಂದ ಶಶಶೃಂಗಾದಿಗಳನ್ನೇ 
ತೆಗೆದುಕೊಳ್ಳಬೇಕು. ಏಕೆಂದರೆ ಸತ್‌, ಅಸತ್‌ ಬಿಟ್ಟುಮೂರನೆಯ ಒಂದು ಕೋಟಿಯನ್ನು 
ಹೇಳಿಲ್ಲ. ಸತ್‌ ಪದದಿಂದ ಅಸತ್‌ಭಿನ್ನವಾದ, ಅರ್ಥಕ್ರಿಯಾಕಾರಿಯಾದ ಮತ್ತು 
ವಿದ್ಯಮಾನವಾದ, ಪ್ರಸ್ತುತ ದೇಹವನ್ನು ಹಿಡಿದು ಬ್ರಹ್ಮನವರೆಗೆ ಎಲ್ಲವನ್ನೂ 
ತೆಗೆದುಕೊಳ್ಳಬೇಕು. ಅಸತಃ:ಶಶಶೃಂಗಾದಿಗಳಿಗೆ, ಭಾವಃ: ಸತ್ತವು, ನ- ಇರುವುದಿಲ್ಲ. 
ಶಶಶೃಂಗಾದಿಗಳಲ್ಲಿ ಸದ್ವೈಲಕ್ಷಣ್ಯವು ಇರುತ್ತದೆ, ಆದರೆ ಅಸದ್ವೈಲಕ್ಷಣ್ಯವು ಇರುವುದಿಲ್ಲ. 
ಅಸತಃ- ದೇಹಾದಿಗಳಿಗೆ, ಅಭಾವಃ: ಅತ್ಯಂತಾಭಾವವು, ನ- ಇರುವುದಿಲ್ಲ. 
ದೇಹಾದಿಗಳಲ್ಲಿ ಅಸದ್ವೈಲಕ್ಷಣ್ಯವೇ ಇದೆ. ಆದರೆ ಸದ್ವೈಲಕ್ಟಣ್ಯ ಇಲ್ಲ ಎಂದು 
ಅಭಿಪ್ರಾಯ. ಅನಯೋಃ ಉಭಯೋಃ: ಹಿಂದಿನ ಶ್ಲೋಕಾರ್ಧದಲ್ಲಿಹೇಳಿದ ಆಸತ್ತಿನಲ್ಲಿ 
ಸದ್ವೈಲಕ್ಷಣ್ಯ ಮಾತ್ರ. ಸತ್ತಿನಲ್ಲಿಅಸದ್ವೈಲಕ್ಷಣ್ಯವು ಮಾತ್ರ ಎಂಬ ವ್ಯವಸ್ಥೆಯುಳ್ಳ ಎರಡು 
ಪಕ್ಸಗಳೆ, ಅಂತಃ- ಇದು ಹೀಗೆಯೇ ಎಂಬ ನಿಶ್ಚಯವು, ತತ್ತ್ವದರ್ಶಿಭಿಃ 
ತತ್ತ ವಾದಿಗಳಿಂದ, ದೃಷ್ಟಃ ಸಾಕ್ಷಿಯಿಂದ ತಿಳಿಯಲ್ಪಟ್ಟಿದೆ. ಈ ವಿಷಯವು 


ಭಗವದ್ಗೀತಾಪರ್ವ -189- 


ಸಾಕ್ಟಿಸಿದ್ದವಾದುದರಿಂದ ಎಂದಿಗೂ ವ್ಯತ್ಯಾಸವನ್ನು ಹೊಂದುವುದಿಲ್ಲ. ಜೀವನು 
ನಿತ್ಯನಾದುದರಿಂದ, ದೇಹಾದಿಗಳು ಅನಿತ್ಯವಾದರೂ ಅವುಗಳ ಅತ್ಯಂತಾಭಾವ- 
ಏಲ್ಲದಿರುವ ಕಾರಣ ಪುನಃ ಇನ್ನೊಂದು ದೇಹವು ಬರುವುದರಿಂದ ಜೀವನ ಸ್ವರೂಪ 
ವಿಷಯದಲ್ಲಿಯೂ ಮತ್ತು ದೇಹಾದಿಗಳ ವಿಷಯದಲ್ಲಿಯೂ ದುಃಖವನ್ನು 
ಮಾಡಬಾರದು ಎಂದು ಅಭಿಪ್ರಾಯ. 


ಸತ್‌ ಪದದಿಂದ ಬ್ರಹ್ಮಮಾತ್ರವನ್ನು ತೆಗೆದುಕೊಂಡು ಅಂತ ಪದದಿಂದ ನಾಶ ಎಂಬ 
ಅರ್ಥವನ್ನು ತೆಗೆದುಕೊಂಡರೆ ಅನಯೋರುಭಯೋಃ- ಪೂರ್ವಾರ್ಧದಲ್ಲಿ 
ಧರ್ಮಿಗಳಾಗಿ ತೆಗೆದುಕೊಂಡ ಸದಸತ್ತದಾರ್ಥಗಳಾದ ಬ್ರಹ್ಮಮತ್ತು ಶಶವಿಷಾಣಗಳಿಗೂ, 
ಅವುಗಳಲ್ಲಿಇವೆ ಎಂದು ಹೇಳಲ್ಪಟ್ಟಅಸದ್ವೈಲಕ್ಷಣ್ಯ ಮತ್ತು ಸದ್ದೆ ರ್ರೈಲಕ್ಷಣ್ಯಗಳಿಗೂ ಯಾರ 
ಮತದ ರೀತಿಯಿಂದಲೂ ನಾಶರೂಪವಾದ ಅವಸಾನವೇ ಇಲ್ಲದಿರುವ ಕಾರಣ 
ವಾಕ್ಯಾರ್ಥವು ಉಪಪನ್ನವಾಗುವುದಿಲ್ಲ , ಈ ಸದಸತ್ತದಾರ್ಥಗಳನ್ನು ಬಿಟ್ಟು ಉಳಿದ 
ಜಗತ್ತಿನಲ್ಲಿ ಈ ಎರಡರ ನಾಶ ಎಂದು ಅಂಗೀಕಾರ ಮಾಡಿದರೆ ಜಗತಿ ಎಂಬ ಪದವು 
ಇಲ್ಲದಿರುವುದರಿಂದ ಶ್ರುತವಾದ ಸದಸತ್ತದಾರ್ಥಗಳನ್ನು ಬಿಡುವುದರಿಂದ ಶ್ರುತಹಾನಿ 
ಮತ್ತು ಇಲ್ಲದಿರುವ ಜಗತಿ ಎಂಬ ಶಬ್ದವನ್ನು ಕಲ್ಪನೆ ಮಾಡುವುದರಿಂದ ಅಶ್ರುತ ಕಲ್ಪನಾ 
ಎಂಬ ದೋಷವು ಬರುತ್ತದೆ. ಈ ಪಕ್ಷದಲ್ಲಿ ಜಗತ್ತಿನಲ್ಲಿಯೂ ಸದಸತ್ತುಗಳ 
ನಾಶವಿಲ್ಲದಿರುವುದರಿಂದ ಧರ್ಮಿನಾಶವಿಲ್ಲದಿರುವ ಕಾರಣ ಅವುಗಳಿಗೆ ಅಂಥವನ್ನು 
ಹೇಳಲು ಬರುವುದಿಲ್ಲ. ಧರ್ಮನಾಶದಿಂದಲೂ ಅಂಥವನ್ನು ಹೇಳಲು ಬರುವುದಿಲ್ಲ. 
ಏಕೆಂದರೆ ಸದಸತ್ತುಗಳಲ್ಲಿರುವ ಧರ್ಮಗಳಿಗೆ ಬೇರೆ ಇನ್ನೊಂದು ಕಡೆಯಲ್ಲಿ ನಾಶವು 
ಅಸಂಭಾವಿತವಾದುದು. ಇವುಗಳ ಧರ್ಮಕ್ಕೆ ಸದೃಶವಾದ ಧರ್ಮಾಂತರವು ನಾಶವನ್ನು 
ಹೊಂದುತ್ತದೆ ಎಂದು ಅಂಗೀಕರಿಸಿದರೆ ಅನಯೋರುಭಯೋಃ ಎಂದು ಹೇಳಿ ಹಿಂದೆ 
ಹೇಳಿದ ಎರಡು ಪಕ್ಷಗಳನ್ನೇ ಪರಾಮರ್ಶೆ ಮಾಡಿದುದರ ವಿರೋಧವು ಬರುತ್ತದೆ. ಸತ್ಯತ್ವ 
ವಾದಿಗಳಾದ ನೈಯಾಯಿಕರ ಮತದಲ್ಲಿ ಜಗತ್ತಿನಲ್ಲಿ ಅವರು ಸದ್ಮೈಲಕ್ಷಣ್ಯದ 
ಅತ್ಯಂತಾಭಾವವನ್ನು ಅಂಗೀಕಾರ ಮಾಡುವುದರಿಂದ ಮತ್ತು ಅಸದ್ದೆ ್ವೈಲಕ್ಷಣ್ಯವನ್ನು 
ಅಂಗೀಕಾರ ಮಾಡುವುದರಿಂದ ಎರಡಕ್ಕೂ ನಾಶವಿಲ್ಲದಿರುವ ಕಾರಣ ವಾಕ್ಕಾರ್ಥದ 
ಅನುಪಪತ್ತಿಯು ಇದ್ದೇ ಇರುತ್ತದೆ. ಮಿಥ್ಯಾತ್ತವಾದಿಗಳಾದ ಅದ್ವೈತಿಗಳ 
ರೀತಿಯಲ್ಲಾದರೂ ಜಗತ್ತಿನಲ್ಲಿ ಸದ್ವೈಲಕ್ಷಣ್ಯ ಮತ್ತು ಅಸದ್ವೈಲಕ್ಷಣ್ಯಗಳೆರಡೂ 
ಇರುವುದರಿಂದ ಅವುಗಳಿಗೆ ನಾಶವು ಇಲ್ಲದಿರುವುದರಿಂದ ವಾಕ್ಯಾರ್ಥವು ಸುತರಾಂ 


-190- ಮಹಾಭಾರತ ಭೀಷ್ಮಪರ್ವ 


ಅನುಪಪನ್ನವಾಗುತ್ತದೆ. ಜಗತ್ತು ಪ್ರತೀತವಾಗುವುದರಿಂದ ಅಸದ್ವಿಲಕ್ಷಣವಾದರೂ 
ಸ್ವಾತ್ಯಂತಾಭಾವ ಸಮಾನಾಧಿಕರಣ ರೂಪ ಮಿಥ್ಯಾತ್ವಬದೆ ಎಂದು ಅಂಗೀಕರಿಸುವ 
ವಾದಿಗಳು ಪರಂಪರೆಯಿಂದ ನಿಷೇಧ್ಯವಾಗಿ ಪ್ರಸ್ತುತವಾದ ಭಾವಾಭಾವಗಳಿಗೂ 
ಅವಸಾನವನ್ನು ಅಂಗೀಕಾರ ಮಾಡಲು ಸಾಧ್ಯವಿಲ್ಲದಿರುವುದರಿಂದ ಶ್ಲೋಕಕ್ಕೆ ಹೀಗೂ 
ಅರ್ಥವನ್ನು ಹೇಳಲು ಸಾಧ್ಯವಿಲ್ಲ. ಭಾವಾಭಾವಪದಗಳಿಂದ ಸತ್ತಾ ಸತ್ತಗಳನ್ನು 
ತೆಗೆದುಕೊಂಡು" ಅಂತ” ಎಂಬ ಪದಕ್ಕೆ ಲಕ್ಷಣಾವೃತ್ತಿಯಿಂದ ಅಭಾವ ಎಂದು ಅರ್ಥವನ್ನು 
ಮಾಡಿದರೆ ಆಗಲೂ ಜಗತ್ತಿನಲ್ಲಿ ತೈಕಾಲಿಕನಿಷೇಧಾಪ್ರಯೋಗಿತ್ವರೂಪವಾದ ಸತ್ವದ 
ನಿಷೇಧವು ಅಭಾವದ ಅಭಾವವು ಭಾವವೇ ಎಂಬ ವಚನಕ್ಕೆ ಅನುಸಾರವಾಗಿ, 
ತೈಕಾಲಿಕನಿಷೇಧಪ್ರತಿಯೋಗಿತ್ತರೂಪವಾದ ಅಸತ್ವವನ್ನೇ ಸ್ಥಾಪಿಸುವುದರಿಂದ ಅಲ್ಲಿಪುನಃ 
ಹೇಳಲ್ಪಡುವ ಅಸತ್ಸನಿಷೇಧವು ವರುದ್ದವಾಗುತ್ತದೆ. ಅದರಂತೆ 
ತೈಕಾಲಿಕನಿಷೇಧಪ್ರತಿಯೋಗಿತ್ವರೂಪವಾದ ಆಸತ್ತದ ನಿಷೇಧವೂ ಸತ್ತನಿಷೇಧದ ಫಲವಾದ 
ತೈಕಾಲಿಕ ನಿಷೇಧ ಪ್ರತಿಯೋಗಿತ್ವನಿಷೇಧರೂಪವಾದ್ದರಿಂದ ಸತ್ತಾನಿಷೇಧವನ್ನುವಿರೋಧಿ 
ಸುತ್ತದೆ. ಆದ್ಧರಿಂದ ಈ ಪಕ್ಷದಲ್ಲಿ ಪರಸ್ಪರ ವ್ಯಾಹತಿ ಒಂದು ಅಧಿಕವಾಗಿ ಬರುತ್ತದೆ. 
ಹಾಗಲ್ಲದೆ, "ಅಸಚ್ಚೇತ್‌ ನ ಪ್ರತೀಯೇತ' ಎಂಬ ನಿಮ್ಮ ಪ್ರಾಚೀನರ ವಚನಕ್ಕೆ 
ಅನುಗುಣವಾಗಿ ಅಸತ್ವ ಎಂದರೆ ಪ್ರತ್ಯಕ್ಷ ಅಯೋಗ್ಯತ್ವ ಹೊರತು ತೈಕಾಲಿಕ ನಿಷೇಧ 
ಪ್ರತಿಯೋಗಿತ್ಚವಲ್ಲ ಎಂದು ಹೇಳುವುದಾದರೆ ಆಗಲೂ ಹೀಗೆ ಅಂಗೀಕರಿಸಿದ ಪ್ರತ್ಯಕ್ಷ 
ಆಯೋಗ್ಯತ್ವರೂಪವಾದ ಅಸತ್ವದ ನಿಷೇಧವೆಂದರೆ ಪ್ರತ್ಯಕ್ಷ ಯೋಗ್ಯತ್ವವೇ. ಆ 

ಪ್ರತ್ಯಕ್ಷಯೋಗ್ಯತ್ತವಾದರೂ ಸ ಸನ್ನಿಕರ್ಷ ಯೋಗ್ಯತ್ವ ರೂಪವಾದುದರಿಂದ ಅರ್ಥಸತ್ವವನ್ನೇ 
ಸಾಧನೆ ಮಾಡುತ್ತದೆ. ಆಗ ನಿನಗೆ ಇಷ್ಟವಾದ ಸತ್ತಾನಿಷೇಧಕ್ಕೆ ಅದು ಬಾಧಕವಾಗುತ್ತದೆ. 
ಸತ್ತಾನಿಷೇಧವಾದರೂ ನಿನಗೆ ಅಭಿಲಷಿತವಾದ ಪ್ರತ್ಯಕ್ಷ ಅಯೋಗ್ಯತ್ನರೂಪವಾದ 
ಆಸತ್ವನಿಷೇಧದ ಫಲವಾದ ಪ್ರತ್ಯಕ್ಷ ಯೋಗ್ಯತ್ನಕ್ಕೆ ಬಾಧಕವಾಗುವುದರಿಂದ ಔಷಧಿಯನ್ನು 
ಕುಡಿದರೂ ರೋಗವು ನಾಶವಾಗಲಿಲ್ಲ ಎಂಬ ಗಾದೆಗೆ ಸಮವಾಯಿತು ಮತ್ತು 'ನ 
ಭಾವೋ ವಿದ್ಯತೇ ಸತಃ' ಎಂಬ ಮೂಲಕ್ಕೆ ವಿರುದ್ಧವೂ ಆಯಿತು. ಅಲ್ಲದೆ, ಈ ಪ್ರಕರಣದ 
ಆರಂಭದಲ್ಲಿ ಕೃಷ್ಣನೇ "ನ ಚೈವ ನ ಭವಿಷ್ಯುಮಃ ಸರ್ವೇವಯಮತಃ ಪರಂ' ಎಂದು 
ವ್ಯತಿರೇಕವನ್ನು ಹೇಳುವ ಮೂಲಕ ಅನಿತ್ಯವಾದ ಜಗತ್ತಿನಲ್ಲಿ ಪ್ರವಾಹತಃ ನಿತ್ಯವಾದ, 
ನಿತ್ಯವಾದ ವಸ್ತುಗಳಲ್ಲಿ ಸ್ವರೂಪತಃ ನಿತ್ಯವಾದ, ಭಾವರೂಪವಾದ ಸತ್ವವನ್ನೇ 
ದೃಢೀಕರಿಸಿರುವುದರಿಂದ ಅವಸಾನ ರೂಪವಾದ ಅಥವಾ ನಾಶರೂಪವಾದ ಅದರ 
ಅಂಶಕ್ಕೆ ಎಲ್ಲಿಯ ಅವಕಾಶ? ಆದುದರಿಂದ ನಾವು ಹೇಳಿದುದೇ ಸರಿಯಾದ 
ಅರ್ಥವೆಂದು ತಿಳಿಯಬೇಕು (ಲಕ್ಟಾಲಂಕಾರ). 


ಭಗವದ್ಗೀತಾಪರ್ವ -191- 


ಅವಿನಾಶಿ ತು ತದ್‌ ವಿದ್ಧಿ ಯೇನ ಸರ್ವಮಿದಂ ತತಮ್‌ । 

ಎನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್‌ ಕರ್ತುಮರ್ಹತಿ ed 

ಯಾವ ಪರಬ್ರಹ್ಮನಿಂದ ಈ ಜಗತ್ತು ವ್ಯಾಪ್ತವಾಗಿದೆಯೋ ಆ ಪರಬ್ರಹ್ಮನನ್ನು 
ವಿಶೇಷವಾಗಿ ವಿನಾಶವಿಲ್ಲದವನು ಎಂದು ತಿಳಿ. ಅವನ ದೇಹಕ್ಕೂನಾಶವಿಲ್ಲದುದರಿಂದ 
ಅದು ಜೀವನಿಗಿಂತ ಪರಬ್ರಹ್ಮನ ವಿಶೇಷವೆಂದು "ತು' ಶಬ್ದವು ತಿಳಿಸುತ್ತದೆ. 
ಹ್ರಾಸಹೀನನಾದ ಈ ಬ್ರಹ್ಮನ ನಾಶವನ್ನು ಯಾರಿಗೂ ಮಾಡಲಾಗುವುದಿಲ್ಲ. (ಹ್ರಾಸವೇ 
ಇಲ್ಲದವನಿಗೆ ನಾಶವು ಎಲ್ಲಿಂದ ಬರಬೇಕು?) 


ಅಂತವಂತ ಇಮೇ ದೇಹಾ ನಿತ್ಯಸ್ಯೋಕ್ತಾಃ ಶರೀರಿಣಃ । 
ಅನಾಶಿನೋ5ಪ್ರಮೇಯಸ್ಯ ತಸ್ಮಾದ್‌ ಯುದ್ಧ ಖೆ ಭಾರತ 11೧೮1॥ 


ಎಲೈ ಭಾರತನೇ, ಸ್ವರೂಪತಃ ನಿತ್ಯನಾದ ಜೀವನ ಈ ಭೌತಿಕ ದೇಹಗಳು 
ವನಾಶವುಳ್ಳವುಗಳು. ನಾಶರಹಿತನಾದ, ಅಪರಿಚ್ಛಿನ್ನನಾದ ಪರಮಾತ್ಮನ 
ಪ್ರತಿಬಿಂಬನಾಗಿರುವುದರಿಂದ ಜೀವನ ಸ್ವರೂಪಕ್ಕೆ ನಾಶವಿಲ್ಲ. ಆದ್ದರಿಂದ ಯುದ್ಧವನ್ನು 
ಮಾಡು. 

ಯ ಏನಂ ವೇತ್ತಿ ಹಂತಾರಂ ಯಶ್ನೆನಂ ಮನ್ಯತೇ ಹತಮ್‌ । 

ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೇ eal 


ಯಾವನು ಜೀವನನ್ನೇ ಸ್ವತಂತ್ರನಾಗಿ ಹಂತಕನೆಂದೂ ಮತ್ತು ಯಾವನು ಜೀವನ 
ದೇಹವೇ ಹತವಾದರೂ ಜೀವನ ಸ್ವರೂಪವೇ ಹತವಾದುದೆಂದೂ ತಿಳಿಯುತ್ತಾನೆಯೋ, 
ಅವರಿಬ್ಬರೂ ತತ್ತ ಹೌನವಳ್ಳವರಲ್ಲ 
ನ ಜಾಯತೇ ಮ್ರಿಯತೇ ವಾ ಕದಾಚಿತ್‌ 
ನಾ(5)ಯಂ ಭೂತ್ವಾ ಭವಿತಾ ವಾ ನ ಭೂಯಃ । 
ಅಜೋ ನಿತ್ಯಃ ಶಾಶ್ವಶೋರಯಂ ಪುರಾಣೋ 
ನ ಹನ್ಯತೇ ಹನ್ಯಮಾನೇ ಶರೀರೇ 11೨೦1 


ಜೀವೇಶ್ವರರಿಗೂ ಉತ್ಪತ್ರಿ-ವಿನಾಶವಿಲ್ಲ, ಈಶ್ವರನ ದೇಹಕ್ಕೂ ಉತ್ಪತ್ತಿ ಇಲ್ಲದಿರುವ 
ಕಾರಣ ಅವನು ಸ್ವತಂತ್ರ, ಜೀವನಿಗೆ ಸ್ವರೂಪದಿಂದ ಉತ್ಪತ್ತಿ ಇಲ್ಲದಿದ್ದರೂ 
ದೇಹಾದಿಗಳಿಂದ ಉತ್ಪತ್ತಿ ಇರುವುದರಿಂದ ಅವನು ಅಸ್ಪತಂತ್ರ ಎಂಬ ವಿಷಯದಲ್ಲಿ 


-192- ಮಹಾಭಾರತ ಭೀಷ್ಮಪರ್ವ 


ಉಪನಿಷನ್ಮಂತ್ರವನ್ನು ಪ್ರಮಾಣವಾಗಿ ಹೇಳುತ್ತಾರೆ. ಜೀವನು ಸ್ವರೂಪತಃ 
ಹುಟ್ಟುವುದಿಲ್ಲ. ಮೃತನೂ ಆಗುವುದಿಲ್ಲ. ಈಶರಜ್ಞಾನವು ನಿತ್ಯವಾಗಿದ್ದರೂ, ಒಂದು 
ವಿಶೇಷ ವಿವಕ್ನೆಯಿಂದ ತದೈಕ್ಸತ ಇತ್ಯಾದಿ ಶ್ರುತಿಗಳು ಹೇಳುವಂತೆ ಜೀವನು ಅಲ್ಲ. 
ಮರಣಾನಂತರದಲ್ಲಿ ಪುನಃ ಆ ಜೀವನು ಆ ದೇಹವಿಶಿಷ್ಟನಾಗಿ ಇರುವುದಿಲ್ಲ. 
ಶಸ್ತ್ರಘಾತದಿಂದ, ಅಸ್ವದಿಂದ, ವಿಷಪಾನದಿಂದ, ಮಂತ್ರ-ಶಾಪಗಳಿಂದ, 
ಭಾವನೆಯಿಂದ ಲೋಕದಲ್ಲಿಮರಣವು ಕಂಡಿರುವುದರಿಂದ ಯಾವ ರೀತಿಯಲ್ಲಿಯೂ 
ಜೀವನ ಸ್ವರೂಪಕ್ಕೆ ಮರಣವಿಲ್ಲವೆಂದು ಸೂಚಿಸಲು ಪುನಃ ಪುನಃ ಆ ವಿಷಯವನ್ನು 
ಹೇಳುತ್ತಾರೆ. ಈ ಜೀವನು ಸ್ವರೂಪತಃ ಜನ್ಮವಿಲ್ಲದವನೂ, ನಿತ್ಯನೂ, ಶಾಶ್ಚತನೂ, 
ದೇಹದಿಂದ ದೇಹಕ್ಕೆ ಹೋಗುವವನೂ ಆದ ಈ ಜೀವನು ಶರೀರವು ಶಸ್ತ್ರಘಾತಕ್ಕೆ 
ಒಳಗಾದರೂ ಸ್ವರೂಪತಃ ಮರಣವನ್ನು ಹೊಂದುವುದಿಲ್ಲ. (ಅಭೇದವಿಲ್ಲದಿರುವ 
ಕಡೆಯಲ್ಲಿ ಸಾಮಾನಾಧಿಕರಣ್ಯವು ಸಾದೃಶ್ಯವನ್ನು ಹೇಳುತ್ತದೆ ಎಂಬ 
ನಿಯಮವಿರುವುದರಿಂದ ಅಜನೂ, ನಿತ್ಯನೂ, ಶಾಶ್ಚತನೂ ಮತ್ತು ಪುರಾಣನೂ ಆದ 
ಪರಮಾತ್ಮನಿಗೆ ಸದೃಶನಾಗಿರುವುದರಿಂದ ಜೀವನ ದೇಹವು ನಾಶವನ್ನು ಹೊಂದಿದರೂ 
ಜೀವನ ಸ್ವರೂಪವು ನಾಶವನ್ನು ಹೊಂದುವುದಿಲ್ಲ). 


ವೇದಾವಿನಾಶಿನಂ ನಿತ್ಯಂ ಯ ಏನಮಜಮವ್ಯಯಮ್‌ । 
ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿ ಕಮ್‌ ॥೨೧॥ 


ಎಲ್ಫೆ ಪಾರ್ಥನೇ, ಯಾವನು ಈ ಜೀವನನ್ನು ಸ್ವಾಭಾವಿಕ ನಾಶರಹಿತನಾದವನು, 
ಉತ್ಪತ್ತಿಹೀನನಾದವನು, ಸ್ವರೂಪವಿಕಾರರಹಿತನಾದವನು ಎಂದು ತಿಳಿಯುತ್ತಾನೆಯೋ 
ಅಂತಹವನು ಆ ಜೀವನನ್ನು ಹೇಗೆ ಶಸ್ತ್ರಘಾತಕ್ಕೆ ಒಳಪಡಿಸುತ್ತಾನೆ? ಅಥವಾ ಹೇಗೆ 
ಕೊಲ್ಲುತ್ತಾನೆ? (ಅಥವಾ ಯಾವನು ಅವಿನಾಶಿಯೂ, ನಿತ್ಯನೂ, ಉತ್ಪತ್ತಿರಹಿತನೂ, 
ಹ್ರಾಸರಹಿತನೂ ಆದ ಪರಮಾತ್ಮನನ್ನು ಸತಂತ್ರನೆಂದು ತಿಳಿಯುತ್ತಾನೆಯೋ ಅವನು 
ಇನ್ನೊಬ್ಬನನ್ನು ಹೇಗೆ ಶಸ್ತ್ರಘಾತಕ್ಕಾಗಲೀ, ಮರಣಕ್ಕಾಗಲೀ, ಸ್ವತಂತ್ರವಾಗಿ ಗುರಿ 
ಪಡಿಸುತ್ತಾನೆ). 

ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ 

ನವಾನಿ ಗೃಹ್ನಾತಿ ನರೋತಪರಾಣಿ । 


ಭಗವದ್ಗೀತಾಪರ್ವ -193- 


ತಥಾ ಶರೀರಾಣಿ ವಿಹಾಯ ಜೀರ್ಣಾ- 
ನ್ಯನ್ಯಾನಿ ಸಂಯಾತಿ ನವಾನಿ ದೇಹೀ 12೨ 


ಹೇಗೆ ಸವೆದುಹೋದ ಹಳೆಯ ವಸ್ತ್ರಗಳನ್ನು ತ್ಯಜಿಸಿ ಮನುಷ್ಯನು ಬೇರೆ ಹೊಸ 
ವಸ್ತ್ರಗಳನ್ನು ಸ್ಟೀಕರಿಸುತ್ತಾನೆಯೋ, ಅದರಂತೆ ಜೀರ್ಣವಾದ ಶರೀರಗಳನ್ನು ಬಿಟ್ಟು 
ದೇಹಿಯಾದ ಜೀವನು ಹೊಸ ಶರೀರವನ್ನು ಸ್ನೀಕರಿಸುತ್ತಾನೆ. 


ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ: । 
ನ ಚೈನಂ ಕ್ಲೇದಯಂತ್ಕಾಪೋ ನ ಶೋಷಯತಿ ಮಾರುತು 11೨೩। 


ಈ ಜೀವಚ್ಛೆತನ್ಯವನ್ನು ಶಸ್ತ್ರವು ಛೇದಿಸುವುದಿಲ್ಲ. ಅಗ್ನಿಯು ದಹಿಸುವುದಿಲ್ಲ. 
ಜಲವು ನೆನೆಸುವುದಿಲ್ಲ. ವಾಯುವು ಶೋಷಿಸುವುದಿಲ್ಲ. 


ಅಚ್ಛೇದ್ಯೋನಯಮದಾಹ್ಯೋಂಯಮಕ್ಲೇದ್ಯೋ5ತೋಷ್ಕ ಏವ ಚ । 
ನಿತ್ಯಃ ಸರ್ವಗತಸ್ವಾಣುರಚಲೋ5ಯಂ ಸನಾತನಃ 1೨೪। 


ಈ ಜೀವನು ಅಚ್ಛೇದ್ಯನಾದವನು. ದಹಿಸಲು ಸಾಧ್ಯವಿಲ್ಲದವನು. ತೋಯಿಸಲು 
ಸಾಧ್ಯವಿಲ್ಲದವನು. ಒಣಗಿಸಲು ಸಾಧ್ಯವಿಲ್ಲದವನು. ಅವನು ನಿತ್ಯವೂ ಸರ್ವಗತನಾದ 
ಪರಮಾತ್ಮನ ಪ್ರತಿಬಿಂಬನಾದವನು. ತನ್ನ ಅಸ್ವಾತಂತ್ರ ದಿಂದ ಚಲಿಸದವನು ಮತ್ತು 
ವಿಧಿ-ನಿಷೇಧ ಬದ್ಧನಾದವನು (ಅಥವಾ ಪರಮಾತ್ಮನು ನಿತ್ಯವೂ ಸರ್ವಗತನಾದವನು. 
ಯಾವಾಗಲೂ ಸ್ವಾತಂತ್ರ ,ವಿಶಿಷ್ಟನಾದವನು. ಸಕಲ ವೇದ ಪ್ರತಿಪಾದ್ಯನಾದವನು 
ಮತ್ತು ಜೀವನು ಮಾತ್ರ ಅವನ ಪ್ರತಿಬಿಂಬನಾದ ಅಣು). 

ಅವ್ಯಕ್ತೋರಯಮಚಿಂತ್ಯೋಆಯಮವಿಕಾರ್ಯೋ5ಯಮುಚ್ಕತೇ । 

ತಸ್ಮಾದೇವಂ ವಿದಿತ್ವೈನಂ ನಾನುಶೋಚಿತುಮರ್ಹಸಿ 11೨೫।1 


ಆ ಸರ್ವಗತನಾದ ಹರಿಯು ಅವ್ಕಕ್ತನಾದವನು. ಅಚಿಂತ್ಯಶಕ್ಕೆ ಸಂಪನ್ನನಾದವನು. 
ಜೀವನನ್ನೂ ನಿತ್ಯನಾದವನೆಂದು ತಿಳಿದು ನೀನು ಶೋಕವನ್ನು ತ್ಯಜಿಸು. 

ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಮ್‌ । 

ತಥಾಪಿ ತಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ 1ಟಿ೬॥ 


-194- ಮಹಾಭಾರತ ಭೀಷ್ಮಪರ್ವ 


ಒಂದು ಪಕ್ಷಸರೂಪತಃ ನಿತ್ಯನಾದರೂ ದೇಹದಿಂದ ಜನ್ಮವನ್ನು ಪಡೆಯುವವನು, 
ಸರೂಪತಃ ನಿತ್ಯನಾದರೂ ದೇಹದ ದೃಷ್ಟಿಯಿಂದ ಮರಣವನ್ನು ಹೊಂದುವವನು 
ಎಂದು ನೀನು ತಿಳಿಯುವುದಾದರೂ, ಎಲೈ ಮಹಾಬಾಹುವೇ, ಶೋಕಪಡುವ 
ಕಾರಣವಿಲ್ಲ. 

ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಭ್ಯುವಂ ಜನ್ಮ ಮೃತಸ್ಯ ಚ। 

ತಸ್ಥಾದಪರಿಹಾರ್ಯೇ೨ರ್ಥೇ ನತ್ತಂ ಶೋಚಿತುಮರ್ಹಸಿ 1೨೭ 


ಜನಿಸಿದ ವ್ಯಕ್ತಿಗೆ (ವಸ್ತುವಿಗೆ) ಮರಣವು ನಿಶ್ಚಿತವಾದುದು. ಹಾಗೆಯೇ ಮೃತನಾದ 
ವ್ಯಕ್ತಿಗೆ ಜನನವೂ ನಿಶ್ಚಿತವಾದುದು. ಆದ್ದರಿಂದ ಯಾವುದನ್ನುಪರಿಹಾರ ಮಾಡಲು 
ಸಾಧ್ಯವಿಲ್ಲವೋ ಅಂತಹ ವಿಷಯದಲ್ಲಿ ನೀನು ಶೋಕಪಡಬಾರದು. 


ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ । 
ಅವ್ಯಕ್ತನಿಧನಾನ್ಯೇವ ತತ್ರ ಕಾ ಪರಿದೇವನಾ 11೨೮॥ 


ಎಲೈ ಭಾರತನೇ, ಜೀವ ಶರೀರಗಳು ಮೂಲಪ್ರಕೃತಿಯಿಂದ ಉಂಟಾದವುಗಳು. 
ಜನನ-ಮರಣಗಳ ಮುಧ್ಯೆ ತೇಜೋಬನ್ನಾತ್ಮಕವಾದ ಅಥವಾ 
ಪಂಚಮಹಾಭೂತಾತ್ಮಕವಾದ ಶರೀರಗಳನ್ನು ಧರಿಸಿ ವ್ಯಕ್ತವಾಗುತ್ತವೆ. ಪುನಃ 
ಮೂಲಪ್ರಕೃತಿಯಲ್ಲಿಯೇ ನಾಶವನ್ನು ಹೊಂದುತ್ತವೆ. ಈ ವಿಷಯದಲ್ಲಿ 
ಗೋಳಾಡುವುದು ಏಕೆ? 


ಆಶ್ಚರ್ಯವತ್‌ ಪಶ್ಯತಿ ಕಶ್ಚಿದೇನಮ್‌ 
ಆಶ್ಚರ್ಯವದ್‌ ವದತಿ ತಥೈವ ಚಾನ್ಯ: । 
ಆಶ್ಚರ್ಯವಟ್ಟೆನಮನ್ಯ: ಶೃಣೋತಿ 
ಶ್ರುತ್ವಾನಪ್ಯೇನಂ ವೇದ ನ ಚೈವ ಕಶ್ಚಿತ್‌ (೨೯1! 


ಸಾತಕ ಪ್ರಕೃತಿಯುಳ್ಳ ಬ್ರಹ್ಮಾದಿ ಜೀವರು ಸರ್ವಸ್ಮತಂತ್ರನಾಗಿರುವ ಈ ಹರಿಯನ್ನು, 
ಸರ್ವಸ್ವತಂತ್ರವಾಗಿಯೇ ತಿಳಿದುಕೊಳ್ಳುತ್ತಾರೆ. "ಗಗನಂ ಗಗನಾಕಾರಂ' ಎಂದಂತೆ. ಹಾಗೆ 
ತಿಳಿದುಕೊಂಡು ಅವನನ್ನು ಸತಂತ್ರನೆಂದೇ ಪ್ರವಚನ ಮಾಡುತ್ತಾರೆ. ಇನ್ನೊಬ್ಬನು 
ಆಶ್ಚರ್ಯವಾದ ಎಂದರೆ ಸರ್ವಸ್ಥತಂತ್ರನಾದ ಹರಿಯನ್ನು ಸರ್ವಸ್ಪತಂತ್ರನೆಂದೇ 


ಭಗವದ್ಗೀತಾಪರ್ವ -195- 


ಪ್ರವಚನ ಮಾಡುತ್ತಾನೆ. ಇನ್ನೊಬ್ಬ ಸಾತ್ವಿಕ ಜೀವನು ಅವನನ್ನು ಆಶ್ಚರ್ಯನೆಂದೇ, 
ಸರ್ವಸ್ವತಂತ್ರನೆಂದೇ ಶ್ರವಣ ಮಾಡುತ್ತಾನೆ. ಇನ್ನೊಬ್ಬ ಜೀವನು ಕೇಳಿದರೂ 
(ನೋಡಿದರೂ) ಅವನನ್ನು ತಿಳಿಯುವುದಿಲ್ಲ. ಹರಿಯನ್ನು ಸರ್ವಸತಂತ್ರನೆಂದು 
ತಿಳಿಯುವವರು, ಅದರಂತೆ ಉಪದೇಶ ಮಾಡುವವರು, ಅದರಂತೆ ಶ್ರವಣ 
ಮಾಡುವವರು, ಅವನ ಸರಿಯಾದ ಜ್ಞಾನವನ್ನು ಪಡೆಯುವವರು ದುರ್ಲಭ ಎಂದು 
ಅಭಿಪ್ರಾಯ. 

ದೇಹೀ ನಿತ್ಯಮವಧ್ಯೋ5ಯಂ ದೇಹೇ ಸರ್ವಸ್ಯ ಭಾರತ । 

ತಸ್ಮಾತ್‌ ಸರ್ವಾಣಿ ಭೂತಾನಿ ನ ತ್ಚಂ ಶೋಚಿತುಮರ್ಹಸಿ “aol 


ಎಲ್ಲೆ ಭಾರತನೇ, ಎಲ್ಲಜೀವರ ದೇಹದಲ್ಲಿ ಇರುವ ಈ ದೇಹಿಯಾದ ಜೀವನು 
ನಿತ್ಯವೂ ಅವಧ್ಯನಾಗಿದ್ದಾನೆ. ಆದ್ದರಿಂದ ಸರ್ವಜೀವರ ವಿಷಯದಲ್ಲಿ ನೀನು 
ಶೋಕಿಸುವ ಅಗತ್ಯವಿಲ್ಲ. 

ಸ್ಹಧರ್ಮಮಪಿ ಚಾವೇಕ್ಷ ಕ ನ ವಿಕಂಪಿತುಮರ್ಹಸಿ । 

ಧರ್ಮ್ಯಾದ್ಧಿ ಯುದ್ದಾಚ್ಛೇಯೋತನ್ಯತ್‌ ಕೃತ್ರಿಯಸ್ಯ ನ ವಿದ್ಯತೇ ॥೩೧॥ 

ನಿನ್ನಧರ್ಮದ ದೃಷ್ಟಿಯಿಂದ ನೋಡಿದರೂ ನೀನು ಹೀಗೆ ವಿಚಲಿತನಾಗಬಾರದು. 
ಕ್ಷತ್ರಿಯನಾದವನಿಗೆ ಧರ್ಮಸಂಬಂಧಿಯಾದ ಯುದ್ಧಕ್ಕಿಂತ ಶ್ರೇಯಸ್ಕರವಾದುದು 
ಇನ್ನೊಂದಿಲ್ಲ. ಸ 

ಯದೃಚ್ಛಯಾ ಚೋಪಪನ್ನಂ ಸ್ಪರ್ಗದ್ದಾರಮಪಾವೃತಮ್‌ I 

ಸುಖನಃ ಕ್ರಿಯಾಃ ಪಾರ್ಥ ಲಭಂತೇ ಯುದ್ಧಮೀದೃಶಮ್‌ 11೩೨॥[ 

ಎಲ್ಪೆ ಪಾರ್ಥನೇ, ಪುಣ್ಯವಂತರಾದ ಕೃತ್ರಿಯರು ಭಗವದಿಚ್ಛೆಯಿಂದ ಪ್ರಾಪ್ತವಾದ 
ಸ್ಪರ್ಗದ್ದಾರವೇ ತೆರೆದಿರುವ ಇಂತಹ ಯುದ್ಧದ ಅವಕಾಶವನ್ನು ಪಡೆಯುತ್ತಾರೆ. 

ಅಥ ಚೇತ್‌ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ | 

ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಯಸಿ 11೩೩।1 

ಒಂದುಪಕ್ಷನೀನು ಧರ್ಮದಿಂದ ಒದಗಿ ಬಂದ ಈ ಯುದ್ಧವನ್ನು ಮಾಡದಿದ್ದರೆ 
ನಿನ್ನಧರ್ಮವನ್ನು ಮತ್ತು ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನು ಹೊಂದುವಿ. 


-196- ಮಹಾಭಾರತ ಭೀಷ್ಮಪರ್ವ 


ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇರವ್ಯಯಾಮ್‌ । 
ಸಂಭಾವಿತಸ್ಯ ಚಾಕೀರ್ತಿರ್ಮರಣಾದತಿರಿಚ್ಯತೇ 11೩೪।| 


ಮನುಷ್ಯರು ನಿನ್ನ ಅಪಕೀರ್ತಿಯನ್ನು ಶಾಶೃತವಾಗಿ ಹೇಳುವರು. 
ಪೂಜಿತನಾದವನಿಗೆ ಉಂಟಾಗುವ ಅಪಕೀರ್ತಿಯು ಮರಣಕ್ಕಿಂತಲೂ ಕೇಡಾದುದು. 


ಭಯಾದ್‌ ರಣಾದುಪರತಂ ಮಂಸ್ಯಂತೇ ತ್ವಾಂ ಮಹಾರಥಾಃ: | 
ಯೇಷಾಂ ಚ ತಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಮ್‌ ॥। 


ಮಹಾರಥರಾದವರು ನೀನು ಭಯದಿಂದ ಹಿಂದಿರುಗಿದೆ ಎಂದು ತಿಳಿಯುವರು. 
ಯಾರಿಂದ ಹಿಂದೆ ನೀನು ಪೂಜಿತನಾಗಿದ್ದೆಯೋ ಅವರ ದೃಷ್ಟಿಯಲ್ಲೇ ನೀನು 


ಅಲನಾಗುವಿ. 
ಅವಾಚ್ಯವಾದಾಂಶ್ಚ ಬಹೂನ್‌ ವದಿಷ್ಯಂತಿ ತವಾಹಿತಾ: । 
ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖತರಂ ನು ಕಿಮ್‌ ॥೩೬॥ 


ನಿನಗೆ ಅಹಿತರಾದವರು ನಿನ್ನಸಾಮರ್ಥ್ಯವನ್ನುನಿಂದನೆ ಮಾಡುತ್ತಾ, ಕಿವಿಯಿಂದ 
ಕೇಳಬಾರದ ಅನೇಕ ಮಾತುಗಳನ್ನುಆಡುವರು. ಅದಕ್ಕಿಂತಲೂ ದುಃಖತರವಾದುದು 
ಯಾವುದು? 


ಹತೋ ವಾ ಪ್ರಾಪ್ಸ್ಯಸಿ ಸ್ಪರ್ಗಂ ಜಿತ್ವಾ ವಾ ಭೋಕ್ಸ್ಯಸೇ ಮಹೀಮ್‌ 1 
ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯ: 11೩೭ 


ಎಲೈ ಕೌಂತೇಯನೇ, ಮೃತನಾದರೆ ಸರ್ಗವನ್ನುಪಡೆಯುವಿ. ಅಥವಾ ಯುದ್ಧದಲ್ಲಿ 
ಗೆದ್ದುಭೂಮಿಯನ್ನು ಭೋಗಿಸುವಿ. ಆದ್ದರಿಂದ ಯುದ್ಧಮಾಡುವುದಾಗಿ ನಿಶ್ಚಯಿಸಿ 
ಎದ್ದುನಿಲ್ಲು. 


ಸುಖದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ । 

ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಪ್ಯಸಿ EWI 
ವ ~ 

ಸುಖ-ದುಃಖಗಳನ್ನೂ ಲಾಭ-ನಷ್ಟಗಳನ್ನೂ, ಜಯಾಪಜಯಗಳನ್ನೂ ನಿರ್ವಿಕಾರ 


ದೃಷ್ಟಿಯಿಂದ ನೋಡಿ ಯುದ್ಧಕ್ಕೆ ಉದ್ಯುಕ್ತನಾಗು. ಆಗ ನೀನು ಪಾಪವನ್ನು 
ಹೊಂದುವುದಿಲ್ಲ. 


ಭಗವದ್ಗೀತಾಪರ್ವ -197- 


ಏಷಾ ತೇತಭಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು । 
ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ 1 


"ನತ್ತೇವಾಹಂ' ಎಂಬ ಶ್ಲೋಕದಿಂದ ಹಿಡಿದು ಇಲ್ಲಿಯವರೆಗೆ ಜೀವೇಶ್ವರ 
ಜ್ಞಾನವನ್ನು ಉಂಟುಮಾಡುವ ವಾಕ್ಯಗಳನ್ನು ನಿನಗೆ ಹೇಳಿದೆ. ಕರ್ಮಕೌಶಲ ಶಾಸ್ತ್ರದ 
ವಿಷಯದಲ್ಲಿ ಈ ಮುಂದಿನ ಉಪದೇಶವನ್ನು ಕೇಳು. ಎಲೈ ಪಾರ್ಥನೇ, ಅಂತಹ 
ಜ್ಞಾನವನ್ನು (ಭಗವನ್ನಹಿಮಾ ಪ್ರತಿಪಾದಕವಾದ ಪಂಚರಾತ್ರಾದಿ ಶಾಸ್ತ್ರದಿಂದ) ಪಡೆದು 
ಕರ್ಮಬಂಧನದಿಂದ ಸಂಪೂರ್ಣನಾಗಿ ಮುಕ್ಶನಾಗುಎ. 


ನೇಹಾಭಿಕ್ರಮನಾಶೋಶಸ್ತಿ ಪ್ರತ್ಯವಾಯೋ ನ ವಿದ್ಯತೇ । 
ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೇ ಮಹತೋ ಭಯಾತ್‌ de] 


ಭಗವತ್ನೀತಿಕರವಾದ ಕರ್ಮದ ಅನುಷ್ಠಾನವನ್ನು ಪ್ರಾರಂಭ ಮಾಡಿದರೂ ಅದಕ್ಕೆ 
ಪ್ರತ್ಯವಾಯವಿಲ್ಲ. ಅಂತಹ ಧರ್ಮವನ್ನು ಅಲ್ಪವಾಗಿ ಆಚರಣೆ ಮಾಡಿದರೂ ಅದು 
ದೊಡ್ಡ ಭಯದಿಂದ ರಕ್ಷಿಸುತ್ತದೆ. 


ವ್ಯವಸಾಯಾತ್ಮಿಕಾ ಬುದ್ದಿರೇಕೇಹ ಕುರುನಂದನ । 
ಬಹುಶಾಖಾ ಹ್ಯನಂತಾಶ್ಚ ಬುದ್ದಯೋತವ್ಯವಸಾಯಿನಾಮ್‌ 11೪೧॥ 


ಎಲೈ ಕುರುನಂದನನೇ, ಈ ಜ್ಞಾನ ಮತ್ತು ಕರ್ಮಗಳ ವಿಷಯದಲ್ಲಿ 
ನಿಶ್ಚಯಾತ್ಮಕವಾದ ಜ್ಞಾನವು ಒಂದೇ ರೀತಿ ಇರುತ್ತದೆ. ಅಂತಹ ನಿಶ್ಚಯವುಳ್ಳವರು 
ಯಜ್ಞವನ್ನು ಮಾಡುತ್ತೇನೆ, ದಾನವನ್ನು ಮಾಡುತ್ತೇನೆ, ತಪಸ್ಸನ್ನು ಮಾಡುತ್ತೇನೆ 
ಮುಂತಾದ ಅನಂತ ರೀತಿಗಳಲ್ಲಿ ಕರ್ಮಾನುಷ್ಠಾನ ಬುದ್ಧಿಯುಳ್ಳವರಾಗಿರುತ್ತಾರೆ. 
ಅಥವಾ 'ಅವ್ಯವಸಾಯಿನಾಮ್‌' ಎಂದು ಪದಚ್ಛೇದವನ್ನು ಮಾಡಬೇಕು. ಇಂತಹ 
ನಿಶ್ಚಯವಿಲ್ಲದವರು ನಡೆದುಕೊಳ್ಳುವ ರೀತಿ ಅನಂತವಾಗಿರುತ್ತವೆ ಎಂದು ಅಭಿಪ್ರಾಯ. 


ಯಾಮಿಮಾಂ ಪುಷ್ಟಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತ: । 
ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ 
ಕಾಮಾತ್ಮಾನಃ ಸ್ಪರ್ಗಪರಾ ಜನ್ಮಕರ್ಮಫಲಪ್ರದಾಮ್‌ । 
ಕ್ರಿಯಾವಿಶೇಷಬಹುಲಾಂ ಭೋಗೈೆಶ್ಚರ್ಯಗತಿಂ ಪ್ರತಿ Yat 


11೪೨1 


-198- ಮಹಾಭಾರತ ಭೀಷ್ಮಪರ್ವ 


ಎಲ್ಪೆ ಪಾರ್ಥನೇ, ಅಜ್ಞಾನಿಗಳಾದ ಯಾರು ವೇದಗಳಲ್ಲಿ ಮೇಲೆ ತೋರುವ 
ಅರ್ಥಗಳಲ್ಲಿಯೇ ರತರಾಗಿ, ಪುಷ್ಪಗಳಂತೆ ಕಾಣುವ ಕಾಮ್ಯಕರ್ಮಗಳು ಮತ್ತು 
ಅದರಿಂದ ಉಂಟಾಗುವ ಅನಿತ್ಯ ಸುಖಗಳು ಇವೇ ಶ್ರೇಷ್ಠವಾದ ಫಲ, ಅದನ್ನು 
ಬಿಟ್ಟು ಮೋಕ್ಸವೆಂಬ ಮಹಾಫಲವಿಲ್ಲ ಎಂದು ಹೇಳುತ್ತಾರೆಯೋ, ಕಾಮಾತ್ಮರಾದ 
ಅವರು ಸ್ವರ್ಗವನ್ನೇ ಶ್ರೇಷ್ಠವೆಂದು ತಿಳಿದು ಪುನರ್ಜನ್ಮ ಮತ್ತು ಕರ್ಮಗಳ ರೂಪದ 
ಫಲವನ್ನು ಕೊಡುವ, ಕ್ರಿಯಾವಿಶೇಷವನ್ನು ಹೇಳುವ ಭೋಗೈಶ್ವರ್ಯ ಪ್ರಾಪ್ತಿಗಳಲ್ಲಿ 
ಆಸಕ್ತರಾಗಿರುತ್ತಾರೆ. 


ಭೋಗೈಶ್ವರ್ಯಪ್ರಸಕ್ತಾನಾಂ ತಯಾರ ಪಹೃತಚೇತಸಾಮ್‌ ।ಟ 
ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೇ WVU 


ಭೋಗೈಶ್ವರ್ಯಗಳಲ್ಲಿ ಅತಿಯಾಗಿ ಆಸಕ್ತರಾಗಿ ಅವುಗಳಿಂದ ಅಪಹೃತವಾದ 
ಮನಸುಳ್ಳವರಿಗೆ ತತ್ತ ವಿಷಯದಲ್ಲಿ ದಾರ್ಡ್ಯವನ್ನು ತಂದುಕೊಡಬೇಕಾದ 
ನಿಶ್ಚಯಾತ್ಮಕವಾದ ಬುದ್ಧಿಯು ಅವರಿಗೆ ಚಿತ್ತ ಸಮಾಧಾನವನ್ನು ತಂದುಕೊಡುವುದಿಲ್ಲ. 


ತೈಗುಣ್ಯವಿಷಯಾ ವೇದಾ ನಿಸ್ವೈಗುಣ್ಯೋ ಭವಾರ್ಜುನ । 
ನಿರ್ದ್ವಂದ್ಹೋ ನಿತ್ಯಸತ್ಪಸ್ನೋ ನಿರ್ಯೋಗಕ್ಷೇಮ ಆತ್ಮವಾನ್‌ YAH 


ಎಲೈ ಅರ್ಜುನನೇ, ವೇದಗಳು ಆಪಾತತಃ ಸತ್ವಾದಿಗುಣಮಯವಾದ 
ಸ್ಪರ್ಗಾದಿಗಳನ್ನು ಪ್ರತಿಪಾದನೆ ಮಾಡುತ್ತವೆ. ಆದರೆ ವಸ್ತುತಃ ಅವು ತೈಗುಣ್ಯರೂಪವಾದ 
ವಿಷವನ್ನು ಪರಿಹಾರ ಮಾಡುತ್ತವೆ. ಯಥಾರ್ಥ ಪ್ರತಿಪಾದಕವಾದ ವೇದದಿಂದ 
ಪ್ರತಿಪಾದ್ಯವಾದಗುಣವನ್ನು ನಿಷೇಧ ಮಾಡಿದರೆ ವಿರೋಧ ಬರುವುದರಿಂದ 
"ನಿಸ್ಕೈಗುಣ್ಯ:ಃ ಭವ' ಎಂದರೆ ತ್ರಿಗುಣಾತ್ಮಕವಾದ ಸ್ವರ್ಗಾದಿ ಫಲದಲ್ಲಿ 
ಆಕಾಂಕ್ಷಾರಹಿತನಾಗಿರು ಎಂದು ಅರ್ಥ. ಶೀತೋಷ್ಟಾದಿ ದ್ವಂದ್ವದಿಂದ ಉತ್ತೀರ್ಣನಾಗಿ, 
ನಿತ್ಯವೂ ಸದ್ಗುಣಭರಿತನಾದ ಹರಿಯ ಸ್ಮರಣೆಯನ್ನು ಹೂಂದಿದವನಾಗಿ, 
ಯೋಗಕ್ಷೇಮಾರ್ಥವಾಗಿ ಪ್ರಯತ್ನವನ್ನು ಪಡದೆ ಪರಮಾತ್ಮನೇ ನನಗೆ 
ರಕ್ತಕನಾಗಿದ್ದಾನೆಂದು ಸ್ಥರಣೆಯನ್ನು ಹೊಂದುವವನಾಗು. 


ಯಾವಾನರ್ಥ ಉದಪಾನೇ ಸರ್ವತಃ ಸಂಪುತೋದಕೇ । 
ತಾವಾನ್‌ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ 11೪೬1 


ಭಗವದ್ಗೀತಾಪರ್ವ -199- 


ಯಾರಿಗೆ ಸಣ್ಣ ಕೂಪದಲ್ಲಿ ತನ್ನ ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಲು ಎಷ್ಟು 
ನೀರಿನ ಅವಶ್ಯಕವಿದೆಯೋ ಅಪರೋಕ್ಷ ಜ್ಞಾನಿಯಾದ ಅವನಿಗೂ ಎಲ್ಲ 
ವೇದಗಳಲ್ಲಿಯೂ ಅಷ್ಟೇ ಪ್ರಯೋಜನವಿದೆ. ತನಗೆ ಎಷ್ಟು ಯೋಗ್ಯತೆ ಇದೆಯೋ 
ಅಷ್ಟೇ ಉಪಾಸನೆಯನ್ನು ಮಾಡಬೇಕು. ಅದಕ್ಕಿಂತ ಹೆಚ್ಚುಮಾಡಬಾರದು ಎಂದು 
ಅಭಿಪ್ರಾಯ. 


ಕರ್ಮಣ್ಯೇವಾಧಿಕಾರಸ್ತೇ ಮಾ ಫಲೇಷು ಕದಾಚನ । 
ಮಾ ಕರ್ಮಫಲಹೇತುರ್ಭೂರ್ಮಾ ತೇ ಸಂಗೋತಸ್ತ ಕರ್ಮಣಿ ॥೪೭॥ 


ನಿನಗೆ ಕರ್ಮವನ್ನು ಮಾಡುವುದರಲ್ಲಿ ಮಾತ್ರ ಅಧಿಕಾರ. ಕರ್ಮದ ಫಲದಲ್ಲಿ 
ಎಂದೂ ಅಧಿಕಾರವಿಲ್ಲ. ನಿನ್ನ ಪ್ರವೃತ್ತಿಯನ್ನು ಕುರಿತು ಕರ್ಮದ ಫಲದ ಉದ್ದೇಶವು 
ಕಾರಣವಾಗಬಾರದು. ಕರ್ಮವನ್ನು ಮಾಡದೆ ಕರ್ಮತ್ಯಾಗ ಮಾಡುವುದರಲ್ಲಿನೀನು 
ಆಸಕ್ತಿಯನ್ನು ಹೊಂದಬೇಡ. 

ಯೋಗಸ್ಯ ಕುರು ಕರ್ಮಾಣಿ ಸಂಗಂ ತೃಕ್ತ್ವಾ ಧನಂಜಯ । 

ಸಿದ್ಧ ಕಸಿದ್ದೊ 6 ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಕತೇ 11೪೮1 

ಎಲೈ ಧನಂಜಯನೇ, ಕರ್ಮಗಳಲ್ಲಿ ಆಸಕ್ತಿಯನ್ನು ಬಿಟ್ಟು ಯೋಗಸ್ಥನಾಗಿ 
ಕರ್ಮಗಳನ್ನು ಮಾಡು. ಕರ್ಮವು ಸಮಾಪ್ತಿಯಾದರೂ ಅಥವಾ ಆಗದಿದ್ದರೂ 
ಮನಸ್ಸಮಾಧಾನವನ್ನು ಹೊಂದಿರುವುದೇ ಯೋಗ. 

ಯಸ್ಯ ಸರ್ವೇ ಸಮಾರಂಭಾ: ಕಾಮಸಂಕಲ್ಪವರ್ಜಿತಾಃ । 

ಜ್ಞಾನಾಗಿದಗ್ಗಕರ್ಮಾಣಂ ತಮಾಹು: ಪಂಡಿತಂ ಬುಧಾಃ 11೪೯ 

ಯಾವನ ಎಲ್ಲ ಉಪಕ್ರಮಗಳೂ ಫಲೋದ್ದೇಶ ರಹಿತವಾಗಿರುತ್ತವೆಯೋ 
ಜ್ಞಾನಾಗ್ನಿಯಿಂದ ತನ್ನ ಕರ್ಮಗಳನ್ನು ಭಸ್ಮ ಮಾಡಿದ ಅವನನ್ನು ಜ್ಞಾನಿಗಳು 
ಪಂಡಿತನೆಂದು ಕರೆಯುತ್ತಾರೆ. 

ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾದ್‌ ಧನಂಜಯ । 

ಬುದ್ಧೌ ಶರಣಮನ್ವಿಚ್ಛ ಕೃಪಣಾ: ಫಲಹೇತವಃ 1೧3೦1 


-200- ಮಹಾಭಾರತ ಭೀಷ್ಮಪರ್ವ 


ಎಲೈ ಧನಂಜಯನೇ, ನೀಚವಾದ ಕರ್ಮವನ್ನು ಬುದ್ಧಿಯೋಗವನ್ನು ಆಶ್ರಯಿಸಿ 
ದೂರದಲ್ಲಿಯೇ ಪರಿತ್ಯಾಗ ಮಾಡು. ಅಂತಹ ಬುದ್ಧಿಯೋಗವನ್ನೇ ಶರಣು ಹೊಂದು 
(ಅಪರೋಕ್ಷಜ್ಞಾನವುಂಟಾದರೂ ಹರಿಗೇ ಶರಣಾಗತನಾಗು. ಫಲದ ಆಕಾಂಕ್ಷೆಯಿಂದ 
ಕರ್ಮವನ್ನು ಮಾಡುವವರು ಕೃಪಣರು). 


ಬುದ್ದಿಯುಕ್ತೋ ಜಹಾತೀಹ ಉಭೇ ಸುಕೃತದುಪ್ಕತೇ । 
ತಸ್ಮಾದ್‌ ಯೋಗಾಯ ಯುಜ್ಯಸ್ಥ ಕ್ಟ ಯೋಗಃ ಕರ್ಮಸು ಕೌಶಲಮ್‌ ॥॥ 


ಅಂತಹ ಬುದ್ಧಿಯೋಗವುಳ್ಳ ಜ್ಞಾನಿಯು ಕಾಮ್ಯವಾದ ಸತ್ಕರ್ಮ ಮತ್ತು 
ದುಷ್ಕರ್ಮಗಳೆರಡನ್ನೂ ಇಲ್ಲಿ ತ್ಯಜಿಸುತ್ತಾನೆ. ಆದ್ದರಿಂದ ಯೋಗವನ್ನು 
ಆಶ್ರಯಿಸುವವನಾಗು. ಅಂತಹ ಬುದ್ಧಿಯೋಗವೇ ಕರ್ಮಗಳಲ್ಲಿಕೌಶಲ ಎನಿಸುತ್ತದೆ. 


ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ । 
ಜನ್ಮಬಂಧವಿನಿರ್ಮುಕ್ತಾಃ ಪದಂ ಗಚ್ಛಂತ್ಯನಾಮಯಮ್‌ 11೫೨11 


ಅಂತಹ ಬುದ್ಧಿಯೋಗವುಳ್ಳ ಜ್ಞಾನಿಗಳು ಕರ್ಮದಿಂದ ಉಂಟಾಗುವ ಫಲದಲ್ಲಿ 
ಆಸಕ್ತಿಯನ್ನು ತೊರೆದು, ಜನ್ಮಬಂಧಗಳಿಂದ ಪೂರ್ಣವಾಗಿ ನಿರ್ಮುಕ್ತರಾಗಿ 
ನಿರ್ದುಷ್ಟವಾದ ಮೋಕ್ಟಸ್ಥಾನವನ್ನುಹೊಂದುತ್ತಾರೆ. 


ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ | 
ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ 11೫೩1 


ಯಾವಾಗ ನಿನ್ನ ಬುದ್ಧಿಯು ಮೋಹವೆಂಬ ಕಶ್ನಲವನ್ನು ತೊರೆಯುವುದೋ ಆಗ 
ಮಹಾತ್ಮರಿಂದ ಶ್ರವಣ ಮಾಡಿದುದರ ಮತ್ತು ಮುಂದೆ ಶ್ರವಣ ಮಾಡುವುದರ 
ಫಲವನ್ನು ಪಡೆದವನಾಗಿರುತ್ತೀಯೆ. 


ಶ್ರುತಿವಿಪ್ರತಿಪನ್ನಾ ತೇ ಯಥಾ ಸ್ಥಾಸ್ಕತಿ ನಿಶ್ಚಲಾ । 
ಸಮಾಧಾವಚಲಾಬುದ್ಧಿಸ್ತದಾ ಯೋಗಮವಾಪ್ಪ್ಯಸಿ 11೫೪॥ 
ಯಾವಾಗ ಶ್ರುತಿಗಳ ವಿಚಾರದಿಂದ ವಿಶೇಷವಾಗಿ ಉಂಟಾದ ನಿನ್ನ ಬುದ್ಧಿಯು 


ಸಂಶಯಾದಿಗಳನ್ನು ತೊರೆದು ಸಮಾಧಿಯಲ್ಲಿನಿಶ್ಚಂಚಲವಾಗಿ ನಿಲ್ಲುವುದೋ ಆಗ 
ನೀನು ಅಂತಹ ಬುದ್ಧಿಯೋಗವನ್ನು ಹೊಂದುವಿ. 


ಭಗವದ್ಗೀತಾಪರ್ವ -201- 


ಅರ್ಜುನಃ 


ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಮ್‌ 11೫೫ 


ಅರ್ಜುನ- ಎಲೈ ಕೇಶವನೇ, ಸಮಾಧಿಸ್ಥನಾದ ಅಪರೋಕ್ಷಜ್ಞಾನಿಯ 
ಲಕ್ಷಣವೇನು? ಅಂತಹ ಅಪರೋಕ್ಷಜ್ಞಾನಿಯು ಭಾಷಣ, ಆಸನ, ಗಮನ ಮೊದಲಾದ 
ಕ್ರಿಯೆಗಳನ್ನು ಏತಕ್ಕಾಗಿ ಮಾಡುತ್ತಾನೆ? 


ಶ್ರೀಭಗವಾನ್‌ 
ಪ್ರಜಹಾತಿ ಯದಾ ಕಾಮಾನ್‌ ಸರ್ವಾನ್‌ ಪಾರ್ಥ ಮನೋಗತಾನ್‌ । 
ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಠಸ್ತ್ರದೋಚ್ಯತೇ 11೫೬।॥ 


ಶ್ರೀಭಗವಾನ್‌- ಎಲೈ ಪಾರ್ಥನೇ, ಮನೋಗತವಾದ ಎಲ್ಲ ಕಾಮಗಳನ್ನೂ 
ತೊರೆದು ಯಾವಾಗ ಪರಮಾತ್ಮನಲ್ಲಿಯೇ ಸಂತುಷ್ಠನಾಗಿರುತ್ತಾನೆಯೋ ಆಗ ಅವನನ್ನು 
ಸ್ಥಿತಪ್ರಜ್ಞನೆಂದು ಕರೆಯುತ್ತಾರೆ. 

ದುಃಖೇಷ್ನನುದ್ದಿಗಮನಾ ಸುಖೇಷು ವಿಗತಸ್ಪೃಹಃ । 

CY ಉಖು 

ವೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಛತೇ 11೫೭! 

ದುಃಖಗಳು ಉಂಟಾದಾಗ ಮನಸ್ಸಿನಲ್ಲಿ ಉದ್ವೇಗವನ್ನು ತಂದುಕೊಳ್ಳದೆ, ಸುಖಗಳು 
ಉಂಟಾದಾಗ ಅದನ್ನು ಬಯಸದೇ, ರಾಗ- ಭಯ-ಕ್ರೋಧಗಳಿಂದ ರಹಿತನಾದ 
ಮುನಿಯನ್ನು ಸ್ಥಿತಪ್ರಜ್ಞ ಎಂದು ಹೇಳುತ್ತಾರೆ. 

ಯಃ ಸರ್ವತ್ರಾನಭಿಸ್ನೇಹಾತ್ತತ್ತತ್‌ ಪ್ರಾಪ್ಯ ಶುಭಾಶುಭಮ್‌ । 

ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ uC 

ಯಾವನು ಎಲ್ಲವಿಷಯಗಳಲ್ಲೂ ಆಸಕ್ತಿಯನ್ನು ತೊರೆದಿರುವುದರಿಂದ ಶುಭವನ್ನು 
ಹೊಂದಿ ಸಂತೋಷಪಡುವುದಿಲ್ಲವೋ, ಅಶುಭವನ್ನು ಹೊಂದಿ ದ್ವೇಷ 
ಮಾಡುವುದಿಲ್ಲವೋ ಅವನ ಪ್ರಜ್ಞೆಯು ಪ್ರತಿಷ್ಠಿತವಾಗಿರುತ್ತದೆ. 

ಯದಾ ಸಂಹರತೇ ಚಾಯಂ ಕೂರ್ಮೋ5ಂಗಾನೀವ ಸರ್ವಶಃ ॥ 


ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ 11೫೯ 


-202- ಮಹಾಭಾರತ ಭೀಷ್ಮಪರ್ವ 


ಯಾವನು ಕೂರ್ಮವು ತನ್ನ ಅಂಗಗಳನ್ನು ಪೂರ್ಣವಾಗಿ ಒಳಗೆ ಎಳೆದುಕೊಂಡಂತೆ 
ಇಂದ್ರಿಯಗಳನ್ನು ಅವುಗಳ ವಿಷಯದಿಂದ ಪೂರ್ಣವಾಗಿ ಹಿಂತೆಗೆದುಕೊಳ್ಳುತ್ತಾನೆಯೋ 
ಅವನ ಪ್ರಜ್ಞೆಯು ಪ್ರತಿಷ್ಠಿತವಾದುದು. 

ವಿಷಯಾ ವಿನಿವರ್ತಂತೇ ನಿರಾಹಾರಸ್ಯ ದೇಹಿನಃ । 

ರಸವರ್ಜಂ ರಸೋತಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೇ IOI 


ದೇಹಿಯು ನಿರಾಹಾರವನ್ನು ಮಾಡಿದರೆ ವಿಷಯಗಳು ಅವನಿಂದ 
ದೂರವಾಗುತ್ತವೆ. ಆದರೆ ವಿಷಯವನ್ನು ಭೋಗಿಸುವ ಆಸೆಯು ಅವನಿಂದ 
ದೂರವಾಗುವುದಿಲ್ಲ. ಆ ಆಸೆಯಾದರೂ ಪರಮಾತ್ಮನನ್ನು ನೋಡಿದ ಮೇಲೆಯೇ 
ನಿವೃತ್ತವಾಗುತ್ತದೆ. 


ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ । 
ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನ: MLO 


ಎಲೈ ಕೌಂತೇಯನೇ, ಜ್ಞಾನವನ್ನು ಪಡೆದು ಮೋಕ್ಷಕ್ಕಾಗಿ ಪ್ರಯತ್ನಶೀಲನಾದ 
ಪುರುಷನಿಗೂ ಮನಸನ್ನು ಕಲಕುವ ಸಾಮರ್ಥ್ಯವುಳ್ಳ ಇಂದ್ರಿಯಗಳು ತಮ್ಮ 
ಸಾಮರ್ಥ್ಯದಿಂದ ಮನಸನ್ನು ಅಪಹರಿಸುತ್ತವೆ. 


ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ತರ: । 
ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ 11೬೨ 


ನನ್ನನ್ನೇ ಸರ್ವೋತ್ತಮನೆಂದು ತಿಳಿದು ಆ ಇಂದ್ರಿಯಗಳೆಲ್ಲವನ್ನೂನಿಯಮನವನ್ನು 
ಮಾಡಿ ನನ್ನ ಚಿಂತನೆಯಿಂದ ಕೂಡಿದವನಾಗಿರಬೇಕು. ಯಾವನಿಗೆ ಇಂದ್ರಿಯಗಳು 
ವಶವಾಗಿರುತ್ತವೆಯೋ ಅವನ ಪ್ರಜ್ಞೆಯು ಪ್ರತಿಷ್ಠಿತವಾಗಿರುತ್ತದೆ. 


ಧ್ಯಾಯತೋ ವಿಷಯಾನ್‌ ಪುಂಸಃ ಸಂಗಸ್ತೇಷೂಪಜಾಯತೇ । 
ಸಂಗಾತ್‌ ಸಂಜಾಯತೇ ಕಾಮಃ ಕಾಮಾತ್‌ ಕ್ರೋಧೋ5ಭಿಜಾಯತೇ ॥! 
ಕ್ರೋಧಾದ್‌ ಭವತಿ ಸಮ್ಮೋಹ: ಸಮ್ಮೋಹಾತ್‌ ಸ್ಮೃತಿವಿಭ್ರಮಃ | 
ಸ್ಮೃತಿಭ್ರಂಶಾತ್‌ ಬುದ್ಧಿನಾಶೋ ಬುದ್ದಿನಾಶಾತ್‌ ಪ್ರಣಶ್ಯತಿ (1೬೪! 


ಭಗವದ್ಗೀತಾಪರ್ವ -203- 


ಮನುಷ್ಯನು ಇಂದ್ರಿಯವಿಷಯಗಳನ್ನೇ ಧ್ಯಾನ ಮಾಡುತ್ತಿದ್ದರೆ ಅವುಗಳಲ್ಲಿ ಸ್ನೇಹ 
ಉಂಟಾಗುತ್ತದೆ. ಸ್ನೇಹದಿಂದ ಅವುಗಳನ್ನು ಪಡೆಯುವ ಆಸೆ ಉಂಟಾಗುತ್ತದೆ. ಆ 
ವಸ್ತುವು ದೊರೆಯದಿದ್ದರೆ ಅಂತಹ ಆಸೆಯಿಂದ ಕ್ರೋಧ ಉಂಟಾಗುತ್ತದೆ. 
ಕ್ರೋಧದಿಂದ ಅಜ್ಞಾನವೂ, ಅಜ್ಞಾನದಿಂದ ಶ್ರವಣ ಮಾಡಿದ ಶಾಸ್ವ್ರಾರ್ಥದ ಸ್ಮರಣೆಯ 
ನಾಶವೂ, ಅಂತಹ ಸ್ಮರಣೆಯ ನಾಶದಿಂದ ಶಾಸ್ತ್ರಜನ್ಯತತ್ವಜ್ಞಾನದ ನಾಶವೂ 
ಉಂಟಾಗುತ್ತದೆ. ತತ್ತ ಜ್ಞಾನದ ನಾಶವುಂಟಾದರೆ ಮನುಷ್ಯ ಹಾಳಾಗುತ್ತಾನೆ. 

ರಾಗದ್ದೇಷವಿಯುಕ್ರೆಸ್ತು ವಿಷಯಾನಿಂದ್ರಿಯೈಶ್ಚರನ್‌ । 

ಆತ್ಮವಶ್ಯೆ ರ್ನಿಧೇಯಾತ್ಮಾ ಪ್ರಸಾದಮಧಿಗಚ್ಛತಿ 11೬೫।॥ 

ಯಾವನು ತನ್ನ ಮನಸ್ಸಿಗೆ ಅಧೀನವಾದ ಇಂದ್ರಿಯಗಳಿಂದ ರಾಗ-ದ್ವೇಷ 
ರಹಿತನಾಗಿ ವಿಷಯಗಳನ್ನು ಸೇವಿಸುತ್ತಾನೆಯೋ, ಅಂತಹ ಸ್ವಾಧೀನವಾದ ಮನಸ್ಸುಳ್ಳ 
ಜೀವನು ಪರಮಾತ್ಮನ ಪ್ರಸಾದವನ್ನು ಹೊಂದುತ್ತಾನೆ ಅಥವಾ ಪರಮಾತ್ಮನ 
ಅನುಗ್ರಹದಿಂದ ಮನಃಪ್ರಸಾದವನ್ನುಹೊಂದುತ್ತಾನೆ. 

ಪ್ರಸಾದೇ ಸರ್ವದು:ಖಾನಾಂ ಹಾನಿರಸ್ಕ್ಯೋಪಜಾಯತೇ । 

ಪ್ರಸನ್ನಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಯತಿ 1೬೬॥॥ 

ಅಂತಹ ಭಗವದನುಗ್ರಹವೂ ಮತ್ತು ಮನಃಪ್ರಸನ್ನತೆಯೂ ಉಂಟಾದಾಗ ಅವನ 
ಎಲ್ಲದುಃಖಗಳೂ ನಾಶವನ್ನು ಹೊಂದುತ್ತವೆ. ಪ್ರಸನ್ನ ಮನಸ್ಸುಳ್ಳ ಅವನ ಬುದ್ಧಿಯು 
ಶೀಘ್ರವಾಗಿ ನಿಶ್ಚಲವಾಗಿ ನಿಲ್ಲುತ್ತದೆ. 


ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ । 
ನ ಚಾಭಾವಯುತಃ ಶಾಂತಿರಶಾಂತಸ್ಯ ಕುತಃ ಸುಖಮ್‌ 11೬೭! 


ಅಂತಹ ಯೋಗವಿಲ್ಲದವನಿಗೆ ನಿಶ್ಚಿತಜ್ಞಾನವು ಇರುವುದಿಲ್ಲ ನಿಧಿಧ್ಯಾಸನವೂ 
ಇರುವುದಿಲ್ಲ. ನಿಧಿಧ್ಯಾಸನವಿಲ್ಲದಿರುವವನಿಗೆ ಭಗವದೇಕನಿಷ್ಠವಾದ ಬುದ್ಧಿ 
ಇರುವುದಿಲ್ಲ ಎಂದರೆ ಅಪರೋಕ್ಷ ಜ್ಞಾನವಾಗುವುದಿಲ್ಲ. ಅಂತಹವನಿಗೆ ಸುಖವು 
ಎಲ್ಲಿಂದ ಬರಬೇಕು? 

ಇಂದ್ರಿಯಾಣಾಂ ಹಿ ಚರತಾಂ ಯನ್ಮ್ಗನೋತನುವಿಧೀಯತೇ 1 


ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ 11೬೮1 


-204- ಮಹಾಭಾರತ ಭೀಷ್ಮಪರ್ವ 


ಯಾವನ ಮನಸ್ಸು ವಿಷಯಗಳ ಕಡೆಗೆ ಧಾವಿಸಿ ಹೋಗುವ ಇಂದ್ರಿಯಗಳನ್ನು 
ಅನುಸರಿಸಿ ಹೊರಗೆ ಚಲಿಸುತ್ತದೆಯೋ ಅಂತಹವನ ಮನಸ್ಸುಸಮುದ್ರದಲ್ಲಿವಾಯುವು 
ನೌಕೆಯನ್ನು ಎಳೆದಂತೆ ಅವನ ಪ್ರಜ್ಞೆಯನ್ನು ನಾಶಮಾಡುತ್ತದೆ. 


ತಸ್ಮಾದ್‌ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ । 
ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ 11೬೯ 


ಎಲ್ಲೆ ಮಹಾಬಾಹುವೇ, ಆದ್ದರಿಂದ ಯಾವನ ಇಂದ್ರಿಯಗಳು ಅವುಗಳ 
ವಿಷಯಗಳಿಂದ ಸಂಪೂರ್ಣವಾಗಿ ನಿಗ್ರಹಿಸಲ್ಪಡುತ್ತವೆಯೋ ಅವನ ಪ್ರಜ್ಞೆಯು 
ಪ್ರತಿಷ್ಠಿತವಾಗಿರುತ್ತದೆ. 


ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ॥ 
ಯಸ್ಕಾಂ ಜಾಗ್ರತಿ ಭೂತಾನಿ ಸಾ ನಿಶಾಪಶ್ಯತೋ ಮುನೇಃ 11೭೦॥ 


ಸರ್ವಜನರಿಗೆ ಪರಲೋಕ ಮತ್ತು ಪರಮಾತ್ಮನ ವಿಚಾರಗಳು ರಾತ್ರಿಯಿದ್ದಂತೆ 
ಅಂಧಕಾರ ವಶವಾಗಿರುತ್ತವೆ. ಆ ವಿಷಯದಲ್ಲಿಜ್ಞಾನಿಯು ಬಹಳ ಎಚ್ಚರವಾಗಿರುತ್ತಾನೆ. 
ಅವನಿಗೆ ಆ ವಿಷಯದಲ್ಲಿ ಅಂಧಕಾರವಿಲ್ಲ ಯಾವಾಗಲೂ ಪರಮಾತ್ಮನ ಮತ್ತು 
ಪರಲೋಕದ ಚಿಂತನೆಯಲ್ಲಿಯೇ ಇರುತ್ತಾನೆ ಎಂದು ಅರ್ಥ. ಯಾರು ಎಲ್ಲವೂ 
ಆಸಕ್ತವಾಗಿರುವ ಕುಟುಂಬಪೋಷಣೆ ಮೊದಲಾದ ಕಾರ್ಯಗಳಲ್ಲಿಯೇ 
ಎಚ್ಚರವಾಗಿರುತ್ತಾನೆಯೋ, ಅಂತಹ ಕುಟುಂಬಭರಣಾದಿ ಕ್ರಿಯೆಗಳು ಅಪರೋಕ್ಷ 
ಜ್ಞಾನಿಯಾದವನಿಗೆ ರಾತ್ರಿಪ್ರಾಯವಾಗಿರುತ್ತವೆ. ಅವನ ಕಣ್ಣಿಗೆ ಅಂತಹ ಕ್ರಿಯೆಗಳು 
ಕಾಣಿಸುವುದಿಲ್ಲಎಂದು ಅಭಿಪ್ರಾಯ. 


ಆಪೂರ್ಯಮಾಣಮಚಲಪ್ರತಿಷ್ಠಂ 
ಸಮುದ್ರಮಾಪ: ಪ್ರವಿಶಂತಿ ಯದ್ದತ್‌ । 
ತದ್ದತ್‌ ಕಾಮಾ ಯಂ ಪ್ರವಿಶಂತಿ ಸರ್ವೇ 
ಸ ಶಾಂತಿಮಾಪ್ಲೋತಿ ನ ಕಾಮಕಾಮೀ !1೭೧॥ 


ಅಚಲವೂ, ಪ್ರತಿಷ್ಠಿತವೂ ಆದ ಸಮುದ್ರವನ್ನು ನದಿಯ ನೀರುಗಳು ಬಂದು 
ತುಂಬಿ ಹೇಗೆ ಅಲ್ಲಿಯೇ ವಿಲೀನವಾಗುತ್ತವೆಯೋ ಅದರಂತೆ ಯಾವನ ಮನಸ್ಸಿಗೆ 
ಬಂದ ಕಾಮಗಳು ಅಲ್ಲಿಯೇ ವಿಲೀನವಾಗುತ್ತವೆಯೋ ಅಂತಹ ಪುರುಷನು 


ಭಗವದ್ಗೀತಾಪರ್ವ -205- 


ಮೋಕ್ಷವನ್ನು ಪಡೆಯುತ್ತಾನೆ. ಕಾಮ್ಯವಸ್ತುಗಳಲ್ಲಿಯೇ ಆಸೆಯುಳ್ಳವನು ಮೋಕ್ಟವನ್ನು 
ಪಡೆಯುವುದಿಲ್ಲ. 
ವಿಹಾಯ ಕಾಮಾನ್‌ ಯಃ ಸರ್ವಾನ್‌ ಪುಮಾಂಶ್ಚರತಿ ನಿಚ್ಚಹ: । 
ನಿರ್ಮಮೋ ನಿರಹಂಕಾರ: ಸ ಶಾಂತಿಮಧಿಗಚ್ಛತಿ 11೭೨।॥ 


ಯಾವ ಪುರುಷನು ಎಲ್ಲ ಕಾಮಗಳನ್ನೂ ತೊರೆದು ಯಾವುದರಲ್ಲಿಯೂ 
ಆಸಕ್ತನಾಗದೆ, ಅಹಂಕಾರ-ಮಮಕಾರ ರಹಿತನಾಗಿ ಕರ್ಮಗಳನ್ನು ಮಾಡುತ್ತಾನೆಯೋ 
ಅವನು ಮೋಕ್ಷವನ್ನು ಪಡೆಯುತ್ತಾನೆ. 
ಜಿಹ್ಹೋಪಸ್ಥನಿಮಿತ್ತಂ ಹಿ ಪ್ರವೃತ್ತಿರಸಕರ್ಮಣ: । 
ತಸ್ಮಾದಪಿ ಚ ನಶ್ಯೇತ ಜಿಹ್ಲೋಪಸ್ಥಾದ್‌ ಧನಂಜಯ 1೭೩ 
ಸತ್ಯರ್ಮವನ್ನು ಮಾಡದಿರುವ ಪುರುಷನಿಗೆ ಜಿಹ್ವೆ ಮತ್ತು ಉಪಸ್ಥಸುಖದ 
ಸಲುವಾಗಿ ಎಲ್ಲಪುವೃತ್ತಿಯಲ್ಲಿಯೂ ಇರುತ್ತದೆ. ಎಲ್ಫೆ ಧನಂಜಯನೇ, ಜಿಹ್ಟೋಪಸ್ಥದ 
ಸುಖದ ನಿಮಿತ್ತವಾಗಿ ನಾಶವನ್ನು ಹೊಂದಬಾರದು. 
ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯಸಿ । 
ಸ್ಟಿತ್ವಾ5ರಸ್ಯಾಮಂತಕಾಲೇಕಪಿ ಬ್ರಹ್ಮ ನಿರ್ವಾಣಮೃಚ್ಛತಿ 1೭೪/1 
ಎಲ್ಫೆ ಪಾರ್ಥನೇ, ಇದು ಪರಬ್ರಹ್ಮನಲ್ಲಿ ನೆಟ್ಟಿರುವ ಮನಸ್ಸಿನ ಸ್ಥಿತಿ. ಇಂತಹ 
ಸ್ಥಿತಿಯನ್ನು ಪಡೆದವನು ಪುನಃ ಮೋಹಕ್ಕೆ ಒಳಗಾಗುವುದಿಲ್ಲ. ದೇಹವನ್ನು ಬಿಡುವ 
ಕಾಲದಲ್ಲಿಇಂತಹ ಸ್ಥಿತಿಯನ್ನು ಹೊಂದಿದವನು ಪರಬ್ರಹ್ಮನ ಕೃಪೆಯಿಂದ ಮೋಕ್ಷವನ್ನು 
ಹೊಂದುವನು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ಚತುರ್ವಿಂಶೋ5ಧ್ಯಾಯಃ ॥ 
॥ ಭಗವದ್ಗೀತಾಪರ್ವಣಿ ಏಕಾದಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಇಪ್ಪತ್ನಾಲ್ಶನೆಯ ಅಧ್ಯಾಯ ಮುಗಿಯಿತು. 
LAR SS 


-206- ಮಹಾಭಾರತ ಭೀಷ್ಮಪರ್ವ 


ಇಪ್ಪತ್ತೈದನೆಯ ಅಧ್ಯಾಯ 
ಭಗವದ್ಗೀತಾ - ಕರ್ಮಯೋಗ 
ಅರ್ಜುನಃ 


ಜ್ಯಾಯಸೀ ಚೇತ್‌ ಕರ್ಮಣಸ್ತೇ ಮತಾ ಬುದ್ಧಿರ್ಜನಾರ್ದನ । 
ತತ್‌ ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ ॥0॥ 


ಅರ್ಜುನ- ಎಲೈ ಜನಾರ್ದನನೇ, ನಿನಗೆ ಕರ್ಮ ಯೋಗಕ್ಕಿಂತಲೂ 
ಬುದ್ಧಿಯೋಗವೇ ಶ್ರೇಷ್ಠವೆಂದು ಅಭಿಪ್ರಾಯವಿದ್ದರೆ, ಎಲ್ಫೆ ಕೇಶವನೇ, ಘೋರವಾದ 
ಯುದ್ಧರೂಪವಾದ ಕರ್ಮದಲ್ಲಿ ನನ್ನನ್ನು ಏಕೆ ತೊಡಗಿಸುತ್ತೀಯೆ? 


ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ । 
ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋ5 ಹಮಾಪ್ನುಯಾಮ್‌ 11೨॥1 


ಕೆಲವು ಸಲ ಕರ್ಮವನ್ನು ಹೊಗಳಿ, ಕೆಲವು ಸಲ ಜ್ಞಾನವನ್ನು ಹೊಗಳಿ, ಸಂದೇಹ 
ಜನಕವಾದ ವಾಕ್ಯಗಳಿಂದ ನನ್ನ ಬುದ್ಧಿಗೆ ಮೋಹವನ್ನು ಉಂಟುಮಾಡುತ್ತಿದ್ದೀಯೆ! 
ಯಾವ ಒಂದು ಮಾರ್ಗವನ್ನು ಅನುಸರಿಸಿದರೆ ನಾನು ಶ್ರೇಯಸ್ಸನ್ನು ಪಡೆದೇನೋ 
ಅಂತಹ ಮಾರ್ಗವನ್ನುನಿಶ್ಚಯಿಸಿ ಹೇಳು. 


ಶ್ರೀಭಗವಾನ್‌ 


ಲೋಕೇಶಸ್ಮಿನ್‌ ದ್ವಿವಿಧಾ ನಿಷ್ಮಾ ಪುರಾ ಪ್ರೋಕ್ತಾ ಮಯಾಠನಫ ಟ 
ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಮ್‌ ॥ 


ಶ್ರೀಭಗವಾನ್‌- ಎಲೈ ಅನಘನೇ, ನಾನು ಹಿಂದೆ ಈ ಲೋಕದಲ್ಲಿ ಎರಡು 
ವಿಧವಾದ ಮುಕ್ತಿಸಾಧನ ಅಥವಾ ಸಂಸಾರನಿವೃತ್ತಿ ಸಾಧನವು ಇದೆ ಎಂದು ಹೇಳಿದ್ದೇನೆ. 
ಜ್ಞಾನಪ್ರಧಾನರಾದ (ಅಲ್ಲಕರ್ಮವಿರುವ) ದೇವತೆಗಳಿಗೆ ಮತ್ತು ಸನಕಾದಿ ಯೋಗಿಗಳಿಗೆ 
ಜ್ಞಾನಯೋಗದಿಂದಲೂ, ಕರ್ಮಪ್ರಧಾನವಾಗಿರುವ (ಅದಕ್ಕಿಂತ ಕಡಿಮೆಯಾದ 


ಜ್ಞಾನವನ್ನು ಹೊಂದಿದ) ಜನಕಾದಿಗಳಿಗೆ ಕರ್ಮಯೋಗದಿಂದಲೂ ಸಿದ್ಧಿ 
ಉಂಟಾಗುತ್ತದೆ. 


ಭಗವದ್ಗೀತಾಪರ್ವ -207- 


ನ ಕರ್ಮಣಾಮನಾರಂಭಾನ್ನೆ ಸ್ಸರ್ಮ್ಯಂ ಪುರುಷೋಶಶ್ನುತೇ | 
ನಚ ಸನ್ನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಛತಿ 11೪1 


ವಿಷ್ಣುಪ್ರೀತ್ಯರ್ಥವಾದ ಕರ್ಮವನ್ನು ಆರಂಭ ಮಾಡದಿರುವುದರಿಂದ ಯಾವ 
ಪುರುಷನೂ ಮೋಕ್ಬವನ್ನಾಗಲೀ, ಅದಕ್ಕೆ ಯೋಗ್ಯವಾದ ಜ್ಞಾನವನ್ನಾಗಲೀ 
ಪಡೆಯುವುದಿಲ್ಲ. ಮತ್ತು ಕೇವಲ ಕರ್ಮಸಂನ್ಯಾಸದಿಂದ ಸಿದ್ಧಿಉಂಟಾಗುವುದಿಲ್ಲ. 


ನ ಹಿ ಕಶ್ಚಿತ್‌ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ್‌ । 

ಕಾರ್ಯತೇ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈ: 1೫ 

ಏಕೆಂದರೆ ಯಾವುದೇ ಪ್ರಾಣಿಯು ಕರ್ಮವನ್ನು ಮಾಡದೆ ಒಂದು ಕ್ಷಣವೂ 
ಇರುವುದಿಲ್ಲ. ಎಲ್ಲರೂ ವಿಷ್ಣುವಿಗೆ ವಶವಾಗಿ ಪ್ರಕೃತಿಯ ಗುಣಗಳಿಂದ 
ಯಾವುದಾದರೂ ಒಂದು ಕರ್ಮವನ್ನುಮಾಡುತ್ತಲೇ ಇರುತ್ತಾರೆ. 


ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೇ ಮನಸಾ ಸ್ಥರನ್‌ । 

ಇಂದ್ರಿಯಾರ್ಥಾನ್‌ ವಿಮೂಢಾತ್ಮಾ ಮಿಥ್ಯಾಚಾರಃ ಸ ಉಚ್ಛತೇ ॥೬॥ 

ಯಾವನು ಕರ್ಮೇಂದ್ರಿಯಗಳನ್ನು ನಿಯಂತ್ರಿಸಿ ಮನಸಿನಿಂದ ಆ ಇಂದ್ರಿಯಗಳ 
ವಿಷಯಗಳನ್ನೇ ಸ್ಮರಣೆ ಮಾಡುತ್ತಾನೆಯೋ ಅಂತಹ ಮೂಢಾತ್ಮನನ್ನು ಜ್ಞಾನಿಗಳು 
ಮಿಥ್ಯಾಚಾರವುಳ್ಳವನು ಎಂದು ಕರೆಯುತ್ತಾರೆ. 

ಯಸ್ಸಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರರ್ಜುನ । 

ಕರ್ಮೇಂದ್ರಿಯೈ: ಕರ್ಮಯೋಗಮಸಕ್ತಃ ಸ ವಿಶಿಷ್ಯತೇ 11೭11 

ಎಲ್ಪೆ ಅರ್ಜುನನೇ, ಯಾವನು ಇಂದ್ರಿಯಗಳನ್ನು ಮನಸಿನಿಂದ ನಿಯಂತ್ರಿಸಿ, 
ಫಲಾಪೇಕ್ಷಾರಹಿತನಾಗಿ, ಕರ್ಮೇಂದ್ರಿಯಗಳಿಂದ ಕರ್ಮಯೋಗವನ್ನು 
ಆರಂಭಿಸುತ್ತಾನೆಯೋ ಅವನು ಶ್ರೇಷ್ಠನಾಗುತ್ತಾನೆ. 

ನಿಯತಂ ಕುರು ಕರ್ಮ ತ್ವಂ ಕರ್ಮ ಜ್ಯಾಯೋ ಹ್ಯಕರ್ಮಣ:ಃ | 


ಶರೀರಯಾತ್ರಾತಪಿ ಚ ತೇ ನ ಪ್ರಸಿದ್ಧೇದಕರ್ಮಣ:ಃ 11೮11 


-208- ಮಹಾಭಾರತ ಭೀಷ್ಮಪರ್ವ 


ನೀನು ನಿನ್ನವರ್ಣಾಶ್ರಮಗಳಿಗೆ ಉಚಿತವಾದ ನಿಯತವಾದ ಕರ್ಮವನ್ನುಮಾಡು. 
ಕರ್ಮವನ್ನು ಮಾಡದಿರುವುದಕ್ಕಿಂತ ಮಾಡುವುದು ಶ್ರೇಷ್ಠವಾದುದು. ಯಾವ 
ಕರ್ಮವನ್ನೂ ಮಾಡದಿದ್ದರೆ ನಿನ್ನದೇಹ ಯಾತ್ರೆಯೇ ನಡೆಯುವುದಿಲ್ಲ. 


ಯಜ್ಞಾರ್ಥಾತ್‌ ಕರ್ಮಣೋರನ್ಯತ್ರ ಲೋಕೋರಯಂ ಕರ್ಮಬಂಧನಃ। 
ತದರ್ಥಂ ಕರ್ಮ ಕೌಂತೇಯ ಮುಕ್ತಸಂಗಃ ಸಮಾಚರ al 


ವಿಷ್ಣುಪ್ರೀತ್ಯರ್ಥವಾದ ಕರ್ಮವನ್ನು ಬಿಟ್ಟುಬೇರೆ ಕರ್ಮವನ್ನು ಮಾಡಿದರೆ ಈ 
ಲೋಕವು ಆ ಕರ್ಮದಿಂದ ಬಂಧನಕ್ಕೆ ಒಳಗಾಗುತ್ತದೆ. ಎಲೈ ಕೌಂತೇಯನೇ, ಆದ್ದರಿಂದ 
ಭಗವತ್ಪೂಜಾರ್ಥವಾಗಿ ಫಲಾಪೇಕ್ಟಾರಹಿತನಾಗಿ ಕರ್ಮವನ್ನು ಮಾಡು. 


ಸಹಯಜ್ಞಾ ಪ್ರಜಾಃ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ । 
ಅನೇನ ಪ್ರಸವಿಷ್ಯದ್ದಮೇಷ ವೋಶಸ್ತಿ ಷ್ಯಕಾಮಧುಕ್‌ ॥1೧೦॥ 


ಹಿಂದೆ ಪ್ರಜಾಪತಿಯು ಯಜ್ಞದ ಜೊತೆಯಲ್ಲಿಬ್ರಾಹ್ಮಣಾದಿ ಪ್ರಜೆಗಳನ್ನು ಸೃಷ್ಟಿಸಿ 
ಹೀಗೆ ಮಾತನಾಡಿದನು. ಯಜ್ಞದಿಂದ ನಿಮಗೆ ಇಷ್ಟವಾದ ಫಲಗಳನ್ನು ಪಡೆಯಿರಿ. 
ಈ ಯಜ್ಞವು ನಿಮಗೆ ಇಷ್ಟವಾದ ಫಲಗಳನ್ನುಕೊಡುವುದಾಗಲಿ. 


ದೇವಾನ್‌ ಭಾವಯತಾನೇನ ತೇ ದೇವಾ ಭಾವಯಂತು ವಃ | 
ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯಥ eel 


ಈ ಯಜ್ಞದಿಂದ ನೀವು ದೇವತೆಗಳನ್ನು ಪೂಜಿಸಿ. ದೇವತೆಗಳು ಅದಕ್ಕೆ ಫಲವನ್ನು 
ಕೊಟ್ಟು ನಿಮ್ಮನ್ನು ಸಮ್ಮಾನಿಸುತ್ತಾರೆ. ಹೀಗೆ ಪರಸ್ಪರ ಸಮ್ಮಾನವನ್ನು ಮಾಡಿಕೊಂಡು 
ಶ್ರೇಷ್ಠವಾದ ಶ್ರೇಯಸನ್ನು ಪಡೆಯಿರಿ. 

ಇಷ್ಟಾನ್‌ ಭೋಗಾನ್‌ ಹಿ ವೋ ದೇವಾ ದಾಸ್ಯಂತೇ ಯಜ್ಞಭಾವಿತಾಃ | 

ತೈರ್ದತ್ತಾನಪ್ರದಾಯೈಭ್ಯೋ ಯೋ ಭುಂಕ್ತೇ ಸ್ತೇನ ಏವ ಸಃ 0೧೨! 

ಯಜ್ಞಗಳಿಂದ ಪೂಜಿಸಲ್ಪಟ್ಟ ದೇವತೆಗಳು ನಿಮಗೆ ಇಷ್ಟವಾದ ಭೋಗಗಳನ್ನು 


ಕೊಡುವರು. ಅವರು ಕೊಟ್ಟುದುದನ್ನು ಅವರಿಗೆ ಕೂಡದೆ ಯಾವನು 
ಭೋಗಿಸುತ್ತಾನೆಯೋ ಅವನು ಕಳ್ಳನೇ ಸರಿ, 


ಭಗವದ್ಗೀತಾಪರ್ವ -209- 


ಯಜ್ಞಶಿಷ್ಟಾಶಿನ: ಸಂತೋ ಮುಚ್ಕಂತೇ ಸರ್ವಕಿಲ್ವಿಪೈ: | 
ಭುಂಜತೇ ತೇ ತ್ವಘಂ ಪಾಪಾ ಯೇ ಪಚತ್ಯಾತ್ಮಕಾರಣಾತ್‌ 11೧೩ 


ಯಜ್ಞವನ್ನು ಮಾಡಿ ಉಳಿದುದನ್ನು ಆಹಾರವಾಗಿ ಸೇವಿಸುವ ಸಜ್ಜನರು ಎಲ್ಲ 
ದೋಷಗಳಿಂದಲೂ ಮುಕ್ಕರಾಗುತ್ತಾರೆ. ಯಾರು ತಮ್ಮ ಸಲುವಾಗಿಯೇ ಅಡುಗೆಯನ್ನು 
ಮಾಡುತ್ತಾರೆಯೋ ಅಂತಹ ಪಾಪಿಗಳು ಪಾಪವನ್ನೇ ಭೋಗಿಸುತ್ತಾರೆ. 


ಅನ್ನಾದ್‌ ಭವಂತಿ ಭೂತಾನಿ ಪರ್ಜನ್ಯಾದನ್ನಸಂಭವಃ | 

ಯಜ್ಞಾದ್‌ ಭವತ ಪರ್ಜನ್ಯೋ ಯಜ್ಞಃ ಕರ್ಮಸಮುದ್ಧವ: eT 

ಕರ್ಮ ಬ್ರಹ್ಮೋದ್ಧವಂ ವಿದ್ಧಿ ಬ್ರಹ್ಮಾಕ್ಷರಸಮುದ್ಧವಮ್‌ । 

ತಸ್ಮಾತ್‌ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಮ್‌ HON 

ಅನ್ನದಿಂದ ರೇತಸ್ಸಿನ ದ್ವಾರಾ ಪ್ರಾಣಿಗಳ ಉತ್ಪತ್ತಿಯಾಗುತ್ತದೆ. ಪರ್ಜನ್ಮನೆನಿಸುವ 
ಆದಿತ್ಯನಿಂದ ವೃಷ್ಟಿಯ ಮೂಲಕವಾಗಿ ಅನ್ನದ ಉತ್ಪತ್ತಿಯಾಗುತ್ತದೆ. 
ಮೇಘ ಚಕ್ರಾಭಿಮಾನಿಯಾದ ಪರ್ಜನ್ಯನಾಮಕ ಆದಿತ್ಯನು ಯಜ್ಞದಿಂದ 
ಉಪಚಯವನ್ನುಹೊಂದುತ್ತಾನೆ. ಇಲ್ಲಿ ಯಜ್ಞ ಎಂದರೆ ಆಜ್ಯಾದಿ ರೂಪವಾದ ಹವಿಸ್ಸು 
ಎಂದರೆ ಹವಿರ್ಭಾಗದಿಂದ ಸಂತುಷ್ಟನಾದ ಆದಿತ್ಯನಿಂದ ಉಂಟಾದ ಮೋಡದಿಂದ 
ಮಳೆಯು ಉಂಟಾಗುತ್ತದೆ ಎಂದು ಅಭಿಪ್ರಾಯ. ದೇವತೋದ್ದೇಶದಿಂದ ಮಾಡುವ 
ದ್ರವ್ಯ ತ್ಯಾಗರೂಪವಾದ ಜ್ಯೋತಿಷ್ಟೋಮಾದಿ ಕರ್ಮವು ಆ ಜ್ಯೋತಿಷ್ಟೋಮ 
ಯಾಗದ ಅಂಗಭೂತವಾದ ಕ್ರಿಯೆಗಳಿಂದ ಉಂಟಾಗುತ್ತದೆ. ಆ ಕರ್ಮವಾದರೂ 
ಪರಬ್ರಹ್ಮನಿಂದ ಉಂಟಾಗುತ್ತದೆ ಎಂದು ತಿಳಿ. ಪರಬ್ರಹ್ಮನಾದರೂ ಅಕ್ಷರ 
ಸಮುದಾಯವಾದ ವೇದಗಳಿಂದ ಪ್ರತಿಪಾದ್ಯನಾಗಿ ಅಭಿವ್ಯಕ್ಕನಾಗುತ್ತಾನೆ. ಹೀಗೆ ತನ್ನನ್ನು 
ಪ್ರತಿಪಾದನೆ ಮಾಡುವ ವೇದಗಳಿಂದ ಯಜ್ಞವು ವಿಹಿತವಾದುದರಿಂದ 
ಪರಂಪರೆಯಿಂದ ಯಜ್ಞದಿಂದ ಅಭಿವ್ಯಂಗ್ಯನಾದ ಕಾರಣದಿಂದ ಬ್ರಹ್ಮನು ಯಜ್ಞದಲ್ಲಿ 
ಪತಿಷ್ಠತನಾಗಿದ್ದಾನೆ. 

ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ । 

ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸ ಜೀವತಿ ೬ 


-210- ಮಹಾಭಾರತ ಭೀಷ್ಮಪರ್ವ 


ಎಲೈ ಪಾರ್ಥನೇ, ಹೀಗೆ ಅನಾದಿಕಾಲದಿಂದ ತಿರುಗುತ್ತಿರುವ ಈ ಪುಣ್ಯಚಕ್ರವನ್ನು 
ಯಾವನು ಅನುಸರಿಸುವುದಿಲ್ಲವೋ ಅವನು ಇಂದ್ರಿಯಲೋಲುಪನಾಗಿ ಪಾಪವನ್ನೇ 
ಸಂಪಾದಿಸುವ ಆಯುಸ್ಸನ್ನು ಹೊಂದಿ ವ್ಯರ್ಥವಾಗಿ ಜೀವನವನ್ನುಮಾಡುತ್ತಾನೆ. 


ಯಸ್ತಾ ತ್ಮರತಿರೇವ ಸ್ಯಾದಾತ್ಮೃತೃಪ್ತಶ್ಚ ಮಾನವಃ । 
ಆತ್ಮನ್ಯೇವ ಚ ಸಂತುಷ್ಠಸ್ತಸ್ಯ ಕಾರ್ಯಂ ನ ವಿದ್ಯತೇ eA 


ಯಾವ ಮಾನವನು ಪರಮಾತ್ಮನಲ್ಲಿಯೇ ರತಿಯನ್ನು ಹೊಂದಿರುತ್ತಾನೆಯೋ, 
ಪರಮಾತ್ಮನ ಧ್ಯಾನದಿಂದ ಬೇರೆ ವಿಷಯಗಳಲ್ಲಿ ಅಲಂಬುದ್ಧಿಯನ್ನು 
ಹೊಂದಿರುತ್ತಾನೆಯೋ, ಪರಮಾತ್ಮನ ದರ್ಶನದಿಂದಲೇ ಸಂತೋಷವನ್ನು 
ಪಡೆದಿರುತ್ತಾನೆಯೋ, ಎಂದರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುತ್ತಾನೆಯೋ, 
ಅಂತಹವನು ಮಾಡಬೇಕಾದ ಬಾಹ್ಯಕಾರ್ಯವು ಇರುವುದಿಲ್ಲ. 


ನೈವ ತಸ್ಯ ಕೃತೇನಾರ್ಥೋ ನಾಕೃತೇನೇಹ ಕಶ್ಚನ । 
ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ 11೧೮॥ 


ಅಸಂಪ್ರಜ್ಞಾತ ಸಮಾಧಿಸ್ಥನಾದವನು ಅಂತಹ ಸಮಾಧಿಯನ್ನು ಬಿಟ್ಟುಮಾಡಿದ 
ಯಜ್ಞಾದಿ ಕರ್ಮಗಳಿಂದ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ. 
ಸಮಾಧ್ಯವಸ್ಥೆಯಲ್ಲಿ ಅವನು ಮಾಡದಿರುವ ನಿತ್ಯಕರ್ಮಗಳಿಂದ ಯಾವ 
ಪ್ರತ್ಯವಾಯವೂ ಇಲ್ಲ. ಅವನು ಸರ್ವಪ್ರಾಣಿಗಳ ವಿಷಯದಲ್ಲಿ 
ದರ್ಶನ-ಸಂಭಾಷಣ-ಪೂಜನಾದಿಗಳನ್ನು ಮಾಡಿ ಅದರಿಂದ ಆಗಬೇಕಾದುದೂ 
ಯಾವುದೂ ಇಲ್ಲ. ಗುರುವಂದನಾದಿ ವ್ಯಾಪಾರಗಳು ಪುರುಷಾರ್ಥಸಾಧನವಾದರೂ 
ಸಮಾಧಿಸ್ಥನಾದವನಿಗೆ ಅಂತಹ ಕರ್ಮಗಳು ಇರುವುದಿಲ್ಲ ಎಂದು ಅಭಿಪ್ರಾಯ. 
ಸಮಾಧಿಯ ಅವಸ್ಥೆಯನ್ನು ಬಿಟ್ಟುಬೇರೆ ಕಾಲದಲ್ಲಿ ಅಂತಹ ಕರ್ಮಗಳನ್ನುಮಾಡದಿದ್ದರೆ 
ಅನರ್ಥವು ಇದ್ದೇ ಇದೆ ಎಂದೂ ಅಭಿಪ್ರಾಯ. 


ಕರ್ಮಣೈವ ಹಿ ಸಂಸಿದ್ಧಿಮಾಸ್ಥಿತಾ ಜನಕಾದಯಃ । 
ಲೋಕಸಂಗ್ರಹಮೇವಾಪಿ ಸಂಪಶ್ಯನ್‌ ಕರ್ತುಮರ್ಹಸಿ 11೧೯॥ 


ಜನಕಾದಿಗಳು ಕರ್ಮಯೋಗದಿಂದಲೇ ಒಳ್ಳೆಯ ಸಿದ್ಧಿಯನ್ನು ಪಡೆದರಪ್ಪೆ! 
ಲೋಶಶಿಕ್ಟಣಕ್ಕಾಗಿಯಾದರೂ ನೀನು ಜ್ಞಾನಪೂರ್ವಕವಾಗಿ ಕರ್ಮವನ್ನು ಮಾಡಬೇಕು. 


ಭಗವದ್ಗೀತಾಪರ್ವ -211- 


ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ । 

ಅಸಕ್ಟೋ ಹ್ಯಾಚರನ್‌ ಕರ್ಮ ಪರಮಾಪ್ಲೋತಿ ಪೂರುಷಃ 1೨20 

ಆದ್ದರಿಂದ ಫಲಾಪೇಕ್ಷಾರಹಿತನಾಗಿ ಕರ್ತವ್ಯವಾದ ಕರ್ಮವನ್ನು ಸತತವಾಗಿ 
ಮಾಡು. ಫಲಾಪೇಕ್ಷೆಯಿಲ್ಲದೆ ಕರ್ಮವನ್ನು ಮಾಡುವ ಪುರುಷನು ಪರಮಾತ್ಮನನ್ನು 
ಹೊಂದುತ್ತಾನೆ. 

ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ । 

ಸ ಯತ್‌ ಪ್ರಮಾಣಂ ಕುರುತೇ ಲೋಕಸ್ತದನುವರ್ತತೇ 1೨೧ 

ಶ್ರೇಷ್ಠ ಪುರುಷನು ಏನೇನು ಮಾಡುತ್ತಾನೆಯೋ, ಇತರ ಜನರು ಅದನ್ನೇ 
ಮಾಡುತ್ತಾರೆ. ಅವನು ಯಾವುದನ್ನು ಪ್ರಾಮಾಣಿಕವೆಂದು ಹೇಳುತ್ತಾನೆಯೋ ಲೋಕವು 
ಅದನ್ನು ಅನುಸರಿಸುತ್ತದೆ. 

ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಷು ಕಿಂಚನ । 

ನಾನವಾಪುಮವಾಪ್ಪವ್ಯಂ ವರ್ತ ಏವ ಚ ಕರ್ಮಣಿ 1೨೨॥ 

ಎಲ್ಲೆ ಪಾರ್ಥನೇ, ಮೂರುಲೋಕಗಳಲ್ಲಿಯೂ ನನಗೆ ಯಾವ ಕರ್ತವ್ಯವಾದ 
ಕರ್ಮವೂ ಇಲ್ಲ. ಇದುವರೆಗೆ ಹೊಂದದಿರುವ ಯಾವುವನ್ನೂನಾನು ಪ್ರಯೋಜನವ 
ಹೊಂದಬೇಕಾಗಿಲ್ಲ. ಆದ್ದರಿಂದ ಕರ್ತವ್ಯಕರ್ಮವೂ ಇಲ್ಲ. ಆದರೂ ನಾನು 
ಕರ್ಮವನ್ನುಮಾಡುತ್ತಲೇ ಇರುತ್ತೇನೆ. 

ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತ: | 

ಸರ್ವಶಃ 11೨೩॥ 

ಮಮ ವರ್ತ್ಮಾನುವರ್ಶ್ತಂತೇ ಮನುಷ್ಯಾ: ಪಾರ್ಥ 

ಒಂದು ಪಕ್ಷ ನಾನು ಆಲಸ್ಯವನ್ನು ತೊರೆದು ಕರ್ಮವನ್ನು ಮಾಡದಿದ್ದರೆ ಎಲ್ಫೆ 
ಪಾರ್ಥನೇ, ಎಲ್ಲಮನುಷ್ಯರೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. 

ಉತ್ಸೀದೇಯುರಿಮೇ ಲೋಕಾ ನ ಕುರ್ಯಾಂ ಕರ್ಮ ಚೇದಹಮ್‌ । 

ಸಂಕರಸ್ಮ ಚ ಕರ್ತಾ ಸ್ಮಾಮುಪಹನ್ಯಾಮಿಮಾ: ಪ್ರಜಾಃ (1೨೪॥॥ 


-212- ಮಹಾಭಾರತ ಭೀಷ್ಮಪರ್ವ 


ನಾನು ಕರ್ಮವನ್ನು ಮಾಡದಿದ್ದರೆ ಅದರಿಂದ ನಾನು ಈ ಲೋಕಗಳನ್ನು ನಾಶ 
ಮಾಡಿಯೇನು! ಜಾತಿಸಂಕರಕ್ಕೆ ಕಾರಣನಾದೇನು! ಈ ಪ್ರಜೆಗಳನ್ನು 
ವಿನಾಶಗೊಳಿಸಿಯೇನು! 


ಸಕ್ತಾಃ ಕರ್ಮಣ್ಯವಿದ್ದಾಂಸೋ ಯಥಾ ಕುರ್ವಂತಿ ಭಾರತ ! 
ಕುರ್ಯಾದ್‌ ವಿದ್ದಾಂಸ್ತಥಾಸಕ್ತಶ್ಲಿಕೀರ್ಪ್ಷುರ್ಲೋಕಸಂಗ್ರಹಮ್‌ ॥೨೫॥ 


ಎಲ್ಫೈ ಪಾರ್ಥನೇ, ಅಜ್ಞಾನಿಗಳು ಹೀಗೆ ಫಲದಲ್ಲಿ ಆಸಕ್ತರಾಗಿ ಕರ್ಮವನ್ನು 
ಮಾಡುತ್ತಾರೆಯೋ, ಜ್ಞಾನಿಯಾದವನು ಲೋಕಸಂಗ್ರಹವನ್ನು ಮಾಡುವುದಕ್ಕಾಗಿ 
ಕರ್ಮಫಲಾಪೇಕ್ಬಾರಹಿತನಾಗಿ ಹಾಗೆಯೇ ಕರ್ಮವನ್ನು ಆಚರಿಸಬೇಕು. 


ನ ಬುದ್ಧಿಭೇದಂ ಜನಯೇದಜ್ಞಾನಾಂ ಕರ್ಮಸಂಗಿನಾಮ್‌ । 
ಜೋಷಯೇತ್‌ ಸರ್ವಕರ್ಮಾಣಿ ವಿದ್ದಾನ್‌ ಯುಕ್ತಃ ಸಮಾಚರನ್‌ ॥ 


ಕರ್ಮದಲ್ಲೇ ಆಸಕ್ತಿಯುಳ್ಳ ಅಜ್ಞಜನರಿಗೆ ಜ್ಞಾನಿಯಾದವನು ಕರ್ಮದಿಂದ 
ವಿಮುಖರಾಗುವಂತೆ (ಜ್ಞಾನವನ್ನು ಹೊಗಳಿ) ಬುದ್ಧಿಭೇದವನ್ನು ಉಂಟು 
ಮಾಡಬಾರದು. ಜ್ಞಾನಿಯಾದವನು ಭಗವಚ್ಚಿಂತನಾಯುಕ್ತನಾಗಿ ಕರ್ಮವನ್ನುಆಚರಿಸಿ 
ಅಜ್ಞಾನಿಗಳಿಗೂ ಎಲ್ಲಕರ್ಮಗಳಲ್ಲಿಯೂ ಪ್ರೀತಿಯುಂಟಾಗುವಂತೆ ಮಾಡಬೇಕು. 


ಪ್ರಕೃತೇಃ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ । 
ಅಹಂಕಾರವಿಮೂಢಾತ್ಮಾ ಕರ್ತಾ5ಹಮಿತಿ ಮನ್ಯತೇ 11೨೭!! 


ಪ್ರಕೃತಿಯ ಗುಣಗಳಾದ ಸತ್ವ-ರಜಸ್‌-ತಮಸ್ಸುಗಳಿಂದ ಮಾಡಲ್ಪಡುವ ಎಲ್ಲ 
ಕರ್ಮಗಳನ್ನೂ ಅಹಂಕಾರಿಯಾದ ಮೂಢಾತ್ಮನು (ಅಜ್ಞಾನಿಯು) ನಾನು 
ಮಾಡುತ್ತೇನೆಂದು ತಿಳಿದಿರುತ್ತಾನೆ. 


ತತ್ತ್ವವಿತ್‌ ತು ಮಹಾಬಾಹೋ ಗುಣಕರ್ಮವಿಭಾಗಯೋ: 1 
ಗುಣಾ ಗುಣೇಷು ವರ್ತಂತ ಇತಿ ಮತ್ತಾ ನ ಸಜ್ಜತೇ (1೨೮ 


ಎಲೈ ಮಹಾಬಾಹುವೇ, ಗುಣಕರ್ಮಗಳ ವಿಭಾಗವನ್ನು ತಿಳಿದ 
ತತ್ತ ಜ್ಞಾನಿಯಾದರೂ ಪ್ರಕೃತಿಯ ಗುಣಗಳಾದ ಸತ್ತ-ರಜಸ್‌ -ತಮೋಗುಣಗಳು ತಮ್ಮ 


ಭಗವದ್ಗೀತಾಪರ್ವ -213- 


ಕಾರ್ಯವಾದ ಸಾತ್ರಿಕ-ರಾಜಸ-ತಾಮಸ ಕಾರ್ಯಗಳಲ್ಲಿ ತೊಡಗಿವೆ ಎಂದು ತಿಳಿದು 
ಅವುಗಳಲ್ಲಿ ಆಸಕ್ಕನಾಗುವುದಿಲ್ಲ. 


ಪ್ರಕೃತೇರ್ಗುಣಸಮ್ಮೂಢಾಃ ಸಜ್ಜಂತೇ ಗುಣಕರ್ಮಸು । 
ತಾನಕೃತ್ಸ್ವವಿದೋ ಮಂದಾನ್‌ ಕೃತ್ತವಿನ್ನ ವಿಚಾಲಯೇತ್‌ (1೨೯ 


ಪ್ರಕೃತಿನಾಮಕ ಪರಮಾತ್ಮನ ಇಚ್ಛೆಯಿಂದ ಮತ್ತು ಜಡಪ್ರಕೃತಿಯ ಸತ್ತಾದಿ 
ಗುಣಗಳಿಂದ ಮೋಹಕ್ಕೆ ಒಳಗಾದ ಅಜ್ಞಾನಿಗಳು ಪ್ರಕೃತಿಯ ಶಬ್ದಾದಿ ಗುಣಗಳಲ್ಲಿ 
ಮತ್ತು ಅವುಗಳನ್ನು ಸಂಪಾದಿಸುವ ಕರ್ಮಗಳಲ್ಲಿ ಆಸಕ್ತರಾಗುತ್ತಾರೆ. ಗುಣಕರ್ಮಗಳ 
ವಿಭಾಗವನ್ನುತಿಳಿಯದಿರುವ ಆ ಮಂದರನ್ನು ಗುಣಕರ್ಮಗಳ ವಿಭಾಗವನ್ನುತಿಳಿದ 
ಜ್ಞಾನಿಯು ಅವರನ್ನು ಕರ್ಮ ಮಾರ್ಗದಿಂದ ಚಲಿಸುವಂತೆ ಮಾಡಬಾರದು. ಅವರಿಗೆ 


ಬೋಧನೆಯನ್ನುಮಾಡಬೇಕು ಎಂದು ಅಭಿಪ್ರಾಯ. 
ಮಯಿ ಸರ್ವಾಣಿ ಕರ್ಮಾಣಿ ಸನ್ನ್ಯಸ್ಕಾಧ್ಯಾತ್ಮಚೇತಸಾ । 
ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ಜರ: 1೩೦॥॥ 
ಶರೀರದಲ್ಲಿ ನಾನು ಇದ್ದೇನೆಂದು ತಿಳಿದು ನನ್ನ ಸರಣೆ ಪೂರ್ವಕವಾಗಿ ಎಲ್ಲ 
ಕರ್ಮಗಳ ಫಲವನ್ನು ನನ್ನಲ್ಲಿ ಸಮರ್ಪಿಸಿ ಕರ್ಮದ ಫಲವನ್ನು ಆಶ್ರಯಿಸದೇ, 
ಮಮಕಾರವನ್ನು ಬಿಟ್ಟು, ಯಾವ ಸಂತಾಪವೂ ಇಲ್ಲದೇ ಯುದ್ಧವನ್ನುಮಾಡು. 


ಯೇ ಮೇ ಮತಮಿದಂ ನಿತ್ಯಮನುತಿಷ್ಠಂತಿ ಮಾನವಾ: | 
ಶ್ರದ್ಧಾವಂತೋ5ನಸೂಯಂತೋ ಮುಚ್ಯಂತೇ ತೇತಪಿ ಕರ್ಮಭಿಃ ॥ 


ಯಾವ ಮಾನವರು ಈ ನನ್ನ ಅಭಿಪ್ರಾಯವನ್ನು ತಿಳಿದು ಅದರಂತೆ ನಿತ್ಯವೂ 
ಅನುಷ್ಠಾನವನ್ನು ಮಾಡುತ್ತಾರೆಯೋ, ಅಂತಹ ಶ್ರದ್ಧೆಯುಳ್ಳ, ಅಸೂಯಾ ರಹಿತರಾದ 
ಅವರು ಎಲ್ಲಕರ್ಮಗಳಿಂದಲೂ ನಿರ್ಮುಕ್ತರಾಗುತ್ತಾರೆ. 

ಯೇ ತ್ವೇತದಭ್ಯಸೂಯಂತೋ ನಾನುತಿಷ್ಠಂತಿ ಮೇ ಮತಮ್‌ । 

ಸರ್ವಜ್ಞಾನವಿಮೂಢಾಂಸ್ತಾನ್‌ ವಿದ್ದಿ ನಷ್ಟಾನಚೇತಸ: 11೩೨11 


-214- ಮಹಾಭಾರತ ಭೀಷ್ಮಪರ್ವ 


ಯಾರು ನನ್ನಈ ಉಪದೇಶದಲ್ಲಿಅಸೂಯೆಯನ್ನುಪಟ್ಟುನನ್ನಅಭಿಪ್ರಾಯದಂತೆ 
ನಡೆದುಕೊಳ್ಳುವುದಿಲ್ಲವೋ ಅವರು ಸರ್ವಜ್ಞಾನರಹಿತರಾಗಿ ವಿವೇಕವಿಲ್ಲದೇ 
ನಪ್ಪರಾಗುತ್ತಾರೆಂದು ತಿಳಿ. 


ಸದೃಶಂ ಚೇಷ್ಠತೇ ಯಸ್ಯಾಃ ಪ್ರಕೃತೇರ್ಜ್ಜಾನವಾನಪಿ । 
ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹಃ ಕಿಂ ಕರಿಷ್ಯತಿ (1೩೩ 


ನಿನ್ನ ಮತವನ್ನು ಅನುಷ್ಠಾನ ಮಾಡಿದರೆ ಮೋಕ್ಟ ಇಲ್ಲದಿದ್ದರೆ ನಾಶ 
ಉಂಟಾಗುವುದಾದರೆ ಲೋಕವು ನಿನ್ನ ಮತವನ್ನು ಏಕೆ ಅನುಸರಿಸುವುದಿಲ್ಲಎಂಬ 
ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಹೇಳುತ್ತಾರೆ. ಪ್ರಕೃತಿ ಶಬ್ದಕ್ಕೆ ಪೂರ್ವಸಂಸ್ಕಾರ ಎಂದು 
ಅರ್ಥ. ಇಲ್ಲಿಅದರ ಕಾರ್ಯವಾದ ರಾಗ-ದ್ದೇಷಗಳನ್ನು ತೆಗೆದುಕೊಳ್ಳಬೇಕು. ನನ್ನ 
ಮತದ ಅನುಷ್ಠಾನ, ಅನುಷ್ಠಾನಗಳಿಂದ ಇಷ್ಟಾನಿಷ್ಟಪ್ರಾಷ್ಟಿಯನ್ನು ತಿಳಿದವನೂ ಸಹ 
ತನ್ನ ಪೂರ್ವಸಂಸ್ಕಾರ ಕಾರ್ಯವಾದ ರಾಗ-ದ್ದೇಷಗಳಿಗೆ ಅನುಗುಣವಾಗಿಯೇ 
ಕರ್ಮವನ್ನು ಮಾಡುತ್ತಾನೆ. ಇನ್ನು ಅಜ್ಜನ ವಿಷಯದಲ್ಲಿ ಹೇಳುವುದೇನು? 
ಮನೋನಿಗ್ರಹವನ್ನು ಮಾಡಿದೆ ಸ್ವಭಾವಾನುಗುಣವಾದ' ಕರ್ಮದ 
ಉಪರತಿಯಾಗುವುದು ಎಂಬ ಶಂಕೆಗೆ ಉತ್ತರಾರ್ಧದಿಂದ ಉತ್ತರವನ್ನು ಹೇಳುತ್ತಾರೆ. 
ಜೀವರು ಸ್ವಭಾವಕ್ಕೆ ಅನುಗುಣವಾಗಿಯೇ ಕರ್ಮಗಳನ್ನು ಮಾಡುತ್ತಾರೆ. 
ಮನೋನಿಗ್ರಹವು ಅಪ್ರಯೋಜಕವಾದುದು ಎಂದು ಅಭಿಪ್ರಾಯ. 


ಅಥವಾ ಏಕೆ ಅಯೋಗ್ಯರಿಗೆ ತತ್ತೊ ಪದೇಶವನ್ನು ಮಾಡಬಾರದು ಎಂದು 
ಇಲ್ಲಿಹೇಳುತ್ತಾರೆ. ತತ್ತ್ಕೋಪದೇಶದಿಂದ ಜ್ಞಾನವುಂಟಾದರೂ ಅಯೋಗ್ಯರು ಸ್ವಭಾವಕ್ಕೆ 
ಅನುಗುಣವಾದ ಕರ್ಮವನ್ನೇ ಮಾಡುತ್ತಾರೆ. ಉತ್ಪನ್ನವಾದ ತತ್ತ ಜ್ಞಾನಕ್ಕೆ 


ಅನುಗುಣವಾದ ಕರ್ಮವನ್ನು ಮಾಡುವುದಿಲ್ಲ. ಆದ್ದರಿಂದ ಅವರಿಗೆ ಉಪದೇಶ 
ಮಾಡಬಾರದು ಎಂದು ಅರ್ಥ. 


ಂದ್ದಿಯಸ್ಯೇಂದ್ರಿಯಾರ್ಥೇಷು ರಾಗದ್ದೇಷೌ ವ್ಯವಸ್ಥಿತೌ । 
ಮಾಗಚ್ಛೇತ್‌ ತೌ ಹ್ಯಸ್ಯ ಪರಿಪಂಥಿನೌ AVI 


ಭಗವದ್ಗೀತಾಪರ್ವ -215- 


ಎಲ್ಲಾಜೀವರೂ ಸ್ವಭಾವಕ್ಕೆ ಅನುಗುಣವಾಗಿಯೇ ಕರ್ಮವನ್ನು ಮಾಡುವುದಾದರೆ 
"ಮಯಿ ಸರ್ವಾಣಿ ಕರ್ಮಾಣಿ' ಎಂದು ಪ್ರಕಾರ ಪೂರ್ವಕವಾದ ಕರ್ಮವಿಧಾನವೂ 
“ಯೇ ಮೇ ಮತಂ' ಎಂದು ಫಲವಿಧಾನವೂ ವ್ಯರ್ಥ ಎಂಬ ಶಂಕೆಗೆ ಇಲ್ಲಿಉತ್ತರವನ್ನು 
ಹೇಳುತ್ತಾರೆ. ಇಲ್ಲಿ ರಾಗದ್ದೇಷಪದಗಳಿಂದ ಲೋಭ ಮೋಹ ಮದ ಮತ್ತರಗಳನ್ನೂ 
ತೆಗೆದುಕೊಳ್ಳಬೇಕು. ಪ್ರಧಾನವಾದುದರಿಂದ ಎರಡನ್ನೇ ಹೇಳಿದ್ದಾರೆ. ಅನುಕೂಲದಲ್ಲಿ 
ರಾಗ. ಪ್ರತಿಕೂಲದಲ್ಲಿದ್ದೇಷ. ಇವುಗಳಿಗೆ ಅನುಗುಣವಾಗಿಯೇ ಜೀವರ ಕರ್ಮಗಳು. 
ಆದರೂ ರಾಗ-ದ್ವೇಷಾದಿ ಷಡ್ಬರ್ಗಗಳಿಗೆ ವಶವಾಗಬಾರದು. ಏಕೆಂದರೆ ಅವು ಜೀವನ 
ಶ್ರೇಯಸ್ಸಿಗೆ ಪ್ರತಿಬಂಧಕ ಮತ್ತು ಪಾಪಹೇತುಗಳು ಎಂದು ಅರ್ಥ. 
ಮನೋನಿಗ್ರಹದಿಂದ ತಕ್ಷಣದಲ್ಲಿ ಫಲವು ದೊರೆಯದಿದ್ದರೂ ಅತಿ ಪ್ರಯತ್ನವನ್ನು 
ಮಾಡಿದರೆ ಫಲವು ಖಂಡಿತವಾಗಿ ದೊರೆಯುತ್ತದೆ ಎಂದು ಅಭಿಪ್ರಾಯ. 


ಶ್ರೇಯಾನ್‌ ಸ್ವಧರ್ಮೋ ವಿಗುಣಃ ಪರಧರ್ಮಾತ್‌ ಸ್ವನುಷ್ಠಿತಾತ್‌ । 

ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ: 1430 

ರಾಗ-ದ್ವೇಷೋಪೇತವಾದ ಘೋರವಾದ ಯುದ್ಧರೂಪವಾದ ಕರ್ಮವನ್ನು 
ಮಾಡಲೇಬಾರದು ಎಂಬ ಅರ್ಜುನನ ಶಂಕೆಗೆ ಇಲ್ಲಿ ಉತ್ತರವನ್ನು ಹೇಳುತ್ತಾರೆ. 
ಸರ್ವಾಂಗ ಸಹಿತವಾಗಿ ಅನುಷ್ಠಾನ ಮಾಡಿದ ಅನ್ಯವರ್ಣಾಶ್ರಮ ಧರ್ಮಗಳಿಗಿಂತ 
ಅಂಗಹೀನವಾಗಿ ಮಾಡಿದ ಸವರ್ಣಾಶ್ರಮೋಚಿತ ಧರ್ಮವು ಪ್ರಶಸ್ತವಾದುದು. 
ಏಕೆಂದರೆ ಸಧರ್ಮವಾದ ಯುದ್ಧದಲ್ಲಿ ಮರಣವೂ ಶ್ರೇಯಸ್ಕರವಾದುದು 
ಪರಧರ್ಮವು ನಿಷಿದ್ಧವಾದುದರಿಂದ ಅನರ್ಥಕಾರಿ ಎಂದು ಭಾವ. 

ಅರ್ಜುನಃ 

ಅಥ ಕೇನ ಪ್ರಯುಕ್ರೋ5ಯಂ ಪಾಪಂ ಚರತಿ ಪೂರುಷಃ | 

ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ: WAH 

ಅರ್ಜುನ-ಪಾಪಹೇತುವಾದ ಅರಿಷಡರ್ಗದಲ್ಲಿ ಮಹಾಪ್ರಯತ್ನದಿಂದ 
ಜಯಿಸಬೇಕಾದ ಪ್ರಬಲವಾದುದನ್ನು ಇಲ್ಲಿ ಅರ್ಜುನನು ಕೇಳುತ್ತಾನೆ. ಜೀವನು 
ಪಾಪಕರ್ಮವನ್ನು ಮಾಡಲು ಬಯಸದಿದ್ದರೂ ಬಲತ್ಕಾರ ಮಾಡಲ್ಪಟ್ಟವನಂತೆ 
ಪಾಪವನ್ನು ಮಾಡುತ್ತಾರೆ. ಪಾಪಕರ್ಮ ಪ್ರಚೋದಕವಾದ ಕಾಮಾದಿ ಷಡ್ಜರ್ಗದಲ್ಲಿ 
ಯಾವುದು. ಪ್ರಬಲವಾದುದು ಎಂದು ಅರ್ಜುನನ ಪ್ರಶ್ನೆಯ ಅಭಿಪ್ರಾಯ. 


-214- ಮಹಾಭಾರತ ಭೀಷ್ಮಪರ್ವ 


ಯಾರು ನನ್ನಈ ಉಪದೇಶದಲ್ಲಿ ಅಸೂಯೆಯನ್ನು ಪಟ್ಟುನನ್ನ ಅಭಿಪ್ರಾಯದಂತೆ 
ನಡೆದುಕೊಳ್ಳುವುದಿಲ್ಲವೋ ಅವರು ಸರ್ವಜ್ಞಾನರಹಿತರಾಗಿ ವಿವೇಕವಿಲ್ಲದೇ 
ನಷ್ಟರಾಗುತ್ತಾರೆಂದು ತಿಳಿ. 


ಸದ್ಧಶಂ ಚೇಷ್ಠತೇ ಯಸ್ಯಾಃ ಪ್ರಕೃತೇರ್ಜ್ಞಾನವಾನಪಿ । 
ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ: ಕಿಂ ಕರಿಷ್ಯತಿ 11೩೩ 


ನಿನ್ನ ಮತವನ್ನು ಅನುಷ್ಠಾನ ಮಾಡಿದರೆ ಮೋಕ್ಷ ಇಲ್ಲದಿದ್ದರೆ ನಾಶ 
ಉಂಟಾಗುವುದಾದರೆ ಲೋಕವು ನಿನ್ನ ಮತವನ್ನು ಏಕೆ ಅನುಸರಿಸುವುದಿಲ್ಲಎಂಬ 
ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಹೇಳುತ್ತಾರೆ. ಪ್ರಕೃತಿ ಶಬ್ದಕ್ಕೆ ಪೂರ್ವಸಂಸ್ಕಾರ ಎಂದು 
ಹ ಇಲ್ಲಿಅದರ ಕಾರ್ಯವಾದ ರಾಗ- ದ್ವೇಷಗಳನ್ನು ತೆಗೆದುಕೊಳ್ಳಬೇಕು. ನನ್ನ 
ಮತದ ಅನುಷ್ಠಾನ, ಅನುಷ್ಠಾನಗಳಿಂದ ಇಷ್ಟುನಿಷ್ಟಪ್ರಾಪ್ತಿಯನ್ನುತಿಳಿದವನೂ ಸಹ 
ತನ್ನ ಪೂರ್ವಸಂಸ್ಕಾರ ಕಾರ್ಯವಾದ ರಾಗ-ದ್ದೇಷಗಳಿಗೆ ಅನುಗುಣವಾಗಿಯೇ 
ಕರ್ಮವನ್ನು ಮಾಡುತ್ತಾನೆ. ಇನ್ನು ಅಜ್ಞನ ವಿಷಯದಲ್ಲಿ ಹೇಳುವುದೇನು? 
ಮನೋನಿಗ್ರಹವನ್ನು ಮಾಡಿದೆ ಸ್ವಭಾವಾನುಗುಣವಾದ ಕರ್ಮದ 
ಉಪರತಿಯಾಗುವುದು ಎಂಬ ಶಂಕೆಗೆ ಉತ್ತರಾರ್ಧದಿಂದ ಉತ್ತರವನ್ನು ಹೇಳುತ್ತಾರೆ. 
ಜೀವರು ಸ್ವಭಾವಕ್ಕೆ ಅನುಗುಣವಾಗಿಯೇ ಕರ್ಮಗಳನ್ನು ಮಾಡುತ್ತಾರೆ. 
ಮನೋನಿಗ್ರಹವು ಅಪ್ರಯೋಜಕವಾದುದು ಎಂದು ಅಭಿಪ್ರಾಯ. 


ಅಥವಾ ಏಕೆ ಅಯೋಗ್ಯರಿಗೆ ತತ್ತೊ ನಪ ಪದೇಶವನ್ನು ಮಾಡಬಾರದು ಎಂದು 
ಇಲ್ಲಿಹೇಳುತ್ತಾರೆ. ತತ್ಪೊ 6ಪದೇಶದಿಂದ ಜ್ಞಾನವುಂಟಾದರೂ ಅಯೋಗ್ಯರು ಸಭಾವಕ್ಕೆ 
ಅನುಗುಣವಾದ ಕರ್ಮವನ್ನೇ ಮಾಡುತ್ತಾರೆ. ಉತ್ಸನವಾದ ತತ್ತ ಜ್ಞಾನಕ್ಕೆ 
ಕ್ಕ ಎ ಕ್ಮ ಹ ದ 
ಅನುಗುಣವಾದ ಕರ್ಮವನ್ನು ಮಾಡುವುದಿಲ್ಲ. ಆದ್ದರಿಂದ ಅವರಿಗೆ ಉಪದೇಶ 
ಮಾಡಬಾರದು ಎಂದು ಅರ್ಥ. 


ಇಂದ್ರಿಯಸ್ಯೇಂದ್ರಿಯಾರ್ಥೇಷು ರಾಗದ್ದೇಷೌ ವ್ಯವಸ್ಥಿತೌ । 
ತಯೋರ್ನ ವಶಮಾಗಚ್ಛೇತ್‌ ತೌ ಹ್ಯಸ್ಯ ಪರಿಪಂಥಿನೌ TE 


ಭಗವದ್ಗೀತಾಪರ್ವ -215- 


ಎಲ್ಲಾಜೀವರೂ ಸ್ವಭಾವಕ್ಕೆ ಅನುಗುಣವಾಗಿಯೇ ಕರ್ಮವನು ಮಾಡುವುದಾದರೆ 
"ಮಯಿ ಸರ್ವಾಣಿ ಕರ್ಮಾಣಿ' ಎಂದು ಪ್ರಕಾರ ಪೂರ್ವಕವಾದ ಕರ್ಮವಿಧಾನವೂ 
"ಯೇ ಮೇ ಮತಂ' ಎಂದು ಫಲವಿಧಾನವೂ ವ್ಯರ್ಥ ಎಂಬ ಶಂಕೆಗೆ ಇಲ್ಲಿಉತ್ತರವನ್ನು 
ಹೇಳುತ್ತಾರೆ. ಇಲ್ಲಿರಾಗದ್ವೇಷಪದಗಳಿಂದ ಲೋಭ ಮೋಹ ಮದ ಮತ್ತರಗಳನ್ನೂ 
ತೆಗೆದುಕೊಳ್ಳಬೇಕು. ಪ್ರಧಾನವಾದುದರಿಂದ ಎರಡನ್ನೇ ಹೇಳಿದ್ದಾರೆ. ಅನುಕೂಲದಲ್ಲಿ 
ರಾಗ. ಪ್ರತಿಕೂಲದಲ್ಲಿ ದ್ವೇಷ. ಇವುಗಳಿಗೆ ಅನುಗುಣವಾಗಿಯೇ ಜೀವರ ಕರ್ಮಗಳು. 
ಆದರೂ ರಾಗ- ದೇಷಾದಿ ಷಡ್ವರ್ಗಗಳಿಗೆ ವಶವಾಗಬಾರದು. ಏಕೆಂದರೆ ಅವು ಜೀವನ 
ಶ್ರೇಯಸ್ಸಿಗೆ ಪ್ರತಿಬಂಧಕ ಮತ್ತು ಪಾಪಹೇತುಗಳು ಎಂದು ಅರ್ಥ. 
ಮನೋನಿಗ್ರಹದಿಂದ ತಕ್ಷಣದಲ್ಲಿ ಫಲವು ದೊರೆಯದಿದ್ದರೂ ಅತಿ ಪ್ರಯತ್ನವನ್ನು 
ಮಾಡಿದರೆ ಫಲವು ಖಂಡಿತವಾಗಿ ದೊರೆಯುತ್ತದೆ ಎಂದು ಅಭಿಪ್ರಾಯ. 


ಶ್ರೇಯಾನ್‌ ಸ್ವಧರ್ಮೋ ವಿಗುಣಃ ಪರಧರ್ಮಾತ್‌ ಸ್ಪನುಷ್ಠಿತಾತ್‌ । 

ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ ET 

ರಾಗ-ದ್ವೇಷೋಪೇತವಾದ ಘೋರವಾದ ಯುದ್ಧರೂಪವಾದ ಕರ್ಮವನ್ನು 
ಮಾಡಲೇಬಾರದು ಎಂಬ ಅರ್ಜುನನ ಶಂಕೆಗೆ ಇಲ್ಲಿ ಉತ್ತರವನ್ನು ಹೇಳುತ್ತಾರೆ. 
ಸರ್ವಾಂಗ ಸಹಿತವಾಗಿ ಅನುಷ್ಠಾನ ಮಾಡಿದ ಅನ್ಯವರ್ಣಾಶ್ರಮ ಧರ್ಮಗಳಿಗಿಂತ 
ಅಂಗಹೀನವಾಗಿ ಮಾಡಿದ ಸ್ವವರ್ಣಾಶ್ರಮೋಚಿತ ಧರ್ಮವು ಪ್ರಶಸ್ತವಾದುದು. 
ಏಕೆಂದರೆ ಸ್ಪಧರ್ಮವಾದ ಯುದ್ಧದಲ್ಲಿ ಮರಣವೂ ಶ್ರೇಯಸ್ಕರವಾದುದು 
ಪರಧರ್ಮವು ನಿಷಿದ್ದವಾದುದರಿಂದ ಅನರ್ಥಕಾರಿ ಎಂದು ಭಾವ. 

ಅರ್ಜುನಃ 

ಅಥ ಕೇನ ಪ್ರಯುಕ್ತೋರಯಂ ಪಾಪಂ ಚರತಿ ಪೂರುಷಃ | 

ಅನಿಚ್ಛನ್ನಪಿ ವಾರ್ನೇಯ ಬಲಾದಿವ ನಿಯೋಜಿತ WALH 

ಅರ್ಜುನ-ಪಾಪಹೇತುವಾದ ಅರಿಪಡ್ಬರ್ಗದಲ್ಲಿ ಮಹಾಪ್ರಯತ್ನದಿಂದ 
ಜಯಿಸಬೇಕಾದ ಪ್ರಬಲವಾದುದನ್ನು ಇಲ್ಲಿ ಅರ್ಜುನನು ಕೇಳುತ್ತಾನೆ. ಜೀವನು 
ಪಾಪಕರ್ಮವನ್ನು ಮಾಡಲು ಬಯಸದಿದ್ದರೂ ಬಲತ್ಕಾರ ಮಾಡಲ್ಪಟ್ಟವನಂತೆ 

ಪಾಪವನ್ನು ಮಾಡುತ್ತಾರೆ. ಪಾಪಕರ್ಮ ಪ್ರ ಪ್ರಚೋದಕವಾದ ಕಾಮಾದಿ ಪಡರ್ಗದಲ್ಲಿ 


ಯಾವುದು ಪ್ರಬಲವಾದುದು ಎಂದು ಅರ್ಜುನನ ಪ್ರಶ್ನೆಯ ಅಭಿಪ್ರಾಯ. 


-216- ಮಹಾಭಾರತ ಭೀಷ್ಮಪರ್ವ 


ಶ್ರೀಭಗವಾನ್‌ 
ಕಾಮ ಏಷ ಕ್ರೋಧ ಏಷ ರಜೋಗುಣಸಮುದ್ಧವಃ । 
ಮಹಾಶನೋ ಮಹಾಪಾಪ್ಮಾ ಎದ್ದೆ 6ನಮಿಹ ವೈರಿಣಮ್‌ 11೩೭ 


ಶ್ರೀಭಗವಾನ್‌- ಪುರುಷನನ್ನು ಪಾಪಕರ್ಮಗಳಲ್ಲಿ ಪ್ರವರ್ತಿಸುವ ಹೇತುಗಳಲ್ಲಿ 
ಪ್ರಬಲವಾದುದು ಯಾವುದು ಎಂಬ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಹೇಳುತ್ತಾರೆ. 
ಪ್ರಬಲವಾದುದು ಕಾಮ, ಕ್ರೋಧವು ಕಾಮದಿಂದ ಜನಿಸುವುದರಿಂದ 
ಕಾರ್ಯಕಾರಣಗಳಿಗೆ ಅಭೇದ ದೃಷ್ಟಿಯಿಂದ ಅದನ್ನೇ ಕಾಮವೆಂದೂ ಕರೆದಿದ್ದಾನೆ. 
ಕಾಮ-ಕ್ರೋಧಗಳು ರಜೋಗುಣದಿಂದ ಉಂಟಾಗುತ್ತವೆ ಎಂದು ಅಭಿಪ್ರಾಯ. 
ಕ್ರೋಧ ಶಬ್ದದಿಂದ ಅರಿಷಡರ್ಗದಲ್ಲಿಉಳಿದ ನಾಲ್ಕನ್ನೂತೆಗೆದುಕೊಳ್ಳಬೇಕು. ಕಾಮವು 
ನಿವೃತ್ತವಾದರೆ ಅದರ ಕಾರ್ಯವಾದ ಉಳಿದ ಐದೂ ನಿವೃತ್ತವಾಗುತ್ತವೆ ಎಂದು 
ಅರ್ಥ. ಅಪೇಕ್ಬಿತವಾದ ವಿಷಯವನ್ನು ಕೊಟ್ಟು ಕಾಮವನ್ನು ಬಯಿಸಲು 
ಸಾಧ್ಯವಿಲ್ಲ ಏಕೆಂದರೆ ಅದು ಮಹಾಹಸಿವನ್ನುಹೊಂದಿ ಎಷ್ಟುತಿಂದರೂ ತೃಪ್ತಿಯನ್ನು 
ಹೊಂದುವುದಿಲ್ಲ ಮತ್ತು ಬ್ರಹ್ಮಹತ್ಯಾದಿ ಮಹಾಪಾಪಗಳಿಗೆ ಕಾರಣವಾಗುತ್ತದೆ. 
ಐಹಿಕಾಮುಷ್ಠಿಕ ಅಶುಭ ವಿಷಯಗಳಲ್ಲಿಯೇ ಪುರುಷನನ್ನು ಯಾವಾಗಲೂ 
ಪ್ರವರ್ತಿಸುವುದರಿಂದ ಮೋಕ್ಚವಿರೋಧಿಯಾದುದರಿಂದ ಅವನ್ನು ಜೀವರ ಶತ್ರುಗಳು 
ಎಂದು ತಿಳಿ ಎಂದು ಕೃಷ್ಣನ ಅಭಿಪ್ರಾಯ. ಕಾಮ ಎಂದರೆ ಇಲ್ಲಿ ಅದರ 
ಅಭಿಮಾನಿಯಾದ ಕಾಲನೇಮಿ ಎಂದು ಅರ್ಥ. 


ಏಷ ಸೂಕ್ಷ್ಮತರಃ ಕ್ಸೃಪ್ರೋ ದೇಹಿನಾಮಿಂದ್ರಿಯ್ಸೆಃ ಸಹ । 
ಸುಖತಂತ್ರ ಇವಾಸೀನೋ ಮೋಹಯನ್‌ ಪಾರ್ಥ ತಿಷ್ಠತಿ 11೩೮॥ 


ಈ ಶ್ಲೋಕವು ಪ್ರಾಚೀನ ತುಳು ಲಿಪಿಯ ಕೋಶಗಳಲ್ಲಿ ಮಾತ್ರ ಇದೆ. ಬೇರೆ 
ಎಲ್ಲಿಯೂ ಇಲ್ಲ. ಈ ಕಾಮವು ಅತ್ಯಂತ ಸೂಕ್ಷ್ಮವಾಗಿದ್ದು ಪುರುಷರ ಇಂದ್ರಿಯಗಳ 
ಜೊತೆಯಲ್ಲಿಸೇರಿಕೊಂಡಿದೆ. ಎಲೈ ಅರ್ಜುನನೇ, ಸುಖಕಾರಣವೆಂದು ತೋರುತ್ತಾ 
ಜೀವರಿಗೆ ಭ್ರಾಂತಿಯನ್ನು ಉಂಟು ಮಾಡುತ್ತಾ ಕುಳಿತಿದೆ. 


ಭಗವದ್ಗೀತಾಪರ್ವ -217- 


ಅರ್ಜುನಃ 

ಭವತ್ಯೇಷ ಕಥಂ ಕೃಷ್ಣ ಕಥಂ ಚೈವ ವಿವರ್ಧತೇ । 

ಕಾಮಕ್ರೋಧಮಯೋ ಘೋರ: ಸ್ಪಂಭಹರ್ಷಸಮುದ್ಧವ: | 

ಕಿಮಾತ್ಮಕಃ ಕಿಮಾಚಾರ: ತನ್ಮಮಾಚಕ್ಕಸ್ವ ಪೃಚ್ಛತಃ WAH 

ಅರ್ಜುನ- ಈ ಶ್ಲೋಕವು ಪ್ರಾಚೀನ ತುಳುಲಿಪಿಯ ಕೋಶಗಳಲ್ಲಿ ಮಾತ್ರ ಇದೆ. 
ಬೇರೆ ಎಲ್ಲಿಯೂ ಇಲ್ಲ. ಎಲ್ಫೆ ಕೃಷ್ಣನೇ, ಸ್ವಬ್ಧತೆ ಮತ್ತು ಹರ್ಷಗಳನ್ನು ಉಂಟು ಮಾಡುವ 
ಕ್ರೋಧ ಕಾಯಾತ್ಮಕವಾದ ಘೋರವಾದ ಇದು ಹೇಗೆ ಉತ್ಪನ್ನವಾಗುತ್ತದೆ? ಇದರ 
ಸ್ವರೂಪವೇನು? ಕಾರ್ಯವೇನು? ಕೇಳುತ್ತಿರುವ ನನಗೆ ಉತ್ತರವನ್ನು ಹೇಳು. 

ಶ್ರೀಭಗವಾನ್‌ 


ಅಹಂಕಾರೋಭಿಮಾನಾತ್ಮಾ ದುಸ್ತರಃ ಪಾಪಕರ್ಮಭಿಃ । 
ವರ್ಧಯತ್ಯಸ್ಯ ಹರ್ಷಂ ವೈ ಕಾಮಮಸ್ಕ ದದಾತಿ ಚ Me] 


ಶ್ರೀಭಗವಾನ್‌- ಈ ಶ್ಲೋಕವೂ ಪ್ರಾಚೀನ ತುಳುಲಿಪಿಯ ಕೋಶಗಳಲ್ಲಿಮಾತ್ರ 
ಇದೆ. ಬೇರೆ ಎಲ್ಲಿಯೂ ಇಲ್ಲ. ಅಹಂಕಾರವು ಅಭಿಮಾನ ರೂಪವಾದುದು. ಎಂದರೆ 
ಕೆಟ್ಟದರಲ್ಲಿ ಒಳ್ಳೆಯದು ಎಂಬ ಜ್ಞಾನರೂಪವಾದುದು. ಇದನ್ನು ಪಾಪಕರ್ಮವನ್ನು 
ಮಾಡುವವರು ದಾಟಲಾರರು. ಈ ಅಹಂಕಾರವು ಪುರುಷನಿಗೆ ಹರ್ಷವನ್ನು 
ಉಂಟುಮಾಡಿ ಅವನಿಗೆ ಕಾಮವನ್ನು ತಂದುಕೊಡುತ್ತದೆ. 


ಭಯಂ ಚಾಸ್ಯ ಕರೋತ್ಯೇಷ ಮೋಹಯನ್‌ ವೈ ಮುಹುರ್ಮುಹುಃ: । 

ಸ ಏಷ ಕಲುಷಃ ಕ್ಷುದ್ರ ಚ್ಛೇದಾನ್ಹೇಷೀ ಧನಂಜಯ ಟ 

ರಜಃ ಪ್ರವೃತ್ತೋ ಮೋಹಾತ್ಮಾ ಮನುಷ್ಯಾಣಾಮುಪದ್ರವ: 11೪೧॥ 

ಇದು ಪುರುಷನಿಗೆ ಪುನಃ ಪುನಃ ಮೋಹವನ್ನು ಉಂಟುಮಾಡುತ್ತಾ ಅವನಿಗೆ 
ಭಯವನ್ನೂ ಉಂಟುಮಾಡುತ್ತದೆ. ಎಲೈ ಧನಂಜಯನೇ, ಇದು ದುಷ್ಪವಾದುದು, 
ಕುದ್ರವಾದುದು, ಮತ್ತು ಯಾವಾಗಲು ಪುರುಷನ ದೌರ್ಬಲ್ಯವನ್ನು ಹುಡುಕುತ್ತಿರುತ್ತದೆ. 
ರಜೋಗುಣದಿಂದ ಉಂಟಾದ ಮೋಹರೂಪವಾದ ಈ ಅಹಂಕಾರವು ಪುರುಷುಗೆ 
ಮೋಕ್ಷಸಾಧನೆಗೆ ಪ್ರತಿಬಂಧಕವಾಗುತ್ತದೆ. 


-218- ಮಹಾಭಾರತ ಭೀಷ್ಮಪರ್ವ 


ಧೂಮೇನಾವ್ರಿಯತೇ ವಹ್ನಿರ್ಯಥಾ55ದರ್ಶೋ ಮಲೇನ ಚ । 
ಯಥೋಲ್ಜೇನಾವೃತೋ ಗರ್ಭಸ್ತಥಾ ತೇನೇದಮಾವೃತಮ್‌ 1|೪೨।॥ 


ಧೂಮದಿಂದ ಅಗ್ನಿಯು ಆವೃತನಾದಂತೆ, ಕನ್ನಡಿಯು ಕೊಳೆಯಿಂದ 
ಆವೃತವಾದಂತೆ, ಜಲಾಯುವಿನಿಂದ ಗರ್ಭವು ಆವೃತವಾದಂತೆ ಅಂತಹ 
ಅಹಂಕಾರದಿಂದ ಉತ್ತಮ ಜೀವನ ಜ್ಞಾನಸ್ಪರೂಪವು ಆವೃತವಾಗಿದೆ. 


ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣಾ । 
ಕಾಮರೂಪೇಣ ಕೌಂತೇಯ ದುಷ್ಬೂರೇಣಾನಲೇನ ಚ 11೪೩॥ 


ಎಲ್ಫೆ ಕೌಂತೇಯನೇ, ಜ್ಞಾನಿಗಳಿಗೆ ನಿತ್ಯವೈರಿಯಾದ ತೃಪ್ತಿಪಡಿಸಲು ಅಸಾಧ್ಯವಾದ 
ಈ ಕಾಮರೂಪವಾದ ಅಗ್ನಿಯಿಂದ ಉತ್ತಮ ಜೀವರ ಜ್ಞಾನವು ಆವೃತವಾಗಿದೆ. 


ಇಂದ್ರಿಯಾಣಿ ಮನೋ ಬುದ್ಧಿರಸ್ಯಾಧಿಷ್ಠಾನಮುಚ್ಛತೇ । 
ಏತೈರ್ವಿಮೋಹಯತ್ಯೇಷ ಜ್ಞಾನಮಾವೃತ್ಯ ದೇಹಿನಮ್‌ 11೪೪॥ 


ಇಂದ್ರಿಯಗಳೂ, ಮನಸ್ಸೂ, ಬುದ್ಧಿ ಇವುಗಳು ಕಾಮದ ಅಧಿಷ್ಠಾನವೆಂದು 
ಹೇಳಲ್ಪಡುತ್ತದೆ. ಈ ಕಾಮವು ಇವುಗಳಲ್ಲಿ ಇದ್ದು ಜ್ಞಾನವನ್ನು ಆವರಿಸಿ ಜೀವರಿಗೆ 
ಮೋಹವನ್ನುಂಟುಮಾಡುತ್ತದೆ. 


ತಸ್ಮಾತ್‌ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ! 
ಪಾಪ್ಗಾನಂ ಪ್ರಜಹಿ ಹ್ಯೇನಂ ಜ್ಞಾನವಿಜ್ಞಾನನಾಶನಮ್‌ 19H 


ಎಲ್ಫೆ ಭರತರ್ಷಭನೇ, ಆದ್ದರಿಂದ ನೀನು ಮೊದಲು ಇಂದ್ರಿಯಗಳನ್ನು ನಿಯಂತ್ರಿಸಿ 
ಜ್ಞಾನ-ವಿಜ್ಞಾನ ನಾಶಕವಾದ ಈ ಶತ್ರುವನ್ನು ಸಂಹರಿಸು. 


ಇಂದ್ರಿಯಾಣಿ ಪರಾಣ್ಯಾಹುರಿಂದ್ರಿಯೇಭ್ಯಃ ಪರಂ ಮನಃ । 
ಮನಸಸ್ತು ಪರಾ ಬುದ್ಧಿರ್ಯೋ ಬುದ್ಧೇಃ ಪರತಸ್ತು ಸಃ 11೪೬॥ 


ಇಂದ್ರಿಯಾಭಿಮಾನಿಗಳಾದ ಬೃಹಸ್ಪತಿ, ಸೂರ್ಯ ಮೊದಲಾದ ದೇವತೆಗಳು 
ಇತರ ದೇವತೆಗಳಿಗಿಂತ ಶ್ರೇಷ್ಠರೆಂದು ಹೇಳುತ್ತಾರೆ. ಚಿತ್ತಾಹಂಕಾರ ರೂಪವಾದ 
ಮನಸ್ಸಿಗೆ ಅಭಿಮಾನಿಗಳಾದ ಬ್ರಹ್ಮಾದಿ ದೇವತೆಗಳು ಇಂದ್ರಿಯಾಭಿಮಾನಿ 


ಭಗವದ್ಗೀತಾಪರ್ವ -219- 


ದೇವತೆಗಳಿಗಿಂತಲೂ ಶ್ರೇಷ್ಠರಾದವರು. ವಿದ್ಯಾಸ್ಫೂರ್ತಿಸಮ್ಯದ್ರೂಪವಾದ 
ಬುದ್ಧ್ಯಭಿಮಾನಿಯಾದ ಲಕ್ಷ್ಮೀದೇವಿಯು, ಮನೋಭಿಮಾನಿಗಳಾದ ಬ್ರಹ್ಮಾದಿ 
ದೇವತೆಗಳಿಗಿಂತಲೂ ಶ್ರೇಷ್ಠಳಾದವಳು. ಯಾವನು ಬುದ್ಧಿಗಿಂತಲೂ 
ಶ್ರೇಷ್ಠನಾಗಿದ್ದಾನೆಯೋ ಅವನು ಪರಮಾತ್ಮ. 

ಏವಂ ಬುದ್ದೇಃ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ । 

ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಮ್‌ ॥೪೭॥ 

ಹೀಗೆ ಪರಮಾತ್ಮನನ್ನು ಬುದ್ಧಭಿಮಾನಿಯಾದ ಲಕ್ಷ್ಮಿಗಿಂತಲೂ ಉತ್ತಮನೆಂದು 
ತಿಳಿದು ಅವನ ಅನುಗ್ರಹದಿಂದ ಅಂತಃಕರಣವನ್ನು ನಿಯಂತ್ರಿಸಿ ಸಮೀಪದಲ್ಲಿ 
ಸುಳಿಯಲೂ ಕಷ್ಟವಾದ ಈ ಕಾಮರೂಪವಾದ ಶತ್ರುವನ್ನು ಎಲೈ ಮಹಾಬಾಹುವೇ, 
ಸಂಹರಿಸುವವನಾಗು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 

ಭೀಷ್ಮಪರ್ವಣಿ ಪಂಚವಿಂಶೋ?ಧ್ಯಾಯಃ ॥ 
|| ಭಗವದ್ಗೀತಾಪರ್ವಣಿ ದ್ದಾದಶೋಸಧ್ಯಾಯಃ 1 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ಇಪತ್ಸೈದನೆಯ ಅಧ್ಯಾಯ ಮುಗಿಯಿತು. 
Xk 
ಇಪ್ಪತ್ತಾರನೆಯ ಅಧ್ಯಾಯ 
ಭಗವದ್ಗೀತಾ - ಜ್ಞಾನಯೋಗ. 
ಶ್ರೀಭಗವಾನ್‌ 

ಇಮಂ ವಿವಸ್ಥತೇ ಯೋಗಂ ಪ್ರೋಕ್ರವಾನಹಮವ್ಯಯಮ್‌ । 

ವಿವಸ್ಥಾನ್‌ ಮನವೇ ಪ್ರಾಹ ಮನುರಿಕ್ಲಾಕವೇತಬ್ರವೀತ್‌ 11೧ 

ಶ್ರೀಭಗವಾನ್‌- ನಾಶರಹಿತವಾದ ಈ ಯೋಗವನ್ನು ನಾನು ವಿವಸ್ಟಂತನಿಗೆ 
ಹೇಳಿದ್ದೇನೆ. ವಿವಸ್ವಾನ್‌ ನಾಮಕ ಸೂರ್ಯನು ಮನುವಿಗೆ ಹೇಳಿದನು. ಮನುವು 
ಇಕ್ಬ್ವಾಕುವಿಗೆ ಹೇಳಿದನು. 


-220- ಮಹಾಭಾರತ ಭೀಷ್ಮಪರ್ವ 


ಏವಂ ಪರಂಪರಾಪ್ರಾಪ್ತಮಿಮಂ ರಾಜರ್ಷಯೋ ವಿದುಃ | 
ಸ ಕಾಲೇನೇಹ ಮಹತಾ ಯೋಗೋ ನಷ್ಟು ಪರಂತಪ 11೨11 


ಹೀಗೆ ಪರಂಪರೆಯಿಂದ ಪ್ರಾಪ್ತವಾದ ಈ ಯೋಗವನ್ನು ರಾಜರ್ಷಿಗಳು 
ತಿಳಿದಿದ್ದಾರೆ. ಎಲೈ ಪರಂತಪನೇ, ಕಾಲಕ್ರಮದಲ್ಲಿಆ ಯೋಗವು ನಷ್ಟವಾಯಿತು. 


ಸ ಏವಾಯಂ ಮಯಾ ತೇರದ್ಯ ಯೋಗಃ ಪ್ರೋಕ್ತಃ: ಪುರಾತನಃ । 
ಭಕ್ತೋರಸಿ ಮೇ ಸಖಾ ಚೇತಿ ರಹಸ್ಯಂ ಹ್ಯೇತದುತ್ತಮಮ್‌ Wall 


ನೀನು ನನ್ನ ಸ್ನೇಹಿತ ಮತ್ತು ಭಕ್ತ ಎಂಬ ಕಾರಣದಿಂದ ಶ್ರೇಷ್ಠವಾದ ಮತ್ತು 
ರಹಸ್ಯವಾದ ಮತ್ತು ಪುರಾತನವಾದ ಅದೇ ಯೋಗವನ್ನು ನಾನು ಈ ದಿನ ನಿನಗೆ 
ಹೇಳಿದ್ದೇನೆ. 


ಅರ್ಜುನಃ 

ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ಥತಃ । 

ಕಥಮೇತದ್‌ ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ mv 

ಅರ್ಜುನ- ನಿನ್ನ ಜನ್ಮವು ಈಚಿನದು, ವಿವಸ್ತಶನ ಜನ್ಮವು ಪ್ರಾಚೀನವಾದುದು. 
ನೀನು ಹಿಂದೆ ಅವನಿಗೆ ಈ ಯೋಗವನ್ನು ಹೇಳಿದ್ದೀಯೆ ಎಂದು ನಾನು ಹೇಗೆ 
ತಿಳಿಯಲಿ? 

ಶ್ರೀಭಗವಾನ್‌ 
ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ಟ 
ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ವ ಪರಂತಪ 11೫! 


ಶ್ರೀಭಗವಾನ್‌- ಎಲೈ ಅರ್ಜುನನೇ, ನನಗೂ ಮತ್ತು ನಿನಗೂ ಅನೇಕ ಜನ್ಮಗಳು 
ಕಳೆದುಹೋಗಿವೆ. ಎಲ್ಫೆ ಪರಂತಪನೇ, ನಾನು ಅವೆಲ್ಲವನ್ನೂ ತಿಳಿದಿದ್ದೇನೆ, ನೀನು 
ತಿಳಿದಿಲ್ಲ. 


ಅಜೋತಪಿ ಸನ್ನವ್ಯಯಾತ್ಮಾ ಭೂತಾನಾಮೀಶ್ನರೋತಪಿ ಸನ್‌ ! 
ಪ್ರಕೃತಿಂ ಸ್ಥಾಮಧಿಷ್ಠಾಯ ಸಂಭವಾಮ್ಯಾತ್ಸಮಾಯಯಾ well 


ಭಗವದ್ಗೀತಾಪರ್ವ -221- 


ನಾನು ಜನ್ಮರಹಿತನಾದರೂ, ಹ್ರಾಸವಿಲ್ಲದ ಸ್ವರೂಪವನ್ನು ಹೊಂದಿದ್ದರೂ, ಎಲ್ಲ 
ಜೀವರಿಗೆ ಒಡೆಯನಾದರೂ, ನನ್ನ ಸಚ್ಚಿದಾನಂದ ಸ್ವಭಾವವನ್ನೇ ತೆಗೆದುಕೊಂಡು ನನ್ನ 
ಇಚ್ಛೆಯಿಂದಲೇ ನಾನು ಜನ್ಮವನ್ನುಪಡೆಯುತ್ತೇನೆ. 


ವಿಶೇಷ ವಿಚಾರ- ಮುಂದಿನ ಶ್ಲೋಕಗಳಲ್ಲಿ "ಜನ್ಮಕರ್ಮ ಚ ಮೇ ದಿವ್ಯಂ ಏವಂ 
ಯೋ ವೇತ್ರಿತತ್ತ ತ: ತ್ಷಕ್ತ್ವಾ ದೇಹಂ ಪುನರ್ಜನ್ಮನೈತಿ' (ಯಾವನು ನನ್ನ ದಿವ್ಯವಾದ 
ಜನ್ಮಕರ್ಮಗಳನ್ನು ಸ ಸರಿಯಾಗಿ ತಿಳಿಯುತ್ತಾನೆಯೋ, ಅವನು ದೇಹವನ್ನು ತ್ಯಜಿಸಿದ 
ಮೇಲೆ ಪುನರ್ಜನ್ಮವನ್ನು ಹೊಂದುವುದಿಲ್ಲ ಎಂದು ಹೇಳಿರುವುದರಿಂದ ಮಾಯಯಾ 
ಎಂದರೆ ಸ್ವೇಚ್ಛೆಯಿಂದಲೇ ಎಂದು ಅರ್ಥವನ್ನು ಮಾಡಬೇಕು. ಏಕೆಂದರೆ ಪುನರ್ಜನ್ಮವಿಲ್ಲ 
ಎಂಬ ಫಲವನ್ನೂ, ಜನ್ಮಕರಗಳಿಗೆ ಎಂಬ ದಿವ್ಯವಿಶೇಷಣವನ್ನೂ ಕೊಟ್ಟಿದ್ದಾರೆ. ಆದ್ದರಿಂದ 
ಹರಿಯ ಜನ್ಮವು ಉಳಿದ ಜೀವರ ಜನ್ಮದಂತೆ ಅಲ್ಲ. ಏಕೆಂದರೆ ಜನ್ಮಜ್ಞಾನದಿಂದ ಜನ್ಮವು 
ನಾಶವಾಗಲು ಸಾಧ್ಯವಿಲ್ಲ. ಆದ್ದರಿಂದ ಹರಿಯ ಜನ್ಮವೆಂದರೆ ಅವತಾರವೆಂದೇ ಅರ್ಥ). 

ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ । 

ಅಭ್ಯುತ್ಥಾನಮಧರ್ಮಸ್ಯ ತದಾ55ತ್ಥಾನಂ ಸೃಜಾಮ್ಮಹಮ್‌ 11೭1 

ಎಲ್ಫೆ ಭಾರತನೇ, ಯಾವಾಗ ಯಾವಾಗ ಧರ್ಮದ ಅವನತಿಯೂ ಮತ್ತು 
ಅಧರ್ಮದ ಅಭ್ಯುದಯವೂ ಟು ಷು ಆಗೆಲ್ಲಾ ನಾನು ನನ್ನನ್ನೇ 
ಸೃಷ್ಟಿಸಿಕೊಳ್ಳುತ್ತೇನೆ. 

ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕತಾಮ್‌ । 


ಧರ್ಮಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ 11೮ 


ಸಜ್ಜನರ ರಕ್ಷಣೆಗಾಗಿ, ದುಷ್ಕರ್ಮಿಗಳ ವಿನಾಶಕ್ಕಾಗಿ ಮತ್ತು ಧರ್ಮಸಂಸ್ಥಾಪನೆಯನ್ನು 
ಮಾಡಲು ನಾನು ಯುಗ ಯುಗಗಳಲ್ಲಿಯೂ ಅವತಾರ ಮಾಡುತ್ತೇನೆ. 


ಜನ್ಮ ಕರ್ಮ ಚ ಮೇ ದಿವ್ಯಮೇವಂ ಯೋ ವೇತ್ತಿ ತತ್ತ ತ! 
ತ್ಯಕ್ಷಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ5ರ್ಜುನ WF 


ಎಲ್ಫೆ ಅರ್ಜುನನೇ, ಈ ರೀತಿಯಲ್ಲಿ ಇರುವ ನನ್ನ ಜನ್ಮಕರ್ಮಗಳನ್ನು ಯಾವನು 
ಯಥಾರ್ಥವಾಗಿ ತಿಳಿಯುತ್ತಾನೆಯೋ, ಅವನು ದೇಹವನ್ನು ತ್ಯಜಿಸಿದ ಮೇಲೆ 
ಪುನರ್ಜನ್ಮವನ್ನು ಹೊಂದುವುದಿಲ್ಲ. ನನ್ನನ್ನೇ ಹೊಂದುತ್ತಾನೆ. 


-222- ಮಹಾಭಾರತ ಭೀಷ್ಮಪರ್ವ 


ವೀತರಾಗಭಯಕ್ರೋಧಾ ಮನ್ನಯಾ ಮಾಮುಪಾಶ್ರಿತಾಃ । 
ಬಹವೋ ಜ್ಞಾನತಪಸಾ ಪೂತಾ ಮದ್ಭಾವಮಾಗತಾಃ 1೧೦॥ 


ರಾಗ-ಭಯ-ಕ್ರೋಧಗಳನ್ನು ತ್ಯಜಿಸಿ, ನನ್ನನ್ನೇ ಪ್ರಧಾನ ಎಂದರೆ 
ಸರ್ವೋತ್ತಮನೆಂದು ತಿಳಿದು, ನನ್ನನ್ನು ಆಶ್ರಯಿಸಿ ಜ್ಞಾನರೂಪವಾದ ತಪಸ್ಸಿನಿಂದ 
ಪವಿತ್ರರಾಗಿ ಅನೇಕರು ನನ್ನಲ್ಲಿ ಭಕ್ತಿಯನ್ನು ಪಡೆದಿದ್ದಾರೆ. 


ಯೇ ಯಥಾ ಮಾಂ ಪ್ರಷದ್ಯಂತೇ ತಾಂಸ್ತಥೈವ ಭಜಾಮ್ಯಹಮ್‌ । 
ಮಮ ವರ್ತ್ಮಾನುವರ್ತಂತೇ ಮನುಷ್ಯಾಃ ಪಾರ್ಥ ಸರ್ವಶಃ ॥೧೧॥ 


ಯಾರು ನನ್ನನ್ನು ಹೇಗೆ ಉಪಾಸನೆ ಮಾಡುತ್ತಾರೆಯೋ ಅವರಿಗೆ ಅದೇ ರೀತಿ 
ಫಲವನ್ನುಕೊಟ್ಟುಅನುಗ್ರಹವನ್ನುಮಾಡುತ್ತೇನೆ. ಎಲೈ ಪಾರ್ಥನೇ, ಎಲ್ಲಮನುಷ್ಯರೂ 
ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. 


ಕಾಂಕ್ಟಂತ: ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ॥ 
ಕ್ಲಿಪ್ರಂ ಹಿ ಮಾನುಷೇ ಲೋಕೇ ಸಿದ್ಧಿರ್ಭವತಿ ಕರ್ಮಜಾ 11೧೨ 


ಈ ಲೋಕದಲ್ಲಿಕರ್ಮಗಳ ಸಿದ್ಧಿಯನ್ನು ಬಯಸಿ ದೇವತೆಗಳನ್ನು ಪೂಜಿಸುತ್ತಾರೆ. 
ಮನುಷ್ಯಲೋಕದಲ್ಲಿಕ್ಟಿಪ್ರವಾಗಿ ಕರ್ಮದ ಸಿದ್ಧಿಯು ಉಂಟಾಗುತ್ತದೆ. 


ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮವಿಭಾಗಶ: 1 
ತಸ್ಯ ಕರ್ತಾರಮಪಿ ಮಾಂ ವಿದ್ಧ ್ಛ್ಟಕರ್ತಾರಮವ್ಯಯಮ್‌ 11೧೩ 


ಸತ್ವಾದಿ ಗುಣಗಳ ಮತ್ತು ಕರ್ಮಗಳ ವಿಭಾಗವನ್ನು ಆಶ್ರಯಿಸಿ ನಾನು ನಾಲ್ಕು 
ವರ್ಣಗಳನ್ನು ಸೃಷ್ಟಿಸಿದ್ದೇನೆ. ಅದನ್ನು ಸೃಷ್ಟಿಸಿದ ನನಗೆ ಇನ್ನೊಬ್ಬಕರ್ತೃವು ಇರುವುದಿಲ್ಲ. 
ಅಥವಾ ಅವುಗಳನ್ನು ಸೃಷ್ಟಿಸಿದರೂ ನಾನು ಕರ್ತೃವಲ್ಲದವನಂತೆ ಕರ್ಮಲೇಪ 
ರಹಿತನಾಗಿರುತ್ತೇನೆ. 


ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮಫಲೇ ಸ್ಪೃಹಾ । 
ಇತಿ ಮಾಂ ಯೋರಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೇ 11೧೪॥ 


ಭಗವದ್ಗೀತಾಪರ್ವ -223- 


ನನಗೆ ಶುಭಾಶುಭ ಕರ್ಮಗಳ ಲೇಪವುಂಟಾಗುವುದಿಲ್ಲ. ನನಗೆ ಕರ್ಮದಿಂದ 
ಉಂಟಾಗುವ ಫಲದಲ್ಲಿಆಸೆಯಿಲ್ಲ. ಹೀಗೆ ಯಾರು ನನ್ನನ್ನುತಿಳಿಯುತ್ತಾರೋ ಅವರು 
ಕರ್ಮಗಳಿಂದ ಬಂಧನಕ್ಕೆ ಒಳಗಾಗುವುದಿಲ್ಲ. 


ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಕುಭ:ಃ । 

ಕುರು ಕರ್ಮವ ತಸ್ಮಾತ್‌ ತ್ವಂ ಪೂರ್ವೈಃ ಪೂರ್ವತರಂ ಕೃತಮ್‌ ॥೧೫॥ 

ಪ್ರಾಚೀನರಾದ ಮುಮುಕ್ಹುಗಳು ಹೀಗೆ ತಿಳಿದು ಕರ್ಮಗಳನ್ನು ಮಾಡಿದರು. 
ಆದ್ದರಿಂದ ನೀನೂ ಸಹ ಪೂರ್ವಜರು ಮತ್ತು ಅವರ ಪೂರ್ವಜರು ಮಾಡಿದ 
ಕರ್ಮವನ್ನೇ ಮಾಡುವವನಾಗು. 


ಕಿಂ ಕರ್ಮ ಕಿಮಕರ್ಮೇತಿ ಕವಯೋಪಪ್ಯತ್ರ ಮೋಹಿತಾ: । 
ತತ್‌ ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾ ತ್ವಾ ಮೋಕ್ಷ್ಯಸೇರಶುಭಾತ್‌ ॥ 


ತಾನು ಮಾಡಬೇಕಾದ ಕರ್ಮವು ಯಾವುದು, ತನಗೆ ಅಯೋಗ್ಯವಾದ 
ಕಾರಣದಿಂದ ಬಿಡಬೇಕಾದ ಪುಣ್ಯಕರ್ಮವೇ ಯಾವುದು ಎಂಬ ವಿಷಯದಲ್ಲಿ 
ಜ್ಞಾನಿಗಳೂ ಮೋಹಕ್ಕೆ ಒಳಗಾಗುತ್ತಾರೆ. ನಾನು ನಿನಗೆ ಆ ಕರ್ಮವನ್ನು ಹೇಳುವೆನು. 
ಅದನ್ನು ತಿಳಿದು ನೀನು ಅಶುಭದಿಂದ ನಿರ್ಮುಕ್ಕನಾಗುವಿ. 


ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣ: । 
ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗೂ: 11೧೭! 


ಕರ್ಮಗಳ ಸ್ಥಿತಿಯನ್ನು ತಿಳಿಯಬೇಕು, ವಿಕರ್ಮಗಳ ಸ್ಥಿತಿಯನ್ನು ತಿಳಿಯಬೇಕು, 
ಅಕರ್ಮಗಳ ಸ್ಥಿತಿಯನ್ನು ತಿಳಿಯಬೇಕು. ಕರ್ಮಗಳ ಜ್ಞಾನವು ಬಹಳ ಗಹನವಾದುದು. 


ವಿಶೇಷ ವಿಚಾರ- ಕರ್ಮ ಎಂದರೆ ಸ್ಪಸ್ನವಿಹಿತ ಕರ್ಮಗಳು ಎಂದು ಅರ್ಥ. 
ಅವುಗಳನ್ನು ತಿಳಿಯಬೇಕು. ವಿಕರ್ಮಗಳು ಎಂದರೆ ವಿರುದ್ಧವಾದ ಪಾಪಕರ್ಮಗಳು. 
ಅವುಗಳನ್ನೂ ತಿಳಿಯಬೇಕು. ಅಕರ್ಮಗಳು ಎಂದರೆ ಫಣ್ಯಕರ್ಮವಾದರೂ ತನಗೆ 
ಅಯೋಗ್ಯವಾದುದರಿಂದ ಕೆಲವರಿಂದ ಮಾಡಲ್ಪಡಬಾರದವುಗಳು, ಸಂನ್ಯಾಸಿಗಳಿಗೆ 
ಯಜ್ಞವದ್ದಂತೆ. ಈ ಮೂರನ್ನೂ ತಿಳಿಯಬೇಕು ಎಂದು ಅಭಿಪಾಯ. 


-224- ಮಹಾಭಾರತ ಭೀಷ್ಮಪರ್ವ 


ಕರ್ಮಣ್ಯಕರ್ಮ ಯಃ ಪಶ್ಯೇದಕರ್ಮಣಿ ಚ ಕರ್ಮ ಯಃ । 
ಸ ಬುದ್ಧಿಮಾನ್‌ ಮನುಷ್ಯೇಷು ಸ ಯುಕ್ತಃ ಕೃತ್ಸಕರ್ಮಕೃತ್‌ 11೧೮॥ 
fr pe ಬ್ರ 


ಕರ್ಮಗಳಲ್ಲಿ ಯಾವನು ಅಕರ್ಮವನ್ನು ಕಾಣುತ್ತಾನೆಯೋ, ಅಕರ್ಮಗಳಲ್ಲಿ 
ಯಾವನು ಕರ್ಮವನ್ನು ಕಾಣುತ್ತಾನೆಯೋ ಅವನು ಮನುಷ್ಯರಲ್ಲಿ 
ಯೋಗಯುಕ್ತನಾದವನು, ಸಮಗ್ರ ಕರ್ಮವನ್ನು ಮಾಡಿದವನು ಮತ್ತು 
ವಿವೇಕಿಯಾದವನು. 


ವಿಶೇಷ ವಿಚಾರ- ಕರ್ಮಣಿ ಎಂದರೆ ಸತ್ಯವಚನದ ಸತ್ಕರ್ಮಗಳ ವಿಷಯದಲ್ಲಿ 
ಅಕರ್ಮ. ಸಜ್ಜನರಿಗೆ ಅಪಾಯ ಒದಗಿದಾಗ ಸತ್ಯವಚನ ವನ್ನು ಆಡಬಾರದು, 
ಸತ್ಯವಚನವು ಅಕರ್ತವ್ಯ ಎಂದು ಯಾವನು ತಿಳಿಯುತ್ತಾನೆ ಯೋ; ಹಾಗೆಯೇ 
ಅಕರ್ಮಣಿ ಎಂದರೆ ವ್ರತವನ್ನು ಓಡಿದಿರುವ ಮನುಷ್ಯನಿಗೆ ನಿಷಿದ್ದವಾದ ಶ್ರಾದ್ಧ 
ಭೋಜನಾದಿ ಕರ್ಮಗಳು, ಅದರಲ್ಲಿ ಕರ್ಮ: ಮಾಡು ಎಂದು ಗುರುವಿನ 
ಆಜ್ಞೆಯಾದರೆ ಇದು ನನ್ನಿಂದ ಮಾಡಲಡಬೇಕು ಎಂದು ಯಾವನು ಕರ್ತವ್ಯತ್ನವನ್ನು 
ತಿಳಿಯುತ್ತಾನೆಯೋ ಅವನು ಬುದ್ದಿವಂತನಾದವನು ಎಂದು ಅರ್ಥ. ಪೂರ್ವಕ್ಟೋಕದಲ್ಲಿ 
ವರ್ಣಾಶ್ರಮ ಭೇದದಿಂದ ಕರ್ಮ, ಅಕರ್ಮ, ವಿಕರ್ಮಗಳು ಹೇಳಲ್ಪಟ್ಟಿವೆ. ಈ 
ಶ್ಲೋಕದಲ್ಲಿ ಒಬ್ಬನೇ ವ್ಯಕ್ತಿಗೆ ಬೇರೆ ಬೇರೆ ದೃಷ್ಟಿಯಿಂದ ಅಕರ್ಮವು ಕರ್ಮವೂ; ಕರ್ಮವು 
ಅಕರ್ಮವೂ ಆಗುತ್ತದೆ ಎಂದು ಹೇಳಲ್ಪಟ್ಟಿದೆ. ಇಂತಹ ಕರ್ಮದ ಜ್ಞಾನವು ಅತಿಸೂಕ್ಷ್ಮ 
ಧರ್ಮವಾದ್ಧರಿಂದ ಅದನ್ನು ತಿಳಿದವನು ಬುದ್ಧಿಮಾನ್‌ ಎಂದು ಅದಕ್ಕೆ ಫಲವನ್ನು 
ಹೇಳಿದ್ದಾರೆ. 


ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ । 
ಜ್ಞಾನಾಗ್ದಿದಗ್ಷಕರ್ಮಾಣಂ ತಮಾಹುಃ ಪಂಡಿತಂ ಬುಧಾ: ೧೯ 


ಯಾವನ ಎಲ್ಲಾ ಪ್ರಾರಂಭಗಳು (ಉಪಕ್ರಮಗಳು) ಫಲದ ಆಸೆಯಿಂದ 
ರಹಿತವಾಗಿರುತ್ತವೆಯೋ ಮತ್ತು ಯಾವನು ತನ್ನ ಜ್ಞಾನಾಗ್ನಿಯಿಂದ ತನ್ನ 
ದುಷ್ಕರ್ಮಗಳನ್ನು ದಹಿಸುತ್ತಾನೆಯೋ ಅವನನ್ನು ಜ್ಞಾನಿಗಳು ಪಂಡಿತನೆಂದು 
ಕರೆಯುತ್ತಾರೆ. 


ತ್ಯಕ್ತ್ವಾ ಕರ್ಮಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ । 


ಕೆ೨ವ 


ಕರ್ಮಣ್ಯಭಿಪ್ರವೃತ್ತೋರಪಿ ನೈವ ಕಿಂಚಿತ್‌ ಕರೋತಿ ಸಃ 11೨೦ 


ಭಗವದ್ಗೀತಾಪರ್ವ -225- 


ಕರ್ಮದ ಫಲದಲ್ಲಿಸ್ನೇಹವನ್ನು ತೊರೆದು ನಿತ್ಯತೃಪ್ತನೂ, ನಿರಾಶ್ರಯನೂ ಆದ 


ಭಗವಂತನಿಗೆ ನಾನು ಸದ್ಭಶನಾಗಿದ್ದೆನೆ ಎಂಬ ಜ್ಞಾನವನ್ನು ಹೊಂದಿ, ಕರ್ಮದಲ್ಲಿ 
ಪ್ರವೃತ್ತನಾದವನು ಯಾವ ಕರ್ಮವನ್ನುಮಾಡಿದರೂ ಅವನು ಅದನ್ನುಮಾಡುವುದಿಲ್ಲ. 


ವಿಶೇಷ ವಿಚಾರ- ಹಾಗೆ ಕರ್ಮವನ್ನು ಮಾಡುವವನಿಗೆ ತನ್ನ ಪಾರತಂತ್ರ ಜ್ಞಾನವು 
ಮತ್ತು ಹರಿಯ ಸ್ವಾತಂತ್ರ್ಯ ಜ್ಞಾನವು ಇರುವುದರಿಂದ ಅವನು ಏನು ಮಾಡಿದರೂ 
ಅಂತಹ ಕರ್ಮದ ಫಲದಿಂದ ಲಿಪ್ತನಾಗುವುದಿಲ್ಲ ಎಂದು ಅಭಿಪ್ರಾಯ. 'ನಿತ್ಯತೃಪ್ಪಃ 
ಅನಿರಾಶ್ರಯಃ' ಎಂದೂ ಪದಚ್ಛೇದವನ್ನು ಮಾಡಬಹುದು. ಭಗವಂತನ ಜ್ಞಾನದಿಂದ 
ತೃಪ್ತನಾಗಿ ಭಗವಂತನನ್ನು ಬಿಟ್ಟುಬೇರೆ ಯಾವ ಆಶ್ರಯವನ್ನು ಅವಲಂಬಿಸದೆ ಯಾವನು 
ಕರ್ಮವನ್ನು ಮಾಡುತ್ತಾನೆಯೋ ಎಂದು ಆಗ ಯೋಜನೆಯನ್ನು ಮಾಡಬೇಕು. 


ನಿರಾಶೀರ್ಯತಚಿತ್ತಾತ್ಮಾ ತ್ಯಕ್ಷಸರ್ವಪರಿಗ್ರಹ: । 
ಶಾರೀರಂ ಕೇವಲಂ ಕರ್ಮ ಕುರ್ವನ್‌ ನಾಪ್ನೋತಿ ಕಿಲ್ಲಷಮ್‌  ॥೨೧॥ 


ಆಸೆಗಳನ್ನು ತೊರೆದು ತನ್ನ ಚಿತ್ತವನ್ನೂ ಮತ್ತು ಪ್ರಯತ್ನವನ್ನೂ ನಿಯಂತ್ರಿಸಿ 
ಸರ್ವಪರಿಗ್ರಹವನ್ನು ತೊರೆದು ಶರೀರ ಯಾತ್ರೆಗೆ ಅವಶ್ಯಕವಾದಷ್ಟುಕರ್ಮಗಳನ್ನು 
ಯಾವನು ಮಾಡುತ್ತಾನೆಯೋ ಅವನಿಗೆ ದೋಷವುಂಟಾಗುವುದಿಲ್ಲ. 


ವಿಲೇಷ ವಿಚಾರ- "ನಿರಾಶೀ ಯತಚಿತ್ತಾತ್ಮಾ' ಎಂಬುದರಿಂದ 
ಮನೋನಿಗ್ರಹದಿಂದಲೇ ಕಾಮಾದಿ ತ್ಯಾಗಗಳು ಉಂಟಾಗುತ್ತವೆ ಎಂದು ಸೂಚಿಸುತ್ತಾರೆ. 
"ತ್ಯಕ್ತಸರ್ವಪರಿಗ್ರಹ' ಎಂದರೆ ತನ್ನ ದೇಹೇಂದ್ರಿಯಾದಿ ಪರಿಗ್ರಹಗಳಲ್ಲಿ ಅಭಿಮಾನವನ್ನು 
ತ್ಯಾಗ ಮಾಡಿ ಎಂದು ಅರ್ಥ. ಅಂತಹವನು ಮಾಡುವ ಕರ್ಮವು ಅಶುಭಕ್ಕೆ 
ಕಾರಣವಾಗುವುದಿಲ್ಲ. 

ಯದೃಚ್ಛಾಲಾಭಸಂತುಷ್ಟೋ ದ್ವಂದ್ಧಾತೀತೋ ವಿಮತ್ತರ: । 

ಸಮಃ ಸಿದ್ಧಾವಸಿದ್ದೌ ಚ ಕೃತ್ವಾನಪಿ ನ ನಿಬದ್ಧ್ಯತೇ 11೨೨11 

ಅಪ್ರಯತ್ನದಿಂದ ಲಬ್ದವಾದುದರಲ್ಲೇ ತೃಪ್ತನಾಗಿ, ಶೀತೋಷ್ಣಾದಿ ದ್ವಂದ್ವಗಳಿಂದ 
ಉತ್ಸೇಕ, ಅನುತ್ತೇಕಗಳನ್ನು ಹೊಂದದೆ, ಮಾತ್ಸರ್ಯವನ್ನು ತ್ಯಜಿಸಿ, ಕರ್ಮವು 
ಸಮಾಪ್ತಿಯನ್ನು ಹೊಂದಿ ಸಿದ್ಧಿಸಿದರೂ ಅಥವಾ ಸಿದ್ಧಿಸದಿದ್ದರೂ ಯಾವನು 
ಸಮಾಧಾನವನ್ನು ಹೊಂದಿರುತ್ತಾನೆಯೋ ಅವನು ಕರ್ಮವನ್ನುಮಾಡಿದರೂ ಅದರಿಂದ 
ಬಂಧನಕ್ಕೆ ಒಳಗಾಗುವುದಿಲ್ಲ. 


-226- ಮಹಾಭಾರತ ಭೀಷ್ಮಪರ್ವ 


ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸ: । 
ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೇ 11೨೩ 


ಹೀಗೆ ಎಲ್ಲದರಲ್ಲಿಯೂ ಸ್ನೇಹವನ್ನು ತ್ಯಜಿಸಿ, ದೇಹಾದಿ ಅಭಿಮಾನರಹಿತನಾಗಿ, 
ಜ್ಞಾನದಲ್ಲಿಯೇ ಆಸಕ್ತವಾದ ಮನಸ್ಸನ್ನು ಹೊಂದಿ, ಭಗವತ್ಪೂಜಾರ್ಥವಾಗಿಯೇ 
ಕರ್ಮವನ್ನು ಆಚರಿಸುವವನ ಸಮಗ್ರವಾದ ಪಾಪವು ನಾಶವನ್ನು ಹೊಂದುತ್ತದೆ. 


ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ಬ್ರಹ್ಮಾಗ್ನೌ ಬ್ರಹ್ಮಣಾ ಹುತಮ್‌ । 
ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮಸಮಾಧಿನಾ 11೨೪॥| 


ಬ್ರಹ್ಮಾರ್ಪಣಂ ಎಂದರೆ ಕರ್ಮದಿಂದ ಉಂಟಾದ ಫಲವನ್ನು ಬ್ರಹ್ಮನಿಗೇ 
ಸಮರ್ಪಿಸುವುದು. ಬ್ರಹ್ಮಹವಿಃ ಎಂದರೆ ಹವಿಸ್ಸು ಬ್ರಹ್ಮನ ::೦ಬಂಧಿ, ಅವನಿಗೆ 
ಅಧೀನವಾದುದು ಎಂದು ಚಿಂತಿಸುವುದು. ಬ್ರಹ್ಮಾಗ್ನಿಃ: ಅಗ್ನಿಯೂ ಕೂಡ ಬ್ರಹ್ಮನ 
ಅಧೀನವೆಂದು ಚಿಂತಿಸುವುದು. ಬ್ರಹ್ಮಣಾ ಹುತಮ್‌ : ಬ್ರಹ್ಮನಿಂದ ಪ್ರೇರಿತನಾಗಿ 
ಯಜಮಾನನಾದ ಬ್ರಾಹ್ಮಣನಿಂದ ಹೋಮಮಾಡಲ್ಪಟ್ಟುದು ಎಂದು ಅರ್ಥ. 
ಬ್ರಹ್ಮನಲ್ಲಿಯೇ ಅರ್ಪಣೆ ಮಾಡಬೇಕು. ಹವಿಸ್ಸಿನಲ್ಲಿಯೂ ಮತ್ತು ಅಗ್ನಿಯಲ್ಲಿಯೂ 
ಬ್ರಹ್ಮನ ಸನ್ನಿಧಾನವನ್ನು ಚಿಂತಿಸಬೇಕು. "ನ ಯತೇ ತ್ಪತ್ತಿಯತೇ ಕಿಂಚನ' ಅವನು 
ಚಲಿಸದಿದ್ದರೆ ಯಾವುದೂ ಚಲಿಸುವುದಿಲ್ಲ ಎಂಬ ಶ್ರುತಿ ಇರುವುದರಿಂದ 
ಬ್ರಹ್ಮಪ್ರಯತ್ನಕ್ಕೆ ಅಧೀನನಾಗಿಯೇ ನಾನು ಹೋಮವನ್ನು ಮಾಡುತ್ತಿದ್ದೇನೆ ಎಂದು 
ಚಿಂತಿಸುವುದು. ಈ ರೀತಿಯಲ್ಲಿ ಬ್ರಹ್ಮಕರ್ಮಸಮಾಧಿನಾ: ಬ್ರಹ್ಮನಲ್ಲಿಯೇ ಕರ್ಮಕ್ಕೆ 
ಸಂಬಂಧಪಟ್ಟ ಎಲ್ಲ ವಿಷಯದಲ್ಲಿಯೂ ಚಿತ್ತಸಮಾಧಾನವುಳ್ಳವನಾದ, ತೇನ: ಆ 
ಯಜಮಾನನಿಂದ, ಕೊನೆಯಲ್ಲಿ ಅಂದರೆ ಮೋಕ್ಷದಲ್ಲಿ ಬ್ರಹ್ಮೈವಗಂತವ್ಯಂ: ಬ್ರಹ್ಮನೇ 
ಪ್ರಾಷ್ಟನಾಗುತ್ತಾನೆ ಎಂದು ಯೋಜನೆ. ಮೋಕ್ಟಾವಸ್ಥೆಯಲ್ಲಿಯೂ ಸಹ ಬ್ರಹ್ಮನು ಗಮ್ಮ, 
ಜೀವನು ಗಂತ್ಸ ಎಂದು ಭೇದವನ್ನೇ ಹೇಳಿರುವುದರಿಂದ ಬ್ರಹ್ಮಣಾ ಹುತಮ್‌ ಎಂಬಲ್ಲಿ 
ಸಾಂಸಾರಿಕ ಜೀವರಿಗೂ ಮತ್ತು ಬ್ರಹ್ಮನಿಗೂ ಅಭೇದವನ್ನು ಹೇಳುವುದು ಪೂರ್ವೋತ್ತರ 
ವಿರುದ್ಧವಾಗುತ್ತದೆ. ಅಲ್ಲದೇ ಜಡಭೂ` 'ವಾದ ಅರ್ಪಣ ಕ್ರಿಯೆ, ಜಡವಾದ ಹವಿಸ್ಸು, 
ಜಡವಾದ ಅಗ್ಲಿ ಇವುಗಳಿಗೆ ಬ್ರಹ್ಮ: ಅರ್ಪಣ, ಬ್ರಹ್ಮನೇ ಹವಿಸ್ಸು, ಬ್ರಹ್ಮನೇ ಅಗ್ನಿ 
ಎಂದು ಐಕ್ಯವನ್ನು ಹೇಳುವುದು ಪೂರ್ವೋತ್ತರ ವಿರುದ್ಧವೂ, ಸಮತ (ಅದ್ವೈತ) 
ಮತವೂ ಆಗುತ್ತದೆ. 


ಭಗವದ್ಗೀತಾಪರ್ವ -227- 


ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೇ । 
ಬ್ರಹ್ಮಾಗ್ನಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ಹತಿ 11೨೫॥ 


ಇನ್ನುಕೆಲವು ಯೋಗಿಗಳು ದೇವಸಂಬಂಧಿಯಜ್ಞವನ್ನೇ ಎಂದರೆ ಜ್ಞಾನರೂಪವಾದ 
ಯಜ್ಞವನ್ನೇ ಯಾವಾಗಲೂ ಮಾಡುತ್ತಾರೆ. ಇನ್ನು ಕೆಲವರು ಬ್ರಹ್ಮಸಂಬಂಧಿಯಾದ 
ಅಗ್ನಿಯಲ್ಲಿ ಯಜ್ಞನಾಮಕನಾದ ಪರಮಾತ್ಮನಿಂದ ಪ್ರೇರಿತರಾಗಿ ಕರ್ಮರೂಪ 
ಯಜ್ಞದಿಂದ ಯಜ್ಞನಾಮಕ ಪರಮಾತ್ಮನನ್ನೇ ಹೋಮವನ್ನು ಮಾಡಿ ಉಪಾಸನೆ 
ಮಾಡುತ್ತಾರೆ. 


ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ ಸಂಯಮಾಗಿಷು ಬುಹ್ಹತಿ । 
ಶಬ್ದಾದೀನ್‌ ವಿಷಯಾನನ್ಯ ಇಂದ್ರಿಯಾಗ್ದಿಷು ಜುಹ್ಪತಿ WSL 


ಇನ್ನು ಕೆಲವರು ವಿಷಯ ತೃಷ್ಣೆಯ ಸಂಯಮನ ಎಂಬ ಅಗ್ನಿಗಳಲ್ಲಿ ಶ್ರೋತ್ರಾದಿ 
ಇಂದ್ರಿಯಗಳನ್ನು ಹೋಮ ಮಾಡುತ್ತಾರೆ. ವಿಷಯದ ಆಸೆಯ ನಿಯಂತ್ರಣವನ್ನು 
ಪ್ರತಿದಿನವೂ ಮಾಡಬೇಕಾಗಿರುವುದರಿಂದ ಬಹುವಚನ. ಇನ್ನು ಕೆಲವರು ಇಂದ್ರಿಯ 
ನಿಯಮನ ಎಂಬ ಅಗ್ಗಿಗಳಲ್ಲಿ ಶಬ್ದಾದಿ ವಿಷಯವನ್ನು ಹೋಮ ಮಾಡುತ್ತಾರೆ. 
ಇಂದ್ರಿಯಗಳ ನಿಯಂತ್ರಣವಿದ್ದರೆ ಶಬ್ದಾದಿ ವಿಷಯಗಳು ಹುತವಾದ ಅನ್ನದಂತೆ 
ಯಾವ ವಿಕಾರವನ್ನು ಉಂಟುಮಾಡುವುದಿಲ್ಲವಾದ್ದರಿಂದ ಜುಷ್ಪತಿ (ಹೋಮ 
ಮಾಡುತ್ತಾರೆ) ಎಂದು ಹೇಳಲಾಗಿದೆ. ವಿಷಯದ ಆಸೆಯನ್ನುತೊರೆದರೆ ಇಂದ್ರಿಯಗಳು 
ಬಾಧಕವಾಗುವುದಿಲ್ಲ. ಇಂದ್ರಿಯಗಳ ನಿಯಂತ್ರಣವಿದ್ದರೆ ವಿಷಯಗಳು 
ಬಾಧಕವಾಗುವುದಿಲ್ಲಎಂದು ಒಟ್ಟು ಅಭಿಪ್ರಾಯ. 


ಸರ್ವಾಣೀಂದ್ರಿಯಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ । 

ಆತ್ಮಸಂಯಮಯೋಗಾಗ್ನೊ ಜುಹ್ವತಿ ಜ್ಞಾನದೀಪಿತೇ 11೨೭!! 

ಇನ್ನುಕೆಲವರು ಎಲ್ಲಇಂದ್ರಿಯಗಳ ವ್ಯಾಪಾರಗಳನ್ನು ಮತ್ತು ಶ್ವಾಸೋಚ್ಚ್ರಾಸಾದಿ 
ವ್ಯಾಪಾರಗಳನ್ನು ಜ್ಞಾನದಿಂದ ದೀಪ್ತವಾದ ಚಿತ್ತವನ್ನು ಪರಮಾತ್ಮನಲ್ಲಿಯೇ ನಿಲ್ಲಿಸುವುದು 
ಎಂಬ ಆತ್ಮಸಂಯಮಯೋಗ ಎಂದರೆ ಧ್ಯಾನಯೋಗರೂಪವಾದ ಅಗ್ನಿಯಲ್ಲಿ 
ಹೋಮವನ್ನು ಮಾಡುತ್ತಾರೆ. 


-228- ಮಹಾಭಾರತ ಭೀಷ್ಮಪರ್ವ 


ದ್ರವ್ಯಯಜ್ಞ್ಛಾಪ್ಪಪೋಯಜ್ಞಾ ಯೋಗಯಖಜ್ಞಾಸ್ತಥಾ5ಪರೇ । 
ಸ್ವಾಧ್ಯಾಯಜ್ಞಾನಯಜ್ಞಾಶ್ಸ ಯತಯಃ ಸಂಶಿತವ್ರತಾಃ 11೨೮ 


ಬಹಳ ತೀಕ್ಷ್ಣವಾದ ವ್ರತವನ್ನು ಧರಿಸಿದ ಪ್ರಯತ್ನಶೀಲರಾದ ಕೆಲವರು ದ್ರವ್ಯ 
ಯಜ್ಞಗಳನ್ನೂ , ಇನ್ನು ಕೆಲವರು ತಪೋಯಜ್ಞಗಳನ್ನೂ 3 ಇನ್ನು ಕೆಲವರು ಯೋಗ 
ಯಜ್ಞಗಳನ್ನೂ ಇನ್ನು ಕೆಲವರು ಸ್ವಾಧ್ಯಾಯ ಜ್ಞಾನಯಜ್ಞಗಳನ್ನೂ ಮಾಡುತ್ತಾರೆ. 


ಅಪಾನೇ ಜುಹ್ಹತಿ ಪ್ರಾಣಂ ಪ್ರಾಣೇ5ಪಾನಂ ತಥಾನಪರೇ । 
ಪ್ರಾಣಾಪಾನಗತೀ ರುದ್ಧ್ವಾ ಪ್ರಾಣಾಯಾಮಪರಾಯಣಾ: 11೨೯ 


ಇನ್ನು ಕೆಲವರು ಅಪಾನದ ಪ್ರಾಣವನ್ನು ಹೋಮ ಮಾಡುತ್ತಾರೆ. ಪ್ರಾಣನಲ್ಲಿ 
ಅಪಾನನನ್ನು ಹೋಮ ಮಾಡುತ್ತಾರೆ. ಪ್ರಾಣಾಪಾನಗಳ ಸಂಚಾರವನ್ನು ತಡೆದು 
ಕುಂಭಕದಲ್ಲಿಪರಮಾತ್ಮನನ್ನುಧ್ಯಾನಿಸಿ ಪ್ರಾಣಾಯಾಮಪರಾಯಣರಾಗಿರುತ್ತಾರೆ. 


ವಿಶೇಷ ವಿಚಾರ- ಪರಮಾತ್ಮನ ಧ್ಯಾನವನ್ನು ಮಾಡುವಾಗ ಅಪಾನ ವಾಯುವನ್ನೂ 
ಸಹ ಮೇಲ್ಮುಖವಾಗಿ ಎಳೆದುಕೊಂಡು ಶ್ವಾಸದಲ್ಲಿ ಸೇರಿಸುವುದರಿಂದ ಪ್ರಾಣನಲ್ಲಿ 
ಅಪಾನನನ್ನು ಹೋಮುಸುತ್ತಾರೆ ಎಂದು ಹೇಳಿದೆ. ಎಡನಾಸಾ ಪುಟದಿಂದ ಊರ್ಧ್ವಶ್ವಾಸ 
ರೂಪವಾದ ಪ್ರಾಣವಾಯುವನ್ನು ಒಳಗೆ ತೆಗೆದುಕೊಂಡಾಗ ಅದು ಕೆಳಮುಖವಾಗಿ 
ಹೋಗಿ ಅಪಾನವಾಯುವಿನಲ್ಲಿ ಲಯವನ್ನು ಹೊಂದುವುದರಿಂದ ಅಪಾನನಲ್ಲಿ 
ಪ್ರಾಣನನ್ನು ಹೋಮ ಮಾಡುತ್ತಾರೆ ಎಂದು ಹೇಳಲಾಗಿದೆ. ಮೂಲದಲ್ಲಿ ಈ ಎರಡನೇ 
ಹೋಮವನ್ನು ಮೊದಲು ಹೇಳಿದ್ದರೂ ಸಹ ಅಪಾನನನ್ನು ಪ್ರಾಣನಲ್ಲಿ ಹೋಮ 
ಮಾಡುವುದು ಪ್ರಶಸ್ತವಾದುದರಿಂದ ಹೀಗೆಯೇ ಯೋಜನೆ ಮಾಡಬೇಕು. 


ಅಪರೇ ನಿಯತಾಹಾರಾ: ಪ್ರಾಣಾನ್‌ ಪ್ರಾಣೇಷು ಜುಹ್ಹತಿ । 
ಸರ್ವೇ5ಪ್ಯೇತೇ ಯಜ್ಞವಿದೋ ಯಜ್ಞಕ್ಷಪಿತಕಲ್ಮಪಾ: 11೩೦ 


ಇನ್ನುಕೆಲವರು ಆಹಾರ ನಿಯಂತ್ರಣವನ್ನುಮಾಡಿ ಶ್ರೋತ್ರಾದಿ ಇಂದ್ರಿಯಗಳನ್ನು 
ಶ್ಲಾಸವಾಯುಗಳಲ್ಲಿ ಹೋಮ ಮಾಡುತ್ತಾರೆ. ಎಂದರೆ ಆಹಾರ ನಿಯಂತ್ರಣವನ್ನು 
ಮಾಡಿ ಕೇವಲ ಚರ್ಮಾಸ್ಥಿಗಳನ್ನು ಅವಯವಗಳಾಗಿ ಹೊಂದಿ ಶ್ವಾಸವನ್ನು ಮಾತ್ರ 
ಮಾಡುತ್ತಿರುತ್ತಾರೆ ಎಂದು ಅರ್ಥ. ಈ ಎಲ್ಲರೂ ಯಜ್ಞವನ್ನು ತಿಳಿದವರು ಮತ್ತು 
ಅಂತಹ ಯಜ್ಞದಿಂದ ತಮ್ಮ ಎಲ್ಲಾದೋಷಗಳನ್ನೂ ಕಳೆದುಕೊಂಡವರು. 


ಭಗವದ್ಗೀತಾಪರ್ವ -229- 


ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಮ್‌ । 
ನಾಯಂ ಲೋಕೇತಸ್ವಯಜ್ಞಸ್ಯ ಕುತೋತನ್ಯಃ ಕುರುಸತ್ತಮ AO 


ಯಜ್ಞವನ್ನು ಮಾಡಿ ಅದರಿಂದ ಉಂಟಾದ ಪುಣ್ಯ, ಜ್ಞಾನ, ವೈರಾಗ್ಯಾದಿಗಳೇ 
ಅಮೃತದಂತೆ. ಅದನ್ನು ಭುಂಜಿಸುವವರು ವೇದಪ್ರತಿಪಾದ್ಯನಾದ ಪರಬ್ರಹ್ಮನನ್ನು 
ಹೊಂದುತ್ತಾರೆ. ಎಲೈ ಕುರುಶ್ರೇಷ್ಠನೇ, ಮೇಲೆ ಹೇಳಿದ ಯಜ್ಞಗಳಲ್ಲಿಯಾವ ಒಂದು 
ಯಜ್ಞವನ್ನೂ ಮಾಡದವನು ಈ ಲೋಕದಲ್ಲೇ ಬಹಳ ನಿಂದೆಗೆ ಒಳಗಾಗಿ ಈ 
ಲೋಕವನ್ನೂಕಳೆದುಕೊಳ್ಳುತ್ತಾನೆ. ಇನ್ನು ಅವನಿಗೆ ಪರಲೋಕವು ಎಲ್ಲಿಂದ ಬರಬೇಕು? 


ಏವಂ ಬಹುವಿಧಾ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ । 
ಕರ್ಮಜಾನ್‌ ವಿದ್ಧಿ ತಾನ್‌ ಸರ್ವಾನೇವಂ ಜ್ಞಾತ್ವಾ ವಿಮೋಕ್ಷಫೇ 1೩೨1 


ಹೀಗೆ ಅನೇಕ ವಿಧವಾದ ಯಜ್ಞಗಳು ಸರ್ವಯಜ್ಞಭೋಕ್ಸವಾದ ಆ ಬ್ರಹ್ಮನ 
ಮುಖದಲ್ಲಿವಿಸ್ತರಿಸಲ್ಪಟ್ಟಿವೆ. ಇವೆಲ್ಲವನ್ನೂ ಕರ್ಮರೂಪವಾದವುಗಳೆಂದು ತಿಳಿ. ಹೀಗೆ 
ತಿಳಿದರೆ ಮುಕ್ಕನಾಗುವಿ. 

ಶ್ರೇಯಾನ್‌ ದ್ರವ್ಯಮಯಾದ್‌ ಯಜ್ಞಾದ್‌ ಜ್ಞಾನಯಜ್ಞ! ಪರಂತಪ । 

ಸರ್ವಂ ಕರ್ಮಾಖಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೇ 11೩೩॥ 

ಎಲ್ಫೆ ಪರಂತಪನೇ, ಹವಿಸ್ಸುಮೊದಲಾದ ದ್ರವ್ಯರೂಪವಾದ ಯಜ್ಞಗಳಿಗಿಂತಲೂ 
ಜ್ಞಾನಯಜ್ಞವು ವಿಶಿಷ್ಟವಾದುದು. ಎಲೈ ಪಾರ್ಥನೇ, ಮಾಡಿದ ಕರ್ಮವೆಲ್ಲವೂ 
ನಾಶವನ್ನು ಹೊಂದದೆ ಜ್ಞಾನದಲ್ಲಿಪರಿಸಮಾಪ್ತಿ ಹೊಂದುತ್ತದೆ. 


ತದ್‌ ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ಲೇನ ಸೇವಯಾ । 

ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ತದರ್ಶಿನ: AVI 

ಗುರುಗಳಿಗೆ ನಮಸ್ತಾರವನ್ನು ಮಾಡಿ, ಯೋಗ್ಯವಾದ ಪ್ರಶ್ನೆಗಳನ್ನುಮಾಡಿ, ಅವರ 
ಸೇವೆಯನ್ನು ಮಾಡಿ ಆ ಪರಮಾತ್ಮನ ಜ್ಞಾನವನ್ನು ಸಂಪಾದಿಸು. ತತ್ತ್ವದರ್ಶಿಯಾದ 
ಆ ಜ್ಞಾನಿಗಳು ನಿನಗೆ ಅಂತಹ ಪರಬ್ರಹ್ಮನ ಜ್ಞಾನವನ್ನುಉಂಟು ಮಾಡುವ ವಾಕ್ಯಗಳನ್ನು 
ಉಪದೇಶ ಮಾಡುವರು. 


-230- ಮಹಾಭಾರತ ಭೀಷ್ಮಪರ್ವ 


ಯಜ್ಞ್ವಾತ್ಹಾ ನ ಪುನರ್ಮೋಹಮೇವಂ ಯಾಸ್ಯಸಿ ಪಾಂಡವ । 
ಯೇನ ಭೂತಾನ್ಯಶೇಷೇಣ ದ್ರಕ್ಷ (ಸ್ಯಾತ್ಮನ್ಯಥೋ ಮಯಿ 11೩೫ 


ಎಲ್ಪೆ ಪಾಂಡವನೇ, ಅಂತಹ ಜ್ಞಾನವನ್ನು ಸಂಪಾದನೆ ಮಾಡಿದರೆ ನೀನು ಪುನಃ 
ಇಂತಹ ಮೋಹಕ್ಕೆ ಒಳಗಾಗುವುದಿಲ್ಲ. ಮತ್ತು ಎಲ್ಲಾಜೀವಜಡಾತ್ಮಕವಾದ ಪ್ರಪಂಚವೂ 
ಸಹ ಸಮಗ್ರವಾಗಿ ನನ್ನನ್ನು ಆಶ್ರಯಿಸಿಕೊಂಡಿರುವುದನ್ನುನೋಡುವಿ. 


ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ । 
ಸರ್ವಂ ಜ್ಞಾನಪ್ಪವೇನೈವ ವೃಜಿನಂ ಸಂತರಿಷ್ಯಸಿ WAH 


ನೀನು ಒಂದು ಪಕ್ಷ ಎಲ್ಲ ಪಾಪಾಚರಣೆ ಮಾಡುವವರಿಗಿಂತಲೂ ಹೆಚ್ಚು 
ಪಾಪವನ್ನು ಮಾಡಿದ್ದರೂ ಜ್ಞಾನವೆಂಬ ಹಡಗಿನಿಂದಲೇ ಎಲ್ಲಪಾಪಗಳನ್ನೂ ದಾಟುವಿ. 


ಯಥೈಧಾಂಸಿ ಸಮಿದ್ಧೋ5ಗ್ನಿರ್ಭಸೃಸಾತ್‌ ಕುರುತೇರರ್ಜುನ । 
ಜ್ಞಾನಾಗ್ಲಿ; ಸರ್ವಕರ್ಮಾಣಿ ಭಸ್ಥಸಾತ್‌ ಕುರುತೇ ತಥಾ HAL 


ಎಲ್ಫೆ ಅರ್ಜುನನೇ, ಹೇಗೆ ದೀಪ್ರವಾದ ಅಗ್ನಿಯು ಕಟ್ಟಿಗೆಗಳನ್ನು ಭಸ್ಮವನ್ನಾಗಿ 
ಮಾಡುತ್ತದೆಯೋ ಹಾಗೆ ಜ್ಞಾನಾಗ್ನಿಯು ಸರ್ವಕರ್ಮಗಳನ್ನು ಭಸ್ಮ ಮಾಡುತ್ತದೆ. 


ನ ಹಿ ಜ್ಞಾನೇನ ಸದ್ಭಶಂ ಪವಿತ್ರಮಿಹ ವಿದ್ಯತೇ । 
ತತ್‌ ಸ್ವಯಂ ಯೋಗಸಂಸಿದ್ಧ ಕಾಲೇನಾತ್ಮನಿ ವಿಂದತಿ HASH 


ಜ್ಞಾನಕ್ಕೆ ಸದೃಶವಾದ ಪವಿತ್ರವಾದ ವಸ್ತುವು ಈ ಲೋಕದಲ್ಲಿ ಇನ್ನೊಂದು ಇಲ್ಲ. 
ಯೋಗಸಂಸಿದ್ದನಾದ ಮನುಷ್ಯನು ಬಹುಕಾಲದ ನಂತರ ಅಂತಹ ಜ್ಞಾನವನ್ನು ತನ್ನ 
ಮನಸಿನಲ್ಲಿ ಪಡೆಯುತ್ತಾನೆ. 


ಶ್ರದ್ಧಾವಾನ್‌ ಲಭತೇ ಜ್ಞಾನಂ ತತ್ನರಃ ಸಂಯತೇಂದ್ರಿಯ: । 
ಜ್ಞಾನಂ ಲಬ್ದ್ವಾ ಪರಾಂ ಶಾಂತಿಮಚಿರೇಣಾಧಿಗಚ್ಛತಿ (1೩೯॥ 


ಭಗವಂತನೇ ಸರ್ವೋತ್ತಮನೆಂದು ತಿಳಿದು ಮತ್ತು ಜ್ಞಾನದಲ್ಲಿಯೇ ಯಾವಾಗಲೂ 
ಆಸಕ್ತನಾಗಿ, ಇಂದ್ರಿಯನಿಯಂತ್ರಣವನ್ನುಹೊಂದಿ ಶ್ರದ್ಧೆಯುಳ್ಳಮನುಷ್ಯನು ಜ್ಞಾನವನ್ನು 
ಪಡೆಯುತ್ತಾನೆ. ಜ್ಞಾನವನ್ನು ಪಡೆದ ಮೇಲೆ ಅಲ್ಲಕಾಲದಲ್ಲಿಯೇ ಶ್ರೇಷ್ಠ 
ಸುಖರೂಪವಾದ ಮೋಕ್ಷವನ್ನು ಪಡೆಯುತ್ತಾನೆ. 


ಭಗವದ್ಗೀತಾಪರ್ವ -231- 


ಅಜ್ಜಶ್ಚಾಶ್ರದ್ದಧಾನಶ್ಚ ಸಂಶಯಾತ್ಮಾ ವಿನಶ್ಯತಿ । 

ನಾಯಂ ಲೋಕೋಶಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ 1೪೦॥ 

ಅಜ್ಞಾನಿಯೂ, ಶ್ರದ್ಧೆಯಿಲ್ಲದವನೂ ಮತ್ತು ಎಲ್ಲದರಲ್ಲಿಯೂ ಸಂಶಯವನ್ನು 
ತಾಳುವವನೂ ಎನಾಶವನ್ನು ಹೊಂದುತ್ತಾನೆ. ಸಂಶಯಶೀಲ ಮಾನವನಿಗೆ ಈ 
ಲೋಕವೂ ಇಲ್ಲ ಪರಲೋಕವೂ ಇಲ್ಲಮತ್ತು ಸುಖವೂ ಇಲ್ಲ. 

ಯೋಗಸನ್ನ ಸಕರ್ಮಾಣಂ ಜ್ಞಾನಸಂಛಿನ್ನಸಂಶಯಮ್‌ | 

ಆತ್ಮವಂತಂ ನ ಕರ್ಮಾಣಿ ನಿಬಧ್ಭಂತಿ ಧನಂಜಯ 11೪೧1 

ಎಲೈ ಧನಂಜಯನೇ, ಮೇಲೆ ಹೇಳಿದ ಯೋಗಗಳಿಂದ ಕರ್ಮಫಲಗಳನ್ನು 
ಹರಿಯಲ್ಲಿಸಮರ್ಪಿಸಿ, ಜ್ಞಾನದಿಂದ ತನ್ನ ಎಲ್ಲಾಸಂಶಯಗಳನ್ನು ಕಳೆದುಕೊಂಡು, 
ಪರಮಾತ್ಮನ ಭಕ್ತನಾಗಿ ಪರಮಾತ್ಮನನ್ನು ಹೃದಯದಲ್ಲಿ ಧರಿಸಿದವನಿಗೆ ಕರ್ಮಗಳು 
ಬಂಧಕವಾಗುವುದಿಲ್ಲ. 

ಸಸ್ಮಾದಜ್ಞಾನಸಂಭೂತಂ ಹೃತ್‌ಸ್ಟಂ ಜ್ಞಾನಾಸಿನಾ5 5ತ್ಯನ: | 

ಛಿತ್ತ್ವೈನಂ ಸಂಶಯಂ ಯೋಗಮಾತಿಷ್ಕೋತ್ತಿಷ್ಠ ಭಾರತ 11೪೨ 

ಆದ್ದರಿಂದ ಎಲ್ಫೆ ಭಾರತನೇ, ಅಜ್ಞಾನದಿಂದ ನಿನ್ನಷೃದಯದಲ್ಲಿಉಂಟಾದ ಈ 
ಸಂಶಯವನ್ನು ನಿನ್ನ ಜ್ಞಾನವೆಂಬ ಕತ್ತಿಯಿಂದ ಛೇದಿಸಿ ಯೋಗವನ್ನು ಆಶ್ರಯಿಸು, 
ಎದ್ದೇಳು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸಿಕಾಯಾಂ ಸ ಯಾಂ ವೈಯಾಸಿಕ್ಕಾಂ 

ಭೀಷ್ಮಪರ್ವಣಿ ಷಡ್ತಿಯೋ:ಧ್ಯಾಯಃ ॥ 
| ಭಗವದ್ಗೀತಾಪರ್ವಣಿ ತ್ರಯೋದಶೋಂಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಛೀಷ್ಮಪರ್ವದಲ್ಲಿ ಇಪತ್ತಾರನೆಯ ಅಧ್ಯಾಯ ಮುಗಿಯಿತು. 
ರ್ನರ್ಸ್ಗರ್ಗರ್ಗ“ರೆ 


-232- ಮಹಾಭಾರತ ಭೀಷ್ಮಪರ್ವ 


ಇಪ್ಪತ್ತೇಳನೆಯ ಅಧ್ಯಾಯ 
ಭಗವದ್ಗೀತಾ - ಸಂನ್ಯಾಸ ಯೋಗ. 
ಅರ್ಜುನಃ 


ಸನ್ನಾ $ಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ । 
ಯಕ್ಲೀಯ ಏತಯೋರೇಕಂ ತನ್ನೇ ಬ್ರೂಹಿ ಸುನಿಶ್ಚಿತಮ್‌ mon 


ಆ 

ಅರ್ಜುನ- ಎಲೈ ಕೃಷ್ಣನೇ, ನೀನು ಹಿಂದಿನ ಅಧ್ಯಾಯದಲ್ಲಿ ಯದೃಚ್ಛಾಲಾಭ 
ಸಂತುಷ್ಟ ಇತ್ಯಾದಿಗಳಿಂದ ಕಾಮಾದಿ ಪರಿತ್ಯಾಗರೂಪವಾದ ಸಂನ್ಯಾಸವನ್ನು 
"ಕುರುಕರ್ಮೈವ ತಸ್ಥಾತ್‌' ಇತ್ಯಾದಿಗಳಿಂದ ವರ್ಣಾಶ್ರಯೋಚಿತವಾದ ಕರ್ಮವನ್ನು 
ಈಶ್ವರಾರ್ಪಣಬುದ್ಧಿಯಿಂದ ಮಾಡುವ ಕರ್ಮಯೋಗವನ್ನೂಪ್ರಶಂಸಿಸುತ್ತಿದ್ದೀಯೆ. 
ಇವೆರಡರಲ್ಲಿ ಯಾವುದು ಶ್ರೇಷ್ಠವಾದುದು ಎಂದು ನನಗೆ ನಿಶ್ಚಿತವಾಗಿ ಹೇಳು. 


ಶ್ರೀಭಗವಾನ್‌ 
ಸನ್ನಾ ಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ । 
ತಯೋಶಸ್ತು ಕರ್ಮಸನ್ನ್ಯಾಸಾತ್‌ ಕರ್ಮಯೋಗೋ ವಿಶಿಷ್ಯತೇ 1೨1! 


ಶ್ರೀಭಗವಾನ್‌- ಕಾಮಾದಿ ವರ್ಜನರೂಪವಾದ ಸಂನ್ಯಾಸ ಮತ್ತು ಈಶ್ಚರಾರ್ಪಣ 
ಬುದ್ಧಿಯಿಂದ ಕರ್ಮಾನುಷ್ಠಾನರೂಪವಾದ ಕರ್ಮಯೋಗ ಇವೆರಡೂ ಮೋಕ್ಷಕ್ಕಿ 
ಸಾಧನಗಳು. ಅವೆರಡರಲ್ಲಿ ಕಾಮಾದಿವರ್ಜನರೂಪವಾದ ಸಂನ್ಯಾಸಕ್ಕಿಂತಲೂ 
ಈಶ್ವರಾರ್ಪಣಬುದ್ಧಿಯಿಂದ ಮಾಡುವ ಕರ್ಮಾನುಷ್ಠಾನರೂಪವಾದ 
ಕರ್ಮಯೋಗವು ಶ್ರೇಷ್ಠವಾದುದು. 


ಜ್ಞೇಯಃ ಸ ನಿತ್ಯಸಂನ್ಯಾಸೀ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ | 
ನಿರ್ದಂದ್ಲೋ ಹಿ ಮಹಾಬಾಹೋ ಸುಖಂ ಬಂಧಾತ್‌ ಪ್ರಮುಚ್ಯತೇ ॥ 


ಎಲ್ಫೆ ಮಹಾಬಾಹುವೇ, ಯಾವನು ದ್ವೇಷ, ಆಕಾಂಕ್ಷೆ ಮೊದಲಾದವುಗಳಿಂದ 
ರಹಿತನಾಗಿ, ಕಾಮ್ಯಕರ್ಮವನ್ನುತ್ಯಾಗ ಮಾಡುತ್ತಾನೆಯೋ ಎಂದೂ ಇಟ್ಟುಕೊಳ್ಳಬೇಕು 
ಅಂತಹವನನ್ನುನಿತ್ಯಸಂನ್ಯಾಸಿ ಎಂದು ತಿಳಿಯಬೇಕು. ದಂದಗಳನ್ನು ಮೀರಿದ ಅವನು 
ಸುಖವಾಗಿ ಸಂಸಾರಬಂಧದಿಂದ ಮುಕ್ತನಾಗುತ್ತಾನೆ. 


ಭಗವದ್ಗೀತಾಪರ್ವ -233- 


ಸಾಂಖ್ಯಯೋಗೌ ಪೃಥಗ್‌ಬಾಲಾಃ ಪ್ರವದಂತಿ ನ ಪಂಡಿತಾಃ । 
ಏಕಮಪ್ಯಾಸ್ಥಿತ: ಸಮ್ಮಗುಭಯೋರ್ವಿಂದತೇ ಫಲಮ್‌ 11೪।| 


ಸಾಂಖ್ಯಯೋಗಗಳು ಭಿನ್ನ-ಭಿನ್ನವಾದವುಗಳು ಎಂದರೆ ಸಾಧ್ಯ-ಸಾಧನ 
ಭಾವವಿಲ್ಲದವು ಎಂದು ಅವಿವೇಕಿಗಳು ಹೇಳುತ್ತಾರೆ. ಪಂಡಿತರು ಹಾಗೆ ಹೇಳುವುದಿಲ್ಲ. 
ಜ್ಞಾನಮಾರ್ಗ ಮತ್ತು ಕರ್ಮಮಾರ್ಗಗಳಲ್ಲಿ ಒಂದನ್ನು ಆಶ್ರಯಿಸಿದವನೂ ಎರಡರ 
ಫಲವನ್ನೂ ಪಡೆಯುತ್ತಾನೆ. 

ಯತ್‌ ಸಾಂಖ್ಯೈಃ ಪ್ರಾಪ್ಯತೇ ಸ್ಥಾನಂ ತದ್‌ ಯೋಗೈರಪಿ ಗಮೃತೇ । 

ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಕ್ಯತಿ 11೫11 


ವಿಶುದ್ಧಜ್ಞಾನವುಳ್ಳವರಿಂದ ಯಾವ ಸ್ಥಾನವು ಅಥವಾ ಭಗವತ್ತ್ವರೂಪ ಲಕ್ಷಣವಾದ 
ಯಾವ ಸ್ಥಾನವು ದೊರೆಯಲ್ಪಡುತ್ತದೆಯೋ ಅದನ್ನು ಯೋಗಾನುಷ್ಠುನ ಮಾಡುವವರೂ 
ಪಡೆಯುತ್ತಾರೆ. ಕರ್ಮಯೋಗವನ್ನು ಮಾಡುವವರೂ ಸಹ ಜ್ಞಾನದ್ವಾರಾ ಭಗವಂತನ 
ಪ್ರಾಪ್ತಿಯನ್ನು ಪಡೆಯುತ್ತಾರೆ ಎಂದು ಅರ್ಥ. ಆದ್ದರಿಂದ ಹೀಗೆ ಸಾಂಖ್ಯ ಮತ್ತು 
ಯೋಗಗಳಿಗೆ ಸಾಧ್ಯ-ಸಾಧನಭಾವವಿದೆ ಎಂದು ಯಾವನು ತಿಳಿಯುತ್ತಾನೆಯೋ 
ಅವನೇ ಜ್ಞಾನಿ. 

ಸಂನ್ಯಾಸಸ್ತು ಮಹಾಬಾಹೋ ದುಃಖಮಾಪುಮಯೋಗತ: । 

ಯೋಗಯುಕ್ತೋ ಮುನಿರ್ಬ್ರಹ್ಮ ನಚಿರೇಣಾಧಿಗಚ್ಛತ 11೬1 

ಎಲ್ಫೆ ಮಹಾಬಾಹುವೇ, ಯೋಗರಹಿತವಾದ ಸಂನ್ಯಾಸವು ಕೇವಲ ದುಃಖವನ್ನು 
ಹೊಂದಲು ಕಾರಣವಾಗುತ್ತದೆ. ಸುಖಪ್ರಾಪ್ತಿಗೆ ಕಾರಣವಾಗುವುದಿಲ್ಲ ಮತ್ತು ಅದು 
ಅಸಾಧ್ಯವಾದುದು ಎಂದೂ ಅಭಿಪ್ರಾಯ. ಯೋಗಯುಕ್ತನಾದವನು ಶೀಘ್ರವಾಗಿ 
ಬ್ರಹ್ಮನನ್ನು ಹೊಂದುತ್ತಾನೆ. 

ಯೋಗಯುಕ್ತೋ ವಿಶುದ್ಧಾತ್ಮಾ ವಿಜಿತಾತ್ಕಾ ಜಿತೇಂದ್ರಿಯಃ । 

ಸರ್ವಭೂತಾತ್ಮಭೂತಾತ್ಮಾ ಕುರ್ವನ್ನಪಿ ನ ಲಿಪ್ಕತೇ 1೭11 

ಯೋಗಯುಕ್ತನಾಗಿ ಶುದ್ಧಾಂತಕರಣನಾಗಿ ಇಂದ್ರಿಯಜಯ ಮತ್ತು 
ಮನೋಜಯವನ್ನು ಹೊಂದಿ. ಸರ್ವ ಭೂತಗಳ ಅಂತರ್ಯಾಮಿಯಾದ 


-234- ಮಹಾಭಾರತ ಭೀಷ್ಮಪರ್ವ 


ಪರಮಾತ್ಮನಲ್ಲೇ ಮನಸನ್ನು ಇಟ್ಟವನು ಏನು ಮಾಡಿದರೂ ಅದರಿಂದ ಲೇಪಕ್ಕೆ 
ಒಳಗಾಗುವುದಿಲ್ಲ. 


ನೈವ ಕಿಂಚಿತ್‌ ಕರೋಮೀತಿ ಯುಕ್ತೋ ಮನ್ಯೇತ ತತ್ತ್ಯವಿತ್‌ । 
ಪಶ್ಯನ್‌ ಶೃಣ್ಣನ್‌ ಸ್ಪೃಶನ್‌ ಜಿಪ್ರನ್ನಶ್ನನ್‌ ಗಚ್ಛನ್‌ ಸ್ವಪನ್‌ ಶ್ವಸನ್‌ ॥॥ 


ನೋಡುವುದು, ಕೇಳುವುದು, ಸ್ಪರ್ಶ ಮಾಡುವುದು, ವಾಸನೆಯನ್ನು 
ನೋಡುವುದು, ತಿನ್ನುವುದು, ನಡೆಯುವುದು, ಮಲಗುವುದು, ಉಸಿರಾಡುವುದು 
ಮುಂತಾದ ಏನನ್ನೇ ಮಾಡಿದರೂ ಜ್ಞಾನಿಯಾದವನು ನಾನೇ ಇದನ್ನು ಸ್ವತಂತ್ರವಾಗಿ 
ಮಾಡುತ್ತಿದ್ದೇನೆಂದು ತಿಳಿಯಬಾರದು. ಹರಿಪ್ರೇರಣೆಯಿಂದಲೇ ಎಲ್ಲವನ್ನೂ 
ಮಾಡುತ್ತಿದ್ದೇನೆ ಎಂದು ತಿಳಿಯಬೇಕು. 


ಪ್ರಲಪನ್‌ ವಿಸೃಜನ್‌ ಗೃಹ್ನನ್ನುನ್ನಿಷನ್‌ ನಿಮಿಷನ್ನಪಿ । 
ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್‌ ॥೯॥ 


ಅವನು ಮಾತನಾಡಲಿ, ವಿಸರ್ಜನೆಯನ್ನು ಮಾಡಲಿ, ಕೈಯಿಂದ ಹಿಡಿದುಕೊಳ್ಳಲಿ, 
ಕಣ್ಣನ್ನುತೆರೆಯಲಿ ಅಥವಾ ಮುಚ್ಚಲಿ, ಏನೇ ಮಾಡಿದರೂ ಹರಿಯಿಂದ ಪ್ರೇರಿತವಾದ 
ಇಂದ್ರಿಯಗಳು ತಮ್ಮವಿಷಯಗಳಲ್ಲಿವ್ಯಾಪಾರ ಮಾಡುತ್ತಿವೆ ಎಂದು ತಿಳಿಯಬೇಕು. 


ವಿಶೇಷ ವಿಚಾರ- ಸರ್ವವ್ಯಾಪಾರವನ್ನು ಮಾಡಿದರೂ ಹರಿಪ್ರೇರಿತವಾದ 
ಇಂದ್ರಿಯಗಳು ಹರಿಪ್ರೇರಿತವಾದ ಅರ್ಥಗಳಲ್ಲಿ ವ್ಯಾಪೃತವಾಗಿವೆ. ಅವನೇ 
ಸ್ವತಂತ್ರನಾದವನು. ನಾನು ಸ್ವತಂತ್ರವಾಗಿ ಏನನ್ನೂಮಾಡುವುದಿಲ್ಲಎಂಬ ಅನುಸಂಧಾನವೇ 
ದ್ವೇಷಾದಿವರ್ಜನರೂಪವಾದ ಸಂನ್ಯಾಸಕ್ಕೆ ಯೋಗರೂಪತ್ವವನ್ನು ತಂದುಕೊಡುತ್ತದೆ 
ಎಂದು ಎರಡು ಶ್ಲೋಕಗಳ ಒಟ್ಟು ಅಭಿಪ್ರಾಯ. 


ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ । 
ಲಿಪ್ಯತೇ ನ ಸ ಪಾಪೇನ ಪದ್ಧಪತ್ರಮಿವಾಂಭಸಾ 1೧೦/1 


ತಾನು ಮಾಡುವ ಎಲ್ಲಕರ್ಮಗಳ ವಿಷಯದಲ್ಲಿಯೂ ಫಲಕಾಮನೆಯನ್ನುಬಿಟ್ಟು 
ಹರಿಯು ನನ್ನಶುಭಕ್ಕಾಗಿ ತನ್ನಪೂಜಾತ್ಮಕವಾದ ಕರ್ಮಗಳನ್ನುನನ್ನಿಂದ ಮಾಡಿಸುತ್ತಿದ್ದಾನೆ 
ಎಂದು ಅನುಸಂಧಾನ ಮಾಡಿ ಯಾವನು ಕರ್ಮವನ್ನು ಮಾಡುತ್ತಾನೋ, ಅವನು 
ಪದ್ಧಪತ್ರವು ನೀರಿನ ಲೇಪವನ್ನು ಹೊಂದದಂತೆ ಪಾಪದ ಲೇಪವನ್ನುಹೊಂದುವುದಿಲ್ಲ. 


ಭಗವದ್ಗೀತಾಪರ್ವ -235- 


ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯ್ಸೆರಪಿ । 
ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತಾ 5ತ್ಮಶುದ್ಧಯೇ ।೧೧॥ 


ಯೋಗಿಗಳು ಕರ್ಮಫಲದಲ್ಲಿ ಸ್ನೇಹವನ್ನು ತೊರೆದು ತಮ್ಮ ಆತ್ಮಶುದ್ಧಿಗಾಗಿ 
ದೇಹದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ ಅಥವಾ ಕೇವಲ ಇಂದ್ರಿಯಗಳಿಂದಲೂ 
ಕರ್ಮಗಳನ್ನುಮಾಡುತ್ತಾರೆ. 

ಯುಕ್ತಃ ಕರ್ಮಫಲಂ ತ್ಯಕ್ತಾ ಸ ಶಾಂತಿಮಾಪ್ಲೋತ ನೈಷ್ಠಿಕೀಮ್‌ | 

ಅಯುಕ್ತ: ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೇ 10೨ 

ಯೋಗಯುಕ್ತನಾದವನು ಕರ್ಮಫಲದಲ್ಲಿಸ್ನೇಹವನ್ನು ತೊರೆದು ಶಾಶ್ವತವಾದ 
ಶಾಂತಿಯನ್ನು ಪಡೆಯುತ್ತಾನೆ. ಯೋಗರಹಿತನಾದವನು ತನ್ನ ಇಚ್ಛೆಗೆ ಅನುಗುಣವಾಗಿ 
ಫಲದಲ್ಲಿಆಸಕ್ಕನಾಗಿ ಸಂಸಾರಬಂಧನಕ್ಕೆ ಒಳಗಾಗುತ್ತಾನೆ. 


ಸರ್ವಕರ್ಮಾಣಿ ಮನಸಾ ಸಂನ್ಯಸ್ಯಾಸ್ತೇ ಸುಖಂ ಮೀ । 
ನವದ್ದಾರೇ ಪುರೇ ದೇಹೀ ನೈವ ಕುರ್ವನ್ನ ಕಾರಯನ್‌ 11೧೩ 


ಜಿತೇಂದ್ರಿಯನೂ, ಜಿತಮನಸ್ಮನೂ ಆದ ಅವನು ಸರ್ವಕರ್ಮಗಳನ್ನು 
ಮನಸ್ಸಿನಲ್ಲಿಯೇ ತ್ಯಾಗವನ್ನು ಮಾಡಿ - ಮನಸಿನಿಂದಲೇ ತ್ಕಾಗವೆಂದರೆ ಎಲ್ಲ 
ಕರ್ಮಗಳನ್ನು ಹರಿಯೇ ಮಾಡಿಸುತ್ತಿದ್ದಾನೆ, ನನ್ನ ಕರ್ತೃತ್ವ ಶಕ್ತಿಯು 
ಈಶಾಧೀನವಾದುದು ಎಂಬ ಜ್ಞಾನವನ್ನು ಹೊಂದಿ, ನವದ್ದಾರವಿರುವ ಈ ಶರೀರದಲ್ಲಿ 
ಯಾವುದನ್ನೂ ಸ್ವತಂತ್ರವಾಗಿ ಮಾಡುತ್ತಿದ್ದೇನೆಂದು ತಿಳಿಯದೆ ಇರುತ್ತಾನೆಯೋ ಅವನು 
ಸುಖವಾಗಿರುತ್ತಾನೆ. 

ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ | 

ನ ಕರ್ಮಫಲಸಂಯೋಗಂ ಸ್ಪಭಾವಸ್ತು ಪ್ರವರ್ತತೇ 11೧೪॥ 

ಹರಿಯು ಲೋಕಕ್ಕೆ ಸ್ಪಶಂತ್ರಕರ್ತೃತ್ತವನ್ನು ಸೃಷ್ಟಿ ಮಾಡುವುದಿಲ್ಲ. ಸ್ವತಂತ್ರ 
ಕರ್ಮಗಳನ್ನೂ ಸೃಷ್ಟಿ ಮಾಡುವುದಿಲ್ಲ. ಕರ್ಮಫಲಸಂಯೋಗವನ್ನೂ 
ಸ್ಪತಂತ್ರವಾಗಿರಲೆಂದು ಸೃಷ್ಟಿ ಮಾಡುವುದಿಲ್ಲ. ಎಲ್ಲವೂ ಸ್ವತಂತ್ರನಾದ ಹರಿಯ 
ಚೇಷ್ಟೆಯಿಂದ ನಡೆಯುತ್ತದೆ. 


-236- ಮಹಾಭಾರತ ಭೀಷ್ಮಪರ್ವ 


ನಾದತ್ತೇ ಕಸ್ಯಚಿತ್‌ ಪಾಪಂ ನ ಚೈವ ಸುಕೃತಂ ವಿಭುಃ । 
ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ 11೧೫ 


ಹರಿಯೇ ಎಲ್ಲವನ್ನುಮಾಡಿಸಿದರೂ ಅಶುಭಕರ್ಮದಿಂದ ಉಂಟಾದ ಯಾವ 
ಪಾಪವನ್ನೂತಾನು ತೆಗೆದುಕೊಳ್ಳುವುದಿಲ್ಲ. ಶುಭಕರ್ಮದಿಂದ ಉಂಟಾದ ಪುಣ್ಯವನ್ನೂ 
ತಾನು ತೆಗೆದುಕೊಳ್ಳುವುದಿಲ್ಲ. ಏಕೆಂದರೆ ಅವನು ವಿಭು- ಸಮರ್ಥನಾದವನು. 
ಆದರೂ ಇಂತಹ ಜ್ಞಾನವು ಎಲ್ಲರಿಗೂ ಇರುವುದಿಲ್ಲ. ಏಕೆಂದರೆ ಅವರ ಜ್ಞಾನವು 
ಅಜ್ಞಾನದಿಂದ ಆವೃತವಾಗಿರುತ್ತದೆ. ಆದ್ದರಿಂದ ಜೀವರು ಮೋಹಕ್ಕೆ ಒಳಗಾಗುತ್ತಾರೆ. 


ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ | 
ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ತರಮ್‌ 11೧೬। 


ಯಾರಿಗೆ ಆ ಅಜ್ಞಾನವು ಜ್ಞಾನದಿಂದ ನಾಶವನ್ನು ಹೊಂದುತ್ತದೆಯೋ ಅವರ 
ಜ್ಞಾನವು ಸೂರ್ಯನಂತೆ ವಿಷ್ಣುರೂಪವಾದ ಪರಬ್ರಹ್ಮನನ್ನು ಪ್ರಕಾಶಿಸುತ್ತದೆ. 


ತದ್ದುದ್ದಯಸ್ತದಾತ್ಮಾನಸ್ತನ್ನಿಷ್ಠಾಸತ್ರರಾಯಣಾಃ । 
ಗಚ್ಛಂತ್ಯಪುನರಾವೃತ್ತಿಂ ಜ್ಞಾನನಿರ್ಧೂತಕಲ್ಯಪಾಃ eral 


ಪುನಃ ಪುನಃ ಅವನ ಮಹಿಮೆಯನ್ನೇ ಆವೃತ್ತಿ ಮಾಡುವ ಬುದ್ಧಿಯುಳ್ಳವರಾಗಿ 
ಅವನೇ ತಮಗೆ ಆದಾನಾದಿಕರ್ತನಾದ ಸ್ವಾಮಿಯೆಂದು ತಿಳಿದು, ಅವನಲ್ಲಿ 
ಅಚಂಚಲವಾದ ಶ್ರದ್ಧೆಯನ್ನುಹೊಂದಿ, ಅವನನ್ನೇ ಶ್ರೇಷ್ಠವಾದ ಆಶ್ರಯವೆಂದು ತಿಳಿದ 
ಜ್ಞಾನಿಗಳು ತಮ್ಮ ಜ್ಞಾನದಿಂದ ಎಲ್ಲ ಪಾಪಗಳನ್ನೂ ಕಳೆದುಕೊಂಡು ಪುನರಾವೃತ್ತಿ 
ರಹಿತವಾದ ಮೋಕ್ಷವನ್ನು ಪಡೆಯುತ್ತಾರೆ. 


ವಿದ್ಯಾವಿನಯಸಂಪನ್ನೇ ಬ್ರಾಹ್ಮಣೇ ಗವಿ ಹಸ್ತಿನಿ । 

ಶುನಿ ಚೈವ ಶ್ಲಪಾಕೇ ಚ ಪಂಡಿತಾಃ ಸಮದರ್ಶಿನ: ॥೧೮॥ 

ಜ್ಞಾನಿಗಳಾದವರು ವಿದ್ಯಾವಿನಯಸಂಪನ್ನನಾದ ಬ್ರಾಹ್ಮಣನಲ್ಲಿ, ಗೋವಿನಲ್ಲಿ. 
ಗಜದಲ್ಲಿ, ಶ್ವಾನದಲ್ಲಿಮತ್ತು ಶಪಾಕನಲ್ಲಿ ಇರುವ ಪರಮಾತ್ಮನ ರೂಪಗಳು ನಿತ್ಯಶುದ್ಧಕ್ರ. 
ಸರ್ವಜ್ಞತ್ತಮೊದಲಾದ ಗುಣಗಳಿಂದ ಸಮಾನವಾಗಿವೆ ಎಂದು ತಿಳಿಯುತ್ತಾರೆ. 


ಭಗವದ್ಗೀತಾಪರ್ವ -237- 


ವಿಶೇಷ ವಿಚಾರ- "ನ ಸ್ಥಾನತೋಪಿಪರಸ್ಕೋ ಭಯಲಿಂಗಂ ಸರ್ವತ್ರಹಿ' ಎಂಬ 
ಬ್ರಹ್ಮಸೂತ್ರದಲ್ಲಿ ಸ್ಥಾನಭೇದದಿಂದ ಹರಿಯ ಮಹಿಮೆಯಲ್ಲಿ ವ್ಯತ್ಯಾಸವಿಲ್ಲವೆಂದು 
ಹೇಳಿದ್ದಾರೆ. "ನಿರ್ದೋಷಂ ಹಿ ಸಮಂ ಬ್ರಹ್ಮ' ಎಂಬ ಮುಂದಿನ ಶ್ಲೋಕದಲ್ಲಿ 'ಸಮ' 
ಪದಕ್ಕೆ ಕೃಷ್ಣನೇ ವ್ಯಾಖ್ಯಾನ ಮಾಡಿದ್ದಾನೆ. ಬ್ರಾಹ್ಮಣಾದಿ ಎಲ್ಲರಲ್ಲಿಯೂ ಸಾಮ್ಯವನ್ನೇ 
ಕಾಣುತ್ತಾರೆ ಎಂದು ಯಾರಿಗೆ ಆಸೆ ಇದೆಯೋ ಅವರಿಗೆ ಸಮಪದವೇ 
ವಿಷಮವಾಗುತ್ತದೆ. ಅವರ ಅಭಿಪ್ರಾಯದಂತೆ ಸಾಮ್ಯದರ್ಶಿನಃ ಎಂದು 
ಇರಬೇಕಾಗಿದ್ದಿತು, ಸಮದರ್ಶಿನಃ ಎಂದು ಇದೆ. ಗೋವು, ನಾಯಿ, ಬ್ರಾಹ್ಮಣ ಎಲ್ಲರಿಗೂ 
ಸಾಮ್ಯದರ್ಶನವು ಅನುಭವ ಎರುದ್ಧವೂ ಮತ್ತು ಸ್ಮೃತಿವಿರುದ್ಧವೂ ಆಗಿದೆ. 
ನಾಯಿಯನ್ನು ಮುಟ್ಟಿದರೆ ಸ್ನಾನವನ್ನು ವಿಧಾನ ಮಾಡುತ್ತಾರೆ. ಗೋವನ್ನು ಮುಟ್ಟಿದರೆ 
ಪುಣ್ಯವನ್ನು ವಿಧಾನ ಮಾಡುತ್ತಾರೆ. ಪರ್ವಕಾಲಗಳಲ್ಲಿ ಗೋದಾನವನ್ನು ವಿಧಾನ 
ಮಾಡಿದ್ದಾರೆ. ನಾಯಿಗಳ ದಾನವನ್ನು ವಿಧಾನ ಮಾಡಿಲ್ಲ. 

ಇಹೈವ ತೈರ್ಜಿತಃ ಸರ್ಗೋ ಯೇಷಾಂ ಸಾಮ್ಕೇ ಸ್ಥಿತಂ ಮನಃ । 

ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾದ್‌ ಬ್ರಹ್ಮಣಿ ತೇ ಸ್ಥಿತಾ: ॥೧೯॥ 

ಯಾರ ಮನಸ್ಸು ಉತ್ಸೇಕ, ಅನುತ್ತೇಕಗಳಿಗೆ ಒಳಗಾಗದೆ ಸಾಮ್ಯಸ್ಥಿತಿಯಲ್ಲಿ 


ಇರುತ್ತದೆಯೋ ಅವರು ಇಲ್ಲಿಯೇ ಸ್ಪರ್ಗವನ್ನುಗೆದ್ದಿದ್ದಾರೆ. ನಿರ್ದೋಷನಾದ ಬ್ರಹ್ಮನೇ 
ಸಮನಾದವನು. ಆದ್ದರಿಂದ ಅವರ ಮನಸ್ಸು ಬ್ರಹ್ಮನಲ್ಲಿಯೇ ಇರುವುದರಿಂದ ಅವರು 


ಅವನಲ್ಲಿಯೇ ಇದ್ದಾರೆ. 
ನ ಪ್ರಹೃಷ್ಯೇತ್‌ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್‌ ಪ್ರಾಪ್ಯ ಚಾಪ್ರಿಯಮ್‌ । 
ಸ್ಥಿರಬುದ್ಧಿರಸಂಮೂಢೋ ಬ್ರಹ್ಮವಿದ್‌ ಬ್ರಹ್ಮಣಿ ಸ್ಥಿತಃ 1|೨೦॥ 
ಪ್ರಿಯವನ್ನುಹೊಂದಿ ಹಿಗ್ಗಬಾರದು, ಅಪ್ರಿಯವನ್ನುಹೊಂದಿ ಕುಗ್ಗಲೂ ಬಾರದು. 
ಬ್ರಹ್ಮಜ್ಞಾನಿಯಾದವನು ಬ್ರಹ್ಮನಲ್ಲೇ ಮನಸ್ಸುಟ್ಟು ಸ್ಥಿರವಾದ ಬುದ್ಧಿಯುಳ್ಳವನಾಗಿ ಯಾವ 
ಮೋಹಕ್ಕೂ ಒಳಗಾಗುವುದಿಲ್ಲ. 


ಬಾಹ್ಯಸ್ಪರ್ಶೇಷ್ಟಕ್ಕಾತ್ಕಾ ವಿಂದತ್ಯಾತ್ಮನಿ ಯತ್‌ಸುಖಮ್‌ । 
ಸ ಬ್ರಹ್ಮಯೋಗಯುಕ್ತಾತ್ಮಾ ಸುಖಮಕ್ಷಯಮತ್ತುತೇ ON 


-238- ಮಹಾಭಾರತ ಭೀಷ್ಮಪರ್ವ 


ಬಾಹ್ಯಶಬ್ದಾದಿಗಳ ಸಂಯೋಗದಿಂದ ಉಂಟಾಗುವ ಸುಖದಲ್ಲಿ ಆಸಕ್ತಿ ರಹಿತನಾದ 
ಮನಸ್ಸುಳ್ಳವನು ತನ್ನ ಮನಸ್ಸಿನಲ್ಲಿ ಯಾವ ಸುಖವನ್ನು ಹೊಂದುತ್ತಾನೆಯೋ 
ಬ್ರಹ್ಮಯೋಗದಿಂದ ಯುಕ್ತನಾದ ಮನಸುಳ್ಳವನು ಅದಕ್ಕಿಂತ ಅಕ್ಷಯವಾದ ಸುಖವನ್ನು 
ಹೊಂದುತ್ತಾನೆ. 


ವಿಶೇಷ ವಿಚಾರ-ಕಾಮಾದಿ ತ್ಯಾಗದಿಂದ ಉಂಟಾಗುವ ಸುಖಕ್ಕಿಂತ ಸರ್ವತ್ರ ಬ್ರಹ್ಮನ 
ನುಸಂಧಾನದಿಂದ ಬ್ರಹ್ಮನಲ್ಲಿ ಸಮರ್ಪಣೆ ಮಾಡುವ ಕರ್ಮಯೋಗ ಉಳ್ಳವನು 
ಶ್ರೇಷ್ಠವಾದ ಸುಖವನ್ನು ಪಡೆಯುತ್ತಾನೆ ಎಂದು ಅಭಿಪ್ರಾಯ 


ಯೇ ಹಿ ಸಂಸರ್ಶಜಾ ಭೋಗಾ ದುಃಖಯೋನಯ ಏವ ತೇ! 
ಆದ್ಯಂತವಂತಃ ಕೌಂತೇಯ ನ ತೇಷು ರಮತೇ ಬುಧಃ 11೨೨ 


ವಿಷಯಸಂಯೋಗದಿಂದ ಉಂಟಾಗುವ ಭೋಗಗಳು ಏನಿವೆಯೋ ಅವೆಲ್ಲವೂ 
ದುಃಖಕ್ಕೇ ಕಾರಣವಾದವುಗಳು. ಎಲ್ಫೆ ಕೌಂತೇಯನೇ, ಅವುಗಳು ಆದಿ ಮತ್ತು 
ಅಂತ್ಯವನ್ನು ಹೊಂದಿದವುಗಳು. ಜ್ಞಾನಿಯಾದವನು ಅವುಗಳಲ್ಲಿ ಸಂತೋಷ 
ಪಡುವುದಿಲ್ಲ. 


ಶಕ್ನೋತೀಹೈವ ಯಃ ಸೋಢುಂ ಪ್ರಾಕ್‌ಶರೀರವಿಮೋಕ್ಷಣಾತ್‌ । 
ಕಾಮಕೊ ್ರೀಧೋದ್ಧವಂ ವೇಗಂ ಸ ಯುಕ್ತಃ ಸ ಸುಖೀ ನರಃ 12೩1 


ಯಾವ ಮನುಷ್ಯನು ಶರೀರತ್ಯಾಗಕ್ಕಿಂತಲೂ ಮೊದಲು ಇಲ್ಲಿಯೇ (ಕಾಮ 
ಕ್ರೋಧಗಳನ್ನುಬಿಡಲಾಗದಿದ್ದರೂ) ಕಾಮ-ಕ್ರೋಧಗಳಿಂದ ಉಂಟಾಗುವ ವೇಗವನ್ನು 
ಸಹಿಸಲು (ಕಡಿಮೆ ಮಾಡಲು) ಸಮರ್ಥನಾಗುತ್ತಾನೆಯೋ ಅಂತಹ ಮನುಷ್ಯನು 
ಯೋಗಯುಕ್ತನಾದವನು ಮತ್ತು ಸುಖಿಯಾದವನು. 


ಯೋತಂತಃಸುಖೋತಂತರಾರಾಮಸ್ತಥಾ5ಂತರ್ಜ್ಯೋತಿರೇವ ಯಃ | 
ಸ ಯೋಗೀ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಧಿಗಚ್ಛತಿ 11೨೪॥ 


ಯಾವನು ಹರಿಧ್ಯಾನದಿಂದ ತನ್ನ ಒಳಗೇ ಸುಖವನ್ನು ಹೊಂದಿರುತ್ತಾನೆಯೋ, 
ಒಳಗಿರುವ ಅಂತರ್ಯಾಮಿಯಾದ ಆಜ ಚಿಂತನೆಯಿಂದಲೇ ಸಂತೋಷವನ್ನು 
ಪಡುತ್ತಾನೆಯೋ ಮತ್ತು ಒಳಗೆ ಅಂತರ್ಯಾಮಿಯಾಗಿರುವ ಹರಿಯ ಅಪರೋಕ್ಷ 


ಭಗವದ್ಗೀತಾಪರ್ವ -239- 


ಜ್ಞಾನವನ್ನು ಹೊಂದಿರುತ್ತಾನೆಯೋ ಅಂತಹ ಯೋಗಿಯು ಬ್ರಹ್ಮನಲ್ಲೇ ಇರುವವನಾಗಿ 
ಬ್ರಹ್ಮನಿಷ್ಠನಾಗಿ ಪ್ರಾಕೃತ ಶರೀರರಹಿತವಾದ ಮೋಕ್ಷಾವಸ್ಥೆಯನ್ನು ಕೊಡುವ ಬ್ರಹ್ಮನನ್ನೇ 
ಹೊಂದುತ್ತಾನೆ. 

ಲಭಂತೇ ಬ್ರಹ್ಮ ನಿರ್ವಾಣಮೃಷಯಃ ಕ್ಷೀಣಕಲ್ಲಪಾ: | 

ಛಿನ್ನದ್ದೆ ರ್ವೈಧಾ (55) ಯತಾತ್ಮಾನ: ಸರ್ವಭೂತಹಿತೇ ರತಾಃ 11೨೫। 

ತಮ್ಮ ಪಾಪಗಳನ್ನು ಕಳೆದುಕೊಂಡು, ಸಂಶಯಗಳನ್ನೂ ಕಳೆದುಕೊಂಡು 
ಯಾವಾಗಲೂ ಮೋಕ್ಕಕ್ಕಾಗಿ ಪ್ರಯತ್ನಶೀಲರಾಗಿ ಸರ್ವಪ್ರಾಣಿಗಳ ಹಿತದಲ್ಲಿಆಸಕ್ಕರಾದ 
ಖಯಷಿಗಳು ಮೋಕ್ಟಪ್ರದನಾದ ಅಥವಾ ಪ್ರಾಕೃತದೇಹ ರಹಿತನಾದ ಬ್ರಹ್ಮನನ್ನು 
ಹೊಂದುತ್ತಾರೆ. 


ಕಾಮಕ್ರೋಧವಿಯುಕ್ತಾನಾಂ ಯತೀನಾಂ ಯತಚೇತಸಾಮ್‌ । 
ಅಭಿತೋ ಬ್ರಹ್ಮನಿರ್ವಾಣಂ ವರ್ತತೇ ವಿದಿತಾತ್ಮನಾಮ್‌ 11೨೬। 


ಅ 
ಕಾಮ-ಕ್ರೋಧ ರಹಿತರಾದ, ಜಿತಮನಸ್ಥರಾದ, ಪ್ರಯತ್ನಶೀಲರಾದ, ಪರಮಾತ್ಮ 
ತತ್ತ ವನ್ನು ಚೆನ್ನಾಗಿ ತಿಳಿದ ಜ್ಞಾನಿಗಳಿಗೆ ನಿರ್ವಾಣನಾದ ಬ್ರಹ್ಮನು ಎಲ್ಲಕಡೆಯಲ್ಲಿಯೂ 
ರಕ್ಷಕನಾಗಿ ಇರುತ್ತಾನೆ. 
ಸ್ಪರ್ಶಾನ್‌ ಕೃತ್ವಾ ಬಹಿರ್ಬಾಹ್ಯಾಂತ್ಟಕುತ್ಸೈವಾಂತರೇ ಭುುವೋಃ । 


ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ 11೨೭ 
ಯತೇಂದ್ರಿಯಮನೋಬುದ್ದಿರ್ಮುನಿರ್ಮೋಕ್ಷಪರಾಯಣ: । 
ವಿಗತೇಚ್ಛಾಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಃ 1೨2೮ 


ಬಾಹ್ಯವಾದ ಶಬ್ದಾದಿಗಳ ಅನುಭವವನ್ನು ದೂರ ಮಾಡಿ. ದೃಷ್ಟಿಯನ್ನು ಭ್ರೂ 
ಮಧ್ಯದಲ್ಲಿ ನಿಲ್ಲಿಸಿ, ನಾಸಿಕೆಯಲ್ಲಿ ಸಂಚರಿಸುವ ಪ್ರಾಣಾಪಾನಗಳನ್ನು ಸಮಾನವಾಗಿ 
ಮಾಡಿ ತಮ್ಮ ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು ನಿಯಂತ್ರಣದಲ್ಲಿಟ್ಟು ಕಾಮ-ಕ್ರೋಧ 
ಭಯಗಳನ್ನು ತ್ಯಜಿಸಿ ಮೋಕ್ಷಪರನಾಗಿರುವ ಮುನಿಯು ಅವನು ಯಾವಾಗಲೂ 


ಮುಕ್ತನೇ ಆಗಿದ್ದಾನೆ. 


-240- ಮಹಾಭಾರತ ಭೀಷ್ಮಪರ್ವ 


ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಮ್‌ । 
ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ 12೯ 
ಸರ್ವಯಜ್ಞಭೋಕ್ಸವಾದ, ಸರ್ವತಪಸ್ಸುಗಳಿಗೆ ಉದ್ದೇಶನಾದ, 


ಸರ್ವಲೋಕಗಳಿಗೂ ಮಹಾಪ್ರಭುವಾದ, ಎಲ್ಲಜೀವರಿಗೂ ಹಿತನಾದ ನನ್ನನ್ನುತಿಳಿದು 
ಜ್ಞಾನಿಯು ಮೋಕ್ಷವನ್ನು ಹೊಂದುತ್ತಾನೆ. 


ವಿಶೇಷ ವಿಚಾರ- ಹಿಂದಿನ ಎರಡು ಶ್ಲೋಕಗಳಲ್ಲಿ ಧ್ಯಾನಪ್ರಕಾರವನ್ನೂ ಈ 
ಶ್ಲೋಕದಲ್ಲಿ ಧ್ಯೇಯವಾದ ವಸ್ತುವಿನ ಸ್ವರೂಪವನ್ನೂ ಹೇಳಿದ್ದಾರೆ. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಠಪರ್ವಣಿ ಸಪ್ತವಿಂಶೋಂಧ್ಯಾಯಃ ॥1 
|| ಭಗವದ್ಗೀತಾಪರ್ವಣಿ ಚತುರ್ದಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಇಪ್ಪತ್ರೇಳನೆಯ ಅಧ್ಯಾಯ ಮುಗಿಯಿತು. 
ರರ ರರ ್ಥ1 
ಇಪ್ಪತ್ತೆಂಟನೆಯ ಅಧ್ಯಾಯ 
ಭಗವದ್ಗೀತಾ - ಆತ್ಮಸಂಯಮ ಯೋಗ. 
ಶ್ರೀಭಗವಾನ್‌ 
ಅನಾಶ್ರಿತ: ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ | 
ಸ ಸಂನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯಃ ell 


ಶ್ರೀಭಗವಾನ್‌- ಕರ್ಮಯೋಗಸಾಧ್ಯವಾದ, ಜ್ಞಾನಯೋಗ್ಯಕ್ಕೆ ಅಂತರಂಗ 
ಸಾಧನವಾದ, ಸಮಾಧಿ ಯೋಗವನ್ನು ಈ ಅಧ್ಯಾಯದಲ್ಲಿವಿಸ್ತಾರವಾಗಿ ಹೇಳುತ್ತಾರೆ. 


ಯಾವನು ಕರ್ಮದ ಫಲವನ್ನು ಉದ್ದೇಶಿಸದೆ ತನ್ನ ವರ್ಣಾಶ್ರಮಗಳಿಗೆ 
ಉಚಿತವಾದ ಕರ್ತವ್ಯವಾದ ಕರ್ಮವನ್ನು ಮಾಡುತ್ತಾನೆಯೋ ಅವನೇ ಸಂನ್ಯಾಸಿ 
ಮತ್ತು ಅವನೇ ಯೋಗಿ. ಅವನೇ ಧ್ಯಾನಾಧಿಕಾರಿ ಎಂದು ಅಭಿಪ್ರಾಯ. ಸಾಂಖ್ಯರು 
ಹೇಳುವಂತೆ ಅಗ್ನಿಹೋತ್ರಾದಿ ಕ್ರಿಯೆಗಳನ್ನು ತ್ಯಾಗ ಮಾಡಿದವನು ಮತ್ತು 
ನಿಸ್ಸಂಗತೆಯಿಂದ ಜೀವಿಸುವವನು ಸಂನ್ಯಾಸಿಯೂ ಅಲ್ಲ, ಯೋಗಿಯೂ ಅಲ್ಲ. 


ಭಗವದ್ಗೀತಾಪರ್ವ -241- 


ಯಂ ಸಂನ್ಯಾಸಮಿತಿ ಪ್ರಾಹುರ್ಯೋಗಂ ತಂ ವಿದ್ದಿ ಪಾಂಡವ । 


ನ ಹ್ಯಸಂನ್ಯಸ್ತಸಂಕಲ್ಟೋ ಯೋಗೀ ಭವತಿ ಕಶ್ಚನ 11೨11 
ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಛತೇ । 
ಯೋಗಾರೂಢಸ್ಯ ತಸ್ಕೆ ವ ಶಮಃ ಕಾರಣಮುಚ್ಯತೇ ENT 


ಎಲೈ ಪಾಂಡವನೇ, ಯಾವುದನ್ನು ಕರ್ಮಸಂನ್ಯಾಸವೆಂದು ಹೇಳುತ್ತಾರೆಯೋ 
ಅದೇ ಕರ್ಮಯೋಗ. ಯಾವನು ಫಲೋದ್ದೇಶವನ್ನು ತ್ಯಜಿಸದೆ ಫಲಕಾಮನೆಯಿಂದ 
ಕೂಡಿರುತ್ತಾನೆಯೋ ಅವನು ಯೋಗಿಯಾಗುವುದಿಲ್ಲ. ಯೋಗದ ತುಟ್ಟತುದಿಯನ್ನು 
ಏರಲು ಬಯಸುವ ಪರೋಕ್ಷ ಜ್ಞಾನಿಗೆ ಉತ್ತಮ- ಅಧಮ-ಮಧ್ಯಮ ಜನರ ಸೇವೆ 
ಎಂಬ ಕರ್ಮವು ಅಂತಹ ಯೋಗಾರೋಹಕ್ಕೆ ಕಾರಣವೆಂದು ಹೇಳಲ್ಪಡುತ್ತದೆ. 
ಯೋಗದ ತುಟ್ಟತುದಿಯನ್ನು ತಲುಪಿ ಅಪರೋಕ್ಷ ಜ್ಞಾನಿಯಾದವನಿಗೆ ಅಂತಹ 
ಕರ್ಮದ ಉಪಶಮವು ಎಂದರೆ ನಿವೃತ್ತಿಯು ಹೇಳಲ್ಪಡುತ್ತದೆ. ಧ್ಯಾನದ ಉಪಶಮವು 
ಹೇಳಲ್ಪಡುವುದಿಲ್ಲ. ಏಕೆಂದರೆ ಧ್ಯಾನವನ್ನುಮಾಡಲೇಬೇಕು. 


ಯದಾ ಹಿ ನೇಂದ್ರಿಯಾರ್ಥೇಷು ನ ಕರ್ಮಸ್ಥನುಷಜ್ಯತೇ | 
ಸರ್ವಸಂಕಲ್ಪಸಂನ್ಯಾಸೀ ಯೋಗಾರೂಢಸ್ತದೋಚ್ಯತೇ 11೪॥ 


ಯಾವಾಗ ಇಂದ್ರಿಯಗಳ ವಿಷಯವಾದ ಶಬ್ದಾದಿಗಳಲ್ಲಿಯೂ ಮತ್ತು 
ಕರ್ಮಗಳಲ್ಲಿಯೂ ಅಪ್ರಯತ್ನದಿಂದಲೇ ಸ್ನೇಹರಹಿತನಾಗುತ್ತಾನೆಯೋ ಮತ್ತು 
ಸರ್ವಸಂಕಲ್ಪತ್ಯಾಗ ಎಂದರೆ ಮಮತಾ ತ್ಯಾಗವನ್ನು ಮಾಡುತ್ತಾನೆಯೋ, ಎಂದರೆ 
ಸಂಕಲ್ಪ, ಕ್ರಿಯೆ ಮೊದಲಾದವುಗಳೆಲ್ಲವೂ ಭಗವದಧೀನವೆಂದು ತಿಳಿಯುತ್ತಾನೆಯೋ 
ಆಗ ಅವನು ಯೋಗದ ತುದಿಯನ್ನುತಲುಪುತ್ತಾನೆ. 

ಉದ್ದರೇದಾತ್ಮನಾ5 5ತ್ಥಾನಂ ನಾತ್ಕಾನಮವಸಾದಯೇತ್‌ | 

ಆತೆ ಶೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನ: 11೫ 

ತನ್ನನ್ನು ತನ್ನಿಂದಲೇ ಉದ್ದಾರ ಮಾಡಿಕೊಳ್ಳಬೇಕು. ತನ್ನನ್ನು ಕ್ಲೇಶಭಾಜನನನ್ನಾಗಿ 
ಮಾಡಿಕೊಳ್ಳಬಾರದು. ಪುಣ್ಯವನ್ನು ಮಾಡಿದರೆ ತಾನೇ ತನಗೆ ಬಂಧು. ಪಾಪವನ್ನು 
ಮಾಡಿದರೆ ತಾನೇ ತನಗೆ ಶತ್ರುವಾಗುತ್ತಾನೆ ಅಥವಾ ಆತ್ಮ ಎಂದರೆ ಮನಸ್ಸುಎಂದು 


-242- ಮಹಾಭಾರತ ಭೀಷ್ಮಪರ್ವ 


ಅರ್ಥವನ್ನಿಟ್ಟುಕೊಂಡು ತನಗೆ ಮನಸ್ಸೇ ಬಂಧು ಮತ್ತು ಮನಸ್ಸೇ ಶತ್ರುವಾಗುತ್ತದೆ 
ಎಂದು ಅರ್ಥ. 


ಬಂಧುರಾತ್ಮಾ5 ತತ್ಯನಸ್ತಸ್ಯ ಯೇನಾತ್ಮೈವಾತ್ಸನಾ ಜಿತಃ । 
ಅನಾತ್ಮನಸ್ತು ಶತ್ರುತ್ತೇ ವರ್ತೇತಾತ್ಮೈವ ಶತ್ರುವತ್‌ IML 


ಯಾವ ಜೀವನು ತನ್ನ ಬುದ್ದಿಯಿಂದ ತನ್ನಮನಸ್ಸನ್ನುವಶಪಡಿಸಿಕೊಳ್ಳುತ್ತಾನೆಯೋ, 
ಅವನಿಗೆ ತನ್ನ ಮನಸ್ಸೇ ಬಂಧುವಾಗುತ್ತದೆ. ಮನೋಜಯವಿಲ್ಲದವನಿಗೆ 
ಯಾರಿಂದಲಾದರೂ ಶತ್ರುತ್ತವು ಉಂಟಾಗುವುದಾದರೆ ತನ್ನ ಮನಸ್ಸೇ ಶತ್ರುವಿನಂತೆ 
ಇರುತ್ತದೆ. 


ಯಾರ ಜೊತೆಯಲ್ಲಾದರೂ ಕಲಹವನ್ನುಮಾಡಬೇಕಾದರೆ ತನ್ನ ಚಿತ್ತವನ್ನು ಕುರಿತು 
ತಾನೇ ಶತ್ರುವಿನಂತೆ ವರ್ತಿಸಬೇಕು. ಕಲಹ ಮಾಡುವವರ ಜೊತೆಯಲ್ಲಿ ಕಲಹವನ್ನು 
ಮಾಡಬಾರದು. ಅದಕ್ಕೆ ಬದಲಾಗಿ ತನ್ನ ಚಿತ್ರವನ್ನೇ ಶಾಂತವನಾಗಿ ಮಾಡಿಕೊಳ್ಳಬೇಕು. 


ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮಾ ಸಮಾಹಿತಃ । 
6 


ಮನೋಜಯವನ್ನುಹೊಂದಿ ಭಕ್ತಿಯಿಂದ ಭಗವಂತನನ್ನು ವಶಪಡಿಸಿಕೊಂಡವನಿಗೆ 
ಪ್ರಶಾಂತಿ ಉಂಟಾಗುತ್ತದೆ. ಅವನ ಮನಸ್ಸು ಪರಮಾತ್ಮನಲ್ಲೇ ಕೇಂದ್ರೀಕೃತವಾಗಿ 
ಸಹಜವಾಗಿಯೇ ವಿಷಯದ ಕಡೆಗೆ ಹೋಗುವುದಿಲ್ಲ. 


ಶೀತೋಷ್ನಸುಖದು:ಖೇಷು ತಥಾ ಮಾನಾಪಮಾನಯೋಃ 11೭1! 


ಜ್ಞಾನವಿಜ್ಞಾನತ್ಛಪ್ತಾತ್ಮಾ ಕೂಟಸ್ಟೋ ವಿಜಿತೇಂದ್ರಿಯಃ । 
ಯುಕ್ತ ಇತ್ಯುಚ್ಛತೇ ಯೋಗೀ ಸಮಲೋಷ್ಟಾಶ್ಟಕಾಂಚನ: 11೮ 


ಶೀತೋಷ್ಣಗಳಿಂದ ಸುಖ-ದುಃಖಗಳು ಉಂಟಾದಾಗ ಹಾಗೆಯೇ 
ಮಾನಾಪಮಾನಗಳು ಉಂಟಾದಾಗ ಯಾವನು ಜಿತೇಂದ್ರಿಯನಾಗಿ ಜ್ಞಾನ- 
ವಿಜ್ಞಾನಗಳಿಂದ ತೃಪ್ತನಾಗಿ ನಿರ್ವಿಕಾರನಾಗಿರುತ್ತಾನೆಯೋ ಹಾಗೆಯೇ ಮಣ್ಣುಹೆಂಟೆ, 
ಕಲ್ಲು ಮತ್ತು ಸುವರ್ಣಗಳಲ್ಲಿ ಸಮಾನವಾಗಿ ಅನಾಸಕ್ತನಾಗಿರುತ್ತಾನೆಯೋ 
ಅಂತಹವನನ್ನು ಭಗವದ್ಯೋಗಯುಕ್ತನಾದ ಯೋಗಿ ಎಂದು ಕರೆಯುತ್ತಾರೆ. 


ಭಗವದ್ಗೀತಾಪರ್ವ -243- 


ವಿಶೇಷ ವಿಚಾರ- ವೇದಾದಿಗಳಲ್ಲಿ ಎಲ್ಲಕಡೆಯಲ್ಲಿಯೂ ಹೇಳಲ್ಪಡುವ ವಿಷ್ಣುವಿನ 
ಸರ್ವೋತ್ತಮತ್ನದ ಜ್ಞಾನವು ಜ್ಞಾನವೆಂದು ಹೇಳಲ್ಪಡುತ್ತದೆ. ವೇದಗಳಲ್ಲಿ ಅಲ್ಲಲ್ಲಿ 
ಹೇಳಲ್ಪಡುವ ಅವನ ವಿಶೇಷ ಮಹಿಮೆಗಳು ವಿಜ್ಞಾನವೆಂದು ಹೇಳಲ್ಪಡುತ್ತದೆ. 

ಸುಷೃನ್ನಿತ್ರಾರ್ಯದಾಸೀನಮಧ್ಯಸ್ಥದ್ದೇಷ್ಯಬಂಧುಷು । 

ಸಾಧುಷ್ಠನಿ ಚ ಪಾಪೇಷು ಸಮಬುದ್ದಿರ್ವಿಶಿಷ್ಯತೇ al 

ಹಿತೈಷಿ ಸ್ನೇಹಿತ, ಶತ್ರು, ಉದಾಸೀನ, ಮಧ್ಯಸ್ಥ, ದ್ವೇಷ ವಿಷಯನಾದವನು, 
ಬಂಧುಗಳು, ಸಾಧುಗಳು ಮತ್ತು ಪಾಪಿಗಳಲ್ಲಿಯಾವನು ತನ್ನರೂಪಗಳಲ್ಲಿಸಮನಾದ 
ನಾರಾಯಣನ ಅಂತರ್ಯಾಮಿತ್ತದ ಜ್ಞಾನವನ್ನು ಹೊಂದುತ್ತಾನೆಯೋ ಅವನು 
ವಿಶಿಷ್ಟವಾದ ಯೋಗಿಯಾಗುತ್ತಾನೆ. 


ಯೋಗೀ ಯುಂಜೀತ ಸತತಮಾತ್ಮಾನಂ ರಹಸಿ ಸ್ಥಿತ: 1 
ಏಕಾಕೀ ಜಿತಚಿತ್ತಾತ್ಮಾ ನಿರಾಶೀರಪರಿಗ್ರಹಃ 11೧೦॥ 


ಯೋಗಿಯಾಗುವವನು ಸತತವಾಗಿ ಏಕಾಂತದಲ್ಲಿ ಒಬ್ಬನೇ ಕುಳಿತು ತನ್ನ ಮನಸ್ಸಿನ 
ಆಸೆಗಳನ್ನು ತೊರೆದು, ಪರಿಗ್ರಹಗಳನ್ನು ತ್ಯಜಿಸಿ, ಮನಸಿನ ಪ್ರಯತ್ನಗಳನ್ನೂ ತ್ಯಜಿಸಿ, 
ಸತತವಾಗಿ ಯೋಗವನ್ನು ಮಾಡಬೇಕು. 

ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನ: । 

ನಾತ್ಯುಚ್ಛಿತಂ ನಾತಿನೀಚಂ ಚೇಲಾಜಿನಕುಶೋತ್ತರಮ್‌ 1೧೧1 

ಶುಚಿಯಾದ ದೇಶದಲ್ಲಿಬಹಳ ಎತ್ತರವೂ ಅಲ್ಲದ ಮತ್ತು ತಗ್ಗೂಅಲ್ಲದ ಸ್ಥಳದಲ್ಲಿ 
ಕುಶ(ದರ್ಭೆ)ಗಳು, ಅದರ ಮೇಲೆ ಅಜಿನ (ಕೃಷ್ಣಾಜಿನ), ಅದರ ಮೇಲೆ ಚೇಲ 
(ಧಾವಳಿ) ಇವುಗಳಿಂದ ತನಗೆ ಸ್ಥಿರವಾದ ಆಸನವನ್ನು ಕಲ್ಪಿಸಿಕೊಳ್ಳಬೇಕು. 

ತತ್ತೆಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯಕ್ರಿಯಃ 1 

ಉಪವಿಶ್ಯಾಸನೇ ಯುಂಜ್ಯಾದ್‌ ಯೋಗಮಾತ್ಮವಿಶುದ್ದಯೇ 10೨ 

ಅಲ್ಲಿ ಮನಸ್ಸನ್ನು ಏಕಾಗ್ರವನ್ನಾಗಿ ಮಾಡಿ, ಚಿತ್ತದ ವ್ಯಾಪಾರಗಳನ್ನು ಮತ್ತು 
ಇಂದ್ರಿಯಗಳ ವ್ಯಾಪಾರಗಳನ್ನುನಿಯಂತ್ರಿಸಿ, ಆಸನದಲ್ಲಿ ಕುಳಿತು ತನ್ನ ಅಂತಃಕರಣದ 


-244- ಮಹಾಭಾರತ ಭೀಷ್ಮಪರ್ವ 


ಶುದ್ಧಿಗಾಗಿ ಧ್ಯಾನ ಯೋಗವನ್ನು ಅಭ್ಯಾಸ ಮಾಡಬೇಕು (ಅಂತಃಕರಣದ ಶುದ್ಧಿಗಾಗಿ 
ಎಂದರೆ ಅಂತಃಕರಣದಲ್ಲಿ ಉಂಟಾಗುವ ಎಲ್ಲಾ ಕಾಮಗಳ ನಾಶಕ್ಕಾಗಿ ಅಥವಾ 
ಸಂಸಾರದ ನಿವೃತ್ತಿಗಾಗಿ ಎಂದೂ ಅರ್ಥ). 


ಸಮಂ ಕಾಯಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ । 
ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ಪಂ ದಿಶಶ್ವಾನವಲೋಕಯನ್‌ HOA 


ದೇಹ, ಶಿರಸ್ಸುಮತ್ತು ಕತ್ತು ಇವುಗಳನ್ನುನೇರವಾಗಿ ಇಟ್ಟುಕೊಂಡು ಅಲುಗಾಡದೆ 
ಸ್ಥಿರವಾಗಿ ಕುಳಿತು ಆಕಾಶವನ್ನಾಗಲೀ, ದಿಕ್ಕುಗಳನ್ನಾಗಲೀ ನೋಡದೆ ತನ್ನ ನಾಸಿಕದ 
ತುದಿಯನ್ನು ಮಾತ್ರ ನೋಡಿಕೊಂಡು ಧ್ಯಾನವನ್ನು ಮಾಡಬೇಕು. 


ಪ್ರಶಾಂತಾತ್ಮಾ ವಿಗತಭೀರ್ಬ್ರಹ್ಮಚಾರಿವ್ರತೇ ಸ್ಥಿತಃ । 
ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ತರಃ 11೧೪॥ 


ಪ್ರಶಾಂತವಾದ ಅಂತಃಕರಣವುಳ್ಳವನಾಗಿ ಎಲ್ಲ ಭಯಗಳನ್ನೂ ತ್ಯಜಿಸಿ, 
ಬ್ರಹ್ಮಚರ್ಯ ವ್ರತದಲ್ಲಿ ಇರುವವನಾಗಿ, ಮನಸ್ಸನ್ನು ನಿಯಂತ್ರಿಸಿ, ನನ್ನನ್ನೇ 
ಸರ್ವೋತ್ತಮನೆಂದು ತಿಳಿದು, ನನ್ನಲ್ಲೇ ಮನಸ್ಸನ್ನು ಕೇಂದ್ರೀಕರಿಸಿ ಯೋಗವನ್ನು 
ಮಾಡಬೇಕು. 


ಯುಂಜನ್ನೇವಂ ಸದಾತ್ಕಾನಂ ಯೋಗೀ ನಿಯತಮಾನಸಃ । 
ಶಾಂತಿಂ ನಿರ್ವಾಣಪರಮಾಂ ಮತ್ಪಂಸ್ಥಾಮಧಿಗಚ್ಛತಿ 11೧೫1 


ಹೀಗೆ ಯೋಗಿಯಾದವನು ಮನಸ್ಸನ್ನು ನಿಯಂತ್ರಿಸಿ ಸತತವಾಗಿ ತನ್ನನ್ನುಧ್ಯಾನ 
ಯೋಗದಲ್ಲಿತೊಡಗಿಸಿಕೊಳ್ಳುವವನು ಶರೀರ ತ್ಯಾಗದ ನಂತರ ನನ್ನಲ್ಲಿ ಇರುವಿಕೆಯ 
ರೂಪವಾದ ಶಾಂತಿಯನ್ನುಪಡೆಯುತ್ತಾನೆ. 


ನಾತ್ಯಶ್ನತಸ್ತು ಯೋಗೋಶಸ್ತಿ ನ ಚೈಕಾಂತಮನಶ್ನತಃ । 
ನ ಚಾತಿಸ್ಪಪಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ HOI! 
ಎಲ್ಫೆ ಅರ್ಜುನನೇ, ಬಹಳ ಊಟ ಮಾಡುವವನಿಗೆ ಯೋಗವು ಫಲಿಸುವುದಿಲ್ಲ. 


ನಿಯಮೇನ ಉಪವಾಸ ಮಾಡುವವನಿಗೂ, ಬಹಳ ನಿದ್ರೆಯನ್ನು ಮಾಡುವವನಿಗೂ 
ಮತ್ತು ಯಾವಾಗಲೂ ಎಚ್ಚರದಿಂದಲೇ ಇರುವವನಿಗೂ ಯೋಗವು ಸಿದ್ಧಿಸುವುದಿಲ್ಲ. 


ಭಗವದ್ಗೀತಾಪರ್ವ -245- 


ಯುಕ್ತಾಹಾರವಿಹಾರಸ್ಯ ಯುಕ್ತಚೇಷ್ಟಸ್ಕ ಕರ್ಮಸು । 
ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಹಾ eA] 


ಯೋಗ್ಯವಾದ, ಮಿತವಾದ ಆಹಾರ-ವಿಹಾರಗಳನ್ನು ಸೇವಿಸಿ, ಕರ್ಮಗಳಲ್ಲಿ 
ಯೋಗ್ಯವಾದ ವ್ಯಾಪಾರಗಳನ್ನು ಮಾಡಿ, ಯೋಗ್ಯವಾದಷ್ಟು ನಿದ್ರೆ ಮತ್ತು 
ಯೋಗ್ಯವಾದಷ್ಟು ಎಚ್ಚರಗಳನ್ನು ಹೊಂದಿದ ಪುರುಷನಿಗೆ ಯೋಗವು 
ದುಃಖಪರಿಹಾರಕವಾಗುತ್ತದೆ. 


ಯದಾ ವಿನಿಯತಂ ಚಿತ್ತಮಾತ್ಮನ್ಯೇವಾವತಿಷ್ಠತೇ । 

ನಿಷ್ಚಹ: ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಕತೇ ತದಾ “od 

ಹೀಗೆ ನಿಯಂತ್ರಿತವಾದ ಚಿತ್ತವು ಎಲ್ಲ ಕಾಮಗಳನ್ನೂ ತೊರೆದು 
ಪರಮಾತ್ಮನಲ್ಲಿಯೇ ಸ್ಥಿರವಾಗಿ ಯಾವಾಗ ನಿಲ್ಲುತ್ತದೆಯೋ ಆಗ ಅವನನ್ನು 
ಯೋಗಯುಕ್ತನಾದವನು ಎಂದು ಹೇಳುತ್ತಾರೆ. 


ಯಥಾ ದೀಪೋ ನಿವಾತಸ್ಟೋ ನೇಂಗತೇ ಸೋಪಮಾ ಸ್ಮೃತಾ । 

ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನ: ॥೧೯॥ 

ಚಿತ್ತ ನಿಯಂತ್ರಣವನ್ನು ಹೊಂದಿ ಯೋಗವನ್ನು ಮಾಡುವ ಯೋಗಿಗೆ ದೀಪವು 
ಒಂದು ಉಪಮಾನ. ಹೇಗೆ ಗಾಳಿ ಇಲ್ಲದ ಕಡೆಯಲ್ಲಿ ದೀಪವು 
ಅಲುಗಾಡುವುದಿಲ್ಲವೋ ಅದರಂತೆ ಯೋಗಿಯ ಮನಸ್ಸೂ ಅಲುಗಾಡುವುದಿಲ್ಲ. 


ಯತ್ರೋಪರಮತೇ ಚಿತ್ತಂ ನಿಧುದ್ದಂ ಯೋಗಸೇವಯಾ । 

ಯತ್ರ ಚೈವಾತ್ಮನಾ55ತ್ಮಾನಂ ಪಶ್ಯನ್ನಾತ್ಮನಿ ತುಪ್ಕತಿ 

ಯೋಗಾಭ್ಯಾಸದಿಂದ ನಿರೋಧವನ್ನು ಹೊಂದಿದ ಚಿತ್ತವು ಸಮಾಧಿಯ 
ಅವಸ್ಥೆಯಲ್ಲಿ ಬಾಹ್ಯ ವ್ಯಾಪಾರದಿಂದ ಪೂರ್ಣವಾಗಿ ರಹಿತವಾಗುತ್ತದೆ. ಅಂತಹ 
ಸಮಾಧಿಯೋಗದಲ್ಲಿ ತನ್ನ ಮನಸ್ಸಿನಿಂದಲೇ ಭಗವಂತನನ್ನು ನೋಡುತ್ತಾ, ತನ್ನ 
ಮನಸ್ಸಿನಲ್ಲಿಯೇ ಸಂತೋಷವನ್ನು ಹೊಂದುತ್ತಾನೆ. 


11೨೦॥॥ 


-246- ಮಹಾಭಾರತ ಭೀಷ್ಮಪರ್ವ 


ಸುಖಮಾತ್ಯಂತಿಕಂ ಯತ್ತದ್ದುದ್ದಿಗ್ರಾಹ್ಯಮತೀಂದ್ರಿಯಮ್‌ । 


ಬ ಧಂ 


ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ತ್ವತಃ 120 


ಹಾಗೆ ಸಮಾಧಿಯಲ್ಲಿರುವವನು ಅನುಭವ ಮಾತ್ರ ವಿದ್ಯವಾದ, ಇಂದ್ರಿಯ 
ಗ್ರಾಹ್ಯವಲ್ಲದ, ಅತಿಶಯಿತವಾದ ಸುಖವನ್ನು ಅನುಭವಿಸುತ್ತಾನೆ. ಅಂತಹ ಸಮಾಧಿ 
ಯಲ್ಲಿದ್ದಅವನು ಭಗವದ್ರೂಪ ದರ್ಶನದಿಂದ ಬೇರೆ ಕಡೆಗೆ ಚಲಿಸುವುದಿಲ್ಲ ಅಥವಾ 
ಆ ಸಮಾಧಿಯ ಅವಸ್ಥೆಯಲ್ಲಿ ಆತ್ಯಂತಿಕ ಸುಖ ಎಂದರೆ ನಿರವಧಿಕ ಸುಖವಾದ 
ಬ್ರಹ್ಮನನ್ನು ಚೆನ್ನಾಗಿ ತಿಳಿಯುತ್ತಾನೆ. 


ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೇ ನಾಧಿಕಂ ತತಃ । 
ಯಸ್ಮಿನ್‌ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೇ 1೨೨ 


ತಂ ವಿದ್ಯಾದ್‌ ದುಃಖಸಂಯೋಗವಿಯೋಗಂ ಯೋಗಸಂಜ್ಞಿತಮ್‌ । 
ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣಚೇತಸಾ 11೨೩ 


ಯಾವ ಸುಖವನ್ನು ಪಡೆದು ಅದಕ್ಕಿಂತಲೂ ಅಧಿಕ ಸುಖವಿಲ್ಲವೆಂದು 
ಭಾವಿಸುತ್ತಾನೆಯೋ, ಅಂತಹ ಸುಖರೂಪವಾದ ಸಮಾಧಿಯ ಸ್ಥಿತಿಯಲ್ಲಿದ್ದು, ಎಷ್ಟೇ 
ದೊಡ್ಡದುಃಖ ಬಂದರೂ ವಿಚಲಿತನಾಗುವುದಿಲ್ಲವೋ, ಅಂತಹ ದುಃಖಸಂಬಂಧಗಳ 
ವಿಯೋಗರೂಪವಾದ ಅವಸ್ಥೆಯನ್ನುಯೋಗ ಎಂದು ತಿಳಿಯಬೇಕು. ವಿಷಯಗಳಲ್ಲಿ 
ವಿರಕ್ಷನಾದ ಮನಸುುಳ್ಳವನು ಅವಶ್ಯವಾಗಿ ಅಂತಹ ಯೋಗವನ್ನು ಅನುಷ್ಠಾನ 
ಮಾಡಬೇಕು. 


ಸಂಕಲ್ಪಪ್ರಭವಾನ್‌ ಕಾಮಾಂಸ್ಕಕ್ತ್ವಾ ಸರ್ವಾನಶೇಷತಃ: । 
ಮನಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ (1೨೪॥ 


ಶನೈಃ ಶನೈರುಪರಮೇದ್‌ ಬುದ್ಧ್ಯಾ ಧೃತಿಗೃಹೀತಯಾ । 
ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್‌ 11೨೫! 


ಫಲೋದ್ದೇಶ ಪೂರ್ವಕವಾಗಿ ಅನುಷ್ಠಾನ ಮಾಡುವ ಕರ್ಮದಿಂದ ಉಂಟಾದ 
ಕಾಮ್ಯವಸ್ತುಗಳೆಲ್ಲವನ್ನೂ ಸಂಪೂರ್ಣವಾಗಿ ತ್ಯಜಿಸಿ, ಮನಸ್ಸಿನಿಂದಲೇ ಎಲ್ಲ 


ಭಗವದ್ಗೀತಾಪರ್ವ -247- 


ಇಂದ್ರಿಯಗಳನ್ನೂ ನಿಯಂತ್ರಿಸಿ, ಧೈರ್ಯವನ್ನು ಅವಲಂಬಿಸಿ, ಬುದ್ಧಿಯಿಂದ 
ನಿಧಾನವಾಗಿ ಕಾಮ್ಯವಿಷಯಗಳಿಂದ ಹಿಂದೆ ಸರಿಯಬೇಕು. ಮನಸ್ಸನ್ನು 
ಭಗವಂತನಲ್ಲಿಯೇ ಇಟ್ಟುಬೇರೆ ಏನನ್ನೂ ಚಿಂತಿಸಬಾರದು. 


ಯತೋ ಯತೋ ನಿಶ್ನರತಿ ಮನತ್ಚಂಚಲಮ್ಮುರಮ್‌ । 


ತತಸ್ತತೋ ನಿಯಮ್ಮೈತದಾತ್ಮನ್ಯೇವ ವತಂ ನಯೇತ್‌ 11೨೬।॥ 


ಚಂಚಲವೂ ಮತ್ತು ಅಸ್ಥಿರವೂ ಆದ ಮನಸ್ಸು ಪರಮಾತ್ಮನಿಂದ ಬೇರೆ ಕಡೆಗೆ 
ಹೋದಂತೆ ಹೋದಂತೆ ಅದನ್ನು ಪರಮಾತ್ಮನಲ್ಲಿ ಎಳೆದು ತಂದು ತನ್ನ ವತವನ್ನು 


ಮಾಡಿಕೊಳ್ಳಬೇಕು. 


ಪ್ರಶಾಂತಮನಸಂ ಹ್ಯೇನಂ ಯೋಗಿನಂ ಸುಖಮುತ್ತಮಮ್‌ । 

ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಪಷಮ್‌ 11೨೭॥ 

ಇಂತಹ ಪ್ರಶಾಂತ ಮನಸ್ಮನಾದ ಯೋಗಿಯು ತನ್ನ ರಜೋಗುಣಜನ್ಯವಾದ 
ದೋಷಗಳನ್ನು ಕಳೆದುಕೊಂಡು, ಬ್ರಹ್ಮನ ಪ್ರಸಾದದಿಂದ ನಿಷ್ಕಲ್ಪಷವಾದ ಶ್ರೇಷ್ಠವಾದ 
ಸುಖವನ್ನು ಹೊಂದುತ್ತಾನೆ. 

ಯುಂಜನ್ನೇವಂ ಸದಾತ್ಕಾನಂ ಯೋಗೀ ವಿಗತಕಲ್ಕಪಃ । 

ಸುಖೇನ ಬ್ರಹ್ಮಸಂಸರ್ಶೃಮತ್ಯಂತಂ ಸುಖಮತ್ತುತೇ 11೨೮॥॥ 

ಕಲ್ಮಷರಹಿತನಾದ ಯೋಗಿಯು ಹೀಗೆ ಯೋಗವನ್ನು ಮಾಡುತ್ತಾ, ಚಿತ್ತದಲ್ಲಿ 
ಯಾವಾಗಲೂ ಪರಮಾತ್ಮನನ್ನು ಇಡುವವನು ಅನಾಯಾಸವಾಗಿ ಪರಮ ಸುಖವನ್ನು 
ಪಡೆಯುತ್ತಾನೆ. 

ಸರ್ವಭೂತಸ್ಥಮಾತ್ಗಾನಂ ಸರ್ವಭೂತಾನಿ ಚಾತ್ಮನಿ । 

ಈಕ್ಷತೇ ಯೋಗಯುಕ್ತಾತ್ಕಾ ಸರ್ವತ್ರ ಸಮದರ್ಶನ: 11೨೯॥॥ 

ಅಂತಹ ಯೋಗದಿಂದ ಯುಕ್ಕನಾದವನು ಸರ್ವತ್ರ ಇರುವ ಭಗವದ್ರೂಪಗಳಲ್ಲಿ 
ಸಾಮ್ಯವನ್ನೇ ಕಾಣುತ್ತಾ, ಎಲ್ಲವಸ್ತುಗಳಲ್ಲಿ ಪರಮಾತ್ಮನನ್ನು ಮತ್ತು ಪರಮಾತ್ಮನಲ್ಲಿ 
ಎಲ್ಲವಸ್ತುಗಳಿರುವುದನ್ನೂ ಕಾಣುತ್ತಾನೆ (ಆ ಪರಮಾತ್ಮನೆಂದರೆ ನಾನೇ). 


-248- ಮಹಾಭಾರತ ಭೀಷ್ಮಪರ್ವ 


ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ | 
ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ HAO 


ಯಾವ ಯೋಗಿಯು ಸರ್ವತ್ರ ನನ್ನನ್ನು ನೋಡುತ್ತಾನೆಯೋ ಮತ್ತು ನನ್ನಲ್ಲಿ 
ಸರ್ವವನ್ನೂ ನೋಡುತ್ತಾನೆಯೋ ಅವನಿಗೆ ನಾನು ನಾಶವನ್ನು ಹೊಂದುವುದಿಲ್ಲ. 
ಎಂದರೆ ಅವನ ಯೋಗಕ್ಷೇಮವನ್ನು ಸದಾ ನೋಡಿಕೊಳ್ಳುತ್ತೇನೆ. ಅವನೂ ಸಹ ನನ್ನ 
ವಿಷಯದಲ್ಲಿ ನಾಶ ಹೊಂದುವುದಿಲ್ಲ. ಎಂದರೆ ಅವನಾದರೂ ಸದಾ ನನ್ನ 
ಭಕ್ತನಾಗಿರುತ್ತಾನೆ. 


ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ತಮಾಸ್ಥಿತ: । 
ಸರ್ವಥಾ ವರ್ತಮಾನೋತಪಿ ಸ ಯೋಗೀ ಮಯಿ ವರ್ತತೇ ॥!೩೧॥ 


ಸರ್ವಜೀವರಲ್ಲಿ ಇರುವ ನನ್ನ ರೂಪಗಳಲ್ಲಿ ಸ್ಥಾನಭೇದದಿಂದ ಭೇದವನ್ನು 
ಚಿಂತಿಸದೆ ಯಾವ ಯೋಗಿಯು ರೂಪಗಳಲ್ಲಿ ಅಭೇದವನ್ನು ಚಿಂತಿಸುತ್ತಾನೆಯೋ 
ಅವನು ಶುಭಕರ್ಮವನ್ನು ಮಾಡಿದರೂ, ಅಶುಭಕರ್ಮವನ್ನು ಮಾಡಿದರೂ ಸಹ 
ಮೋಕ್ಕವನ್ನು ಪಡೆದು ನನ್ನಲ್ಲಿಯೇ ಇರುತ್ತಾನೆ (ಅಶುಭಕರ್ಮವನ್ನು ಮಾಡಿದರೂ 
ಜ್ಞಾನಿಗೆ ಮೋಕ್ಬಇದ್ದೇ ಇದೆ. ಆದರೆ ಆನಂದದ ಹ್ರಾಸವಾಗುವ ಸಂಭವವಿದೆ). 


ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರರ್ಜುನ । 
ಸುಖಂ ವಾ ಯದಿ ವಾ ದುಃಖಂ ಸ ಯೋಗೀ ಪರಮೋ ಮತಃ ॥೩೨! 


ಯಾವ ಯೋಗಿಯು ಸುಖವನ್ನಾಗಲೀ, ದುಃಖವನ್ನಾಗಲೀ ತನ್ನಂತೆ ಇನ್ನೊಬ್ಬನನ್ನು 
ನೋಡುತ್ತಾನೆಯೋ ಎಲೈ ಅರ್ಜುನನೇ, ಅವನು ಶ್ರೇಷ್ಠವಾದ ಯೋಗಿ ಎನಿಸುತ್ತಾನೆ. 
ತನಗೆ ದುಃಖವು ಅಸಹ್ಯವಾದಂತೆ ಇನ್ನೊಬ್ಬ ಭಗವದ್ಭಕ್ತನಿಗೂ ದುಃಖವು 
ಅಸಹ್ಯವಾದುದು, ತನಗೆ ಸುಖವು ಹಿತವಾದಂತೆ ಇನ್ನೊಬ್ಬ ಭಗವದ್ಭಕ್ತನಿಗೂ 
ಹಿತವಾದುದು ಎಂದು ತನ್ನ ದೃಷ್ಟಾಂತದಿಂದ ತಿಳಿಯುವವನು ಶ್ರೇಷ್ಠವಾದ ಯೋಗಿ 
ಎಂದು ಅಭಿಪ್ರಾಯ. 


ಭಗವದ್ಗೀತಾಪರ್ವ -249- 


ಅರ್ಜುನಃ 


ಯೋತಯಂ ಯೋಗಸ್ತ್ವಯಾ ಪ್ರೋಕ್ತ: ಸಾಮ್ಯೇನ ಮಧುಸೂದನ । 
ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ನಾತ್‌ ಸ್ಥಿತಿಂ ಸ್ಟಿರಾಮ್‌ 11೩೩।। 


ಅರ್ಜುನ- ಎಲ್ಫೆ ಮಧುಸೂದನನೇ, ಮನಸ್ಸಿನ ಸಾಮ್ಯಸ್ಥಿತಿಯನ್ನು ಹೊಂದಿ 
ಅನುಷ್ಠಾನ ಮಾಡುವಂತೆ ನೀನು ಹೇಳಿದ ಯೋಗವು ಏನಿದೆಯೋ ಅದು ಮನಸ್ಸು 
ಚಂಚಲವಾದುದರಿಂದ ಸ್ಥಿರವಾದ ಸ್ಥಿತಿಯನ್ನು ಹೊಂದದಿರುವುದರಿಂದ 
ಸಾಧ್ಯವಿಲ್ಲವೆಂದು ಭಾವಿಸುತ್ತೇನೆ. 

ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದ್‌ ದೃಢಮ್‌ । 

ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಮ್‌ 11೩೪। 


ಎಲ್ಫೆ ಕೃಷ್ಣನೇ, ಮನಸ್ಸುಚಂಚಲವಾದುದು. ಜೀವನನ್ನು ಎಳೆಯುವಂತಹದು. 
ದೃಢವಾದುದು ಮತ್ತು ಬಲಿಷ್ಠವಾದುದು. ಅದರ ನಿಗ್ರಹವು ವಾಯುವಿನ ನಿಗ್ರಹದಷ್ಟೇ 
ಅತ್ಯಂತ ದುಷ್ಕರವಾದುದೆಂದು ನಾನು ಭಾವಿಸುತ್ತೇನೆ. 

ಶ್ರೀಭಗವಾನ್‌ 

ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಮ್‌ । 

ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೇ 11೩೫1! 

ಶ್ರೀಭಗವಾನ್‌- ಎಲ್ಫೆ ಮಹಾಬಾಹುವೇ, ಮನಸ್ಸು ಚಂಚಲವಾದುದು ಮತ್ತು 
ನಿಗ್ರಹಿಸಲು ಕಷ್ಟಸಾಧ್ಯವಾದುದು ಎಂಬ ವಿಷಯದಲ್ಲಿ ಸಂಶಯವಿಲ್ಲ. ಎಲ್ಫೆ 
ಕೌಂತೇಯನೇ, ಆದರೂ ವೈರಾಗ್ಯ ಮತ್ತು ಸತತ ಪ್ರಯತ್ನದಿಂದ ನಿಗ್ರಹಿಸಲು 
ಸಾಧ್ಯವಾಗುತ್ತದೆ. 

ಅಸಂಯತಾತ್ಮನಾ ಯೋಗೋ ದುಷ್ಠಾಪ ಇತಿ ಮೇ ಮತಿಃ । 

ವಶ್ಯಾತ್ಮನಾ ತು ಯತತಾ ಶಕ್ಕೋ5ವಾಪುಮುಪಾಯತಃ WALI 

ಮನಸ್ಸಂಯಮವಿಲ್ಲದವನಿಗೆ ಯೋಗವು ದುರ್ಲಭವೆಂದು ನನ್ನ ಅಭಿಪ್ರಾಯ. 
ಜಿತಮನಸ್ಮನಾದರೆ ಮಾತ್ರ ಪ್ರಯತ್ನದಿಂದ ಉಪಾಯಪೂರ್ವಕವಾಗಿ ಯೋಗವನ್ನು 
ಪಡೆಯಲು ಸಾಧ್ಯ. 


-250- ಮಹಾಭಾರತ ಭೀಷ್ಮಪರ್ವ 


ಅರ್ಜುನಃ: 
ಅಯತಿಃ ಶ್ರದಯೋಪೇತೋ ಯೋಗಾಚ್ಚಲಿತಮಾನಸ: । 
ಅಪ್ರಾಪ್ಯ ಯೋಗಸಂಸಿದ್ದಿಂ ಕಾಂ ಗತಿಂ ಕೃಷ್ಣ ಗಚ್ಛತಿ 11೩೭1 


ಅರ್ಜುನ- ಎಲೈ ಕೃಷ್ಣನೇ, ಶ್ರದ್ಧೆಯುಳ್ಳವನು ಪ್ರಯತ್ನರಹಿತನಾಗಿ ಯೋಗದಿಂದ 
ಮನಸ್ಸು ಚ್ಯುತವಾದಾಗ ಯೋಗಸಂಸಿದ್ದಿಯನ್ನು ಪಡೆಯದಿದ್ದರೆ ಅವನಿಗೆ ಯಾವ 
ಗತಿಯಾಗುತ್ತದೆ? 


ಕಚ್ಚಿನ್ನೋಭಯವಿಭ್ರಷ್ಟಶ್ಟಿನ್ನಾಭ್ರಮಿವ ನಶ್ಯತಿ । 
ಅಪ್ರತಿಷ್ಕೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ: ಪಥಿ WAS 


ಸರ್ಗ -ಮೋಕಾದಿ ಉಭಯರೂಪವಾದ ಫಲದಿಂದ ಭ್ರಷ್ಟನಾಗಿ ಸಣ್ಣಮೋಡವು 
ಬಿರುಗಾಳಿಗೆ ಸಿಕ್ಕಿ ನಾಶವಾದಂತೆ ನಿರಾಶ್ರಯನಾದ ಅವನು ಬ್ರಹ್ಮಪ್ರಾಪ್ತಿಯ 
ಉಪಾಯದಲ್ಲಿವಿಮೂಢನಾಗಿ ನಾಶವನ್ನುಹೊಂದುತ್ತಾನೆಯೇ? 


ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯಶೇಷತ: । 

ತ್ವದನ್ಯಃ ಸಂಶಯಸ್ಯಾಸ್ಯ ಛೇತ್ತಾ ನ ಹ್ಯುಪಪದ್ಯತೇ nal 

ಎಲ್ಸಿ ಕೃಷ್ಣನೇ, ಈ ನನ್ನಸಂಶಯವನ್ನುನೀನು ಸಂಪೂರ್ಣವಾಗಿ ಪರಿಹರಿಸಬೇಕು. 
ನಿನ್ನನ್ನು ಬಿಟ್ಟು ಈ ಸಂಶಯವನ್ನು ಪರಿಹರಿಸುವವರು ಬೇರೆ ಯಾರೂ ಇಲ್ಲ. 

ಶ್ರೀಭಗವಾನ್‌ 

ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೇ । 

ನ ಹಿ ಕಲ್ಯಾಣಕೃತ್‌ ಕಶ್ಚಿದ್‌ ದುರ್ಗತಿಂ ತಾತ ಗಚ್ಛತಿ 1೪೦/1 

ಶ್ರೀಭಗವಾನ್‌- ಎಲೈ ಪಾರ್ಥನೇ, ಈ ಲೋಕದಲ್ಲಾಗಲೀ ಅಥವಾ 
ಪರಲೋಕದಲ್ಲಾಗಲೀ ಅಂತಹ ವ್ಯಕ್ತಿಗೆ ವಿನಾಶಎಲ್ಲ. ಪ್ರೀತಿಪಾತ್ರನೇ, ಅಲ್ಲವಾದ 
ಪುಣ್ಯಕಾರ್ಯವನ್ನುಮಾಡಿದವನೂ ಸಹ ದುರ್ಗತಿಯನ್ನುಹೊಂದುವುದಿಲ್ಲ. 

ಪ್ರಾಪ್ಯ ಪುಣ್ಯಕೃತಾನ್‌ ಲೋಕಾನುಷಿತ್ತಾ ಶಾಶ್ವತೀಃ: ಸಮಾಃ | 

ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋ5ಭಿಜಾಯತೇ (೪೧1 


ಭಗವದ್ಗೀತಾಪರ್ವ -251- 


ಯೋಗಭ್ರಷ್ಟನಾದವನು ಪುಣ್ಯದಿಂದ ಸಂಪಾದಿಸಿದ ಲೋಕಗಳನ್ನು ಹೊಂದಿ, 
ಅಲ್ಲಿಬಹುಕಾಲ ವಾಸ ಮಾಡಿ ಶುಚಿಯಾದವರ ಹಾಗೂ ಶ್ರೀಮಂತರಾದವರ ಕುಲದಲ್ಲಿ 
ಜನಿಸುತ್ತಾನೆ. 


ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಮ್‌ । 
ಏತದ್ದಿ ದುರ್ಲಭತರಂ ಲೋಕೇ ಜನ್ಮ ಯದೀದೃಶಮ್‌ 11೪೨1 


ಅಥವಾ ಮೇಧಾವಿಗಳಾದ ಯೋಗಿಗಳ ಕುಲದಲ್ಲಿಯೇ ಜನಿಸುತ್ತಾನೆ. ಇಂತಹ 
ಜನ್ಮವು ಲೋಕದಲ್ಲಿಅತ್ಯಂತ ದುರ್ಲಭವಾದುದು. 


ತತ್ರ ತಂ ಬುದ್ಧಿಸಂಯೋಗಂ ಲಭತೇ ಪೌರ್ವದೇಹಿಕಮ್‌ । 
ಯತತೇ ಚ ತತೋ ಭೂಯಃ ಸಂಸಿದ್ಧೌ ಕುರುನಂದನ HVA 


ಆ ಜನ್ಮದಲ್ಲೀಯೂ ಹಿಂದಿನ ಜನ್ಮದ ಬುದ್ಧಿಯನ್ನು ಪಚೆಯುತ್ತಾನೆ. ಎಲೈ 
ಕುರುನಂದನನೇ, ಪುನಃ ಅವನು ಯೋಗಸಿದ್ಧಿಗಾಗಿ ಪ್ರಯತ್ನ ಪಡುತ್ತಾನೆ. 

ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೇ ಹ್ಯವಶೋತ&ಿ ಸಃ । 

ಜಿಜ್ಞಾಸುರಪಿ ಯೋಗಸ್ಯ ಶಬ್ದಬ್ರಹ್ಮಾತಿವರ್ತತೇ 11೪೪॥ 

ಅವನ ಹಿಂದಿನ ಜನ್ಮದ ಅಭ್ಯಾಸದಿಂದ ಅವನಿಗೆ ಅರಿವಿಲ್ಲದೆಯೇ ಅವನು 
ಯೋಗಮಾರ್ಗದಲ್ಲಿಪ್ರವೃತ್ತನಾಗುತ್ತಾನೆ. ಯೋಗಾಭ್ಯಾಸ ಮತ್ತು ವೇದಾಭ್ಯಾಸವನ್ನು 
ಒಂದೇ ಮನಸ್ಸಿನಿಂದ ಮಾಡಲು ಅಸಾಧ್ಯವಾದುದದಿಂದ ಆಗ ವೇದಾಭ್ಯಾಸವನ್ನು 
ಕಡಿಮೆ ಮಾಡಿಕೊಳ್ಳುತ್ತಾನೆ. ಅಥವಾ ಶಬ್ದರೂಪವಾದ ವೇದದ ಆವೃತ್ತಿಯನ್ನು ಬಿಟ್ಟು 
ಅರ್ಥರೂಪನಾದ ಬ್ರಹ್ಮನನ್ನೇ ಧ್ಯಾನಿಸುತ್ತಾನೆ. 

ಪ್ರಯತ್ನಾದ್‌ ಯತಮಾನಸ್ತು ಯೋಗೀ ಸಂಶುದ್ಧತಿಲ್ಲಿಷ: । 

ಅನೇಕಜನ್ನಸಂಸಿದ್ದಸ್ತತೋ ಯಾತಿ ಪರಾಂ ಗತಿಮ್‌ Yn 

ಸತತವಾಗಿ ಪ್ರಯತ್ನ ಪಡುವ ಯೋಗಿಯು ತನ್ನ ಪ್ರಯತ್ನದ ಫಲವಾಗಿ ಎಲ್ಲ 
ಪಾಪಗಳಿಂದಲೂ ನಿರ್ಮುಕ್ತನಾಗಿ ಅನೇಕ ಜನ್ಮಗಳ ಕೊನೆಯಲ್ಲಿ ಅಪರೋಕ್ಷಜ್ಞಾನವನ್ನು 
ಹೊಂದಿ ಮೋಕ್ಷವನ್ನು ಪಡೆಯುತ್ತಾನೆ. 


-252- ಮಹಾಭಾರತ ಭೀಷ್ಮಪರ್ವ 


ತಪ್ಮುನ್ಕೋತಧಿಕೋ ಯೋಗೀ ಜಾನಿಭ್ಯೋತಪಿ ಮತೋಧಧಿಕಃ | 
ಕರ್ಮಿಭೃತ್ಥಾಧಿಕೋ ಯೋಗೀ ತಸ್ಮಾದ್‌ ಯೋಗೀ ಭವಾರ್ಜುನ ॥೪೬॥ 
ಎಲ್ಫೆ ಅರ್ಜುನನೇ, ತವಸಿಗಳಿಗಿಂತಲೂ ಯೋಗಿಗಳು ಶ್ರೇಷ್ಠರಾದವರು. 
ಜ್ಞಾನಿಗಳಿಗಿಂತಲೂ ಯೋಗಿಗಳು ಶ್ರೇಷ್ಠರಾದವರು ಎಂದು ಹೇಳಲ್ಪಡುತ್ತಾರೆ. 
ಕರ್ಮ ಯೋಗಿಗಳಿಗಿಂತಲೂ ಧ್ಯಾನದಲ್ಲಿನಿರತರಾದವರು ಶ್ರೇಷ್ಠರು. ಆದ್ದರಿಂದ ನೀನು 
ಅಂತಹ ಯೋಗಿಯಾಗು. 
ಯೋಗಿನಾಮಪಿ ಸರ್ವೇಷಾಂ ಮದ್ಧತೇನಾಂತರಾತ್ಮನಾ | 
ಶ್ರದ್ಧಾದಾನ್‌ ಭಜತೇ ಯೋ ಮಾಂ ಸ ಮೇ ಯುಕ್ತತಮೋ ಮತಃ ॥ 
ನನ್ನಲ್ಲಿಯೇ ಮನಸ್ಸುಟ್ಟುಯೋಗವನ್ನು ಅನುಷ್ಠಾನ ಮಾಡುವ ಎಲ್ಲರ ಮಧ್ಯದಲ್ಲಿ 
ಯಾವನು ಶ್ರದ್ಧೆಯಿಂದ ಕೂಡಿದವನಾಗಿ ನನ್ನನ್ನು ಭಜಿಸುತ್ತಾನೆಯೋ ಅವನು 
ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಎಂದು ನನ್ನ ಅಭಿಪ್ರಾಯ. 
u ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ಅಷ್ಟುಂಶೋಸಧ್ಯಾಯಃ ॥ 
॥ ಭಗವದ್ಗೀತಾಪರ್ವಣಿ ಪಂಚದಶೋ”ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಇಪ್ಪತ್ತೆಂಟನೆಯ ಅಧ್ಯುಯ ಮುಗಿಯಿತು. 
LN 
ಇಪ್ಪತ್ತೊಂಬತ್ತನೆಯ ಅಧ್ಯಾಯ 
ಭಗವದ್ಗೀತಾ - ಜ್ಞಾನ-ವಿಜ್ಞಾನ ಯೋಗ. 
ಶ್ರೀಭಗವಾನ್‌ 
ಮಯ್ಯಾಸಕ್ತಮನಾಃ ಪಾರ್ಥ ಯೋಗಂ ಯುಂಜನ್‌ ಮದಾಶ್ರಯಃ | 
ಆಸಂಶಯಂ ಸಮಗ್ರಂ ಮಾಂ ಯಥಾ ತ್ಲಾಸ್ಕಸಿ ತಚ್ಛ್ರಣು wl 
ಶ್ರೀಭಗವಾನ್‌- ಎಲೈ ಪಾರ್ಥನೇ, ಕೃಷ್ಣನಾದ ನನ್ನಲ್ಲಿಯೇ ಅತ್ಯಂತ ಸ್ನೇಹವುಳ್ಳ 
ಮನಸುಳ್ಳವನಾಗಿ, ಜ್ಞಾನಯೋಗವನ್ನು ಅನುಷ್ಠಾನ ಮಾಡುತ್ತಾ, ನಾನೇ ಎಲ್ಲದಕ್ಕೂ 


ಭಗವದ್ಗೀತಾಪರ್ವ -253- 


ಆಶ್ರಯ ಮತ್ತು ಎಲ್ಲವನ್ನೂ ಮಾಡಿಸುತ್ತೇನೆ ಎಂದು ತಿಳಿಯುವ ಜ್ಞಾನಿಯು 
ಸಂಶಯರಹಿತನಾಗಿ, ಸಮಗ್ರವಾಗಿ ಯಾವ ಪ್ರಕಾರದಿಂದ ಜ್ಞಾನವನ್ನು ಸಂಪಾದನೆ 
ಮಾಡುತ್ತಾನೆಯೋ ಅದನ್ನುತಿಳಿಯುವಿ, ಅದನ್ನುಕೇಳು. 


ಜ್ಞಾನಂ ತೇರಹಂ ಸವಿಜ್ಞಾನಮಿದಂ ವಕ್ಷ್ಯಾಮ್ಯಶೇಷತಃ । 

ಯಜ್ಞಾತ್ಹಾ ನೇಹ ಭೂಯೋರನ್ಯಜ್ಜಾತವ್ಯಮವಶಿಷ್ಯತೇ 11೨॥॥ 

ನಾನು ನಿನಗೆ ವಿಜ್ಞಾನಸಹಿತವಾದ ಈ ಜ್ಞಾನವನ್ನು ನಿನ್ನ ಯೋಗ್ಯತೆ ಇದ್ದಷ್ಟು 
ಸಮಗ್ರವಾಗಿ ಹೇಳುವನು. ಅದನ್ನು ತಿಳಿದ ಮೇಲೆ ನೀನು ಬೇರೆ ಏನನ್ನೂತಿಳಿಯುವ 
ಅವಶ್ಯಕತೆ ಇಲ್ಲ. 

ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್‌ ಯತತಿ ಸಿದ್ಧಯೇ । 

ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ನಾಂ ವೇತ್ತಿ ತತ್ತ್ವತಃ 11೩ 

ಸಹಸ್ರ ಮನುಷ್ಯರಲ್ಲಿ ಯಾವನೋ ಒಬ್ಬನು ಸಿದ್ಧಿಗಾಗಿ ಪ್ರಯತ್ನ ಪಡುತ್ತಾನೆ. 
ಪ್ರಯತ್ನಪಟ್ಟುಸಿದ್ಧಿಯನ್ನುಸಂಪಾದಿಸುವವರಲ್ಲಿಯೂ ಯಾವನೋ ಒಬ್ಬನು ನನ್ನನ್ನು 
ಸರಿಯಾಗಿ ತಿಳಿಯುತ್ತಾನೆ. 

ಭೂಮಿರಾಪೋ5ನಲೋ ವಾಯುಃ ಖಂ ಮನೋ ಬುದ್ದಿರೇವ ಚ । 

ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ 11೪1! 


ಅಪರೇಯಮಿತಸ್ತ್ಯನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಮ್‌ । 
ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೇ ಜಗತ್‌ ॥॥ 


ನನಗೆ ಅಧೀನವಾದ ಜಡಪ್ರಕೃತಿಯು ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, 
ಮನಸ್ಸು, ಬುದ್ಧಿಮತ್ತು ಅಹಂಕಾರ ಎಂದು ಎಂಟು ರೀತಿಯ ವಿಭಾಗವನ್ನು ಹೊಂದಿದೆ. 
ಎಲ್ಫೆ ಮಹಾಬಾಹುವೇ, ನನಗಿಂತ ಭಿನ್ನವಾದ ಜೀವರ ದೇಹೇಂದ್ರಿಯಾದಿಗಳಿಗೆ 
ಕಾರಣವಾದ ಜಗತ್ತನ್ನುಧರಿಸಿರುವ ಈ ಶ್ರೇಷ್ಠವಾದ ಪ್ರಕೃತಿಯನ್ನುತಿಳಿಯುವವನಾಗು. 


ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ । 


ಅಹಂ ಕೃತ್ಸಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ TT 


-254- ಮಹಾಭಾರತ ಭೀಷ್ಮಪರ್ವ 


ಎಲ್ಲಪ್ರಾಣಿಗಳೂ ಈ ಜಡಪ್ರಕೃತಿಯನ್ನೇ ಮೂಲವಾಗಿ ಹೊಂದಿವೆ ಎಂದು ತಿಳಿ 
(ಎಲ್ಲ ಪ್ರಾಣಿಗಳ ದೇಹೇಂದ್ರಿಯಾದಿಗಳು ಪ್ರಕೃತಿಯ ವಿಕಾರಗಳು ಎಂದು 
ಅಭಿಪ್ರಾಯ). ನಾನು ಸಮಗ್ರವಾದ ಜಗತ್ತಿನ ಉತ್ಪತ್ತಿ ಮತ್ತು ಸಂಹಾರಗಳಿಗೆ 
ಕಾರಣನಾದವನು. 


ಮತ್ತಃ ಪರತರಂ ನಾನ್ಯತ್‌ ಕಿಂಚಿದಸ್ತಿ ಧನಂಜಯ ॥ 
ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ 11೭11 


ಎಲೈ ಧನಂಜಯನೇ, ನನಗಿಂತ ಶ್ರೇಷ್ಠವಾದುದು ಯಾವುದೂ ಇಲ್ಲ. ಈ ಜೀವ- 
ಜಡಾತ್ಮಕವಾದ ಜಗತ್ತು ಮುಣಿಗಳ ಸಮೂಹಗಳು ಸೂತ್ರವನ್ನು 
ಆಶ್ರಯಿಸಿಕೊಂಡಿರುವಂತೆ ನನ್ನನ್ನು ಆಶ್ರಯಿಸಿಕೊಂಡಿವೆ. 


ರಸೋತಹಮಪ್ಪು ಕೌಂತೇಯ ಪ್ರಭಾರಸ್ಥಿ ಶಶಿಸೂರ್ಯಯೋಃ | 
ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ನೃಷು 1೮ 


ಎಲ್ಫೆ ಕೌಂತೇಯನೇ, ನಾನು ಜಲದಲ್ಲಿರುವ ರಸಕ್ಕೆನಿಯಾಮಕನಾದವನು. ಚಂದ್ರ, 
ಸೂರ್ಯರ ಕಾಂತಿಯೂ ನನ್ನಿಂದಲೇ. ಸರ್ವವೇದಗಳಲ್ಲಿ ಶ್ರೇಷ್ಠವಾದ ಪ್ರಣವವೂ, 
ಆಕಾಶದಲ್ಲಿ ವಿಶೇಷಗುಣವಾದ ಶಬ್ದವೂ, ಮನುಷ್ಯರ ಪೌರುಷವೂ ನನ್ನಿಂದಲೇ 
ನಿಯತವಾದುದು. 


ವಿಶೇಷ ವಿಚಾರ- 'ಸೂತ್ರೇ ಮಣಿಗಣಾ ಇವ' ಎಂದು ಹೇಳಿದ 
ಆಧಾರಾಧೇಯಭಾವವನ್ನೇ ಇಲ್ಲಿ ವಿವರಿಸಿರುವುದರಿಂದ 'ರಸೋ5ಹಂ' ಇತ್ಯಾದಿಗಳು 
ಆಧಾರಾಧೇಯಭಾವದ ಅಭಿಪ್ರಾಯದಿಂದಲೇ ಪ್ರವೃತ್ತವಾಗುತ್ತವೆ. ಏಕೆಂದರೆ 
ಜಡೈಕ್ಕವನ್ನು ಯಾರೂ ಅಂಗೀಕರಿಸುವುದಿಲ್ಲ. ಅಲ್ಲದೇ, "ಬೀಜಂ ಮಾಂ 
ಸರ್ವಭೂತಾನಾಂ' ಎಂದು ಇಲ್ಲಿಯೇ ಮುಂದೆ ಕೃಷ್ಣನು ತಾನು ಎಲ್ಲದಕ್ಕೂಕಾರಣನೆಂದು 
ಹೇಳುತ್ತಾನೆ. ಆಯಾ ವಸ್ತುವಿನ ಸ್ವಭಾವವಾದ ಅಸಾಧಾರಣ ಗುಣಗಳಿಗೂ ತಾನೇ 
ನಿಯಾಮಕನೆಂದು ತಿಳಿಸುವುದಕ್ಕಾಗಿ 'ರಸೋಹಮಪ್ಪು' ಮುಂತಾದ ವಾಕ್ಯಗಳಿಂದ 
ಇನ್ನೊಮ್ಮೆ ತನ್ನ ನಿಯಾಮಕತ್ವವನ್ನು ಹೇಳುತ್ತಾನೆ. 


ಪುಣ್ಯೋ ಗಂಧ: ಪೃಥಿವ್ಯಾಂ ಚ ತೇಜಶ್ನಾಸ್ಮಿ ವಿಭಾವಸೌ । 
ಜೀವನಂ ಸರ್ವಭೂತೇಷು ತಪಶ್ಚಾಸ್ಟ್ರಿ ತಪಸ್ವಿಷು ne 


ಭಗವದ್ಗೀತಾಪರ್ವ -255- 


ಪೃಥಿವಿಯಲ್ಲಿರುವ ಪವಿತ್ರವಾದ ಗಂಧವು ಮತ್ತು ಅಗ್ನಿಯ ತೇಜಸ್ಸು ನಾನೇ 
ಆಗಿದ್ದೇನೆ (ನನ್ನ ಅಧೀನವೇ ಆಗಿದೆ ಎಂದು ಅಭಿಪ್ರಾಯ). ಸರ್ವಪ್ರಾಣಿಗಳ 
ಜೀವನವೂ, ತಪಸ್ವಿಗಳ ತಪಸ್ಸೂಸಹ (ನನ್ನ ಅಧೀನವೇ ಆಗಿದೆ). 


ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಮ್‌ । 
ಬುದ್ಧಿರ್ಬುದ್ದಿಮತಾಮಸ್ಥಿ ತೇಜಸ್ಟೇಜಸ್ನಿನಾಮಹಮ್‌ wool 


ಎಲ್ಫೆ ಪಾರ್ಥನೇ, ವೇದಪ್ರತಿಪಾದ್ಯನಾದ ನನ್ನನ್ನು ಸರ್ವಜೀವರಿಗೂ (ಜೀವರ 
ದೇಹಾದಿಗಳಿಗೆ) ಕಾರಣನೆಂದು ತಿಳಿ. ಮೇಧಾವಿಗಳ ಬುದ್ಧಿಶಕ್ತಿಯೂ, 
ಪರಾಕ್ರಮಶಾಲಿಗಳ ಪರಾಕ್ರಮವೂ ನನ್ನಿಂದಲೇ ನಿಯತವಾದುದು. 


ಬಲಂ ಬಲವತಾಂ ಚಾಹಂ ಕಾಮರಾಗವಿವರ್ಜಿತಮ್‌ । 
ಧರ್ಮಾವಿರುದ್ದೋ ಭೂತೇಷು ಕಾಮೋಶಸ್ಥಿ ಭರತರ್ಷಭ 11೧೧॥ 


ಬಲಿಷ್ಠರಲ್ಲಿರುವ ಕಾಮರಾಗವಿವರ್ಜಿತವಾದ ಬಲವೂ ನನ್ನಿಂದಲೇ 
ನಿಯತವಾಗಿದೆ (ನಾನು ಕಾಮರಾಗವಿವರ್ಜಿತವಾದ ಬಲರೂಪನೂ ಆಗಿದ್ದೇನೆ). 
ಎಲ್ಛೆ ಭರತರ್ಷಭನೇ, ಜೀವರಲ್ಲಿರುವ ಧರ್ಮಕ್ಕೆ ವಿರುದ್ಧವಾದ ಕಾಮವೂ ನನ್ನಿಂದ 
ನಿಯತವಾಗಿದೆ (ಧರ್ಮಕ್ಕೆ ಅವಿರುದ್ಧವಾದ ಕಾಮದಲ್ಲಿ ಪರಮಾತ್ಮನ ವಿಶೇಷ 
ಸನ್ನಿಧಾನವಿದೆ). 

ಯೇ ಚೈವ ಸಾತ್ತಿಕಾ ಭಾವಾ ರಾಜಸಾಸ್ತಾಮಸಾಶ್ಚ ಯೇ । 

ಮತ್ತ ಏವೇತಿ ತಾನ್‌ ವಿದ್ಧಿ ನ ತ್ವಹಂ ತೇಷು ತೇ ಮಯಿ 11೧೨॥1 

ಸಾತ್ವಿಕವಾದ, ರಾಜಸವಾದ ಮತ್ತು ತಾಮಸವಾದ ಯಾವ ವಸ್ತುಗಳಿವೆಯೋ 
ಅದಕ್ಕೆ ಕಾರಣವಾದ ಸತ್ತಾದಿ ಗುಣಗಳು ನನ್ನಿಂದಲೇ ನಿಯತವೆಂದು ತಿಳಿ. ಆ 
ಗುಣಗಳನ್ನೇ ನಾನೆಂದು ತಿಳಿಯಬೇಡ. ನನಗೆ ಆ ಗುಣಗಳು ಆಧಾರವಾಗಿಲ್ಲ, ನಾನೇ 
ಆ ಗುಣಗಳಿಗೆ ನಿಯಾಮಕನಾಗಿ ಆಧಾರನಾಗಿದ್ದೇನೆ. ಅಥವಾ ನಾನು 
ಅಸಂಗನಾದುದರಿಂದ ನಾನು ಆ ಗುಣಗಳಲ್ಲಿಯೂ ಇಲ್ಲ ಆ ಗುಣಗಳು ನನ್ನಲ್ಲಿಯೂ 


ಇಲ್ಲ. 


-256- ಮಹಾಭಾರತ ಭೀಷ್ಮಪರ್ವ 


ತ್ರಿಭಿರ್ಗುಣಮಯೈರ್ಭಾವೈರೇಭಿಃ ಸರ್ವಮಿದಂ ಜಗತ್‌ । 
ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ: ಪರಮವ್ಯಯಮ್‌ ॥೧೩॥ 


ಮೂರುಗುಣಗಳಿಂದ ಉಂಟಾದ ವಸ್ತುಗಳಿಂದ ಮೋಹಿತವಾದ ಈ ಎಲ್ಲ 
ಜಗತ್ತೂ ನಾನು ಈ ಗುಣಗಳಿಗಿಂತ ವಿಲಕ್ಷಣನಾದವನು, ಉತ್ತಮನಾದವನು ಮತ್ತು 
ನಾಶರಹಿತನಾದವನು ಎಂದು ನನ್ನನ್ನುತಿಳಿಯುವುದಿಲ್ಲ. 


ವಿಶೇಷ ವಿಚಾರ- "ರಸೋ5ಹಂ' ಇತ್ಯಾದಿ ವಾಕ್ಯಗಳಿಗೆ ಕೃಷ್ಣನಿಗೆ ಅಭಿಪ್ರೇತವಾದ 
ಅರ್ಥವನ್ನು ತಿಳಿಯದೆ ಜಡ-ಜೀವೈಕ್ಯವನ್ನು ಹೇಳುವವರು ಮಿಥ್ಯಾಜ್ಞಾನಿಗಳು ಎಂದು 
ಅಭಿಪ್ರಾಯ, 


ದೈವೀ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಕಯಾ । 
ಮಾಮೇವ ಯೇ ಪ್ರಪದ್ಯಂತೇ ಮಾಯಾಮೇತಾಂ ತರಂತಿ ತೇ ॥೧೪॥ 


ನನ್ನ ಸಂಬಂಧಿಯಾದ ಮಹಾಲಕ್ಷ್ಮಿಯಿಂದ ಅಭಿಮನ್ಯಮಾನವಾದ ಈ 
ಗುಣಮಯವಾದ ಮಾಯೆ ಏನಿದೆಯೋ ಅದನ್ನುದಾಟುವುದು ಕಷ್ಟ. ನನ್ನನ್ನೇ ಯಾರು 
ಶರಣು ಹೊಂದುತ್ತಾರೋ, ಅವರು ಮಾತ್ರ ಈ ಮಾಯೆಯನ್ನು (ಮಹಾಲಕ್ಷ್ಮಿಯಿಂದ 
ಅಭಿಮನ್ಯಮಾನವಾದ ಗುಣಗಳಿಂದ ಉಂಟಾಗುವ ಮೋಹವನ್ನು) ದಾಟುತ್ತಾರೆ. 


ನಮಾಂ ದುಷೃತಿನೋ ಮೂಢಾಃ ಪ್ರಪದ್ಯಂತೇ ನರಾಧಮಾಃ | 
ಮಾಯಯಾತಪಹೃತಜ್ಞಾನಾ ಆಸುರಂ ಭಾವಮಾಶ್ರಿತಾ: 11೧೫1 


ದುಷ್ಕರ್ಮವನ್ನು ಮಾಡುವ, ಮಾಯೆಯಿಂದ ಜ್ಞಾನಲೋಪ ಪವನ್ನು ಹೊಂದಿದ 
ಆಸುರ ಸಭಾವವುಳ್ಳಮೂಢರಾದ ನರಾಧಮರು ನನ್ನನ್ನು ಹೊಂದುವುದಿಲ್ಲ. 


ವಿಶೇಷ ವಿಚಾರ- ಶರಣಾಗತಿರೂಪವಾದ 'ದಾಸೋ*ಹಂ' ಭಾವವನ್ನು ಬಿಟ್ಟು 
'ಸೋ5ಹಂ' ಭಾವವನ್ನು ಆಶ್ರಯಿಸುವ ಪುರುಷರು ಪಂಚಮಹಾಪಾತಕಿಗಳು, 
ಮೂಢರು, ಮನುಷ್ಯಾಧಮರು, ದುರ್ಗಾದೇವಿಯಿಂದ ತತ್ತ್ವಜ್ಞಾನ ನಾಶ 
ಹೊಂದಿದವರು ಮತ್ತು ಕೇವಲ ಅಸುರರು ಎಂದು ಅಭಿಪ್ರಾಯ. 


ಚತುರ್ವಿಧಾ ಭಜಂತೇ ಮಾಂ ಜನಾಃ ಸುಕೃತಿನೋರರ್ಜುನ | 
ಆರ್ತೋ ಜಿಜ್ಞಾಸುರರ್ಥಾರ್ಥೀ ಜ್ಞಾನೀ ಚ ಭರತರ್ಷಭ ೧೬! 


ಭಗವದ್ಗೀತಾಪರ್ವ -257- 


ಎಲೈ ಅರ್ಜುನನೇ, ನನ್ನನ್ನು ನಾಲ್ಕು ವಿಧವಾದ ಜನರು ಭಜಿಸುತ್ತಾರೆ. 
ಭರತರ್ಷಭನೇ, ಅವರು ಆರ್ತರು, ಜಿಜ್ಞಾಸುಗಳು, ಅರ್ಥವನ್ನು ಬಯಸುವವರು 


ಮತ್ತು ಜ್ಞಾನಿಗಳು. 

ವಿಶೇಷ ವಿಚಾರ- ಯಾರು 'ಸೋಹಂ' ಭಾವವನ್ನು ಬಿಟ್ಟುತನ್ನ ಸೇವೆಯಲ್ಲಿಯೇ 
ನಿರತರಾಗಿರುತ್ತಾರೆಯೋ, ಅವರ ಆ ಸೇವೆ ಸೌಪಾಧಿಕವಾಗಲಿ ಅಥವಾ 
ನಿರುಪಾಧಿಕವಾಗಲೀ ಅವರೆಲ್ಲರೂ ಪುಣ್ಯಶಾಲಿಗಳು ಎಂದು ಕೃಷ್ಣನ ಅಭಿಪ್ರಾಯ. 


ತೇಷಾಂ ಜ್ಞಾನೀ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೇ । 
ಪ್ರಿಯೋ ಹಿ ಜ್ಞಾನಿನೋರತ್ಯರ್ಥಮಹಂ ಸ ಚ ಮಮ ಪ್ರಿಯ: ॥೧೭॥ 


ಆ ನಾಲ್ಕು ವಿಧವಾದ ಜನರಲ್ಲಿ ನಿತ್ಯವೂ ನನ್ನ ಯೋಗಯುಕ್ಕ್ಯನಾದ ನನ್ನಲ್ಲಿ 
ಮುಖ್ಯವಾದ ಭಕ್ತಿಯನ್ನು ಹೊಂದಿದ ಜ್ಞಾನಿಯು ಶ್ರೇಷ್ಠನಾದವನು. ನಾನು ಜ್ಞಾನಿಗೆ 
ಅತ್ಯಂತ ಪ್ರಿಯನಾದವನು ಮತ್ತು ಜ್ಞಾನಿಯೂ ನನಗೆ ಅತ್ಯಂತ ಪ್ರಿಯನಾದವನು. 


ಉದಾರಾಃ ಸರ್ವ ಏವೈತೇ ಜ್ಞಾನೀ ತ್ವತ್ಮೈವ ಮೇ ಮತಮ್‌ । 
ಆಸ್ಥಿತ: ಸ ಹಿ ಯುಕ್ತಾತ್ಮಾ ಮಾಮೇವಾನುತ್ತಮಾಂ ಗತಿಮ್‌ ॥೧೮॥ 


ಬಹೂನಾಂ ಜನ್ನನಾಮಂತೇ ಜ್ಞಾನವಾನ್‌ ಮಾಂ ಪ್ರಪದ್ಯತೇ । 
ಕ್‌ 


ಅವರೆಲ್ಲರೂ ಉತ್ಕಷ್ಟರಾದವರೇ. ಅವರಲ್ಲಿಯೂ ಅಪರೋಕ್ಷ್ಞಾನಿಯು ನನಗೆ 
ವಿಶೇಷವಾಗಿ ಸಮ್ಮತನಾದವನು. ಅಥವಾ ಆ ನಾಲ್ಕುವಿಧವಾದ ಜನರಲ್ಲಿಅಪರೋಕ್ಷ 
ಜ್ಞಾನಿಯು ಅವನೇ ನಿಜವಾದ ಜೀವ ಎಂದು ನನ್ನ ಅಭಿಪ್ರಾಯ. ಉಳಿದ 
ಮಿಥ್ಯಾಜ್ಞಾನಿಗಳು ನರಾಧಮರೆಂದು ಹೇಳಿರುವುದರಿಂದ ಜ್ಞಾನಿಯು ನರಶ್ರೇಷ್ಠಎಂದು 
ಅಭಿಪ್ರಾಯ. ಜ್ಞಾನಿಯು ನಾನೇ ಎಂಬುದು, ಎಂದರೆ ಜ್ಞಾನಿಗೂ ನನಗೂ ಅಭೇದವಿದೆ 
ಎಂಬುದು ನನಗೆ ಅಭಿಪ್ರೇತವಲ್ಲ 

ವಿಶೇಷ ವಿಚಾರ- "ಮೇ ಅಮತಃ' ಎಂದು ಛೇದವನ್ನು ಮಾಡಿದರೆ ಈ ಅರ್ಥವು 
ದೊರೆಯುತ್ತದೆ. 'ಚತುರ್ವಿಧಾ ಭಜಂತೇ ಮಾಂ' 'ಏಕ ಭಕ್ತಿರ್ವಿಶಿಷ್ಯತೇ', 'ಸ ಚಮಮ 
ಪ್ರಿಯಃ' ಮುಂತಾದ ಹಿಂದಿನ ವಾಕ್ಯಗಳಿಂದ ಡ್ಞಾನಿಗೂ ತನಗೂ ಭೇದವನ್ನೇ 
ಹೇಳಿರುವುದರಿಂದ ಮತ್ತು ಸರ್ವೈಕ್ಕವಾದಿಗಳಾದ ಅದ್ವೈತಿಗಳಿಗೆ ಜ್ಞಾನಿ ಮಾತೈೆಕ್ಕವು 


-258- ಮಹಾಭಾರತ ಭೀಷ್ಮಪರ್ವ 


ಅಸಮೃತವೂ ಆದುದರಿಂದ ಹೀಗೆಯೇ ಅರ್ಥವನ್ನು ಮಾಡಬೇಕು. ಜ್ಞಾನಿಯು ನನಗೆ 
ದೇಹದಂತೆ ಪ್ರಿಯನಾದವನು ಎಂದೂ ಚು ಮಾಡಬಹುದು. ಜ್ಞಾನಿಯು 
ನಾನೇ ಅಲ್ಲ ಎಂಬುದನ್ನು ಪುನಃ ಕೃಷ್ಣನು ಸ್ಪಷ್ಟ ಪಡಿಸುತ್ತಾನೆ. ಆ ಜ್ಞಾನಿಯು ಅತ್ಯಂತ 
ಶ್ರೇಷ್ಠವಾದ ಗತಿಯನ್ನು 18. ನನ್ನನ್ನೇ ಫಂ ಹಸಿರ. 

ಆಶ್ರಯಾಶ್ರಯಿಭಾವವಿರುವುದರಿಂದ ನನಗೂ ಜ್ಞಾನಿಗೂ ಭೇದವಿದೆ ಎಂದು ಅರ್ಥ. 
ಅನೇಕ ಜನ್ನಗಳ ಅನಂತರ ಜ್ಞಾನಿಯಾದವನು ನನ್ನನ್ನು ಹೊಂದುತ್ತಾನೆ ಹೊರತು ನಾನೇ 
ಆಗುವುದಿಲ್ಲ. ಗಂತೃಗಮ್ಯಭಾವವಿರುವುದರಿಂದಲೂ ಭೇದವೇ ಮೋಕ್ಟದೆಶೆಯಲ್ಲಿಯೂ 
ಇದೆ. ಇನ್ನು ಸಸಾರದತೆಯಲ್ಲಿ ಭೇದವಿದೆ ಎಂದು ಇನ್ನೊಮ್ಮೆ ಹೇಳಬೇಕಾದ ಅವಶ್ಯಕತೆ 
ಇಲ್ಲ 


ವಾಸುದೇವಃ ಸರ್ವಮಿತಿ ಸ ಮಹಾತ್ಮಾ ಸುದುರ್ಲಭಃ HoH 


ವಾಸುದೇವನು ಸರ್ವನಿಯಾಮಕನು ಅಥವಾ ಸರ್ವವ್ಯಾಪ್ತನು ಎಂದು 
ತಿಳಿಯುವ ಮಹಾತ್ಮನು ಅತ್ಯಂತ ದುರ್ಲಭನಾದವನು. 


ವಿಶೇಷ ವಿಚಾರ- "ಅಹಂ ಕೃತ್ಸಸ್ಯ ಜಗತಃ' ಎಂದು ಹೇಳಿದ ಸರ್ವಜಗತ್‌ಸ್ರಷ್ಟೃತ್ವ, 
"ಮತ್ತಃ ಪರತರಂ ನಾನ್ಯತ್‌' ಎಂದು ಹೇಳಿದ ಸರ್ವೋತ್ತಮತ್ವ, "ಮಯಿ ಸರ್ವಮಿದಂ 
ಪ್ರೋತಂ' ಎಂದು ಹೇಳಿದ ಸರ್ವಾಧಾರತ್ವ, 'ನಮಾಂ ದುಷೃತಿನೋ ಮೂಢಾಃ', 
“ಚತುರ್ವಿಧಾ ಭಜಂತೇ ಮಾಂ' ಎಂದು ಹೇಳಿದ ಜೀವವೈವಿಧ್ಯ, ಈ ಪ್ರಮೇಯವನ್ನು 
ಸುದುರ್ಲಭನಾದ ಮಹಾತ್ಮನಾದ ವಾಸುದೇವನು ತಿಳಿದಿದ್ದಾನೆ. ಅಥವಾ 'ವಾ 
ಅಸುದೇವಃ' ಎಂದು ಪದಚ್ಛೇದ ಮಾಡಿ ವಾಯುದೇವರು ತಿಳಿದಿದ್ದಾರೆ. ಏಕೆಂದರೆ 
ವಾಸುದೇವ ಕೃಷ್ಣನು ಮೂಲಗ್ರಂಥಕರ್ತೃ, ಅಸುದೇವರಾದ ಆಚಾರ್ಯರು 
ಭಾಷ್ಯಕತ್ಛ. ೯ಗಳು. 


ಅಥವಾ ಐಕ್ಯವನ್ನು ಹೇಳುವ ಪರರೂ ಸಹ ವಾಸುದೇವಃ ಸರ್ವಮಿತಿ' ಎಂಬಲ್ಲಿ 
"ಯೋ ವೇದ' ಬು ಅಧ್ಯಾಹಾರವನ್ನು ಮಾಡಬೇಕು. ಆಗ ಪೂರ್ವೋತ್ತರ 
ವಾಕ್ಯಗಳಿಂದ ವಿರೋಧ ಉಂಟಾಗುತ್ತದೆ. ಅದರ ಬದಲು "ಯೋ ನ ವೇದ' ಎಂದು 
ಧ್ಯಾಹಾರ ಮಾಡಿದರೆ ಎಲ್ಲವೂ ಸಮಂಜಸವಾಗುತ್ತದೆ. ವಾಸುದೇವನು ಸರ್ವಾಭಿನ್ನನು 
ಫಂದ ಯಾರು ತಿಳಿಯುವುದಿಲ್ಲವೋ ಅಂತಹ ಮಹಾತ್ಮನು ಅತ್ಯಂತ 
ದುರ್ಲಭನಾದವನು ಎಂಬ ಅರ್ಥವು ದೊರೆಯುತ್ತದೆ. 


ಭಗವದ್ಗೀತಾಪರ್ವ -259- 


ಅಥವಾ "ಯೋ ವೇದ' ಎಂದು ಅಧ್ಯಾಹಾರ ಮಾಡಿದರೂ 'ಸರ್ವಂ ಸಮಾಪೋಷಿ 
ತತೋಸಿ ಸರ್ವಃ' ಎಂದು ಗೀತೆಯಲ್ಲಿಯೇ ಮುಂದೆ ಹೇಳುವುದರಿಂದ ಸರ್ವಂ ಎಂದರೆ 
ಸರ್ವವ್ಯಾಪಿಯಾದ ಬ್ರಹ್ಮಎಂದು ಅರ್ಥ, ವಾಸುದೇವನು ಸರ್ವವ್ಯಾಪಿ ಎಂಬ ಅರ್ಥವು 
ಅಬಾಧಿತವಾದುದು. ಚಿನ್ಮಾತ್ರೆಕ್ಕವನ್ನು ಹೇಳುವವರ ಮತದಲ್ಲಿ ಜೀವ-ಜಡಾತ್ಮಕ ಸಕಲ 
ಪ್ರಪಂಚದ ಐಕ್ಯವು ಆಯುಕ್ತವಾದುದು ಮತ್ತು ಇಲ್ಲಿಹೇಳಿದ ಅನೇಕ ಭೇದ ವಚನಗಳ 
ವಿರೋಧವು ಬರುತ್ತದೆ. ಆದ್ದರಿಂದ ನಾವು ಹೇಳಿದುದೇ ಸರಿಯಾದ ಅರ್ಥ. ಎಲ್ಲವೂ 
ವಾಸುದೇವನೇ ಆದರೆ ಎಲ್ಲವೂ ಸಮಾನವಾಗುವುದರಿಂದ "ಜ್ಞಾನೀ ಮಮಾತ್ಮಾ' ಎಂದು 
ಜ್ಞಾನಿಗೆ ಹೇಳಿದ ಮಹತ್ವವಾಗಲೀ, ನಾಯಿಯೂ ಕೂಡ ವಾಸುದೇವನಾದುದರಿಂದ 
ಅಂತಹವನು ಸಿಗುವುದು ದುರ್ಲಭ ಎಂದು ಹೇಳಿದ ದುರ್ಲಭತ್ತವಾಗಲೀ 
ಕೂಡುವುದಿಲ್ಲ. "ಸರ್ವ' ಎಂಬ ಶಬ್ದಕ್ಕೆ ತನ್ನ ಎದುರಾಗಿ ಬರುವ ವೈರಿಗಳನ್ನು ಮರಣೆ 
ಮಾಡುತ್ತಾನೆ ಎಂದಾಗಲೀ ಅಥವಾ ಅನುಸರಿಸಿ ಬರುವ ಭಕ್ತರನ್ನು ಸ್ವೀಕರಿಸುತ್ತಾನೆ 
ಎಂದಾಗಲಿ ಲೌಕಿಕ ಅರ್ಥವನ್ನು ಮಾಡಿ ಕೃಷ್ಣನ ಮಹಿಮೆಯ ಪರವಾಗಿ 
ಅನ್ನಯಿಸಬಹುದು. ಆದ್ದರಿಂದ ಇಲ್ಲಿಯಾವ ಕ್ಷುದ್ರ ಉಪದ್ರವಕ್ಕೂ ಎಡೆಯಿಲ್ಲ. ಅಲ್ಲದೆ 
ಮುಂದಿನ ಶ್ಲೋಕದಲ್ಲಿ ಅನ್ವದೇವತಾ ಭಕ್ತರನ್ನುನಿಂದೆ ಮಾಡುವುದರಿಂದಲೂ ಎಲ್ಲರೂ 
ವಾಸುದೇವನೇ ಎಂಬ ಮೇಲ್ನೋಟದ ಅರ್ಥವು ಕೃಷ್ಣಗೆ ಅಭಿಪ್ರೇತವಾದುದಲ್ಲಎಂದು 
ತಿಳಿಯುತ್ತದೆ. 

ಕಾಮೈಸ್ಟೆಸ್ಟರ್ಹತಜ್ಞಾನಾ: ಪ್ರಪದ್ಯಂತೇತನ್ಯದೇವತಾಃ । 

ತಂ ತಂ ನಿಯಮಮಾಸ್ಟಾಯ ಪ್ರಕೃತ್ಯಾ ನಿಯತಾ: ಸ್ವಯಾ (1೨೦ 

ಆಯಾ ದೇವತೆಗಳಿಂದ ಕೊಡಲ್ಪಡುವ ಕಾಮ್ಯ ವಸ್ತುಗಳಿಂದ ನನ್ನ ಸರ್ವೋತ್ತಮತ್ತ 
ಜ್ಞಾನವನ್ನು ಕಳೆದುಕೊಂಡು ಆಯಾ ದೇವತೆಗಳ ಪೂಜೆಗೆ ಹೇಳಿದ ಲಿಂಗ ಭಸ್ಮ 
ಧಾರಣಾದಿ ನಿಯಮಗಳನ್ನು ಅನುಸರಿಸಿ ತಮ್ಮ ಆಸುರಾದಿ ಸಭಾವಕ್ಕೆ ಅನುಗುಣವಾಗಿ 
ಜನರು ಬೇರೆ ದೇವತೆಗಳನ್ನು ಪೂಜಿಸುತ್ತಾರೆ. 

ಯೋ ಯೋ ಯಾಂ ಯಾಂ ತನುಂ ಭಕ್ತ: ಶ್ರದ್ಧಯಾರ್ಚತುಮಿಚ್ಛ । 

ತಸ್ಯ ತಸ್ಕಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಮ್‌ 11೨೧॥॥ 


ಯಾವ ಯಾವ ಭಕ್ತರು ಯಾವ ಯಾವ ಬ್ರಹ್ಮ-ರುದ್ರಾದಿಗಳ ಪ್ರತಿಮೆಗಳನ್ನು 
ಶ್ರದ್ಧೆಯಿಂದ ಅರ್ಚಿಸಿದರೂ ಅವರಿಗೆ ಅದೇ ಶ್ರದ್ಧೆಯನ್ನು ದೃಢಪಡಿಸುತ್ತೇನೆ. 


-260- ಮಹಾಭಾರತ ಭೀಷ್ಮಪರ್ವ 


ಸ ತಯಾ ಶ್ರದ್ಧಯಾ ಯುಕ್ತಸ್ತಸ್ಕಾರಾಧನಮೀಹತೇ । 


ಎ. ಕ್ರಿ 


ಲಭತೇ ಚ ತತಃ ಕಾಮಾನ್ಮಯೈವ ವಿಹಿತಾನ್‌ ಹಿ ತಾನ್‌ 1|೨೨।1 


ಆ ಭಕ್ತನು ಆ ಶ್ರದ್ಧೆಯಿಂದ ಕೂಡಿ ಅದೇ ದೇವತೆಯ ಆರಾಧನೆಯನ್ನು ಮಾಡಲು 
ತೊಡಗುತ್ತಾನೆ. ಆ ದೇವತೆಗಳಿಂದ ಅವನು ತನ್ನ ಕಾಮ್ಯವಸ್ತುಗಳನ್ನುಪಡೆದರೂ ಆ 
ಕಾಮ್ಯವಸ್ತುಗಳು ಆ ದೇವತೆಗಳ ಅಂತರ್ಯಾಮಿಯಾದ ನನ್ನಿಂದಲೇ 
ಕೊಡಲ್ಪಟ್ಟವುಗಳು. 


ವಿಶೇಷ ವಿಚಾರ- ಆ ಫಲಗಳು ಆ ದೇವತೆಗಳಿಂದ ಕೊಡಲ್ಪಡುವುದಿಲ್ಲ. ಏಕೆಂದರೆ 
ಆ ದೇವತೆಗಳಿಗೆ ತಮ್ಮನ್ನುಆರಾಧಿಸುವವರಿಗೆ ಫಲವನ್ನುಕೊಡುವ ಶಕ್ತಿಯೂ ಇಲ್ಲ ಎಂದು 
ಅಭಿಪ್ರಾಯ. 


ಅಂತವತ್ತು ಫಲಂ ತೇಷಾಂ ತದ್ಧವತ್ಯಲ್ಲಮೇಧಸಾಮ್‌ । 
ದೇವಾನ್‌ ದೇವಯಜೋ ಯಾಂತಿ ಮದ್ಗಕ್ತಾ ಯಾಂತಿ ಮಾಮಪಿ ॥ 


ಅಲ್ಲಬುದ್ದಿಯುಳ್ಳ ಅಂತಹ ಮಾನವರು ಪಡೆಯುವ ಫಲವು ಶೀಘ್ರವಾಗಿ 
ನಾಶವನ್ನು ಹೊಂದುತ್ತದೆ. ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು 
ಹೊಂದುತ್ತಾರೆ. ನನ್ನಭಕ್ತರು ನನ್ನನ್ನೇ ಹೊಂದುತ್ತಾರೆ. 


ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೇ ಮಾಮಬುದ್ಧಯಃ | 
ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಮ್‌ 1೨೪! 


ಬುದ್ಧಿಶೂನ್ಯರಾದ ಮಾನವರು ನನ್ನಶಾಶ್ವತವಾದ, ಶ್ರೇಷ್ಠವಾದ ಸರ್ವೋತ್ತಮತ್ವ 
ಭಾವವನ್ನು ತಿಳಿಯದೆ ಬ್ರಹ್ಮಾದಿಗಳಿಗೂ ಅದ್ಭಶ್ಯನಾದ ನನ್ನನ್ನು ಎಲ್ಲರಿಗೂ ಕಾಣುವ 
ಪಾಂಚಭೌತಿಕ ದೇಹವನ್ನು ಹೊಂದಿ, ಬ್ರಹ್ಮಾದಿ ಪಿಪೀಲಿಕಾಂತ ಜೀವರೂಪನಾಗಿ 
ಇದ್ದಾನೆ ಎಂದು ತಿಳಿಯುತ್ತಾರೆ. ಆದ್ದರಿಂದಲೇ ಅವರು ಬುದ್ಧಿಹೀನರು. ಅವರು 
ಪಡೆಯುವ ಫಲವು ಅಲ್ಲವಾದುದು. 


ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾಸಮಾವೃತ: । 
ಮೂಢೋರಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಮ್‌॥ 


ಭಗವದ್ಗೀತಾಪರ್ವ -261- 


ಯೋಗಮಾಯೆಯಿಂದ ಆವೃತನಾದ ನಾನು ಎಲ್ಲರಿಗೂ ನನ್ನನ್ನು ಸರಿಯಾಗಿ 
ತೋರಗೊಡುವುದಿಲ್ಲ. ಮೂಢರಾದ ಜನರು ನಾನು ಜನ್ಮರಹಿತನಾದವನು ಮತ್ತು 
ನಾಶರಹಿತನಾದವನು ಎಂದು ನನ್ನನ್ನುತಿಳಿಯುವುದಿಲ್ಲ. 


ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ । 
ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ 11೨೬1 


ಎಲೈ ಅರ್ಜುನನೇ, ನಾನು ಭೂತ-ವರ್ತಮಾನ-ಭವಿಷ್ಯಗಳೆಲ್ಲವನ್ನೂ 
ತಿಳಿದಿದ್ದೇನೆ. ಆದರೆ ನನ್ನನ್ನು ಯಾರೂ (ಪೂರ್ಣವಾಗಿ) ತಿಳಿದಿಲ್ಲ. 


ವಿಶೇಷ ವಿಚಾರ- ಜೀವರಿಗೆ ಇರುವ ಅಸರ್ವಜ್ಞತ್ತ ಮತ್ತು ಕೃಷ್ಣನಿಗೆ ಸರ್ವಜ್ಞತ್ತವು 
ಅವರಲ್ಲಿರುವ ಭೇದಕ್ಕೆ ಪ್ರಯೋಜಕವೆಂದು ಕೃಷ್ಣನ ಅಭಿಪ್ರಾಯ. 

ಇಚ್ಛಾದ್ವೇಷಸಮುತ್ವೇನ ದ್ವಂದ್ದಮೋಹೇನ ಭಾರತ । 

ಸರ್ವಭೂತಾನಿ ಸಂಮೋಹಂ ಸರ್ಗೇ ಯಾಂತಿ ಪರಂತಪ 1೨೭! 

ಎಲ್ಫೆ ಭಾರತನೇ, ರಾಗ-ದ್ವೇಷಗಳಿಂದ ಉಂಟಾದ ಶೀತೋಷ್ಣಾದಿ ದ್ವಂದ್ವಗಳ 
ಮೋಹದಿಂದ ಎಲ್ಫೆ ಪರಂತಪನೇ, ಸೃಷ್ಟಿಯಾದ ಮೇಲೆ ಎಲ್ಲಜೀವರೂ ಮೋಹವನ್ನು 
ಹೊಂದುತ್ತಾರೆ. 

ಯೇಷಾಂ ತ್ಪಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಮ್‌ । 

ತೇ ದ್ವಂದ್ಹಮೋಹನಿರ್ಮುಕ್ತಾ ಭಜಂತೇ ಮಾಂ ದೃಢವ್ರತಾ: ॥೨೮॥ 

ಯಾವ ಪುಣ್ಯಶಾಲಿಗಳಿಗೆ ಅವರು ಮಾಡಿದ ಪಾಪವು ನಾಶವನ್ನು 
ಹೊಂದುತ್ತದೆಯೋ ಅಂತಹವರು ಮಾತ್ರ ದ್ವಂದ್ವ ಮೋಹದಿಂದ ನಿರ್ಮುಕ್ತರಾಗಿ 
ದೃಢವಾದ ಶ್ರದ್ಧೆಯಿಂದ ನನ್ನನ್ನು ಭಜಿಸುತ್ತಾರೆ. 

ಜರಾಮರಣಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ॥ 

ತೇ ಬ್ರಹ್ಮ ತದ್ದಿದುಃ ಕೃತ್ತ; ಮಧ್ಯಾತ್ಮಂ ಕರ್ಮ ಚಾಖಿಲಮ್‌ 11೨೯ 

ನನ್ನನ್ನು ಆಶ್ರಯಿಸಿ ಯಾರು ಮುಪ್ಪು ಸಾವುಗಳಿಂದ ಬಿಡುಗಡೆಯನ್ನು ಹೊಂದಲು 
ಪ್ರಯತ್ನವನ್ನು ಪಡುತ್ತಾರೆಯೋ ಅವರು ಆ ಬ್ರಹ್ಮನನ್ನು ತಿಳಿಯುತ್ತಾರೆ, 
ಅಧ್ಯಾತ್ಮವೆಲ್ಲವನ್ನೂ ತಿಳಿಯುತ್ತಾರೆ ಮತ್ತು ಎಲ್ಲಕರ್ಮಗಳನ್ನೂ ತಿಳಿಯುತ್ತಾರೆ. 


-262- ಮಹಾಭಾರತ ಭೀಷ್ಮಪರ್ವ 


ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ । 
ಪ್ರಯಾಣಕಾಲೇರಪಿ ಚ ಮಾಂ ತೇ ವಿದುರ್ಯುಕ್ರಚೇತಸಃ 1೩೦॥ 


ಯಾರು ಪ್ರಯಾಣ ಕಾಲದಲ್ಲಿಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞಗಳಿಂದ 
ಸಹಿತನಾದ ನನ್ನನ್ನು ತಮ್ಮ ಹೃದಯದಲ್ಲಿರುವವನೆಂದು ತಿಳಿಯುತ್ತಾರೆಯೋ, 
ಯೋಗಮುಕ್ತ ಮನಸ್ಸುಳ್ಳ ಅವರು ನನ್ನನ್ನು ಸರಿಯಾಗಿ ತಿಳಿಯುತ್ತಾರೆ. 

1 ಇತಿ ಶ್ರೀಮನ್ಮಹಾಭಾರತೇ ಸತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ಭೀಷ್ಮಪರ್ವಣಿ ಒಕೋನತ್ರಿಂಶೋ5ಧ್ಯಾಯಃ ॥1 
11 ಭಗವದ್ಗೀತಾಪರ್ವಣಿ ಷೋಡಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲಿ, ಬಪಕ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 
Xk 


ಮೂವತ್ತನೆಯ ಅಧ್ಯಾಯ 
ಭಗವದ್ಗೀತಾ - ಜ್ಞಾನ-ವಿಜ್ಞಾನ ಯೋಗ. 
ಅರ್ಜುನಃ 
ಕಿಂ ತದ್‌ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ 1 
ಅಧಿಭೂತಂ ಚ ಕಿಂ ಪ್ರೋಕ್ತಮಧಿದೈವಂ ಕಿಮುಚ್ಯತೇ mol 
ಅಧಿಯಜ್ಞಃ ಕಥಂ ಕೋರತ್ರ ದೇಹೇತಸ್ಮಿನ್‌ ಮಧುಸೂದನ | 
ಪ್ರಯಾಣಕಾಲೇ ಚ ಕಥಂ ಜ್ಲೇಯೋಪಸಿ ನಿಯತಾತ್ಮಭಿ: 11೨1 


ಅರ್ಜುನ- ಎಲೈ ಪುರುಷೋತ್ರಮನೇ, ಬ್ರಹ್ಮ ಎಂದರೆ ಯಾವುದು? 
ಅಧ್ಯಾತ್ಮವೆಂದರೆ ಏನು? ಕರ್ಮವೆಂದರೆ ಏನು? ನೀನು ಹೇಳಿದ ಅಧಿಭೂತ, ಅಧಿ 
ದೈವ ಎಂದರೆ ಏನು? ಎಲೈ ಮಧುಸೂದನನೇ, ಈ ದೇಹದಲ್ಲಿ ಅಧಿಯಜ್ಞನು 
ಯಾರು? ಅವನು ಹೇಗೆ ಅಧಿಯಜ್ಞನಾಗುತ್ತಾನೆ? ನಿಯತಚಿತ್ತವುಳ್ಳವರು ದೇಹತ್ಯಾಗ 
ಕಾಲದಲ್ಲಿನಿನ್ನನ್ನು ಹೇಗೆ ಸ್ಮರಣೆ ಮಾಡಬೇಕು? 


ಭಗವದ್ಗೀತಾಪರ್ವ -263. 


ಶ್ರೀಭಗವಾನ್‌ 
ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ5ಧ್ಯಾತ್ಮಮುಚ್ಕತೇ | 
ಭೂತಭಾವೋದ್ಧವಕರೋ ವಿಸರ್ಗ: ಕರ್ಮಸಂಜ್ಞಿತಃ EW 


ಶ್ರೀಭಗವಾನ್‌- ಚತುರ್ವಿಧ ನಾಶರಹಿತನಾದ, ಪರಮಾಕ್ಷರ 
ಶಬ್ದವಾಚ್ಯನಾದವನು ಬ್ರಹ್ಮ (ಪ್ರಕೃತಿಯೂ ಅಕ್ಷರ ಶಬ್ದವಾಚ್ಯವಾದುದರಿಂದ 'ಪರಮಂ 
ಅಕ್ಷರಂ' ಎಂದು ಹೇಳಲಾಗಿದೆ. ಆತ್ಮಎಂದರೆ ಜೀವ. ಅವನನ್ನು ಸಂಬಂಧಿಸಿ ಅವನ 
ಹೊರಗೆ ಇರುವ ದೇಹೇಂದ್ರಿಯಾದಿಗಳು ಅಧ್ಯಾತ್ಮ ಎಂದು ಹೇಳಲ್ಪಡುತ್ತವೆ. ಎಲ್ಲ 
ಜೀವರಿಗೂ ಉತ್ಪತ್ತಿಯನ್ನು ಉಂಟುಮಾಡುವ ಪರಮಾತ್ಮನ ಆದಿಕಾಲೀನವಾದ ಸೃಷ್ಟಿ 
ವ್ಯಾಪಾರವು ಕರ್ಮ ಎಂದು ಕರೆಯಲಡುತ್ತದೆ. 


ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಮ್‌ । 

ಅಧಿಯಜ್ಞೋ5ಹಮೇವಾತ್ರ ದೇಹೇ ದೇಹಭೃತಾಂ ವರ 11೪1 

ಎಲ್ಫೆ ದೇಹವನ್ನು ಧರಿಸಿದವರಲ್ಲಿ ಶ್ರೇಷ್ಠನೇ, ನಾಶವನ್ನು ಹೊಂದುವುದರಿಂದ 
ಕ್ಷರಶಬ್ದವಾಚ್ಯವಾದ ಜೀವರ ದೇಹವು ಅಧಿಭೂತವೆನಿಸುತ್ತದೆ. ದೇಹವು ಪಂಚ 
ಮಹಾಭೂತ ಸಂಬಂಧಿಯಾಗಿರುವುದರಿಂದ ಅಧಿಭೂತ ಶಬ್ದದಿಂದ ಹೇಳಲ್ಪಡುತ್ತದೆ. 
ದೇವತೆಗಳನ್ನು ಉದ್ದೇಶಿಸಿ ಯಜ್ಞಾದಿಗಳಿಂದ ಅವರಿಗೆ ಪ್ರೀತಿಯನ್ನು ಉಂಟು ಮಾಡುವ 
ದೇವಸಂಬಂಧಿಯಾದ ಜೀವನೇ ಅಧಿದೈವತ. ಸರ್ವಯಜ್ಞಭೋಕ್ಕವಾದುದರಿಂದ 
ಯಜ್ಞಸಂಬಂಧಿಯಾಗಿ ಈ ದೇಹದಲ್ಲಿ ನೆಲೆಸುವುದರಿಂದ ನಾನೇ ಅಧಿಯಜ್ಞ 
ಶಬ್ದವಾಚ್ಯನಾದವನು. 

ಅಂತಕಾಲೇ ಚ ಮಾಮೇವ ಸ್ಥರನ್‌ ತ್ಯಕ್ತ್ವಾ ಕಲೇವರಮ್‌ । 

ಯಃ ಪ್ರಯಾತಿ ಸ ಮದ್ಧಾವಂ ಯಾತಿ ನಾಸ್ತೃತ್ರ ಸಂಶಯಃ Bu 

ಅಂತಕಾಲದಲ್ಲಿ ನನ್ನನ್ನು ಸ್ಥರಿಸುತ್ತಲೇ ಯಾವನು ದೇಹವನ್ನು ಪರಿತ್ಯಾಗ 
ಮಾಡುತ್ತಾನೆಯೋ ಅವನು ನನ್ನಲ್ಲಿ ಭಕ್ತಿಯನ್ನೂ ಮತ್ತು ನನ್ನ ಪ್ರಾಪ್ತಿಯನ್ನೂ ನನ್ನ 
ಸಾದೃಶ್ಯವನ್ನೂ ಹೊಂದುತ್ತಾನೆ. ಈ ವಿಷಯದಲ್ಲಿಸಂಶಯವಿಲ್ಲ. 


-264- ಮಹಾಭಾರತ ಭೀಷ್ಮಪರ್ವ 


ಯಂ ಯಂ ವಾಪಿ ಸ್ಥರನ್‌ ಭಾವಂ ತ್ಯಜತ್ಯಂತೇ ಕಲೇವರಮ್‌ । 
ತಂ ತಮೇವೈತಿ ಕೌಂತೇಯ ಸದಾ ತದ್ಧಾವಭಾವಿತಃ nl 


ಎಲ್ಲೆ ಕೌಂತೇಯನೇ, ಯಾವ ಯಾವ ವಸ್ತುವನ್ನು ಸ್ಮರಿಸಿ ಕೊನೆಯಲ್ಲಿ ದೇಹವನ್ನು 
ತ್ಯಜಿಸುತ್ತಾನೆಯೋ ಅಂತಹದೇ ವಸ್ತುಗಳ (ಅಂತಹ ಜೀವರ) ದೇಹಗಳನ್ನು 
ಪಡೆಯುತ್ತಾನೆ. ಆದ್ದರಿಂದ ಯಾವಾಗಲೂ ಪರಮಾತ್ಮನ ಚಿಂತನೆಯಿಂದ ಮನಸ್ಸನ್ನು 
ಒಳ್ಳೆಯ ಸಂಸ್ಕಾರವುಳ್ಳದ್ದಾಗಿ ಮಾಡಬೇಕು. 


ತಸ್ಮಾತ್‌ ಸರ್ವೇಷು ಕಾಲೇಷು ಮಾಮನುಸ್ಥರ ಯುಧ್ಯ ಚ 1 
ಮಯ್ಯರ್ಪಿತಮನೋಬುದ್ಧಿರ್ಮಾಮೇವೈಷ್ಯಸ್ಯಸಂಶಯಃ 11೭! 


ಆದ್ದರಿಂದ ಎಲ್ಲ ಕಾಲದಲ್ಲಿಯೂ ನನ್ನನ್ನು ಸ್ಥರಿಸು, ಯುದ್ಧವನ್ನು ಮಾಡು. 
ಮನೋಬುದ್ಧಿಗಳನ್ನು ನನ್ನಲ್ಲಿ ಅರ್ಪಿಸಿದ ನೀನು ನನ್ನನ್ನೇ ಹೊಂದುವಿ, ಇದರಲ್ಲಿ 
ಸಂಶಯವಿಲ್ಲ. 


ಅಭ್ಯಾಸಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನಾ । 
ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್‌ moll 


ಎಲ್ಫೆ ಪಾರ್ಥನೇ, ಅಭ್ಯಾಸರೂಪವಾದ ಉಪಾಯವನ್ನು ಹೊಂದಿದ, ಬೇರೆ 
ವಿಷಯಕ್ಕೆ ಹೋಗದಿರುವ ಮನಸಿನಿಂದ ತನ್ನ ಯೋಗ್ಯತೆಗೆ ಅನುಗುಣವಾಗಿ 
ಚಿಂತನೆಯನ್ನುಮಾಡುವವನು ದಿವ್ಯನಾದ ಪರಮಪುರುಷನನ್ನು ಹೊಂದುತ್ತಾನೆ. 


ಕವಿಂ ಪುರಾಣಮನುಶಾಸಿತಾರಮಣೋರಣೀಯಾಂಸಮನುಸ್ಥರೇದ್‌ ಯಃ | 
ಸರ್ವಸ್ಯ ಧಾತಾರಮಚಿಂತ್ಯರೂಪಮಾದಿತ್ಯವರ್ಣಂ ತಮಸಃ ಪರಸ್ತಾತ್‌ ॥೯॥! 


ಪ್ರಯಾಣಕಾಲೇ ಮನಸಾ ಚಲೇನ 
ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ॥ 
ಭ್ರುವೋರ್ಮಧ್ಯೇ ಪ್ರಾಣಮಾವೇಶ್ಯ ಸಮ್ಯಕ್‌ 
ಸ ತಂ ಪರಂ ಪುರುಷಮುಖೈತಿ ದಿವ್ಯಮ್‌ ।೧೦॥ಟ 


ಸರ್ವಜ್ಞನೂ, ಅನಾದಿನಿತ್ಯನೂ, ಸರ್ವನಿಯಾಮಕನೂ, ಅಣುವಿಗಿಂತ 
ಅಣುವಾದವನೂ, ಎಲ್ಲವನ್ನೂ ಅನುಗ್ರಹಿಸುವವನೂ, ತರ್ಕಕ್ಕೆ ನಿಲುಕದವನೂ, 


ಭಗವದ್ಗೀತಾಪರ್ವ -265- 


ಉದಯಿಸುವ ಸೂರ್ಯನ ಬಣ್ಣವನ್ನು ಹೊಂದಿದವನೂ, ಪ್ರಕೃತಿಗಿಂತಲೂ 
ಶ್ರೇಷ್ಠನಾದವನೂ ಆದ ಅವನನ್ನು ದೇಹತ್ಯಾಗ ಕಾಲದಲ್ಲಿ ಯಾವನು ನಿಶ್ಚಲವಾದ 
ಮನಸ್ಸಿನಿಂದ ಭಕ್ತಿಯಿಂದಲೂ ಮತ್ತು ಯೋಗಬಲದಿಂದಲೂ ಕೂಡಿದವನಾಗಿ ಸ್ಥರಣೆ 
ಮಾಡುತ್ತಾ ಹುಬ್ಬುಗಳ ಮಧ್ಯದಲ್ಲಿ ಪ್ರಾಣವಾಯುವನ್ನು ಆಕರ್ಷಿಸಿ, ಚೆನ್ನಾಗಿ ಸ್ಥಾಪಿಸಿ 
(ಶ್ವಾಸ ನಿರೋಧವನ್ನು ಮಾಡಿ) ದೇಹವನ್ನು ತ್ಯಾಗ ಮಾಡುತ್ತಾನೆಯೋ ಅವನು ಆ 
ದಿವ್ಯನಾದ ಶ್ರೇಷ್ಠನಾದ ಪುರುಷನನ್ನು ಹೊಂದುತ್ತಾನೆ. 
ಯದಕ್ಷರಂ ವೇದವಿದೋ ವದಂತಿ 
ವಿಶಂತಿ ಯದ್‌ ಯತಯೋ ವೀತರಾಗಾ: । 
ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ 
ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಮೇ On 


ವೇದವನ್ನು ತಿಳಿದವರು ಯಾವುದನ್ನು ಅಕ್ಷರ ಎಂದು ಹೇಳುತ್ತಾರೆಯೋ, ರಾಗ 
ರಹಿತರಾದ ಯತಿಗಳು ಯಾವುದನ್ನು ಪ್ರವೇಶ ಮಾಡುತ್ತಾರೆಯೋ, ಯಾವುದನ್ನು 
ಬಯಸಿ ಬ್ರಹ್ಮಚರ್ಯವನ್ನು ಆಚರಿಸುತ್ತಾರೆಯೋ ಅಂತಹ ಗಮ್ಯವಾದ ವಸ್ತುವನ್ನು 
ನಿನಗೆ ಸಂಕ್ಷೇಪವಾಗಿ ಹೇಳುವನು. 

ಸರ್ವದ್ವಾರಾಣಿ ಸಂಯಮ್ಯ ಮನೋ ಹೃದಿ ನಿರುಧ್ಯ ಚ । 

ಮೂಧ್ನಾ ೯ ಧಾಯಾತ್ಮನ: ಪ್ರಾಣಮಾಸ್ಥಿತೋ ಯೋಗಧಾರಣಾಮ್‌ ॥ 

ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್‌ ಮಾಮನುಸ್ಥರನ್‌ । 

ಯಃ ಪ್ರಯಾತಿ ತ್ಯಜನ್‌ ದೇಹಂ ಸ ಯಾತಿ ಪರಮಾಂ ಗತಿಮ್‌ ॥೧೩॥ 

ಎಲ್ಲ ದ್ಹಾರಗಳನ್ನೂ ವಾಯುಸಂಚಾರವಿಲ್ಲದಂತೆ ನಿಯಂತ್ರಿಸಿ, ಮನಸ್ಸನ್ನು 
ಸರ್ವಸಂಹಾರಕನಾದುದರಿಂದ ಹೃದ್‌ ನಾಮಕನಾದ ಪರಮಾತ್ಮನಲ್ಲಿ ನೆಲೆಸಿ, ತನ್ನ 
ಪ್ರಾಣವಾಯುವನ್ನು ಶಿರಸಿನಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸಿ, ಯೋಗಧಾರಣೆಯನ್ನು 
ಮಾಡಿ, ಓಂಕಾರವನ್ನು ಉಚ್ಚರಿಸುತ್ತಾ, ಓಂಕಾರ ಪ್ರತಿಪಾದ್ಯನಾದ ಬ್ರಹ್ಮನಾದ ನನ್ನನ್ನು 
ಸ್ಥರಣೆ ಮಾಡುತ್ತಾ, ದೇಹವನ್ನು ತ್ಯಜಿಸಿ ಯಾವನು ಪ್ರಯಾಣ ಮಾಡುತ್ತಾನೆಯೋ 
ಅವನು ಶ್ರೇಷ್ಠವಾದ ಗತಿಯನ್ನು ಹೊಂದುತ್ತಾನೆ. 


-266- ಮಹಾಭಾರತ ಭೀಷ್ಮಪರ್ವ 


ಅನನ್ಯಚೇತಾಃ ಸತತಂ ಯೋ ಮಾಂ ಸರತಿ ನಿತ್ಯಶಃ । 
ತಸ್ಕಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ 11೧೪॥ 


ಎಲ್ಸಿ ಪಾರ್ಥನೇ, ಯಾವನು ತನ್ನಮನಸ್ಸಿನಲ್ಲಿಇನ್ನೊಂದು ವಿಷಯವನ್ನು ಚಿಂತಿಸದೆ 
ನಿತ್ಯವೂ ನನ್ನನ್ನೇ ಸ್ಫರಿಸುತ್ತನೆಯೋ ಅಂತಹ ನಿತ್ಯಯೋಗವುಳ್ಳ ಯೋಗಿಗೆ ನಾನು 
ಸುಲಭನಾದವನು. 


ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ನತಮ್‌ । 
ನಾಪ್ನವಂತಿ ಮಹಾತ್ಮಾನಃ ಸಂಸಿದ್ದಿಂ ಪರಮಾಂ ಗತಾಃ HOH 


ಮಹಾತ್ಮರಾದವರು ಶ್ರೇಷ್ಠವಾದ ಸಿದ್ದಿಯನ್ನು ಪಡೆದು ನನ್ನನ್ನು ಹೊಂದಿ ದುಃಖಕ್ಕೆ 
ಆಶ್ರಯವೂ ಮತ್ತು ಅನಿತ್ಯವೂ ಆದ ಪುನರ್ಜನ್ನವನ್ನು ಪಡೆಯುವುದಿಲ್ಲ. 


ಆಬ್ರಹ್ನಭುವನಾಲ್ಲೋಕಾಃ ಪುನರಾವರ್ತಿನೋತರ್ಜುನ ॥ 
ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೇ (1೧೬॥ 


ಮಹಾಮೇರುಪರ್ವತದ ಮೇಲಿರುವ ಬ್ರಹ್ಮಸದನ ಪರ್ಯಂತವಾಗಿ ಇರುವ 
ಲೋಕಗಳು ಪುನರಾವರ್ತಿಯುಳ್ಳ ಸಂಸಾರಿಗಳಿಂದ ಕೂಡಿರುತ್ತವೆ. ಅಲ್ಲಿಮುಕ್ತರು 
ಇರುವುದಿಲ್ಲ. ಅದಕ್ಕಿಂತ ಮೇಲೆ ಮುಕ್ತರೂ ಸಂಚರಿಸುತ್ತಾರೆ ಮತ್ತು ಸಂಸಾರಿಗಳೂ 
ಇರುತ್ತಾರೆ. ತಮ್ಮ ಮುಕ್ತಲೋಕದಲ್ಲಿ ಮಾತ್ರ ಮುಕ್ತರು ಮಾತ್ರ ಇರುತ್ತಾರೆ. ಎಲೈ 
ಕೌಂತೇಯನೇ, ನನ್ನನ್ನುಹೊಂದಿದ ಮೇಲೆ ಪುನರ್ಜನ್ಮವು ಇರುವುದಿಲ್ಲ. 


ಸಹಸ್ರಯುಗಪರ್ಯಂತಮಹರ್ಯದ್‌ ಬ್ರಹ್ಮಣೋ ವಿದುಃ | 
ರಾತ್ರಿಂ ಯುಗಸಹಸ್ರಾಂತಾಂ ತೇ5ಹೋರಾತ್ರವಿದೋ ಜನಾಃ 11೧೭1! 


ಅಹೋರಾತ್ರಿಗಳನ್ನುತಿಳಿದ ಜ್ಞಾನಿ ಜನರು ಬ್ರಹ್ಮದೇವರ ಹಗಲನ್ನು ಒಂದು ಸಹಸ್ರ 
ಚತುರ್ಯುಗಗಳ ಪರ್ಯಂತವೆಂದು ತಿ:ಯುತ್ತಾರೆ. ರಾತ್ರಿಯನ್ನೂಸಹ ಚತುರ್ಯುಗ 
ಸಹಸ್ರ ಪರ್ಯಂತವಾದುದು ಎಂ.. ತಿಳಿಯುತ್ತಾರೆ. 


ಅವ್ಯಕ್ತಾದ್‌ ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ । 
ರಾತ್ರಾ ಗಮೇ ಪ್ರಲೀಯಂತೇ ತತ್ರೆವಾವ್ಯಕ್ತಸಂಜ್ಞಕೇ (1೧೮॥ 


ಭಗವದ್ಗೀತಾಪರ್ವ -267- 


ಬ್ರಹ್ಮದೇವರ ಹಗಲು ಉಂಟಾದಾಗ ಎಲ್ಲಜೀವರು ಅವ್ಯಕ್ತವಾದ ಪ್ರಕೃತಿಯಿಂದ 
ಪ್ರಾಕೃತವಾದ ದೇಹವುಳ್ಳವರಾಗಿ ಜನಿಸುತ್ತಾರೆ. ರಾತ್ರಿಯು ಉಂಟಾದಾಗ ಅಲ್ಲಿಯೇ 
ಅವ್ಯಕ್ತ ತತ್ತ್ವದಲ್ಲಿಮತ್ತು ಅವ್ಯಕ್ತನಾಮಕ ಪರಮಾತ್ಮನಲ್ಲಿಲಯವನ್ನುಹೊಂದುತ್ತಾರೆ. 


ಭೂತಗ್ರಾಮಃ ಸ ಏವಾಯಂ ಭೂತ್ತಾ ಭೂತ್ವಾ ಪ್ರಲೀಯತೇ ಟ 

ರಾತ್ರಾ ಗಮೇ5ವಶಃ ಪಾರ್ಥ ಪ್ರಭವತ್ಯಹರಾಗಮೇ 11೧೯ 

ಈ ಚರಾಚರ ಜೀವಸಮುದಾಯವು ಪುನಃ ಪುನಃ ಹುಟ್ಟಿನಾಶವನ್ನುಹೊಂದುತ್ತದೆ. 
ಎಲೈ ಪಾರ್ಥನೇ, ಹಗಲಿನಲ್ಲಿ ಜನಿಸುತ್ತದೆ ಮತ್ತು ರಾತ್ರಿಯು ಉಂಟಾದಾಗ 
ಎಷ್ಟುವಶವಾಗಿ ಲಯವನ್ನು ಹೊಂದುತ್ತದೆ. (ಸೃಷ್ಟಿ-ಪ್ರಳಯಗಳ ಅವಿಚ್ಛೇದವು 
ಭಗವಂತನ ಮಹಾಮಹಿಮೆ ಎಂದು ತಾತ್ಪರ್ಯ). 


ಪರಸ್ತಸ್ಥಾತ್‌ ತು ಭಾವೋತನ್ಯೋತವ್ಯಕ್ಷೋತವ್ಯಕ್ತಾತ್‌ ಸನಾತನ: । 

ಯಃ ಸ ಸರ್ವೇಷು ಭೂತೇಷು ನಶ್ಶತ್ತು ನ ವಿನಶ್ಯತಿ Ue] 

ಅವ್ಯಕ್ತೋಶಕ್ಷರ ಇತ್ಯುಕ್ತಮಾಹುಃ: ಪರಮಾಂ ಗತಿಮ್‌ । 

ಯಂ ಪ್ರಾಪ್ಯ ನ ನಿವರ್ತಂತೇ ತದ್ದಾಮ ಪರಮಂ ಮಮ 11೨೧॥ 

ಆ ಭೂತಗ್ರಾಮಕ್ಕಿಂತಲೂ ಭಿನ್ನನಾಗಿ ಉತ್ತಮನಾಗಿರುವ ಪರಮಾತ್ಮನೆಂಬ 
ವಸ್ತುವೇನಿದೆಯೋ ಅದು ಅವೃಕ್ತತತ್ತ್ವಕ್ಕಿಂತಲೂ ಅವ್ಯಕ್ತವಾದುದು. 
ವೇದಪ್ರತಿಪಾದ್ಯವಾದ ಆ ತತ್ತ್ವವು ಎಲ್ಲಭೂತಗಳು ನಾಶವನ್ನು ಹೊಂದಿದರೂ ತಾನು 
ನಾಶವನ್ನು ಹೊಂದುವುದಿಲ್ಲ. ಅವನನ್ನು ಅವ್ಕಕ್ತ ಎಂದೂ, ಅಕ್ಷರ ಎಂದೂ, ಪರಮಾಗತಿ 
ಎಂದೂ ಕರೆಯುತ್ತಾರೆ. ಎಲ್ಫೆ ಅರ್ಜುನನೇ, ಯಾವುದನ್ನು ಹೊಂದಿ ಪುನಃ 
ಹಿಂದಿರುಗುವುದಿಲವೋ ಅದು ನನ್ನ ಶ್ರೇಷ್ಠವಾದ ಭವನ. 

ಪುರುಷಃ ಸ ಪರ: ಪಾರ್ಥ ಭಕ್ಕಾ ಲಭ್ಯಸ್ತ್ವನನ್ಶಯಾ । 

ಯಸ್ಕಾಂತ್ನಾನಿ ಭೂತಾನಿ ಯೇನ ಸರ್ವಮಿದಂ ತತಮ್‌ 1೨೨1 

ಎಲೈ ಪಾರ್ಥನೇ, ಯಾವನೊಳಗೆ ಚರಾಚರ ಜೀವರ ಮತ್ತು ಜಡಗಳ 
ಸಮುದಾಯವಿದೆಯೋ, ಯಾವನು ಈ ಎಲ್ಲಜಗತ್ತನ್ನು ವ್ಯಾಪಿಸಿದ್ದಾನೆಯೋ ಅಂತಹ 
ಪರಮಪುರುಷನು ಅನ್ಯವಿಷಯವಲ್ಲದ ಮುಖ್ಯವಾದ ಭಕ್ತಿಯಿಂದ ಮಾತ್ರ 
ಹೊಂದಲ್ಲಡುವವನು. 


-268- ಮಹಾಭಾರತ ಭೀಷ್ಮಪರ್ವ 


ಯತ್ರ ಕಾಲೇ ತ್ತನಾವೃತ್ತಿಮಾವೃತ್ತಿಂ ಚೈವ ಯೋಗಿನಃ । 
ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ 11೨೩ 


ಎಲೈ ಭರತಶ್ರೇಷ್ಠನೇ, ಯಾವ ಕಾಲದಲ್ಲಿ ದೇಹತ್ಯಾಗವನ್ನು ಮಾಡುವ 
ಯೋಗಿಯು ಪುನಃ ಆವೃತ್ತಿಯನ್ನು ಅಥವಾ ಅನಾವೃತ್ತಿಯನ್ನು ಹೊಂದುತ್ತಾನೆಯೋ 
ಆ ಕಾಲವನ್ನುಹೇಳುವನು. 


ಅಗ್ನಿರ್ಜ್ಯೋತಿರಹ: ಶುಕ್ಲ ಷಣ್ಯಾಸಾ ಉತ್ತರಾಯಣಮ್‌ । 
ತತ್ರ ಪ್ರಯಾತಾ ಗಚ್ಛಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ (1೨೪ 


ಅಗ್ನಿದೇವತೆ, ಜ್ಯೋತಿಸ್‌ ಎಂದರೆ ಅರ್ಚಿನಾಮಕ ದೇವತೆ, ಅಹರಭಿಮಾನಿ 
ದೇವತೆ, ಶುಕ್ಗಪಕ್ಷಾಭಿಮಾನಿ ದೇವತೆ, ಉತ್ತರಾಯಣಾಭಿಮಾನಿ ದೇವತೆ, ಈ ಕ್ರಮದಲ್ಲಿ 
ಪ್ರಯಾಣ ಮಾಡಿದ ಬ್ರಹ್ಮಜ್ಞಾನಿಗಳಾದ ಜನರು ಬ್ರಹ್ಮನನ್ನೇ ಹೊಂದುತ್ತಾರೆ. 


ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸಾ ದಕ್ಷಿಣಾಯನಮ್‌ । 
ತತ್ರ ಚಾಂದ್ರಮಸಂ ಜ್ಯೋತಿರ್ಯೋಗೀ ಪ್ರಾಪ್ಯ ನಿವರ್ತತೇ 1೨೫॥ 


ಧೂಮಾಭಿಮಾನಿದೇವತೆ, ರಾತ್ರ ್ಯಭಿಮಾನಿ ದೇವತೆ, ಕೃಷ್ಣಪಕ್ಷಾಭಿಮಾನಿ ದೇವತೆ, 
ದಕ್ಷಿಣಾಯನಾಭಿಮಾನಿ ದೇವತೆ, ಚಂದ್ರ, ಈ ಕ್ರಮದಲ್ಲಿ ಪ್ರಯಾಣ ಮಾಡಿದ 
ಯೋಗಿಗಳು ಚಂದ್ರನಿಂದ ಹಿಂದಿರುಗುತ್ತಾರೆ. 


ಶುಕ್ಕಕೃಷ್ಣೇ ಗತೀ ಹ್ಯೇತೇ ಜಗತಃ ಶಾಶ್ಚತೇ ಮತೇ ಟ 
ಏಕಯಾ ಯಾತ್ಯನಾವೃತ್ತಿಮನ್ಯಯಾ5 5ವರ್ತತೇ ಪುನಃ (1೨೬। 


ಈ ಶುಕ್ಷ-ಕೃಷ್ಣಗತಿಗಳು ಜಗತ್ತಿಗೆ ಶಾಶ್ವತವಾದವುಗಳು ಎಂದು ಹೇಳಲ್ಪಡುತ್ತವೆ. 
ಒಂದು ಗತಿಯಿಂದ ಅನಾವೃತ್ತಿಯನ್ನೂ, ಇನ್ನೊಂದು ಗತಿಯಿಂದ ಪುನರಾವೃತ್ತಿಯನ್ನೂ 
ಜೀವರು ಹೊಂದುತ್ತಾರೆ. 


ನೈತೇ ಸ್ಪತೀ ಪಾರ್ಥ ಜಾನನ್‌ ಯೋಗೀ ಮುಹ್ಯತಿ ಕಶ್ಚನ । 
ತಸ್ಮಾತ್‌ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ (1೨೭! 


ಭಗವದ್ಗೀತಾಪರ್ವ -269- 


ಎಲ್ಫೆ ಪಾರ್ಥನೇ, ಈ ಎರಡು ಮಾರ್ಗಗಳನ್ನು ತಿಳಿದ ಯಾವ ಯೋಗಿಯೂ 
ಮೋಹಕ್ಕೆ ಒಳಗಾಗುವುದಿಲ್ಲ. ಆದ್ದರಿಂದ ಎಲ್ಫೆ ಅರ್ಜುನನೇ, ಎಲ್ಲಕಾಲಗಳಲ್ಲಿಯೂ 
ಯೋಗಯುಕ್ತನಾಗಿರು. 


ವೇದೇಷು ಯಜ್ಞೇಷು ತಪಡಯು ಚೈವ 
ದಾನೇಷು ಯತ್ನುಣ್ಯಫಲಂ ಪ್ರದಿಷ್ಟಮ್‌ | 
ಅತ್ಯೇತಿ ತತ್ತರ್ವಮಿದಂ ಎದಿತ್ನಾ ಯೋಗೀ 
ಪರಂ ಸ್ಥಾನಮುಪೈತಿ ಚಾದ್ಯಮ್‌ 11೨೮॥। 


ವೇದಗಳಲ್ಲಿ ಯಜ್ಞಗಳಲ್ಲಿ, ತಪಸ್ಸುಗಳಲ್ಲಿ ಮತ್ತು ದಾನಗಳಲ್ಲಿ ಯಾವ 
ಪುಣ್ಯಫಲವು ಹೇಳಲ್ಪಟ್ಟಿದೆಯೋ ಯೋಗಿಯಾದವನು ತನ್ನಯೋಗ ಸಾಮರ್ಥ್ಯದಿಂದ, 
ಭಗವಂತನ ಅನುಗ್ರಹದಿಂದ ಅವೆಲ್ಲವನ್ನೂ ಮೀರಿ ಶ್ರೇಷ್ಠವಾದ ಸ್ಥಾನವನ್ನು 
ಹೊಂದುತ್ತಾನೆ. 
॥| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ತಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ತ್ರಿಂಶೋನಧ್ಯಾಯಃ ॥ 
॥। ಭಗವದ್ಗೀತಾಪರ್ವಣಿ ಸಪ್ತದಶೋ1ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಮೂವತ್ತನೆಯ ಅಧ್ಯಾಯ ಮುಗಿಯಿತು. 
XO 
ಮೂವತ್ತೊಂದನೆಯ ಅಧ್ಯಾಯ 
ಭಗವದ್ಗೀತಾ - ರಾಜಗುಹ್ಯಯೋಗ 
(ಭಗವನ್‌ ಮಹಿಮಾವರ್ಣನರೂಪವಾದ ಭಕ್ತಿಯೋಗ). 
ಶ್ರೀಭಗವಾನ್‌ 
ಇದಂ ತು ತೇ ಗುಹ್ಯತಮಂ ಪ್ರವಕ್ರ್ಯಾಮ್ಯನಸೂಯವೇ । 
ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ಮಾ ಮೋಕ್ಷ್ವಸೇ5ಶುಭಾತ್‌ ell 
ಶ್ರೀಭಗವಾನ್‌- ಅಸೂಯಾ ರಹಿತನಾದ ನಿನಗೆ ಅತ್ಯಂತ ರಹಸ್ಯವಾದ ವಿಜ್ಞಾನ 
ಸಹಿತವಾದ ಈ ಜ್ಞಾನವನ್ನು ಉಪದೇಶಿಸುವೆನು. ಅದನ್ನು ತಿಳಿದು ನೀನು 
ಅಶುಭಗಳಿಂದ ನಿರ್ಮುಕ್ತನಾಗುಎಿ. 


-270- ಮಹಾಭಾರತ ಭೀಷ್ಮಪರ್ವ 


ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಮ್‌ । 
ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಮ್‌ WS 


ಇದು ವಿದ್ಯೆಗಳಲ್ಲಿ ಶ್ರೇಷ್ಠವಾದುದು, ರಹಸ್ಯಗಳಲ್ಲಿ ಶ್ರೇಷ್ಠವಾದುದು, 
ಪವಿತ್ರವಾದುದು, ಉತ್ತಮವಾದುದು, ಯೋಗಿಗಳಿಂದ ಪ್ರತ್ಯಕ್ಟವಾಗಿ 
ತಿಳಿಯಲ್ಪಡುವುದು, ಧರ್ಮಸಾಧಕವಾದುದು, ನಾಶರಹಿತವಾದುದು ಮತ್ತು 
ಸುಲಭವಾಗಿ ಮಾಡಬಹುದಾದುದು. 


ಅಶ್ರದ್ಧಧಾನಾ: ಪುರುಷಾ ಧರ್ಮಸ್ಯಾಸ್ಯ ಪರಂತಪ । 
ಅಪ್ರಾಪ್ಯ ಮಾಂ ನಿವರ್ತಂತೇ ಮೃತ್ಯುಸಂಸಾರವರ್ತ್ಮನಿ 11೩ 


ಎಲೈ ಪರಂತಪನೇ, ನಾನು ಮುಂದೆ ಹೇಳಲಿರುವ ಈ ಧರ್ಮದಲ್ಲಿ ಯಾವ 
ಪುರುಷರಿಗೆ ಶ್ರದ್ಧೆ ಇಲ್ಲವೋ ಅವರು ನನ್ನನ್ನು ಹೊಂದದೆ ಮೃತ್ಯುರೂಪವಾದ ಸಂಸಾರ 
ಮಾರ್ಗದಲ್ಲಿಯೇ ಹಿಂದಕ್ಕೆ ಬರುತ್ತಾರೆ. 


ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ | 
ಮತ್ತಾನಿ ಸರ್ವಭೂತಾನಿ ನ ಚಾಹಂ ತೇಷ್ಟವಸ್ಥಿತ: 1೪1 


ಅವ್ಯಕ್ತ ಸ್ವರೂಪವುಳ್ಳ ನನ್ನಿಂದ ಈ ಜಗತ್ತು ವ್ಯಾಪ್ತವಾಗಿದೆ. ನನ್ನಲ್ಲಿ ಎಲ್ಲಜಗತ್ತೂ 
ಆಶ್ರಯಿಸಿಕೊಂಡಿದೆ. ನಾನು ಅವುಗಳನ್ನು ಆಶ್ರಯಿಸಿಲ್ಲ. 


ನಚ ಮತ್ತಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ಚರಮ್‌ | 

ಭೂತಭ್ಛನ್ನ ಚ ಭೂತಸ್ಟೋ ಮಮಾತ್ಮಾ ಭೂತಭಾವನಃ 11೫! 

ನನ್ನಲ್ಲಿ ಎಲ್ಲ ಜಗತ್ತು ಆಶ್ರಯಿಸಿಕೊಂಡಿದ್ದರೂ ನನ್ನಲ್ಲಿ ಅವು ಇಲ್ಲ (ಯಾವ 
ವಿಕಾರವನ್ನೂ ಮಾಡುವುದಿಲ್ಲ). ನನ್ನ ಅಸಂಗತ್ತರೂಪವಾದ ಮಹಿಮೆಯ 
ಸಾಮರ್ಥ್ಯವನ್ನು ನೋಡು. ನಾನು ಎಲ್ಲ ಭೂತಗಳನ್ನು ಧರಿಸಿದ್ದೇನೆ. ಆದರೂ 
ಭೂತಗಳಲ್ಲಿ ಇಲ್ಲ. ಚೇತನಾತ್ಮಕವಾದ ನನ್ನ ದೇಹವೂ ಸಹ ಜಗತ್ತನ್ನು 
ಸೃಷ್ಟಿಸುವಂತಹದು. 


ಯಥಾರ5ರಕಾಶಸ್ಥಿತೋ ನಿತ್ಯಂ ವಾಯು: ಸರ್ವತ್ರಗೋ ಮಹಾನ್‌ | 
ತಥಾ ಸರ್ವಾಣಿ ಭೂತಾನಿ ಮತ್ತಾನೀತ್ಯುಪಧಾರಯ 1೬1 


ಭಗವದ್ಗೀತಾಪರ್ವ -271- 


ಹೇಗೆ ಮಹಾವಾಯುವು ಯಾವಾಗಲೂ ಸರ್ವತ್ರ ಆಕಾತದಲ್ಲಿದ್ದರೂ ಯಾವ 
ಪದಾರ್ಥದ ಗುಣಗಳಿಂದಲೂ ಲೇಪ ಹೊಂದುವುದಿಲವೋ, ಅದರಂತೆ ಎಲ್ಲ 
ಭೂತಗಳೂ ನನ್ನಲ್ಲಿ ಇವೆ ಎಂದು ತಿಳಿಯುವವನಾಗು. 


ವಾಯುವಿನಲ್ಲಿರುವ ಶೈತ್ಯ, ಸೌರಭ ಮೊದಲಾದ ಗುಣಗಳು ಅದರಲ್ಲಿರುವ 
ಜಲ, ಪೃಥಿವಿ ಕಣಗಳದೇ ಹೊರತು ವಾಯುವಿನದಲ್ಲ. ಆದ್ದರಿಂದ ವಾಯುವು 
ನಿರ್ಲಿಪ್ಪವಾಗಿರುತ್ತದೆ. 

ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಮ್‌ । 

ಕಲ್ಪಕ್ಷಯೇ ಪುನಸ್ತಾನಿ ಕಲ್ಲಾದೌ ವಿಸ್ಟಜಾಮ್ಯಹಮ್‌ udu 

ಎಲ್ಫೆ ಕೌಂತೇಯನೇ, ಎಲ್ಲಾಜೀವರು ಕಲ್ಪಕಯವಾದಾಗ ನನಗೆ ಅಧೀನವಾದ 
ಪ್ರಕೃತಿಯನ್ನು ಪ್ರವೇಶಿಸುತ್ತಾರೆ. ಕಲ್ಪದ ಆದಿಯಲ್ಲಿ ಪುನಃ ಆ ಜೀವರನ್ನು ನಾನು ದೇಹ 
ಸಂಬಂಧದಿಂದ ಸೃಷ್ಟಿಮಾಡುತ್ತೇನೆ. 

ಪ್ರಕೃತಿಂ ಸ್ಥಾಮವಪ್ಪುನೈ ವಿಸೃಜಾಮಿ ಪುನಃ ಪುನಃ । 

ಭೂತಗ್ರಾಮಮಿಮಂ ಕೃತ್ತಮವತಂ ಪ್ರಕೃತೇರ್ವತಾತ್‌ wou 

ತ್ರಿಗುಣಾತ್ಮಕವಾದ ಪ್ರಕೃತಿಯನ್ನು ಅಧಿಷ್ಠಾನವನ್ನಾಗಿ ಮಾಡಿಕೊಂಡು 
ಅಸ್ಪತಂತ್ರವಾದ ಈ ಸಮಸ್ತವಾದ ಚರಾಚರ ಜೀವಸಮುದಾಯವನ್ನು ನಾನು ಪುನಃ 
ಪುನಃ ಸೃಷ್ಟಿಮಾಡುತ್ತೇನೆ. 

ನಚ ಮಾಂ ತಾನಿ ಕರ್ಮಾಣಿ ನಿಬಧ್ಗಂತಿ ಧನಂಜಯ । 


ಉದಾಸೀನವದಾಸೀನಮಸಕ್ತಂ ತೇಷು ಕರ್ಮಸು Ft 
ಮಯಾತಧ್ಯಕ್ಷೇಣ ಪ್ರಕೃತಿ: ಸೂಯತೇ ಸಚರಾಚರಮ್‌ । 
ಹೇತುನಾ: ನೇನ ಕೌಂತೇಯ ಜಗದ್‌ವಿಪರಿವರ್ತತೇ NOH 


ಅಧ್ಯಕ್ಷನಾದ ನನ್ನಿಂದ ಪ್ರಕೃತಿಯು ಈ ಚರಾಚರ ಜಗತ್ತನ್ನು ಪ್ರಸಎಸುತ್ತದೆ. 
ಅಧ್ಯಕ್ಷನಾದ ನಾನು ಮತ್ತು ಪ್ರಸವಕರ್ತಿ ಯಾದ ಪ್ರಕೃತಿಯು ನಿತ್ಯವಾಗಿರುವುದರಿಂದ 
ಎಳ್ಳೆ ಕೌಂತೇಯನೇ, ಈ ಜಗತ್ತು ಅನಾದ್ಯನಂತ ಕಾಲದಲ್ಲಿಯೂ ಉಂಟಾಗುತ್ತಿರುತ್ತದೆ. 


-272- ಮಹಾಭಾರತ ಭೀಷ್ಮಪರ್ವ 


ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಮ್‌ । 
ಪರಂ ಭಾವಮಜಾನಂತೋ ಮಮ ಭೂತಮಹೇಶರಮ್‌ ॥೧೧॥ 


ಮನುಷ್ಯರ ಶರೀರದಂತೆ ಕಾಣುವ ಶರೀರವನ್ನು ಧರಿಸಿದ ನನ್ನನ್ನು ಮೂಢರು 
ನನ್ನ ಸರ್ವೈಶ್ವರ್ಯಾದಿ ಶ್ರೇಷ್ಠ ಮಹಿಮೆಯನ್ನುತಿಳಿಯದೆ ಅವಜ್ಞೆ ಮಾಡುತ್ತಾರೆ. 


ಮೋಘಾಶಾ ಮೋಘಕರ್ಮಾಣೋ ಮೋಫಜ್ಞಾನಾ ವಿಚೇತಸಃ । 
ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ 1೧೨ 


ಅವರು ರಾಕ್ಬಸಸ್ತಭಾವ ಅಥವಾ ಆಸುರಸ್ವಭಾವವನ್ನು ಹೊಂದಿದವರಾಗಿ 
ವ್ಯರ್ಥವಾದ ಆಸೆ, ವ್ಯರ್ಥವಾದ ಕರ್ಮಗಳು, ವ್ಯರ್ಥವಾದ ಜ್ಞಾನವನ್ನು ಹೊಂದಿ 
ವ್ಯರ್ಥವಾದ ಚೇತಸನ್ನು ಹೊಂದಿರುತ್ತಾರೆ. 


ಮಹಾತ್ಗಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ: । 
ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಮ್‌ el 


ಎಲ್ಫೆ ಪಾರ್ಥನೇ, ಮಹಾತ್ಮರಾದರೂ ದೈವಸ್ತಭಾವವನ್ನುಹೊಂದಿದವರಾಗಿ ನನ್ನನ್ನು 
ಸರ್ವಜಗತ್ಸೃಪ್ಟಿಕರ್ತನೂ ಮತ್ತು ನಾಶರಹಿತನೂ ಎಂದು ತಿಳಿದು ಅನನ್ಯವಾದ 
ಮನಸ್ಸಿನಿಂದ ನನ್ನನ್ನು ಭಜಿಸುತ್ತಾರೆ. 


ಈ ಶ್ಲೋಕದಲ್ಲಿರಾಕ್ಷಹೀಂ ಪ್ರಕೃತಿಂ ಮತ್ತು ದೈವೀಂ ಪ್ರಕೃತಿಂ ಎಂದು ಹೇಳುವ 
ಶ್ರೀಕೃಷ್ಣನು ಜೀವರಲ್ಲಿ ಸ್ವಾಭಾವಿಕವಾಗಿಯೇ ದೈವಿಧ್ಯವಿದೆ ಎಂದು ಹೇಳುತ್ತಾನೆ. 


ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ | 
ನಮಸ್ಕಂತಶ್ಚ ಮಾಂ ಭಕ್ಕಾ ನಿತ್ಯಯುಕ್ತಾ ಉಪಾಸತೇ 11೧೪॥ 


ಅಂತಹ ಮಹಾತ್ನರು ಸತತವಾಗಿ ನನ್ನಕೀರ್ತನೆಯನ್ನುಮಾಡುತ್ತಾ, ವ್ರತಗಳನ್ನು 
ಧರಿಸಿ, ನನ್ನ ಅನುಗ್ರಹಕ್ಕಾಗಿ ಪ್ರ ಪ್ರಯತ್ನವನ್ನು ಮಾಡುತ್ತಾ, ನನಗೆ ನಮಸ್ಕಾರವನ್ನು 
ಮಾಡುತ್ತಾ, ನಿತ ವೂ ಭಕ್ತಿಯಿಂದ ಯುಕ್ತರಾಗಿ ನನ್ನ ಉಪಾಸನೆಯನ್ನು ಮಾಡುತ್ತಾರೆ. 


ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೇ | 
ಏಕತ್ವೇನ ಪೃಥಕ್ಷೇನ ಬಹುಧಾ ವಿಶ್ವತೋಮುಖಮ್‌ 1೧೫॥ 


ಭಗವದ್ಗೀತಾಪರ್ವ -273- 


ಇನ್ನು ಕೆಲವರು ಜ್ಞಾನಯಜ್ಞದಿಂದ ನನ್ನನ್ನು ಪೂಜಿಸುತ್ತಾ ಉಪಾಸನೆಯನ್ನು 
ಮಾಡುತ್ತಾರೆ. ನನ್ನರೂಪ-ಗುಣಕ್ರಿಯಾದಿಗಳಲ್ಲಿ: ಅಭೇದವನ್ನೂ, ಜೀವಜಡಾತ್ಮಕವಾದ 
ಪ್ರಪಂಚದಿಂದ ಭೇದವನ್ನೂತಿಳಿದು ಶ್ರವಣ-ಮನನ-ನಿಧಿಧ್ಯಾಸನಗಳಿಂದ ಅನೇಕ 
ಪ್ರಕಾರಗಳಿಂದ ಸರ್ವತ್ರಸರ್ವಾವಯವವುಳ್ಳನನ್ನನ್ನು ಉಪಾಸನೆ ಮಾಡುತ್ತಾರೆ. 


ಅಹಂ ಕ್ರತುರಹಂ ಯಜ್ಞ: ಸ್ವಧಾಹಮಹಮೌಷಧಮ್‌ । 
ಮಂತ್ರೋ5ಹಮಹಮೇವಾಜ್ಯಮಹಮಗ್ನಿರಹಂ ಹುತಮ್‌ 11೧೬ 


ನಾನೇ ಕ್ರತು, ನಾನೇ ಯಜ್ಞ, ನಾನೇ ಪಿತ್ರನ್ನವಾದ ಸಧಾ, ನಾನೇ ಔಷಧ, ನಾನೇ 
ಮಂತ್ರ, ನಾನೇ ಆಜ್ಯ, ನಾನೇ ಅಗ್ನಿ, ನಾನೇ ಹುತ. (ಕ್ರತು ಮೊದಲಾದವುಗಳೆಲ್ಲವೂ 
ನನ್ನಿಂದ ನಿಯತವಾಗಿವೆ, ನಾನು ಅವುಗಳಲ್ಲಿಸನ್ನಿಹಿತವಾಗಿದ್ದೇನೆ ಎಂದು ತಾತ್ಪರ್ಯ). 


ಪಿತಾರಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹ: । 
ವೇದ್ಯಂ ಪವಿತ್ರಮೋಂಕಾರ ಖಕ್‌ಸಾಮ ಯಜುರೇವ ಚ ॥೧೭।1 


ನಾನು ಈ ಜಗತ್ತಿನ ತಂದೆ, ನಾನು ತಾಯಿ, ನಾನೇ ಪೋಷಕನಾದವನು, ನಾನೇ 
ಪಿತಾಮಹನಂತೆ ಪೂಜ್ಯನಾದವನು. ನಾನೇ ಪವಿತ್ರವಾದ ವೇದ್ಯನಾದವನು. ನಾನೇ 
ಓಂಕಾರವಾಚ್ಯನಾದವನು. ಪೂಜನೀಯನಾದ್ದರಿಂದ ನಾನು ಬುಕ್‌ ಎನಿಸಿಕೊಳ್ಳುತ್ತೇನೆ. 
ಎಲ್ಲ ರೂಪಗಳಲ್ಲಿಯೂ ಸಮನಾಗಿರುವುದರಿಂದ ಸಾಮ. ಯಜ್ಞಗಳಲ್ಲಿ 
ಪೂಜ್ಯನಾದುದರಿಂದ ಯಜುಸ್‌ ಎನಿಸಿಕೊಳ್ಳುತ್ತೇನೆ. 

ಗತಿರ್ಭರ್ತಾ ಪ್ರಭುಃ ಸಾಕ್ಷೀ ನಿವಾಸಃ ಶರಣಂ ಸುಹೃತ್‌ । 

ಪ್ರಭವಃ ಪ್ರಲಯಃ ಸ್ಥಾನಂ ನಿಧಾನಂ ಬೀಜಮವ್ಯಯಮ್‌ "on 

ನಾನೇ ಮುಮುಕ್ಬುಗಳಿಂದ ಗಮ್ಯನಾದವನು, ನಾನೇ ಪೋಷಕನಾದವನು, 
ಎಲ್ಲವನ್ನೂ ನೇರವಾಗಿ ನೋಡುವವನು, ಎಲ್ಲರಿಗೂ ಆಶ್ರಯನಾದವನು, ಭಯದಿಂದ 
ರಕ್ಷಿಸುವವನು, ಅನಿಮಿತ್ತವಾಗಿ ಉಪಕಾರವನ್ನು ಮಾಡುವವನು, ಸೃಷ್ಟಿ-ಸಂಹಾರ- 
ಸ್ಥಿತಿಗಳಿಗೆ ಕಾರಣನಾದವನು, ಎಲ್ಲವನ್ನೂ ಧರಿಸಿರುವವನು, ಶಾಶ್ವತನಾದವನು ಮತ್ತು 
ಈ ಜಗತ್ತಿಗೆ ವ್ಯಂಜಕನಾದ ಬೀಜದಂತಿರುವವನು. 


-274- ಮಹಾಭಾರತ ಭೀಷ್ಮಪರ್ವ 


ತಪಾಮ್ಯಹಮಹಂ ವರ್ಷಂ ನಿಗೃಹ್ಲಾಮ್ಯುತ್‌ಸೃಜಾಮಿ ಚ।ಟ 
ಅಮೃತಂ ಚೈವ ಮೃತ್ಕುಶ್ಚ ಸದಸಚ್ಚಾಹಮರ್ಜುನ eal 


ಎಲೈ ಅರ್ಜುನನೇ, ನಾನೇ ಸೂರ್ಯನಲ್ಲಿ ನಿಂತು ತಾಪವನ್ನು 
ಉಂಟುಮಾಡುವವನು. ನಾನು ಮೇಘಚಕ್ರದಲ್ಲಿದ್ದುಮಳೆಯನ್ನು ಸುರಿಸುತ್ತೇನೆ ಮತ್ತು 
ನಿಲ್ಲಿಸುತ್ತೇನೆ. ಪ್ರಳಯಕಾಲದಲ್ಲಿಎಲ್ಲವನ್ನೂ ಸಂಹಾರ ಮಾಡುವುದರಿಂದ ಮೃತ್ಯು. 
ಭಕ್ತರಿಗೆ ಮರಣವನ್ನು ಪರಿಹಾರ ಮಾಡುವುದರಿಂದ ಅಮೃತ. 
ಕಾರ್ಯಸಮೂಹವೆಲ್ಲವೂ ನಾನೇ. ಕಾರಣ ಸಮೂಹವೂ ನಾನೇ. (ಕಾರ್ಯಕಾರಣ 
ಸಮೂಹಗಳಲ್ಲಿಇದ್ದುನಿಯಂತ್ರಿಸುವವನು ನಾನೇ ಎಂದು ಅಭಿಪ್ರಾಯ). 


ತೈವಿದ್ಯಾ ಮಾಂ ಸೋಮಪಾಃ ಪೂತಪಾಪಾ; 
ಯಜ್ಞೈರಿಷ್ಟ್ವಾ ಸ್ಪರ್ಗತಿಂ ಪ್ರಾರ್ಥಯಂತೇ । 
ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ 
ಅಶ್ನಂತಿ ದಿವ್ಯಾನ್‌ ದಿವಿ ದೇವಭೋಗಾನ್‌ (1೨೦॥ 


ಕೇವಲ ಯಕ್‌ -ಯಜುಸ್‌-ಸಾಮ ವಿದ್ಯೆಗಳಲ್ಲಿನಿರತರಾದ ಸೋಮಪಾನವನ್ನು 
ಮಾಡುವವರು ಯಜ್ಞಗಳಿಂದ ನನ್ನನ್ನು ಪೂಜಿಸಿ, ಪಾಪಗಳಿಂದ ನಿರ್ಮುಕ್ತರಾಗಿ 
ಸ್ವರ್ಗವನ್ನು ಪ್ರಾರ್ಥಿಸುತ್ತಾರೆ. ಅವರು ಅದರಿಂದ ಉಂಟಾದ ಪುಣ್ಯವನ್ನು ಹೊಂದಿ 
ಇಂದ್ರಲೋಕವನ್ನುಸೇರಿ ಸ್ಪರ್ಗದಲ್ಲಿದಿವ್ಯವಾದ ದೇವಭೋಗಗಳನ್ನುಭೋಗಿಸುತ್ತಾರೆ. 


ತೇ ತಂ ಭುಕ್ತ್ವಾ ಸರ್ಗಲೋಕಂ ವಿಶಾಲಂ 
ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ । 
ಏವಂ ತ್ರಯೀಧರ್ಮಮನುಪ್ರಪನ್ನಾ 
ಗತಾಗತಂ ಕಾಮಕಾಮಾ ಲಭಂತೇ (1೨೧॥ 


ವಿಶಾಲವಾದ ಸ್ವರ್ಗಲೋಕದಲ್ಲಿ ಅವರು ಸುಖಗಳನ್ನು ಅನುಭವಿಸಿ ತಮ್ಮ ಪುಣ್ಯವು 
ಕ್ಷಯವಾದ ಮೇಲೆ ಪುನಃ ಮನುಷ್ಯಲೋಕಕ್ಕೆ ಬರುತ್ತಾರೆ. "ಹೀಗೆ ಮೂರು ವೇದಗಳಲ್ಲಿ 
ಮೇಲೆ ಮಾತ್ರ ತೋರುವ ಧರ್ಮಗಳನ್ನು ಮಾತ್ರ ತಿಳಿದು ಅನುಷ್ಠಾನ ಮಾಡುವವರು 
ಭೋಗಗಳ ಆಸೆಯಿಂದ ಇಂತಹ ಗಮನಾಗಮನವನ್ನುಪಡೆಯುತ್ತಾರೆ. 


ಭಗವದ್ಗೀತಾಪರ್ವ -275- 


ಯಜ್ಞಗಳನ್ನು ಮಾಡಿ ಕೊನೆಯಲ್ಲಿ ಅದನ್ನು ವಿಷ್ಣುವಿಗೆ ಅರ್ಪಣೆ ಮಾಡಿದರೂ 
ಅವರಿಗೆ ಭೋಗಗಳಲ್ಲಿ ಆಸಕ್ತಿ ಇರುವುದರಿಂದ ಅವರು ಪುನಃ ಜನ್ಮವನ್ನು ಪಡೆದು, 
ಯಜ್ಞವನ್ನು ಮಾಡಿ ಸ್ಪರ್ಗ ಮತ್ತು ಮನುಷ್ಯಲೋಕಗಳಲ್ಲಿಯೇ ತಿರುಗುತ್ತಿರುತ್ತಾರೆ 
ಎಂದು ಅಭಿಪ್ರಾಯ. 


ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೇ । 
ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಮ್‌ ॥೨೨ಃ॥ 


ಯಾವ ಪುರುಷರು ಬೇರೆ ಏನನ್ನೂ ಚಿಂತಿಸದೇ ನನ್ನನ್ನೇ ಚೆನ್ನಾಗಿ ಉಪಾಸನೆ 
ಮಾಡುತ್ತಾರೆಯೋ ಅಂತಹ ನನ್ನಲ್ಲಿಯೋಗಯುಕ್ತರಾದ ಅವರ ಯೋಗಕ್ಷೇಮದ 
ಭಾರವನ್ನು ನಿತ್ಯವೂ ನಾನು ಧರಿಸುತ್ತೇನೆ. 

ಯೇತಪ್ಯನ್ಯದೇವತಾ ಭಕ್ತಾ ಯಜಂತೇ ಶ್ರದ್ಧಯಾನ್ವಿತಾ: । 

ತೇ5ಪಿ ಮಾಮೇವ ಕೌಂತೇಯ ಯಬಂತ್ಯವಿಧಿಪೂರ್ವಕಮ್‌ ॥೨೩॥ 

ಯಾವ ಅನ್ಯದೇವತೆಗಳ ಭಕ್ತರಿದ್ದಾರೆಯೋ ಅವರು ಅನ್ಯದೇವತೆಗಳ ಮೇಲಿನ 
ಶ್ರದ್ಧೆಯಿಂದ ಆ ದೇವತೆಗಳನ್ನು ಪೂಜಿಸಿದರೂ ಎಲ್ಫೆ ಕೌಂತೇಯನೇ, ಅವರು ನನ್ನನ್ನೇ 
ವಿಧಿಪೂರ್ವಕವಲ್ಲದ ರೀತಿಯಲ್ಲಿ ಪೂಜಿಸುತ್ತಾರೆ. 

ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ। 

ನ ತು ಮಾಮಭಿಜಾನಂತಿ ತತ್ತೇನಾತಶ್ಚ್ಯವಂತಿ ತೇ 11೨೪॥| 

ನಾನು ಎಲ್ಲ ಯಜ್ಞಗಳ ಭೋಕ್ಸ ಮತ್ತು ಸ್ವಾಮಿ. ನನ್ನನ್ನು ಸರ್ವಯಜ್ಞಭೋಕೃ 
ಎಂದೂ ಮತ್ತು ಪ್ರಭುವೆಂದೂ ಅವರು ತಿಳಿಯುವುದಿಲ್ಲ. ಆದ್ದರಿಂದ ಅವರು ತಮ್ಮ 
ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ (ಈ ಜ್ಞಾನಶೂನ್ಯತೆಯನ್ನೇ ಹಿಂದಿನ ಶ್ಲೋಕದಲ್ಲಿ ಅವಿಧಿ 
ಪೂರ್ವಕಂ ಎಂದು ಹೇಳಿದ್ದಾರೆ). 
ಯಾಂತಿ ದೇವವತಾ ದೇವಾನ್‌ ಪಿತ್ಮನ್‌ ಯಾಂತಿ ಪಿತ್ಫವ್ರತಾಃ । 
ಭೂತಾನಿ ಯಾಂತಿ ಭೂತೇಜ್ಯಾ ಯಾಂತಿ ಮದ್ಯಾಬಿನೋತಪಿ ಮಾಮ್‌ ॥ 


-276- ಮಹಾಭಾರತ ಭೀಷ್ಮಪರ್ವ 


ದೇವತೆಗಳನ್ನು ಉದ್ದೇಶಿಸಿ ವ್ರತವನ್ನು ಮಾಡುವವರು ದೇವತೆಗಳನ್ನು 
ಹೊಂದುತ್ತಾರೆ. ಅದರಂತೆ ಪಿತೃವ್ರತವನ್ನು ಮಾಡುವವರು ಪಿತೃಗಳನ್ನು ಹೊಂದುತ್ತಾರೆ. 
ಭೂತಗಳನ್ನು ಪೂಜಿಸುವವರು ಭೂತಗಳನ್ನು ಹೊಂದುತ್ತಾರೆ. ನನ್ನನ್ನು ಪೂಜಿಸುವವರು 
ನನ್ನನ್ನೇ ಹೊಂದುತ್ತಾರೆ. 


ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ಕಾ ಪ್ರಯಚ್ಛತಿ । 
ತದಹಂ ಭಕ್ಕುಪಹೃತಮಶ್ನಾಮಿ ಪ್ರಯತಾತ್ನನಃ 11೨೬। 
a ಈ 


ಯಾವನು ಜಿತಚಿತ್ತನಾಗಿ ಭಕ್ತಿಯಿಂದ ನನಗೆ ಪತ್ರ, ಪುಷ್ಪ, ಫಲ, ಜಲಗಳನ್ನು 
ಅರ್ಪಿಸುತ್ತಾನೆಯೋ ಅವನ ಆ ಸಮರ್ಪಣೆಯನ್ನುನಾನು ಸ್ವೀಕರಿಸುತ್ತೇನೆ. 


ಯತ್ನರೋಷಿ ಯದಶ್ಲಾಸಿ ಯಜ್ಞುಹೋಷಿ ದದಾಸಿ ಯತ್‌ । 
ಯತ್ನಪಸ್ಯಸಿ ಕೌಂತೇಯ ತತ್ಸುರುಪ್ಪ ಮದರ್ಪಣಮ್‌ 1೨೭॥ 


ಎಲೈ ಕೌಂತೇಯನೇ, ನೀನು ಏನು ಮಾಡುತ್ತೀಯೋ, ಏನು ತಿನ್ನುತ್ತೀಯೋ, 
ಏನು ಹೋಮವನ್ನು ಮಾಡುತ್ತೀಯೋ, ಏನು ದಾನವನ್ನುಮಾಡುತ್ತೀಯೋ, ಏನು 
ತಪಸ್ನನ್ನು ಮಾಡುತ್ತೀಯೋ, ಅದೆಲ್ಲವನ್ನೂನನಗೆ ಅರ್ಪಿಸು. 


ಶುಭಾಶುಭಫಲೈರೇವಂ ಮೋಕ್ಷ (ಸೇ ಕರ್ಮಬಂಧನೈ: । 
೮॥ 
ಸಂನ್ಯಾಸಯೋಗಯುಕ್ತಾತ್ಮಾ ವಿಮುಕ್ತೋ ಮಾಮುಪೈಷ್ಯಸಿ (1೨ 


ಹೀಗೆ ಮಾಡಿದರೆ ಕರ್ಮನಿಬಂಧನಗಳಾದ (ಕರ್ಮದಿಂದ ನಿಯಮೇನ 
ಉಂಟಾಗುವ) ಶುಭಾಶುಭಫಲಗಳಿಂದ ನಿರ್ಮುಕ್ತನಾಗುವಿ. ಕರ್ಮಗಳನ್ನು ಹರಿಯಲ್ಲಿ 
ಚೆನ್ನಾಗಿ ಅರ್ಪಿಸುವ ಇಂತಹ ಸಂನ್ಯಾಸ ಯೋಗದಿಂದ ಕೂಡಿದವನಾಗಿ ನೀನು 
ಮುಕ್ತನಾಗಿ ನನ್ನನ್ನು ಹೊಂದುವಿ. 


ಸಮೋ5ಹಂ ಸರ್ವಭೂತೇಷು ನ ಮೇ ದ್ವೇಷ್ಕೋಶಸ್ತಿ ನ ಪ್ರಿಯಃ ! 
ಯೇ ಭಜಂತಿ ತು ಮಾಂ ಭಕ್ಕಾ ಮಯಿ ತೇ ತೇಷು ಚಾಪ್ಯಹಮ್‌ ॥ 


ನಾನು ಎಲ್ಲಜೀವರಾಶಿಗಳಿಗೂ ಸಮನಾದವನು. ಅವರವರು ಮಾಡಿದ ಪುಣ್ಯ 
ಪಾಪ ಕರ್ಮಗಳನ್ನು ಮೀರಿ ನನಗೆ ಯಾರೂ ದ್ವೇಷ ವಿಷಯರೂ ಇಲ್ಲ ಪ್ರೀತಿ 


ಭಗವದ್ಗೀತಾಪರ್ವ 2. 


ವಿಷಯರೂ ಇಲ್ಲ. ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ, ಅವರು ನನ್ನಲ್ಲಿಯೇ 
ಇರುತ್ತಾರೆ. ನಾನೂ ಅವರಲ್ಲಿ ಇರುತ್ತೇನೆ (ಯಾರು ನನ್ನನ್ನು ದ್ವೇಷ ಮಾಡುತ್ತಾರೋ 
ನಾನು ಅವರಲ್ಲಿ ಇಲ್ಲ, ಅವರೂ ನನ್ನಲ್ಲಿ ಇಲ್ಲ ಆದ್ದರಿಂದಲೇ ಅರ್ಜುನಾದಿಗಳ 
ಸ್ವೀಕಾರ, ಕಂಸಾದಿಗಳ ವಧೆ ಎಂದು ಅಭಿಪ್ರಾಯ). 

ಅಪಿ ಚೇತ್‌ ಸುದುರಾಚಾರೋ ಧಜತೇ ಮಾಮನನ್ಯಭಾಕ್‌ । 

ಸಾಧುರೇವ ಸ ಮಂತವ್ಯಃ ಸಮ್ಯಗ್ನಮಾತೋ ಹ ಸು ೫೩೦॥ 

ಕ್ಷಿಪ್ರಂ ಭವತಿ ಧರ್ಮಾತ್ಮಾ ಶಶ್ಟ್ರೂಂತಿಂ ನಿಗುಟಿ । 

ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ ಪ್ರಣಶ್ಯತಿ Ou 

ಬಹಳ ದುರಾಚಾರವನ್ನು ಮಾಡುತ್ತಿದ್ದರೂ. ಬೇರೆ ಯಾರನ್ನೂ ಭಜಿಸದೆ ನನ್ನನ್ನೇ 
ಭಜಿಸಿದರೆ ಅವನನ್ನು ಸಾಧು ಎಂದೇ ತಿಳಿಯಬೇಕು. ಅವನ ಜ್ಞಾನವು ಸರಿಯಾಗಿದೆ 
ಎಂದು ಅರ್ಥ. ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶತವಾದ 
ಶಾಂತಿಯನ್ನೂ ಪಡೆಯುತ್ತಾನೆ. ಕೌಂತೇಯನೇ, ನನ್ನ ಭಕ್ತನು ಎಂದೂ ನಾಶವನ್ನು 
ಹೊಂದುವುದಿಲ್ಲಎಂದು ನೀನು ಪ್ರತಿಷ್ಞೆಯನ್ನುಮಾಡು. 

ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇ5ಪಿ ಸು ಪಾಪಯೋನಯಃ । 

ಸ್ತ್ರಿಯೋ ವೈತ್ಯಾಸ್ತಥಾ ತೂದ್ರಾಸ್ಟೇನಪಿ ಯಾಂತಿ ಪರಾಂ ಗತಿಮ್‌ ೫೩೨೪ 

ಕಿಂ ಪುನರ್ಬ್ರಾಹ್ನಣಾ: ಪುಣ್ಯಾ ಭಕ್ತಾ ರಾಜರ್ಹಯಸ್ತಥಾ । 

ಅನಿತ್ಯಮಸುಖಂ ಲೋಕಮಿಮಂ ಪ್ರಾಪ್ಯ ಭಜ ಮಾಮ್‌ ಸಣ 
ವೈತ್ಯರೂ. ತೂದ್ರರೂ ಸಹ ಶ್ರೇಷ್ಠವಾದ ಗತಿಯನ್ನು ಹೊಂದುತ್ತಾರೆ. ಇನ್ನು 
ಪುಣ್ಯಶೀಲರೂ, ಭಕ್ತರೂ ಆದ ಬ್ರಾಹ್ಮಣರು. ಭಕ್ತರು. ರಾಜರ೯ ಗಳು ಸದ್ಗತಿಗಳನ್ನು 
ಈ ಲೋಕವನ್ನು ಹೊಂದಿ ನನ್ನನ್ನು ಧಜಿಸು. 


-276- ಮಹಾಭಾರತ ಭೀಷ್ಮಪರ್ವ 


ದೇವತೆಗಳನ್ನು ಉದ್ದೇಶಿಸಿ ವ್ರತವನ್ನು ಮಾಡುವವರು ದೇವತೆಗಳನ್ನು 
ಹೊಂದುತ್ತಾರೆ. ಅದರಂತೆ ಪಿತ್ಫವ್ರತವನ್ನುಮಾಡುವವರು ಪಿತೃಗಳನ್ನು ಹೊಂದುತ್ತಾರೆ. 
ಭೂತಗಳನ್ನು ಪೂಜಿಸುವವರು ಭೂತಗಳನ್ನು ಹೊಂದುತ್ತಾರೆ. ನನ್ನನ್ನು ಪೂಜಿಸುವವರು 
ನನ್ನನ್ನೇ ಹೊಂದುತ್ತಾರೆ. 


ಪತ್ರಂ ಪುಷ್ಪು ಫಲಂ ತೋಯಂ ಯೋ ಮೇ ಭಕ್ಕಾ ಪ್ರಯಚ್ಛತಿ । 
ತದಹಂ ಭಕ್ಕುಪಹೃತಮಶ್ಚಾಮಿ ಪ್ರಯತಾತ್ನನಃ 11೨೬। 
ಹ ಳಿ 


ಯಾವನು ಜಿತಚಿತ್ತನಾಗಿ ಭಕ್ತಿಯಿಂದ ನನಗೆ ಪತ್ರ, ಪುಷ್ಪ, ಫಲ, ಜಲಗಳನ್ನು 
ಅರ್ಪಿಸುತ್ತಾನೆಯೋ ಅವನ ಆ ಸಮರ್ಪಣೆಯನ್ನುನಾನು ಸ್ವೀಕರಿಸುತ್ತೇನೆ. 


ಯತ್ಸರೋಷಿ ಯದಶಾಸ್ತಿ ಯಜ್ಞುಹೋಷಿ ದದಾಸಿ ಯತ್‌ । 
ಯತ್ತಪಸ್ಯಸಿ ಕೌಂತೇಯ ತತ್ಸುರುಪ್ಪ ಮದರ್ಪಣಮ್‌ 11೨೭11 


ಎಲ್ಫೆ ಕೌಂತೇಯನೇ, ನೀನು ಏನು ಮಾಡುತ್ತೀಯೋ, ಏನು ತಿನ್ನುತ್ತೀಯೋ, 
ಏನು ಹೋಮವನ್ನುಮಾಡುತ್ತೀಯೋ, ಏನು ದಾನವನ್ನುಮಾಡುತ್ತೀಯೋ, ಏನು 
ತಪಸ್ಸನ್ನುಮಾಡುತ್ತೀಯೋ, ಅದೆಲ್ಲವನ್ನೂನನಗೆ ಅರ್ಪಿಸು. 


ಶುಭಾಶುಭಫಲೈರೇವಂ ಮೋಕ್ಷ (ಸೇ ಕರ್ಮಬಂಧನೈ: । 
ಸಂನ್ಯಾಸಯೋಗಯುಕ್ತಾತ್ಮಾ ವಿಮುಕ್ತೋ ಮಾಮುಪೈಷ್ಯಸಿ 11೨೮॥ 


ಹೀಗೆ ಮಾಡಿದರೆ ಕರ್ಮನಿಬಂಧನಗಳಾದ (ಕರ್ಮದಿಂದ ನಿಯಮೇನ 
ಉಂಟಾಗುವ) ಶುಭಾಶುಭಫಲಗಳಿಂದ ನಿರ್ಮುಕ್ಕನಾಗುವಿ. ಕರ್ಮಗಳನ್ನುಹರಿಯಲ್ಲಿ 
ಚೆನ್ನಾಗಿ ಅರ್ಪಿಸುವ ಇಂತಹ ಸಂನ್ಯಾಸ ಯೋಗದಿಂದ ಕೂಡಿದವನಾಗಿ ನೀನು 
ಮುಕ್ತನಾಗಿ ನನ್ನನ್ನುಹೊಂದುವಿ. 


ಸಮೋತಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಶಸ್ತಿ ನ ಪ್ರಿಯಃ । 
ಯೇ ಭಜಂತಿ ತು ಮಾಂ ಭಕ್ಕಾ ಮಯಿ ತೇ ತೇಷು ಚಾಪ್ಯಹಮ್‌ ॥ 


ನಾನು ಎಲ್ಲಜೀವರಾಶಿಗಳಿಗೂ ಸಮನಾದವನು. ಅವರವರು ಮಾಡಿದ ಪುಣ್ಯ- 
ಪಾಪ ಕರ್ಮಗಳನ್ನು ಮೀರಿ ನನಗೆ ಯಾರೂ ದ್ವೇಷ ವಿಷಯರೂ ಇಲ್ಲ ಪ್ರೀತಿ 


ಭಗವದ್ಗೀತಾಪರ್ವ -277- 


ವಿಷಯರೂ ಇಲ್ಲ. ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ, ಅವರು ನನ್ನಲ್ಲಿಯೇ 
ಇರುತ್ತಾರೆ. ನಾನೂ ಅವರಲ್ಲಿ ಇರುತ್ತೇನೆ (ಯಾರು ನನ್ನನ್ನು ದ್ವೇಷ ಮಾಡುತ್ತಾರೋ 
ನಾನು ಅವರಲ್ಲಿ ಇಲ್ಲ, ಅವರೂ ನನ್ನಲ್ಲಿ ಇಲ್ಲ ಆದ್ದರಿಂದಲೇ ಅರ್ಜುನಾದಿಗಳ 
ಸೀಕಾರ, ಕಂಸಾದಿಗಳ ವಧೆ ಎಂದು ಅಭಿಪ್ರಾಯ). 


ವೆ 
ಅಪಿ ಚೇತ್‌ ಸುದುರಾಚಾರೋ ಭಜತೇ ಮಾಮನನ್ಯಭಾಕ್‌ । 
ಸಾಧುರೇವ ಸ ಮಂತವ್ಯ: ಸಮ್ಯಗ್ವ್ಯವಸಿತೋ ಹಿ ಸಃ 11೩೦ 


ಕ್ಷಿಪ್ರಂ ಭವತಿ ಧರ್ಮಾತ್ಮಾ ಶಶ್ವಚ್ಛಾಂತಿಂ ನಿಗಚ್ಛತಿ । 
ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತ: ಪ್ರಣಶ್ಯತಿ 11೩೧॥ 


ಬಹಳ ದುರಾಚಾರವನ್ನುಮಾಡುತ್ತಿದ್ದರೂ, ಬೇರೆ ಯಾರನ್ನೂ ಭಜಿಸದೆ ನನ್ನನ್ನೇ 
ಭಜಿಸಿದರೆ ಅವನನ್ನು ಸಾಧು ಎಂದೇ ತಿಳಿಯಬೇಕು. ಅವನ ಜ್ಞಾನವು ಸರಿಯಾಗಿದೆ 
ಎಂದು ಅರ್ಥ. ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ಚತವಾದ 
ಶಾಂತಿಯನ್ನೂ ಪಡೆಯುತ್ತಾನೆ. ಕೌಂತೇಯನೇ, ನನ್ನ ಭಕ್ತನು ಎಂದೂ ನಾಶವನ್ನು 
ಹೊಂದುವುದಿಲ್ಲಎಂದು ನೀನು ಪ್ರತಿಜ್ಞೆಯನ್ನು ಮಾಡು. 


ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇತಪಿ ಸ್ಕುಃ ಪಾಪಯೋನಯಃ | 

ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಸ್ತೇನಪಿ ಯಾಂತಿ ಪರಾಂ ಗತಿಮ್‌ ॥೩೨।॥ 

ಕಿಂ ಪುನರ್ಬ್ರಾಹ್ಮಣಾಃ ಪುಣ್ಯಾ ಭಕ್ತಾ ರಾಜರ್ಷಯಸ್ತಥಾ । 

ಅನಿತ್ಯಮಸುಖಂ ಲೋಕಮಿಮಂ ಪ್ರಾಪ್ಯ ಭಜಸ್ವ ಮಾಮ್‌ 11೩೩! 

ಎಲೈ ಪಾರ್ಥನೇ, ಪಾಪಯೋನಿಗಳಲ್ಲಿಜನಿಸಿದ ನನ್ನನ್ನು ಆಶ್ರಯಿಸಿದ ಸ್ತ್ರೀಯರೂ, 
ವೈಶ್ಯರೂ, ಶೂದ್ರರೂ ಸಹ ಶ್ರೇಷ್ಠವಾದ ಗತಿಯನ್ನು ಹೊಂದುತ್ತಾರೆ. ಇನ್ನು 
ಪುಣ್ಯಶೀಲರೂ, ಭಕ್ತರೂ ಆದ ಬ್ರಾಹ್ಮಣರು, ಭಕ್ತರು, ರಾಜರ್ಷಿಗಳು ಸದ್ಗತಿಗಳನ್ನು 
ಹೊಂದುವುದರಲ್ಲಿ ಏನು ಹೇಳಬೇಕು. ಅನಿತ್ಯವೂ ಮತ್ತು ದುಃಖಪೂರಿತವೂ ಆದ 
ಈ ಲೋಕವನ್ನು ಹೊಂದಿ ನನ್ನನ್ನು ಭಜಿಸು. 


-278- ಮಹಾಭಾರತ ಭೀಷ್ಮಪರ್ವ 


ಮನ್ಮನಾ ಭವ ಮದ್ದಕ್ತೋ ಮದ್ಯಾಜೀ ಮಾಂ ನಮಸ್ಸುರು । 
ಮಾಮೇವೈಷ್ಯಸಿ ಯುಕೆ ೪ವಮಾತ್ಮಾನಂ ಮತ್ತರಾಯಣಃ HAV 


ನನ್ನಲ್ಲೇ ಮನಸ್ಸನ್ನಿಡು, ನನ್ನಭಕ್ತನಾಗು, ನನ್ನನ್ನು ಪೂಜಿಸು, ನನಗೆ ನಮಸ್ಕಾರವನ್ನು 
ಮಾಡು. ಹೀಗೆ ನನ್ನಲ್ಲಿಯೇ ಪರಾಯಣನಾಗಿದ್ದುನಿನ್ನನ್ನು ನನ್ನಲ್ಲಿಯೋಜಿಸಿದರೆ ನನ್ನನ್ನೇ 
ಹೊಂದುವಿ. 


11 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ಏಕತ್ರಿಶೋಂಧ್ಯಾಯಃ ॥ 
॥ ಭಗವದ್ಗೀತಾಪರ್ವಣಿ ಅಷ್ಟುದಶೋ?ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ಮೂವತ್ತೊಂದನೆಯ ಅಧ್ಯಾಯ ಮುಗಿಯಿತು. 
aR ರೇ 
ಮೂವತ್ತೆರಡನೆಯ ಅಧ್ಯಾಯ 
ಭಗವದ್ಗೀತಾ - ವಿಭೂತಿಯೋಗ. 
ಶ್ರೀಭಗವಾನ್‌ 
ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ । 
ಯತ್ತೇ5ಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ el 
ಶ್ರೀಭಗವಾನ್‌- ಎಲೈ ಮಹಾಬಾಹುವೇ, ನಿನ್ನ ಮೇಲಿನ ಪ್ರೀತಿಯಿಂದ ನಿನ್ನ 


ಹಿತವನ್ನು ಬಯಸಿ, ನಿನಗೆ ಹೇಳಲಿರುವ ನನ್ನ ಶ್ರೇಷ್ಠವಾದ ಮಾತುಗಳನ್ನು ಪುನಃ 
ಕೇಳುವವನಾಗು. 


ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ | 
ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ 11೨॥! 


ಸುರಗಗಳಾಗಲೀ ಅಥವಾ ಮಹರ್ಷಿಗಳಾಗಲೀ ನನ್ನ ಪ್ರಭಾವವನ್ನು 


(ಸಾಮರ್ಥ್ಯವನ್ನು) ತಿಳಿದಿಲ್ಲ. ನಾನು ಎಲ್ಲಾ ದೇವತೆಗಳಿಗೂ, ಮಹರ್ಷಿಗಳಿಗೂ 
ಮೊದಲಿನವನು (ಜನಕನಾದವನು). 


ಭಗವದ್ಗೀತಾಪರ್ವ -279- 


ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಮ್‌ । 

ಅಸಂಮೂಢಃ ಸ ಮರ್ತ್ಯೇಷು ಸರ್ವಪಾಪೈಃ: ಪ್ರಮುಚ್ಛತೇ WAU 

ಮನುಷ್ಯರಲ್ಲಿ ಯಾವನು ನನ್ನನ್ನು ಜನ್ನರಹಿತನೆಂದೂ, ಅನಾದಿ ಎಂದೂ, 
ಸರ್ವಲೋಕ ಮಹೇಶ್ವರನೆಂದೂ ಯಾವ ಭ್ರಾಂತಿಯೂ ಇಲ್ಲದೆ ತಿಳಿಯುತ್ತಾನೆಯೋ 
ಅವನು ಸರ್ವಪಾಪದಿಂದಲೂ ನಿರ್ಮುಕ್ಷನಾಗುತ್ತಾನೆ. 


ಬುದ್ದಿರ್ಜಾನಮಸಂಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ । 
ಸುಖಂ ದುಃಖಂ ಭವೋ5ಭಾವೋ ಭಯಂ ಚಾಭಯಮೇವ ಚ ॥೪॥ 


ಅಹಿಂಸಾ ಸಮತಾ ತುಷ್ಠಿಸ್ತಪೋ ದಾನಂ ಯಶೋತಯಶಃ ಟ 
ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ಗಿಧಾ: 11೫11 


ಬುದ್ಧಿ, ಜ್ಞಾನ, ಭ್ರಾಂತಿಯ ಅಭಾವ, ಕ್ಷಮೆ, ಸತ್ಯವಚನ, ಇಂದ್ರಿಯನಿಗ್ರಹ, 
ಭಗವನ್ನಿಷ್ಠೆ, ಸುಖ, ದುಃಖ, ಉತ್ತತ್ತಿ, ನಾಶ, ಭಯ, ಅಭಯ, ಅಹಿಂಸೆ, ಸಮತ್ವ, 
ತೃಪ್ತಿ, ತಪಸ್ಸು, ದಾನ, ಕೀರ್ತಿ, ಅಪಕೀರ್ತಿ ಈ ಬಹುವಿಧವಾದ ಭಾವಗಳೆಲ್ಲವೂ 
ಜೀವರಿಗೆ ನನ್ನಿಂದಲೇ ಆಗುತ್ತವೆ. 


ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ | 
ಮದ್ಧಾವಾ ಮಾನಸಾ ಜಾತಾ ಯೇಷಾಂ ಲೋಕ ಇಮಾಃ ಪ್ರಜಾಃ ॥ 


ಹಿಂದಿನ ಏಳು ಮಹರ್ಷಿಗಳು ಎಂದರೆ ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ 
ಪುಲಹ, ಕ್ರತು, ವಸಿಷ್ಠಇವರು ಪೂರ್ವಮನ್ವಂತರದ ಮಹರ್ಷಿಗಳು. ಸ್ವಾಯಂಭುವ, 
ಸ್ಟಾರೋಚಿಷ, ರೈವತ, ಉತ್ತಮ ಎಂಬ ನಾಲ್ಕುಮನುಗಳು ನನ್ನಲ್ಲಿಭಕ್ತಿಯನ್ನು ಹೊಂದಿ 
ನನ್ನ ಮನಸ್ಸಿಗೆ ಪ್ರಿಯರಾದರು. ಲೋಕದಲ್ಲಿ ಎಲ್ಲ ಪ್ರಜೆಗಳೂ ಅವರಿಂದಲೇ 
ಜನಿಸಿದವರುಗಳು. 


ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ತ್ವತಃ 
ಸೋರವಿಕಂಪೇನ ಯೋಗೇನ ಯುಜ್ಯತೇ ನಾತ್ರ ಸಂಶಯಃ 


ನನ್ನ ಈ ವಿಭೂತಿಯನ್ನು (ವಿಶೇಷ ಸನ್ನಿಧಾನವನ್ನು) ಮತ್ತು ಯೋಗ ಎಂದರೆ 
ಉಪಾಯವನ್ನು (ಅಥವಾ ಸಾಮರ್ಥ್ಯವನ್ನು) ಯಾವನು ಸರಿಯಾಗಿ 


11೭11 


-280- ಮಹಾಭಾರತ ಭೀಷ್ಮಪರ್ವ 


ತಿಳಿಯುತ್ತಾನೆಯೋ ಅವನು ನಿಶ್ಚಲವಾದ ಯೋಗವನ್ನು ಹೊಂದುವುದರಲ್ಲಿ 
ಸಂಶಯವಿಲ್ಲ. 


ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೇ ॥ 
ಇತಿ ಮತ್ವಾ ಭಜಂತೇ ಮಾಂ ಬುಧಾ ಭಾವಸಮನಿತಾ: uci 


ನಾನು ಸರ್ವಕ್ಕೂ ಉತ್ಪಾದಕನಾದವನು. ನನ್ನಿಂದಲೇ ಎಲ್ಲವೂ ಪ್ರವೃತ್ತಿಯನ್ನು 
ಪಡೆಯುತ್ತವೆ ಎಂದು ತಿಳಿದು ಬುಧರು ಭಕ್ತಿಸಮನಿತರಾಗಿ ನನ್ನನ್ನುಭಜಿಸುತ್ತಾರೆ. 


ಮಚ್ಚಿತ್ತಾ ಮದ್ಧಶಪ್ರಾಣಾ ಬೋಧಯಂತಃ ಪರಸ್ಪರಮ್‌ । 
ಕಥಯಂತಶ್ಚ ಮಾಂ ನಿತ್ಯಂ ತುಪ್ಯಂತಿ ಚ ರಮಂತಿ ಚ Tal 


ತಮ್ಮ ಚಿತ್ತವನ್ನೂ ಮತ್ತು ಇಂದ್ರಿಯಗಳನ್ನೂನನ್ನಲ್ಲಿಯೇ ಇಟ್ಟು ಒಬ್ಬರಿಗೊಬ್ಬರು 
ನಿತ್ಯವೂ ನನ್ನ ಸ್ವರೂಪವನ್ನು ತಿಳಿಸುತ್ತಾ ಮತ್ತು ನನ್ನ ಮಹಿಮೆಗಳನ್ನು ಹೇಳುತ್ತಾ 
ಸಂತೋಷ ಪಡುತ್ತಾರೆ ಮತ್ತು ಸುಖಪಡುತ್ತಾರೆ. 


ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಮ್‌ । 
ದದಾಮಿ ಬುದ್ದಿಯೋಗಂ ತಂ ಯೇನ ಮಾಮುಪಯಾಂತಿ ತೇ ॥೧೦॥ 


ಹೀಗೆ ಸತತವಾಗಿ ನನ್ನಲ್ಲಿ ಮನೋಯೋಗಯುಕ್ತರಾಗಿ ಪ್ರೀತಿಯಿಂದ ಭಜನೆ 
ಮಾಡುವ ಅವರಿಗೆ ನಾನು ನನ್ನನ್ನು ಹೊಂದಲು ಸಾಧ್ಯವಾಗುವಂತಹ 
ಬುದ್ಧಿಯೋಗವನ್ನು ಕೊಡುತ್ತೇನೆ. 


ತೇಷಾಮೇವಾನುಕಂಪಾರ್ಥಮಹಮಜ್ಞಾನಜಂ ತಮಃ । 
ನಾಶಯಾಮ್ಯಾತ್ಮಭಾವಸ್ಟೋ ಜ್ಞಾನದೀಪೇನ ಭಾಸ್ತತಾ ele! 


ಅವರ ಮೇಲಿನ ಅನುಕಂಪದಿಂದಲೇ ನಾನು ಆ ಜೀವರ ಚಿತ್ತದಲ್ಲಿ ಇದ್ದು 
ಪ್ರಕಾಶಿಸುವ ಜ್ಞಾನದೀಪದಿಂದ ಅಜ್ಞಾನದಿಂದ ಉಂಟಾದ ಅಂಧಕಾರ ರೂಪವಾದ 
ಅವರ ಸಂಶಯ, ವಿಪರೀತ ಜ್ಞಾನಗಳನ್ನು ನಾಶಮಾಡುತ್ತೇನೆ. 
ಅರ್ಜುನಃ 
ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್‌ । 
ಪುರುಷಂ ಶಾಶ್ನತಂ ದಿವ್ಯಮಾದಿದೇವಮಜಂ ವಿಭುಮ್‌ 11೧೨! 


ಭಗವದ್ಗೀತಾಪರ್ವ -281- 


ಆಹುಸ್ತಾಮೃಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ । 

ಅಸಿತೋ ದೇವಲೋ ವ್ಯಾಸಃ ಸ್ಹಯಂ ಚೈವ ಬ್ರವೀಷಿ ಮೇ ॥1೧೩ಟ 

ಅರ್ಜುನ- ನೀನು ಪರಬ್ರಹ್ಮ. ಶ್ರೇಷ್ಠವಾದ ಆಶ್ರಯ. ಪರಮ ಪವಿತ್ರನಾದವನು. 
ಶಾಶ್ವತ ಪುರುಷನು, ದಿವ್ಯನು, ಆದಿದೇವನು, ಜನ್ಮರಹಿತನು, ವ್ಯಾಪ್ತನಾದವನು ಎಂದು 
ಎಲ್ಲ ಯಷಿಗಳೂ ಮತ್ತು ದೇವರ್ಷಿಗಳಾದ ನಾರದರೂ ಅಸಿತ, ದೇವಲ ಮತ್ತು 
ವ್ಯಾಸರೂ ಹೇಳುತ್ತಾರೆ. ಸ್ವತಃ ನೀನೂ ನನಗೆ ಹೇಳುತ್ತಿದ್ದೀಯೆ. 


ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ॥ 
ನ ಹಿ ತೇ ಭಗವನ್‌ ವ್ಯಕ್ತಿಂ ವಿದುರ್ದೇವಾ ನ ದಾನವಾ: 11೧೪॥ 


ಎಲ್ಫೆ ಕೇಶವನೇ, ನೀನು ನನಗೆ ಹೇಳುವುದೆಲ್ಲವನ್ನೂಸತ್ಯವೆಂದೇ ತಿಳಿದಿದ್ದೇನೆ. 
ಎಲೈ ಭಗವಂತನೇ, ದೇವತೆಗಳಾಗಲೀ ಅಥವಾ ದಾನವರಾಗಲೀ ನಿನ್ನಅವತಾರವನ್ನು 
ತಿಳಿದಿಲ್ಲ. 

ಸ್ವಯಮೇವಾತ್ಮನಾ55ತ್ಕಾನಂ ವೇತ್ಥ ತ್ವಂ ಪುರುಷೋತ್ತಮ । 

ಭೂತಭಾವನ ಭೂತೇಶ ದೇವದೇವ ಜಗತ್ಪತೇ nou 

ವಕ್ತುಮರ್ಹಸ್ಯಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯ: | 

ಯಾಭಿರ್ವಿಭೂತಿಭಿರ್ಲೋಕಾನಿಮಾಂಸ್ತ್ರೂ ವ್ಯಾಪ್ಯ ತಿಷ್ಠ 11೧೬॥ 

ಎಲ್ಫೆ ಪುರುಷೋತ್ತಮನೇ, ನೀನು ನೀನಾಗಿಯೇ ನಿನ್ನನ್ನುತಿಳಿದಿದ್ದೀಯೆ. ಜಗತ್ತಿನ 
ಉತ್ಪಾದಕನೇ, ಜಗತ್ತಿನ ಸ್ವಾಮಿಯೇ, ದೇವದೇವನೇ, ಜಗತ್ಪಾಲಕನೇ, ನಿನ್ನ ದಿವ್ಯವಾದ 
ವಿಭೂತಿಗಳನ್ನು ನನಗೆ ಸಮಗ್ರವಾಗಿ ಹೇಳಬೇಕು. ಯಾವ ವಿಭೂತಿ ರೂಪಗಳಿಂದ 
ಈ ಲೋಕಗಳನ್ನುನೀನು ವ್ಯಾಪಿಸಿಕೊಂಡಿದ್ದೀಯೋ ಅಂತಹ ರೂಪಗಳನ್ನು ಹೇಳು. 


ಕಥಂ ವಿದ್ಯಾಮಹಂ ಯೋಗಿಂಸ್ತಾ,ಂ ಸದಾ ಪರಿಚಿಂತಯನ್‌ । 
ಕೇಷು ಕೇಷು ಚ ಭಾವೇಷು ಚಿಂತ್ಯೋಠಸಿ ಭಗವನ್‌ ಮಯಾ ॥/೧೭॥ 


ಎಲೈ ಯೋಗಿಯೇ, ನಿನ್ನನ್ನು ಯಾವಾಗಲೂ ಚಿಂತಿಸುವ ನಾನು ನಿನ್ನನ್ನು ಹೇಗೆ 
ತಿಳಿದೇನು? ಎಲೈ ಭಗವಂತನೇ, ಯಾವ ಯಾವ ವಸ್ತುಗಳಲ್ಲಿ ನಿನ್ನನ್ನು ನಾನು 
ಚಿಂತಿಸಬೇಕು? 


-282- ಮಹಾಭಾರತ ಭೀಷ್ಮಪರ್ವ 


ಎಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ॥ 
ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ಣತೋ ನಾಸ್ತಿ ಮೇರಮೃತಮ್‌ ॥೧೮॥ 


ಎಲೈ ಜನಾರ್ದನನೇ, ನಿನ್ನ ಸಾಮರ್ಥ್ಯವನ್ನುಮತ್ತು ವಿಭೂತಿರೂಪವನ್ನು ಇನ್ನೂ 
ವಿಸ್ತಾರವಾಗಿ ಹೇಳು. ಅಮೃತದಂತಹ ನಿನ್ನ ಉಪದೇಶವನ್ನು ಕೇಳುವ ನನಗೆ 
ಅಲಂಬುದ್ಧಿಯೇ ಉಂಟಾಗುತ್ತಿಲ್ಲ. 


ಶ್ರೀಭಗವಾನ್‌ 
ಹಂತ ತೇ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮವಿಭೂತಯಃ I 
ಪ್ರಾಧಾನ್ಯತಃ ಕುರುಶ್ರೇಷ್ಠ ನಾಸ್ಕಂತೋ ವಿಸ್ತರಸ್ಯ ಮೇ HOF 


ಶ್ರೀಭಗವಾನ್‌- ಎಲೈ ಕುರುಶ್ರೇಷ್ಠನೇ, ಸಂತೋಷ. ನಾನು ಪ್ರಧಾನವಾದ ನನ್ನ 
ದಿವ್ಯ ವಿಭೂತಿಗಳನ್ನು ಹೇಳುವೆನು. ವಿಸ್ತಾರವಾಗಿ ಹೇಳಲು ಹೊರಟರೆ ಅದಕ್ಕೆ 
ಕೊನೆಯೇ ಇರುವುದಿಲ್ಲ. 


ಅಹಮಾತ್ಮಾ ಗುಡಾಕೇಶ ಸರ್ವಭೂತಾಶಯಸ್ಥಿತಃ | 
ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ 11೨೦॥॥ 


ಎಲೈ ಗುಡಾಕೇಶನೇ, ನಾನು ಎಲ್ಲಾ ಚೇತನಗಳ ಹೃದಯಗುಹೆಯಲ್ಲಿಇರುವ 
ಪರಮಾತ್ಮ . ಇದು ಜಡಗಳಿಗಿಂತಲೂ ಚೇತನಗಳಲ್ಲಿ ಇರುವ ವಿಶೇಷವಾದ ವಿಭೂತಿ 
ರೂಪ. ನಾನು ಸೃಷ್ಟಿಕರ್ತ, ಸ್ಥಿತಿಕರ್ತ ಮತ್ತು ಜೀವರ ವಿನಾಶಕರ್ತನೂ ಆಗಿದ್ದೇನೆ. 


ವಿಶೇಷ ವಿಚಾರ- ಮುಂದೆ ಹೇಳುವ ವಿಭೂತಿಗಳಲ್ಲಿ ವಿಷ್ಣು ಕಪಿಲ, ವ್ಯಾಸ, 
ವಾಸುದೇವ, ರಾಮ ಈ ಐದು ಸ್ಥರೂಪವಿಭೂತಿಗಳು. ಉಳಿದವುಗಳು ಆಯಾ 
ವಸ್ತುಗಳಲ್ಲಿ ವಿಶೇಷವಾಗಿ ಸನ್ನಿಹಿತವಾದ ವಿಭೂತಿಗಳು. ಸರ್ವೈಕ್ಯವಾದಿಗಳು ಆಯಾ 
ಗಣಶ್ರೇಷ್ಠನಾದ ಒಬ್ಬೊಬ್ಬನಿಂದ ಐಕ್ಯವನ್ನು ಹೇಳುವುದು ಅಸಂಗತವಾದ್ದರಿಂದ ಸನ್ನಿಧಾನ 
ವಿಶೇಷದಿಂದಲೇ ಇಂತಹ ವಿಭೂತಿರೂಪಕಥನವೆಂದು ಎಲ್ಲರೂ ಅಂಗೀಕರಿಸಬೇಕು. 
ಜೊತೆಗೆ "ಕೇಷು ಕೇಷು ಚ ಭಾವೇಷು' ಎಂದು ಯಾವ ಯಾವ ವಸ್ತುಗಳಲ್ಲಿ ನಿನ್ನನ್ನು 
ಚಿಂತಿಸಬೇಕು ಎಂದು ಅರ್ಜುನನ ಪ್ರಶ್ನರೂಪವಾದ ಉಪಕ್ರಮವಿದೆ. ಆದ್ದರಿಂದಲೂ 
ಆಯಾ ವಸ್ತುವಿನಲ್ಲಿರುವ ಸನ್ನಿಧಾನವನ್ನೇ ವಿಭೂತಿ ಎಂದು ಅಂಗೀಕರಿಸಬೇಕು. 


ಭಗವದ್ಗೀತಾಪರ್ವ -283- 


ಆದಿತ್ಯಾನಾಮಹಂ ವಿಷ್ಣುರ್ಜ್ಯೋತಿಷಾಂ ರವಿರಂಶುಮಾನ್‌ । 
ಮರೀಚಿರ್ಮರುತಾಮಸ್ಥಿ ನಕ್ಷತ್ರಾಣಾಮಹಂ ಶಶೀ 11೨೧॥॥ 


ಅದಿತಿಯ ಮಕ್ಕಳಲ್ಲಿನಾನು ವಿಷ್ಣುವಾಗಿದ್ದೇನೆ. ಜ್ಯೋತಿಸುುಗಳಲ್ಲಿಕಿರಣಗಳಿಂದ 
ಕೂಡಿದ ರವಿಯಾಗಿದ್ದೇನೆ. ಮರುತ್ತುಗಳಲ್ಲಿ ಮರೀಚಿನಾಮಕನಾದ ಶ್ರೇಷ್ಠವಾದ 
ಮರುತ್ತಾಗಿದ್ದೇನೆ. ನಕ್ಷತ್ರಗಳಲ್ಲಿಚಂದ್ರನಾಗಿದ್ದೇನೆ. 

ವೇದಾನಾಂ ಸಾಮವೇದೋಶಸ್ಥಿ ದೇವಾನಾಮಸ್ಥಿ ವಾಸವಃ । 

ಇಂದ್ರಿಯಾಣಾಂ ಮನಶ್ಚಾಸ್ಥಿ ಭೂತಾನಾಮಸ್ಕಿ ಚೇತನಾ 11೨೨1 

ವೇದಗಳಲ್ಲಿ ಸಾಮವೇದವಾಗಿದ್ದೇನೆ. ದೇವತೆಗಳಲ್ಲಿ ಇಂದ್ರನಾಗಿದ್ದೇನೆ. 
ಇಂದ್ರಿಯಗಳಲ್ಲಿ ಮನಸಾಗಿದ್ದೇನೆ. ಚೇತನರಲ್ಲಿಜ್ಞಾನವಾಗಿದ್ದೇನೆ. 

ರುದ್ರಾಣಾಂ ಶಂಕರಶ್ಚಾಸ್ಟಿ ವಿತ್ತೇಶೋ ಯಕ್ಷರಕ್ಷಸಾಮ್‌ । 

ವಸೂನಾಂ ಪಾವಶಶ್ಚಾಸ್ತಿ ಮೇರು: ಶಿಖರಿಣಾಮಹಮ್‌ 11೨೩೬ 

ರುದ್ರರಲ್ಲಿಶಂಕರನಾಗಿದ್ದೇನೆ. ಯಕ್ಷ-ರಾಕ್ಷಸರಲ್ಲಿ, ಕುಬೇರನಾಗಿದ್ದೇನೆ. ವಸುಗಳಲ್ಲಿ 
ಅಗ್ನಿಯಾಗಿದ್ದೇನೆ. ಶಿಖರವುಳ್ಳವುಗಳಲ್ಲಿ ನಾನು ಮೇರುವಾಗಿದ್ದೇನೆ. 

ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಥತಿಮ್‌ । 

ಸೇನಾನೀನಾಮಹಂ ಸ್ಫಂದಃ ಸರಸಾಮಸ್ಥಿ ಸಾಗರ: 11೨೪ 

ಪುರೋಹಿತರಲ್ಲಿನಾನು ಮುಖ್ಯನಾದ ಬೃಹಸ್ತತಿಯಾಗಿದ್ದೇನೆ. ಸೇನಾ ನಾಯಕರಲ್ಲಿ 
ನಾನು ಷಣ್ಣುಖನಾಗಿದ್ದೇನೆ. ಸರೋವರಗಳಲ್ಲಿಸಾಗರವಾಗಿದ್ದೇನೆ. 

ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಕ್ಯೇಕಮಕ್ಷರಮ್‌ | 

ಯಜ್ಞಾನಾಂ ಜಪಯಜ್ಞೋಶಸ್ಥಿ ಸ್ಮಾವರಾಣಾಂ ಹಿಮಾಲಯಃ 


ಮಹರ್ಷಿಗಳಲ್ಲಿಬ್ಬಗುವಾಗಿದ್ದೇನೆ. ವಚನಗಳಲ್ಲಿ ಓಂಕಾರವಾಗಿದ್ದೇನೆ. ಯಜ್ಞಗಳಲ್ಲಿ 
ಜಪಯಜ್ಞವಾಗಿದ್ದೇನೆ. ಸ್ಥಿರವಾದ ಪದಾರ್ಥಗಳಲ್ಲಿ ಹಿಮಾಲಯವಾಗಿದ್ದೇನೆ. 


11೨೫1 


ಅಶ್ವತ್ಯಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ | 


ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ 1೨೬11 


-284- ಮಹಾಭಾರತ ಭೀಷ್ಮಪರ್ವ 


ಸರ್ವವೃಕ್ಸಗಳಲ್ಲಿ ಅಶ್ಪತ್ರನಾಗಿದ್ದೇನೆ. ದೇವರ್ಷಿಗಳಲ್ಲಿ ನಾರದನಾಗಿದ್ದೇನೆ. 
ಗಂಧರ್ವರಲ್ಲಿಚಿತ್ರರಥನಾಗಿದ್ದೇನೆ. ಸಿದ್ಧರಲ್ಲಿ ಕಪಿಲನಾಗಿದ್ದೇನೆ. 


ಉಚ್ಛೆ'ಶ್ರವಸಮಶ್ನಾನಾಂ ವಿದ್ಧಿ ಮಾಮಮೃತೋದ್ಧವಮ್‌ । 
ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಮ್‌ 12೭ 


ಅಶ್ವಗಳಲ್ಲಿನನ್ನನ್ನು ಅಮೃತ ಮಥನ ಕಾಲದಲ್ಲಿಉದ್ದವಿಸಿದ ಉಚ್ಚೆ:ಶ್ರವಸ್‌ ಎಂದು 
ತಿಳಿ. ಗಜೇಂದ್ರಗಳಲ್ಲಿಐರಾವತನಾಗಿದ್ದೇನೆ. ಮನುಷ್ಯರಲ್ಲಿ ಚಕ್ರವರ್ತಿಯಾಗಿದ್ದೇನೆ. 


ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್‌ ಟ 
ಪ್ರಜನಶ್ಚಾಸ್ಥಿ ಕಂದರ್ಪಃ ಸರ್ಪಾಣಾಮಸ್ತಿ ವಾಸುಕಿ: HSU 
¢ 6 


ಆಯುಧಗಳಲ್ಲಿ ವಜ್ರವಾಗಿದ್ದೇನೆ. ಧೇನುಗಳಲ್ಲಿಕಾಮಧೇನುವಾಗಿದ್ದೇನೆ. ಪ್ರಜನನ 
ಕಾರಣಗಳಲ್ಲಿ ಮನ್ಮಥನಾಗಿದ್ದೇನೆ. ಒಂದೇ ತಲೆಯುಳ್ಳ ಸರ್ಪಗಳಲ್ಲಿ 
ವಾಸುಕಿಯಾಗಿದ್ದೇನೆ. 


ಅನಂತಶ್ಚಾಸ್ತ್ರಿ ನಾಗಾನಾಂ ವರುಣೋ ಯಾದಸಾಮಹಮ್‌ । 
ಹಿತ್ಕತಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಮ್‌ 1೨೯1! 


ಅನೇಕ ಶಿರಸ್ಸುಳ್ಳ ಸರ್ಪಗಳಲ್ಲಿ ಶೇಷನಾಗಿದ್ದೇನೆ. ಜಲಚರಗಳಲ್ಲಿ ನಾನು 
ವರುಣನಾಗಿದ್ದೇನೆ. ಪಿತೃಗಳಲ್ಲಿ ಅರ್ಯಮನಾಗಿದ್ದೇನೆ. ನಿಯಮನವನ್ನು 
ಮಾಡುವವರಲ್ಲಿನಾನು ಯಮನಾಗಿದ್ದೇನೆ. 


ಪ್ರಹ್ಲಾದಶ್ಚಾಸ್ಕಿ ದೈತ್ಯಾನಾಂ ಕಾಲಃ ಕಲಯತಾಮಹಮ್‌ । 
ಮೃಗಾಣಾಂ ಚ ಮೃಗೇಂದ್ರೋ5ಹಂ ವೈನತೇಯಶ್ಚ ಪಕ್ಷಿಣಾಮ್‌ ॥೩೦॥ 


ದೈತ್ಯರಲ್ಲಿ ಪ್ರಹ್ಲಾದನಾಗಿದ್ದೇನೆ. ಬಂಧನಾದಿಗಳನ್ನು ಮಾಡುವವರಲ್ಲಿ ನಾನು 
ಕಾಲನಾಗಿದ್ದೇನೆ. ಮೃಗಗಳಲ್ಲಿ. ಸಿಂಹನಾಗಿದ್ದೇನೆ. ಪಕ್ಚಿಗಳಲ್ಲಿ ಗರುಡನಾಗಿದ್ದೇನೆ. 

ಪವನಃ ಪವತಾಮಸ್ಥಿ ರಾಮಃ ಶಸ್ತ್ರಭ್ವತಾಮಹಮ್‌ I 

ರುಷಾಣಾಂ ಮಕರಶ್ಚಾಸ್ಥಿ ಸ್ರೋತಸಾಮಸ್ಮಿ ಜಾಹ್ನವೀ 11೩೧॥ 


ಭಗವದ್ಗೀತಾಪರ್ವ -285- 


ಪವಿತ್ರೀಕರಿಸುವವರಲ್ಲಿ ಅಥವಾ ವೇಗವುಳ್ಳವರಲ್ಲಿ ನಾನು ಪವನನಾಗಿದ್ದೇನೆ. 
ಶಸ್ತ್ರಧಾರಿಗಳಲ್ಲಿ ನಾನು ಪರಶುರಾಮನಾಗಿದ್ದೇನೆ. ಮೀನುಗಳಲ್ಲಿ ನಾನು 
ಮೊಸಳೆಯಾಗಿದ್ದೇನೆ. ನದಿಗಳಲ್ಲಿ ಜಾಹ್ನವಿಯಾಗಿದ್ದೇನೆ. 


ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ । 
ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ವಾದಃ ಪ್ರವದತಾಮಹಮ್‌ 11೩೨11 


ಎಲ್ಫೆ ಅರ್ಜುನನೇ, ನಾನು ಸೃಷ್ಟಿಸಲ್ಲಡುವ ಎಲ್ಲಾ ವಸ್ತುಗಳಿಗೂ ಆದಿಯೂ, 
ಅಂತವೂ ಮತ್ತು ಮಧ್ಯನೂ ಆಗಿದ್ದೇನೆ. ವಿದ್ಯೆಗಳಲ್ಲಿಅಧ್ಯಾತ್ಮವಿದ್ಯೆಯಾಗಿದ್ದೇನೆ. ವಾದ, 
ಜಲ್ಪವಿತಂಡ ಕಥೆಗಳಲ್ಲಿವಾದವಾಗಿದ್ದೇನೆ. 

ಅಕ್ಷರಾಣಾಮಕಾರೋಶಸ್ಥಿ ದ್ವಂದ್ವ: ಸಾಮಾಸಿಕಸ್ಯ ಚ । 

ಅಹಮೇವಾಕ್ಷಯಃ ಕಾಲೋ ಧಾತಾರಹಂ ವಿಶ್ವತೋಮುಖ: 11೩೩1 

ಅಕ್ಷರಗಳಲ್ಲಿಅಕಾರನಾಗಿದ್ದೇನೆ. ಸಮಾಸಗಳಲ್ಲಿದ್ದಂದ್ರಸಮಾಸವಾಗಿದ್ದೇನೆ. ನಾನೇ 
ಅಕ್ಷಯವಾದ ಕಾಲನಾಗಿದ್ದೇನೆ. ಸರ್ವತ್ರಸರ್ವಾವಯವಗಳುಳ್ಳ ನಾನು 
ಪೋಷಕನಾಗಿದ್ದೇನೆ. 

ಮೃತ್ಯು: ಸರ್ವಹರಶ್ಚಾಹಮುದ್ಧವಶ್ಚ ಭವಿಷ್ಯತಾಮ್‌ । 

ಕೀರ್ತಿಃ ಶ್ರೀರ್ವಾಕ್ಷ ನಾರೀಣಾಂ ಸ್ಫತಿರ್ಮೇಧಾ ಧೃತಿಃ ಕ್ಷಮಾ 11೩೪॥ 

ನಾನು ಸರ್ವಸಂಹಾರಕನಾದ ಮೃತ್ಯುವಾಗಿದ್ದೇನೆ. ಜನಿಸಲಿರುವ ವಸ್ತುಗಳ 
ಉತ್ಪತ್ತಿಯಾಗಿದ್ದೇನೆ. ನಾರಿಯರಲ್ಲಿ ಶ್ರೇಷ್ಠವಾದ ಲಕ್ಷ್ಮಿಯ ರೂಪಗಳಾದ ಕೀರ್ತಿ, 
ಶ್ರೀ, ವಾಕ್‌, ಸ್ಪೃತಿ, ಮೇಧಾ, ಧೃತಿ, ಕ್ಷಮಾ ಎಲ್ಲವೂ ಆಗಿದ್ದೇನೆ. 

ಬೃಹತ್ತಾಮ ತಥಾ ಸಾಮ್ನಾಂ ಗಾಯತ್ರೀ ಛಂದಸಾಮಹಮ್‌ । 

ಮಾಸಾನಾಂ ಮಾರ್ಗಶೀರ್ಷೋ5ಹಮ್‌ ಖುತೂನಾಂ ಕುಸುಮಾಕರ: ॥ 


ಸಾಮಗಳಲ್ಲಿ ಬೃಹತ್ತಾಮನಾಗಿದ್ದೇನೆ. ಛಂದಸ್ಸುಗಳಲ್ಲಿ ಗಾಯತ್ರಿಯಾಗಿದ್ದೇನೆ. 
ಮಾಸಗಳಲ್ಲಿಮಾರ್ಗಶೀರ್ಷ ಮಾಸವೂ, ಯತುಗಳಲ್ಲಿವಸಂತ ಚುತುವೂ ಆಗಿದ್ದೇನೆ. 


ದ್ಯೂತಂ ಛಲಯತಾಮಸ್ಥಿ ತೇಜಸ್ತೇಜಸ್ಟಿನಾಮಹಮ್‌ ।ಟ 


ಜಯೋಶಸ್ಥಿ ವ್ಯವಸಾಯೋಶಸ್ಥಿ ಸತ್ತ್ವಂ ಸತ್ತ್ರವತಾಮಹಮ್‌  1೩೬॥ 


-286- ಮಹಾಭಾರತ ಭೀಷ್ಮಪರ್ವ 


ಕಪಟಿಗಳಲ್ಲಿನಾನು ದ್ಯೂತನಾಗಿದ್ದೇನೆ. ತೇಜಸ್ಸಿಗಳಲ್ಲಿನಾನು ತೇಜಸ್ಸಾಗಿದ್ದೇನೆ. 


ಜಯಿಸುವವರಲ್ಲಿನಾನು ಜಯನೂ, ನಿಶ್ಚಿತ ಜ್ಞಾನವುಳ್ಳವರಲ್ಲಿನಾನು ನಿಶ್ಚಿತ ಜ್ಞಾನನೂ, 
ಸಾರವಾದ ಸ್ಪರೂಪವುಳ್ಳವರಲ್ಲಿನಾನು ಅಂತಹ ಸಾರನೂ ಆಗಿದ್ದೇನೆ. 


ವೃಷ್ಟೀನಾಂ ವಾಸುದೇವೋಶಸ್ಥಿ ಪಾಂಡವಾನಾಂ ಧನಂಜಯಃ । 
ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಶನಾ ಕವಿಃ 1೩೭1 


ವೃಷ್ಟಿಗಳಲ್ಲಿ ವಾಸುದೇವನಾಗಿದ್ದೇನೆ. ಪಾಂಡವರಲ್ಲಿ ಅರ್ಜುನನಾಗಿದ್ದೇನೆ. 
ಮುನಿಗಳಲ್ಲಿವ್ಯಾಸನಾಗಿದ್ದೇನೆ. ಕವಿಗಳಲ್ಲಿ ಶುಕ್ರನಾಗಿದ್ದೇನೆ. 


ದಂಡೋ ದಮಯತಾಮನ್ಮಿ ನೀತಿರಸ್ಮಿ ಜಿಗೀಷತಾಮ್‌ । 
ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಮ್‌ 11೩೮। 


ನಿಯಂತ್ರಣ ಮಾಡುವವರಲ್ಲಿ ನಾನು ದಂಡನಾಗಿದ್ದೇನೆ. ಜಯವನ್ನು 
ಬಯಸುವವರಲ್ಲಿನಾನು ಅವರ ನೀತಿಯಾಗಿದ್ದೇನೆ. ಮುಚ್ಚಿಡಬೇಕಾದ ವಸ್ತುಗಳಲ್ಲಿ 
ನಾನು ಮೌನವಾಗಿದ್ದೇನೆ. ಜ್ಞಾನವುಳ್ಳವರಲ್ಲಿನಾನು ಜ್ಞಾನನಾಗಿದ್ದೇನೆ. 


ವಿಶೇಷ ವಿಚಾರ- ಇಲ್ಲಿ ಚಂದ್ರಾದಿಗಳಲ್ಲಿ ವಿಜಾತೀಯ ಶ್ರೇಷ್ಠತತ್ವವಾದ ವಿಭೂತಿ 
ರೂಪವು ಹೇಳಲ್ಪಟ್ಟಿದೆ. ಏಕೆಂದರೆ ನಕ್ತತ್ರಾದಿಗಳು ಚಂದ್ರಾದಿಗಳಿಗಿಂತ ವಿಜಾತೀಯ 
ಆದವುಗಳು. "ಸತ್ವಂ ಸತ್ವವತಾಂ' ಮೊದಲಾದವುಗಳಲ್ಲಿಆಯಾ ಧರ್ಮಿಗಳಲ್ಲಿಸತ್ತಾದಿ 
ರೂಪ ಶ್ರೇಷ್ಠ ಧರ್ಮವನ್ನು ಕೊಡುವ ವಿಭೂತಿರೂಪವು ಹೇಳಲ್ಪಟ್ಟಿದೆ. "ರುದ್ರಾಣಾಂ 
ಶಂಕರಃ' ಇತ್ಯಾದಿಗಳಲ್ಲಿ ಸಜಾತೀಯರಲ್ಲಿ ಶ್ರೇಷ್ಠತ್ತವನ್ನು ಕೊಡುವ ಎಭೂತಿರೂಪವು 
ಹೇಳಲ್ಪಟ್ಟಿದೆ. ವಾಸವ, ಉಶನಾ, ಧನಂಜಯ, ಯಜ್ಞ, ವಜ್ರ, ಸಾಮವೇದಗಳಲ್ಲಿ 
ಸಜಾತೀಯ ಏಕದೇಶಗಳಲ್ಲಿ ಆಧಿಕ್ಯವನ್ನು ತಂದುಕೊಡುವ ವಿಭೂತಿರೂಪವು 
ಹೇಳಲ್ಪಟ್ಟಿದೆ. ಏಕೆಂದರೆ ಅವುಗಳಲ್ಲಿ ಸಜಾತೀಯ ಸರ್ವಶ್ರೇಷ್ಠತೆಯು ಇಲ್ಲ. 
ದೇವತೆಗಳಲ್ಲಿಮತ್ತು ಕವಿತ್ವಾದಿ ಗುಣಗಳಲ್ಲಿಬ್ರಹ್ಮದೇವರು ಶ್ರೇಷ್ಠರಾದವರು. ಪಾರ್ಥರಲ್ಲಿ 
ಭೀಮನು ಶ್ರೇಷ್ಠನಾದವನು. ಯಜ್ಞಗಳಲ್ಲಿ ಜ್ಞಾನಯಜ್ಞವು ಶ್ರೇಷ್ಠವಾದುದು. 
ಆಯುಧಗಳಲ್ಲಿ ಸುದರ್ಶನವು ಶ್ರೇಷ್ಠವಾದುದು. ವೇದಗಳಲ್ಲಿ ಯಗ್ಗೇದವು 


ಶ್ರೇಷ್ಠವಾದುದು. ಆದ್ದರಿಂದ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವಿಭೂತಿರೂಪಗಳನ್ನು 
ತಿಳಿಯಬೇಕು. 


ಭಗವದ್ಗೀತಾಪರ್ವ -287- 


ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ । 
ನ ತದಸ್ತಿ ವಿನಾ ಯತ್‌ ಸ್ಕಾನ್ಮಯಾ ಭೂತಂ ಚರಾಚರಮ್‌ ॥೩೯॥ 


ಎಲೈ ಅರ್ಜುನನೇ, ಎಲ್ಲವಸ್ತುಗಳಿಗೂ ಏನು ಕಾರಣವಿದೆಯೋ ಅದು ನಾನೇ 
ಆಗಿದ್ದೇನೆ. ನನ್ನಿಂದ ವ್ಯಾಪ್ತವಾಗದಿರುವ ಯಾವ ಚರಾಚರ ವಸ್ತುವೂ ಇಲ್ಲ. 


ನಾಂತೋಶಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ । 
ಏಷ ತೂದ್ದೇಶತಃ ಪ್ರೋಕ್ರೋ ವಿಭೂತೇರ್ವಿಸ್ತರೋ ಮಯಾ ॥೪೦॥ 


ಎಲ್ಪೆ ಪರಂತಪನೇ, ನನ್ನ ದಿವ್ಯವಿಭೂತಿಗಳಿಗೆ ಕೊನೆಯೇ ಇಲ್ಲ. ವಿಸ್ಥಾರವಾದ 
ಆ ನನ್ನ ವಿಭೂತಿಗಳನ್ನು ನಿನಗೆ ಸಂಕ್ಷೇಪವಾಗಿ ಹೇಳಿದ್ದೇನೆ. 

ಯದ್ಯದ್‌ ವಿಭೂತಿಮತ್‌ಸತ್ತ್ವಂ ಶ್ರೀಮದೂರ್ಜಿತಮೇವ ವಾ ॥ 

ತತ್ತದೇವಾವಗಚ್ಛ ತ್ವಂ ಮಮ ತೇಜೋಂಶಸಂಭವಮ್‌ 11೪೧॥ 

ಯಾವ ಯಾವ ವಸ್ತುಗಳು ವಿಶೇಷವಾದ ತೇಜಸ್ಸನ್ನು ಕಾಂತಿಯನ್ನು ಹೊಂದಿ 
ಶ್ರೇಷ್ಠವಾಗಿರುತ್ತವೆಯೋ, ಅವುಗಳೆಲ್ಲವನ್ನೂ ನನ್ನತೇಜೋಂಶದಿಂದ ಆ ಮಹಿಮೆಯನ್ನು 
ಪಡೆದವುಗಳು ಎಂದೇ ತಿಳಿ. 


ಅಥ ವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ॥ 


ವಿಷ್ಣಭ್ಯಾಹಮಿದಂ ಕೃತ್ಸಮೇಕಾಂಶೇನ ಸ್ಥಿತೋ ಜಗತ್‌ 11೪೨1 


ಅರ್ಜುನನೇ, ಇಷ್ಟು ವಿಸ್ತಾರವಾಗಿ ತಿಳಿದು ಏನು ಪ್ರಯೋಜನ? ನಾನು ಈ 
ಸಮಸ್ತವಾದ ಜಗತ್ತನ್ನು ಒಂದು ಅಂಶದಿಂದ ವ್ಯಾಪಿಸಿದ್ದೇನೆ. (ನಾನು ಪೂರ್ಣವಾಗಿ 
ವ್ಯಾಪಿಸಲು ಎಷ್ಟುಜಗತ್ತುಗಳು ಬಂದರೂ ಸಾಧ್ಯವಾಗುವುದಿಲ್ಲ). 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ತಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಠಪರ್ವಣಿ ದ್ವಾತ್ರಿಶೋ5ಧ್ಯಾಯಃ i 
॥ ಭಗವದ್ಗೀತಾಪರ್ವಣಿ ಏಕೋನವಿಂಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ಮೂವತ್ತೆರಡನೆಯ ಅಧ್ಯಾಯ ಮುಗಿಯಿತು. 
kK 


-288- ಮಹಾಭಾರತ ಭೀಷ್ಮಪರ್ವ 


ಮೂವತ್ಥೂರನೆಯ ಅಧ್ಯಾಯ 
ಭಗವದ್ಗೀತಾ - ವಿಶ್ವರೂಪದರ್ಶನ. 
ಅರ್ಜುನಃ 


ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮಸಂಜ್ಞಿತಮ್‌ । 
ಯತ್‌ ತ್ವಯೋಕ್ತಂ ವಚಸ್ತೇನ ಮೋಹೋರ5ಯಂ ವಿಗತೋ ಮಮ॥|೧॥ 


ಅರ್ಜುನ- ನನ್ನನ್ನು ಅನುಗೃಹಿಸಲು ನೀನು ಹೇಳಿದ ಅಧ್ಯಾತ್ಮನಾಮಕವಾದ ಪರಮ 
ರಹಸ್ಯ ವಚನಗಳಿಂದ ನನ್ನ ಈ ಮೋಹವು ನಾಶವನ್ನು ಹೊಂದಿತು. 


ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ । 
ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಮ್‌ 1|೨।| 
ಈರೆ 6 


ಎಲ್ಫೆ ಕಮಲಪತ್ರಾಕ್ಸನೇ, ನಿನ್ನಿಂದ ನಾನು ವಿಸ್ತಾರವಾಗಿ ಎಲ್ಲಭೂತಗಳ ಉತ್ಪತ್ತಿ, 
ನಾಶಗಳನ್ನೂಮತ್ತು ಶಾಶ್ವತವಾದ ನಿನ್ನಮಹಿಮೆಯನ್ನೂಕೇಳಿದೆನು. 


ಏವಮೇತದ್‌ ಯಥಾ ತ್ಮ ತ್ವಮಾತ್ಕಾನಂ ಪರಮೇಶ್ವರ । 
ದ್ರಷ್ಟುಮಿಚ್ಛಾಮಿ ತೇ ರೂಪಮೈಶ್ಚರಂ ಪುರುಷೋತ್ತಮ 11೩1 


ಎಲ್ಫೆ ಪರಮೇಶ್ವರನೇ, ನೀನು ನಿನ್ನವಿಷಯದಲ್ಲಿಏನು ಹೇಳಿದ್ದೀಯೋ ಅದೆಲ್ಲವೂ 


ಹಾಗೆಯೇ ಸರಿ. ಎಲೈ ಪುರುಷೋತ್ತಮನೇ, ನಿನ್ನ ಪರಮೈಶ್ಚರ್ಯಸಹಿತವಾದ 
ರೂಪವನ್ನು ನಾನು ನೋಡಲು ಇಚ್ಛಿಸುತ್ತೇನೆ. 


ಮನ್ಯಸೇ ಯದಿ ತಚ್ಛಕ್ಕಂ ಮಯಾ ದ್ರಷ್ಟುಮಿತಿ ಪ್ರಭೋ । 
ಯೋಗೇಶ್ವರ ತತೋ ಮೇ ತ್ತಂ ದರ್ಶಯಾತ್ಥಾನಮವ್ಯಯಮ್‌ uv 


ಎಲೈ ಪ್ರಭುವೇ, ಅದನ್ನು ನಾನು ನೋಡಲು ಸಾಧ್ಯ ಎಂದು ನೀನು 


ತಿಳಿಯುವುದಾದರೆ ಎಲ್ಫೆ ಯೋಗೇಶ್ಟರನೇ, ನನಗೆ ಆ ನಿನ್ನ ಶಾಶ್ತತವಾದ ರೂಪವನ್ನು 
ತೋರಿಸು. 


ಭಗವದ್ಗೀತಾಪರ್ವ -289- 


ಶ್ರೀಭಗವಾನ್‌ 
ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ । 
ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ 11೫11 


ಶ್ರೀಭಗವಾನ್‌- ಪಾರ್ಥನೇ, ನಾನಾ ವಿಧವಾದ ದಿವ್ಯಗಳಾದ ಅನೇಕ 
ವರ್ಣಗಳನ್ನೂ, ಅನೇಕ ಆಕೃತಿಗಳನ್ನೂ ಹೊಂದಿರುವ ನೂರರ ಸಂಖ್ಯೆಯಲ್ಲಿ, ಸಾವಿರದ 
ಸಂಖ್ಯೆಗಳಲ್ಲಿರುವ ನನ್ನ ರೂಪಗಳನ್ನು ನೋಡು. 

ಪಶ್ಯಾದಿತ್ಕಾನ್‌ ವಸೂನ್‌ ರುದ್ರಾನ್‌ ಅಶ್ಚಿನೆ ಮರುತಸ್ತಥಾ । 

ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ನರ್ಯಾಣಿ ಭಾರತ 1೬11 

ಎಲ್ಫೆ ಭಾರತನೇ, ಆದಿತ್ಯರನ್ನೂ, ವಸುಗಳನ್ನೂ, ರುದ್ರರನ್ನೂ, ಅಶ್ತಿನಿಗಳನ್ನೂ, 
ಹಾಗೆಯೇ ಮರುತ್ತುಗಳನ್ನೂನನ್ನಲ್ಲಿನೋಡು. ನೀನು ಹಿಂದೆ ಎಂದೂ ನೋಡದಿರುವ 
ಆಶ್ಚರ್ಯಕರವಾದ ಅನೇಕ ವಸ್ತುಗಳನ್ನು ನೋಡು. 

ಇಹೈಕಸ್ಟಂ ಜಗತ್‌ ಕೃತ್ಸ್ನಂ ಪಶ್ಕಾದ್ಯ ಸಚರಾಚರಮ್‌ । 

ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್‌ ದ್ರಷ್ಟುಮಿಚ್ಛಸಿ udu 

ಎಲ್ಫೆ ಗುಡಾಕೇಶನೇ (ನಿದ್ರೆಯನ್ನು ಗೆದ್ದವನೇ), ಈ ನನ್ನ ದೇಹದಲ್ಲಿ ಒಂದೇ 
ಕಡೆಯಲ್ಲಿಇರುವ ಸ್ಥಾವರ-ಜಂಗಮ ಸಹಿತವಾದ ಸಕಲ ಜಗತ್ತನ್ನೂ ಈ ದಿನ ನೋಡು 
ಮತ್ತು ಬೇರೆ ಏನನ್ನು ನೋಡಲು ಬಯಸುವಿಯೋ ಅವೆಲ್ಲವನ್ನೂ ನೋಡು. 

ನ ತು ಮಾಂ ಶಕ್ಕಸೇ ದ್ರಷ್ಟುಮನೇನೈವ ಸ್ವಚಕ್ಷುಷಾ । 

ದಿವ್ಯಂ ದದಾಮಿ ತೇ ಚಕ್ಷು: ಪಶ್ಕ ಮೇ ಯೋಗಮೈಶ್ಚರಮ್‌ 11೮॥1 

ಈ ನಿನ್ನಕಣ್ಣುಗಳಿಂದಲೇ ನನ್ನನ್ನು ನೋಡಲು ನಿನಗೆ ಸಾಧ್ಯವಾಗುವುದಿಲ್ಲ. ನಿನಗೆ 
ದಿವ್ಯದೃಷ್ಟಿಯನ್ನು ಕೊಡುತ್ತೇನೆ. ನನ್ನ ಯೋಗ್ಧಶ್ವರ್ಯವಿಶಿಷ್ಟವಾದ ರೂಪವನ್ನು 
ನೋಡು. 

ಸಂಜಯಃ 
ಏವಮುಕ್ತಾ ತತೋ ರಾಜನ್‌ ಮಹಾಯೋಗೇಶ್ವರೋ ಹರಿಃ । 
ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈತ್ತರಮ್‌ al 


-290- ಮಹಾಭಾರತ ಭೀಷ್ಮಪರ್ವ 


ಸಂಜಯ- ಎಲೈ ರಾಜನೇ, ಮಹಾಯೋಗೇಶರನಾದ ಹರಿಯು ಹೀಗೆ ಹೇಳಿ 
ಅರ್ಜುನನಿಗೆ ತನ್ನ ಪರಮೈಶ್ವರ್ಯ ವಿಶಿಷ್ಟವಾದ ರೂಪವನ್ನು ತೋರಿಸಿದನು. 


ಅನೇಕವಕ್ಚವಯನಮ್‌ ಅನೇಕಾದ್ದುತದರ್ಶನಮ್‌ | 
ಅನೇಕದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಮ್‌ Mele] 


ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಮ್‌ । 
ಸರ್ವಾಶ್ಚರ್ಯಮಯಂ ದೇವಮನಂತಂ ವಿಶ್ವತೋಮುಖಮ್‌ 11೧೧॥। 


ಅನೇಕ ಮುಖಗಳು, ಅನೇಕ ಕಣ್ಣುಗಳು, ಅನೇಕ ಅದ್ಭುತ ವಸ್ತುಗಳು, ಅನೇಕ 
ದಿವ್ಯಾಭರಣಗಳನ್ನು ಧರಿಸಿದ, ದಿವ್ಯವಾದ ಅನೇಕ ಆಯುಧಗಳನ್ನು ಎತ್ತಿಹಿಡಿದ, 
ದಿವ್ಯಮಾಲೆ ಮತ್ತು ವಸ್ತುಗಳನ್ನು ಧರಿಸಿದ, ದಿವ್ಯಗಂಧಗಳಿಂದ ಅನುಲಿಪ್ತನಾದ, 
ಸರ್ವಾಶ್ಚರ್ಯಮಯವಾದ, ಅನಂತನಾದ, ವಿಶಶೋಮುಖನಾದ, ಕ್ರೀಡಾದಿ 
ಗುಣವಿಶಿಷ್ಠವಾದ (ತನ್ನರೂಪವನ್ನು ತೋರಿಸಿದನು) ದೇವನನ್ನುನೋಡಿದನು. 

ದಿವಿ ಸೂರ್ಯಸಹಸ್ರಸ್ಯ ಭವೇದ್‌ ಯುಗಪದುತ್ತಿತಾ । 

ಯದಿ ಭಾಃ ಸದ್ಭಶೀ ಸಾ ಸ್ಯಾದ್‌ ಭಾಸಸ್ತಸ್ಯ ಮಹಾತ್ಮನ: 10೨ 

ಆಕಾಶದಲ್ಲಿ ಸಹಸ್ರ ಸೂರ್ಯರು ಒಂದೇ ಕಾಲದಲ್ಲಿ ಉದಯಿಸಿದರೆ ಎಂತಹ 
ಪ್ರಕಾಶವಿರಬಹುದೋ, ಆ ಮಹಾತ್ಮನ ಪ್ರಕಾಶವು ಅದಕ್ಕೆ ಸದೃಶವಾಗಿದ್ದಿತು. 

ತತ್ತೆಕಸ್ಟಂ ಜಗತ್‌ ಕೃತ್ತಂ ಪ್ರವಿಭಕ್ಷಮನೇಕಧಾ । 

ಅಪಶ್ಯದ್‌ ದೇವದೇವಸ್ಯ ಶರೀರೇ ಪಾಂಡವಸ್ತದಾ 11೧೩ 

ಪಾಂಡವನಾದ ಅರ್ಜುನನು ಆ ದೇವದೇವನ ಶರೀರದಲ್ಲಿಒಂದೇ ಕಡೆಯಲ್ಲಿ 
ಅನೇಕ ಭೇದಭಿನ್ನವಾದ ಸಮಸ್ತವಾದ ಜಗತ್ತನ್ನೂ ಆಗ ನೋಡಿದನು. 

ತತ: ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ । 

ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ 11೧೪॥॥ 


ಆಗ ಧನಂಜಯನು ವಿಸ್ಮಯದಿಂದ ಕೂಡಿದವನಾಗಿ ರೋಮಾಂಚವನ್ನು ಹೊಂದಿ 
ಆ ದೇವನಿಗೆ ಶಿರಸಾ ಪ್ರಣಾಮವನ್ನು ಮಾಡಿ ಕೈಗಳನ್ನು ಮುಗಿದು ಮಾತನಾಡಿದನು. 


ಭಗವದ್ಗೀತಾಪರ್ವ -291- 


ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ 
ಸರ್ವಾಂಸ್ತಥಾ ಭೂತವಿಶೇಷಸಂಘಾನ್‌ । 
ಬ್ರಹ್ಮಾಣಮೀಶಂ ಕಮಲಾಸನಸ್ಟಂ 
ಖಪೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್‌ 11೧೫1 


ಎಲ್ಫೆ ದೇವನೇ, ನಿನ್ನ ದೇಹದಲ್ಲಿ ಎಲ್ಲಾ ಭೂತವಿಶೇಷ ಗಣಗಳನ್ನೂ, 
ಕಮಲಾಸನದಲ್ಲಿರುವ ಬ್ರಹ್ನನನ್ನೂ ರುದ್ರನನ್ನೂ, ಯಷಿಗಳನ್ನೂ, ಎಲ್ಲಾದಿವ್ಯವಾದ 
ಸರ್ಪಗಳನ್ನೂನೋಡುತ್ತಿದ್ದೇನೆ. 


ಅನೇಕಬಾಹೂದರವಕ್ಟನೇತ್ರಂ 
ಪಶ್ಯಾಮಿ ತ್ವಾ ಸರ್ವತೋಠನಂತರೂಪಮ್‌ । 
ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ 
ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ 1೧೬॥ 


ಅನೇಕ ಬಾಹುಗಳು, ಅನೇಕ ಉದರಗಳು, ಅನೇಕ ವದನಗಳು ಮತ್ತು ಅನೇಕ 
ನೇತ್ರಗಳುಳ್ಳ, ಎಲ್ಲದಿಕ್ಕುಗಳಲ್ಲಿಯೂ ಅನಂತವಾದ ರೂಪವುಳ್ಳನಿನ್ನನ್ನು ನೋಡುತ್ತಿದ್ದೇನೆ. 
ಎಲ್ಲೆ ವಿಶ್ವೇಶ್ವರನೇ, ಎಲೈ ವಿಶ್ವರೂಪನೇ, ನಿನ್ನ ರೂಪಕ್ಕೆ ಆದಿಯನ್ನಾಗಲೀ, 
ಅಂತವನ್ನಾಗಲೀ, ಮಧ್ಯವನ್ನಾಗಲೀ ನಾನು ಕಾಣುತ್ತಿಲ್ಲ. 


ಕಿರೀಟಿನಂ ಗದಿನಂ ಚಕ್ರಿಣಂ ಚ 
ತೇಜೋರಾಶಿಂ ಸರ್ವತೋ ದೀಪ್ತಿಮಂತಮ್‌ । 

ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾದ್‌ 
ದೀಪ್ತಾನಲಾರ್ಕದ್ಯುತಿಮಪ್ರಮೇಯಮ್‌ 1೧೭! 


ಕಿರೀಟವನ್ನುಧರಿಸಿದ, ಗದೆಯನ್ನು ಚಕ್ರವನ್ನು ಧರಿಸಿದ, ಸರ್ವಕಡೆಯಲ್ಲಿಯೂ 
ಪ್ರಕಾಶಿಸುವ, ನೋಡಲು ಕಷ್ಟಸಾಧ್ಯವಾದ, ಎಲ್ಲ ಕಡೆಗಳಲ್ಲಿಯೂ ಜ್ವಲಿಸುವ 
ಅಗ್ನಿ-ಸೂರ್ಯರ ಕಾಂತಿಯನ್ನು ಹೊಂದಿರುವ. ಅಪ್ರಮೇಯವಾದ (ತಿಳಿಯಲು 
ಅಸಾಧ್ಯವಾದ) ತೇಜೋರಾಶಿಯಾದ ನಿನ್ನನ್ನು ನೋಡುತ್ತಿದ್ದೇನೆ. 


-292- ಮಹಾಭಾರತ ಭೀಷ್ಮಪರ್ವ 


ತ್ವಮಕ್ಷರಂ ಪರಮಂ ವೇದಿತವ್ಯಂ 
ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಮ್‌ । 
ತ್ಮಮವ್ಯಯ: ಶಾಶ್ಚತಧರ್ಮಗೋಪ್ತಾ 
ಸನಾತನಸ್ತ್ವಂ ಪುರುಷೋ ಮತೋ ಮೇ Hod 


ನೀನು ಅಕ್ಷರನಾಮಕನಾದವನು. ನೀನೇ ಜ್ಞೇಯವಸ್ತುಗಳಲ್ಲಿ ಶ್ರೇಷ್ಠನಾದವನು. 
ನೀನೇ ಈ ವಶಕ್ಕೆ ಪರಮ ಧಾರಕನಾದವನು. ನೀನು ಚ್ಯುತಿರಹಿತನಾದವನು. ಶಾಶ್ತತ 
ಧರ್ಮರಕ್ಟಕನಾದವನು. ನೀನೇ ವೇದಪ್ರತಿಪಾದ್ಯನಾದ ಪುರುಷನೆಂದು ನನ್ನ 
ಅಭಿಪ್ರಾಯ. 
ಅನಾದಿಮಧ್ಯಾಂತಮನಂತವೀರ್ಯಮ್‌ 
ಅನಂತಬಾಹುಂ ಶಶಿಸೂರ್ಯನೇತ್ರಮ್‌ । 
ಪಶ್ಯಾಮಿ ತ್ವಾಂ ದೀಪ್ಲಹುತಾಶವಕ್ಕಂ 
ಸ್ವತೇಜಸಾ ವಿಶ್ವಮಿದಂ ತಪಂತಮ್‌ 11೧೯॥ 
ಆದಿ,ಮಧ್ಯಾಂತಶೂನ್ಯವಾದ, ಅನಂತ ಸಾಮರ್ಥ್ಯವುಳ್ಳ, ಅನಂತ ಬಾಹುಗಳಿಂದ 
ಕೂಡಿದ, ಚಂದ್ರ-ಸೂರ್ಯರನ್ನು ಚಕ್ಕುಸಿನಲ್ಲಿ ಹೊಂದಿದ, ಜಲಿಸುವ ಆಗ್ನಿಯನ್ನು 
ಮುಖದಲ್ಲಿ ಧರಿಸಿದ ನಿನ್ನ ತೇಜಸಿನಿಂದ ಈ ವಿಶ್ವವನ್ನು ದಹಿಸುತ್ತಿರುವ ನಿನ್ನನ್ನು 
ನೋಡುತ್ತಿದ್ದೇನೆ. 


ದ್ಯಾವಾಪೃಥಿವ್ಯೋರಿದಮಂತರಂ ಹಿ 
ವ್ಯಾಪ್ತಂ ತ್ವಯ್ಸೆಕೇನ ದಿತಶ್ಚ ಸರ್ವಾಃ । 
ದೃಷ್ಟ್ವಾದ್ಭುತಂ ರೂಪಮಿದಂ ತವೋಗ್ರಂ 
ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಸನ್‌ 11೨೦॥॥ 
ಭೂಮಿ ಮತ್ತು ಅಂತರಿಕ್ಷಗಳ ನಡುವೆ ಎಷ್ಟು ಪ್ರದೇಶವಿದೆಯೋ ಅದೆಲ್ಲವನ್ನೂ 
ಮತ್ತು ಎಲ್ಲ ಿಕ್ಕುಗಳನ್ನೂ ನೀನು ಈ ನಿನ್ನ ಒಂದೇ ರೂಪದಿಂದ ವ್ಯಾಪಿಸಿದ್ದೀಯೆ. 
ಎಲ್ಫೆ ಮಹಾತ್ಮನೇ, ಈ ನಿನ್ನ ಅದ್ಭುತವಾದ ಮತ್ತು ಘೋರವಾದ ರೂಪವನ್ನುನೋಡಿ 
ಮೂರು ಲೋಕಗಳೂ ಬಹಳ ವ್ಯಥೆಯನ್ನು ಹೊಂದಿವೆ. 


ಭಗವದ್ಗೀತಾಪರ್ವ Fs 
ಅಮೀ ಹಿ ತ್ವಾ ಸುರಸಂಘಾ ವಿಶಂತಿ 
ಕೇಚಿದ್‌ ಭೀತಾಃ ಪ್ರಾಂಜಲಯೋ ಗೃಣಂತಿ । 
ಸ್ವ್ರೀತ್ಯುಕ್ತ್ಮಾ ಮಹರ್ಷಿಸಿದ್ದಸಂಘಾ: 
ಸ್ವುವಂತಿ ತ್ವಾಂ ಸ್ಪುತಿಭಃ ಪುಷ್ಕರಾಭಃ "Ou 
ಈ ದೇವತಾ ಗಣಗಳು ನಿನ್ನನ್ನು ಪ್ರವೇಶ ಮಾಡುತ್ತಿವೆ. ಕೆಲವರು ಭಯಗೊಂಡು 
ಕೈಗಳನ್ನು ಮುಗಿದು ಸ್ತೋತ್ರ ಮಾಡುತ್ತಿದ್ದಾರೆ. ಮಹರ್ಷಿ - ಸಿದ್ಧರ ಸಮೂಹಗಳು 
ಶುಭಮುಗಲಿ ಎಂದು ಹೇಳುತ್ತಾ, ಪುಷ್ಕಲವಾದ ಸ್ರೋತ್ರಗಳಿಂದ ನಿನ್ನನ್ನು ಸ್ಫೋತ 
ಮಾಡುತ್ತಿವೆ. 


ರುದ್ರರು, ಆದಿತ್ಯರು. ವಸುಗಳು, ಸಾಧ್ಯರು, ವಿಶೇದೇವತೆಗಳು, ಅಪ್ರಿವಗಳು. 
ಎಲ್ಲರೂ ವಿಸ್ಥಿತರಾಗಿ ನಿನ್ನನ್ನು ನೋಡುತ್ತಿದ್ದಾರೆ. 
ರೂಪಂ ಮಹತ್‌ ತೇ ಬಹುವಳ್ತನೇತ್ರಂ 
ಮಹಾಬಾಹೋ ಬಹುಬಾಹೂರುಪಾದಮ್‌ । 
ಬಹೂದರಂ ಬಹುದಂಷ್ಟಾಕರಾಲಂ 
ದೃಷ್ಟ್ವಾ ಲೋಕಾ: ಪ್ರವೃತಿತಾಸ್ತಥಾಹಮ್‌ WSK 
ಬಾಹುಗಳು, ತೊಡೆಗಳು ಮತ್ತು ಪಾದಗಳನ್ನು ಹೊಂದಿರುವ, ಅವೇಕ ಉದರಗಳನ್ನು 
ಹೊಂದಿರುವ, ಅನೇಕ ಕೋರೆದಾಡೆಗಳಿಂದ ಕರಾಳವಾಗಿರುವ ಈ ನಿನ್ನ ಬೃಹತ್ತಾದ 
ರೂಪವನ್ನು ನೋಡಿ ಎಲ್ಲ ಲೋಕಗಳೂ ಮತ್ತು ನಾನೂ ಬಹಳ ವ್ಯಥೆಯಿಂದ 
ಕೂಡಿದ್ದೇವೆ. 


-294- ಮಹಾಭಾರತ ಭೀಷ್ಮಪರ್ವ 


ನಭಪ್ಪೃಶಂ ದೀಪ್ರಮನೇಕವರ್ಣಂ 
ವ್ಯಾತ್ತಾನನಂ ದೀಪ್ಪವಿಶಾಲನೇತ್ರಮ್‌ । 
ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮಾ 
ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣೋ (1೨೪॥ 


ಎಲ್ಲೆ ವಿಷ್ಣುವೇ ಆಕಾಶವನ್ನು ಮುಟ್ಟುತ್ತಿರುವ, ಜಲಿಸುತ್ತಿರುವ, ಅನೇಕ 
ವರ್ಣಗಳಿಂದ ಕೂಡಿರುವ, ಬಾಯಿ ತೆರೆದಿರುವ, ಜ್ವಲಿಸುವ ವಿಶಾಲವಾದ ನೇತ್ರವುಳ್ಳ 
ನಿನ್ನನ್ನು ನೋಡಿ ಮನಸಿನಲ್ಲಿ ವ್ಯಥೆಯುಳವನಾಗಿ, ನಾನು ಧೈರ್ಯವನ್ನಾಗಲೀ, 
ಸಮಾಧಾನವನ್ನಾಗಲೀ ಹೊಂದುತ್ತಿಲ್ಲ. 


ದಂಷ್ಠಾಕರಾಲಾನಿ ಚ ತೇ ಮುಖಾನಿ ದೃಷ್ಠೆ ಸ್ಲ್ಲೈವ ಕಾಲಾನಲಸನ್ನಿಭಾನಿ | 
ದಿಶೋ ನ ಜಾನೇ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ ॥ 


ಕೋರೆದಾಡೆಗಳಿಂದ ಕರಾಳವಾದ, ಕಾಲಾಗ್ದಿಗೆ ಸದೃಶವಾಗಿ ಹೊಳೆಯುವ ನಿನ್ನ 
ಮುಖಗಳನ್ನುನೋಡಿ ನನಗೆ ದಿಕ್ಕುಗಳು ತಿಳಿಯುತ್ತಿಲ್ಲ. ಮನಸ್ಸಿಗೆ ಸುಖವೇ ಆಗುತ್ತಿಲ್ಲ. 
ಎಲೈ ಜಗನ್ನಿವಾಸನೇ, ದೇವೇಶನೇ, ಪ್ರಸನ್ನನಾಗು. 


ಅಮೀ ಚ ತ್ಪಾಂ ಧೃತರಾಷ್ಟ್ರಸ್ಯ ಪುತ್ರಾ: 
ಸರ್ವೇ ಸಹೈವಾವನಿಪಾಲಸಂಫೈ: । 
ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಂಸೌ 
ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ 1|1೨೬। 
ವಕ್ವ್ಯಾಣಿ ತೇ ತ್ವರಮಾಣಾ ವಿಶಂತಿ 
ದಂಷ್ಠಾಕರಾಲಾನಿ ಭಯಾನಕಾನಿ ॥ 
ಕೇಚಿದ್‌ ವಿಲಗ್ನಾ ದಶನಾಂತರೇಷು 
ಸಂದೃಶ್ಯಂತೇ ಚೂರ್ಣಿತೈರುತ್ತಮಾಂಗ್ಯೈ: 2೭h 


ರಾಜರ ಗಣಗಳಿಂದ ಕೂಡಿದ ಈ ಎಲ್ಲಧೃತರಾಷ್ಟ್ರಪುತ್ರರು, ಭೀಷ್ಮ-ದ್ರೋಣ, 
ಹಾಗೆಯೇ ಈ ಕರ್ಣ ಇವರು ನಮ್ಮ ಶ್ರೇಷ್ಠ ಯೋಧರಿಂದ ಕೂಡಿದವರಾಗಿ ತ್ವರೆಯಿಂದ 
ದಂಷ್ಭಾಕರಾಲವೂ, ಭಯಾನಕವೂ ಆದ ನಿನ್ನ ಮುಖಗಳನ್ನು ಪ್ರವೇಶಿಸುತ್ತಿದ್ದಾರೆ. 


ಭಗವದ್ಗೀತಾಪರ್ವ -295- 


ಇನ್ನು ಕೆಲವರು ನಿನ್ನ ಕೋರೆದಾಡೆಗಳ ಮಧ್ಯದಲ್ಲಿ ಸಿಕ್ಕಿ ಪುಡಿ ಪುಡಿಯಾದ 
ಶಿರಸ್ಸುಳ್ಳವರಾಗಿ ಕಾಣುತ್ತಿದ್ದಾರೆ. 


ಯಥಾ ನದೀನಾಂ ಬಹವೋತಂಬುವೇಗಾಃ 
ಸಮುದ್ರಮೇವಾಭಿಮುಖಾ ದ್ರವಂತಿ । 

ತಥಾ ತವಾಮೀ ನರಲೋಕವೀರಾ 
ವಿಶಂತಿ ವಕ್ವಾಣ್ಯಭಿವಿಜ್ವಲಂತಿ ೨೮H 


ಹೇಗೆ ನದಿಗಳ ಅನೇಕ ಜಲಪ್ರವಾಹಗಳು ಸಮುದ್ರಾಭಿಮುಖವಾಗಿಯೇ 
ಶೀಘ್ರವಾಗಿ ಹರಿಯುತ್ತವೆಯೋ, ಹಾಗೆ ಈ ನರಲೋಕವೀರರು ಜ್ವಲಿಸುತ್ತಿರುವ ನಿನ್ನ 
ಮುಖಗಳನ್ನು ಪ್ರವೇಶಿಸುತ್ತಿದ್ದಾರೆ. 
ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ 
ವಿಶಂತಿ ನಾಶಾಯ ಸಮೃದ್ಧವೇಗಾ: | 


ತಥೈವ ನಾಶಾಯ ವಿಶಂತಿ ಲೋಕಾಃ 
ತವಾಪಿ ವಕ್ವಾಣಿ ಸಮೃದ್ಧವೇಗಾಃ 11೨೯॥ 


ಹೇಗೆ ಪತಂಗಗಳು ವೇಗದಿಂದ ಕೂಡಿದವುಗಳಾಗಿ ತಮ್ಮ ನಾಶಕ್ಕಾಗಿ ಜಲಿಸುವ 
ಅಗ್ನಿಯನ್ನು ಪ್ರವೇಶಿಸುತ್ತವೆಯೋ ಹಾಗೆಯೇ ಈ ಲೋಕಗಳು ಸಮೃದ್ಧವಾದ 
ವೀರರಿಂದ ಕೂಡಿದವುಗಳಾಗಿ ತಮ್ಮ ನಾಶಕ್ಕಾಗಿ ನಿನ್ನವದನಗಳನ್ನು ಪ್ರವೇಶಿಸುತ್ತಿವೆ. 
ಲೇಲಿಹ್ಯಸೇ ಗ್ರಸಮಾನಃ ಸಮಂತಾತ್‌ 
ಲೋಕಾನ್‌ ಸಮಗ್ರಾನ್‌ ವದನೈರ್ಜ್ವಲದ್ಧಿಃ 1 
ತೇಜೋಭಿರಾಪೂರ್ಯ ಜಗತ್‌ ಸಮಗ್ರಂ 
ಭಾಸಸ್ತವೋಗ್ರಾ: ಪ್ರತಪಂತಿ ವಿಷ್ಣೋ maou 
ಎಲ್ಲ ಲೋಕಗಳನ್ನೂ ನಿನ್ನ ಜ್ವಲಿಸುವ ವದನಗಳಿಂದ ಎಲ್ಲ ಕಡೆಗಳಲ್ಲಿಯೂ 
ನುಂಗುತ್ತಾ ನೀನು ನಾಲಿಗೆಯಿಂದ ಬಾಯಿ ತುದಿಗಳನ್ನು ಸವರಿಕೊಳ್ಳುತ್ತಿದ್ದೀಯೆ. ಎಲ್ಲೆ 
ವಿಷ್ಣುವೇ, ಈ ನಿನ್ನ ಉಗ್ರವಾದ ತೇಜಸ್ಸು ಸಮಗ್ರವಾದ ಜಗತ್ತನ್ನು ನುಂಗಿ ಬಹಳ 
ತಾಪವನ್ನು ಉಂಟುಮಾಡುತ್ತಿದೆ. 


-296- ಮಹಾಭಾರತ ಭೀಷ್ಮಪರ್ವ 


ಆಖ್ಯಾಹಿ ಮೇ ಕೋ ಭವಾನುಗ್ರರೂಪೋ 
ನಮೋಸ್ತು ತೇ ದೇವವರ ಪ್ರಸೀದ । 
ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ 
ನ ಹಿ ಪ್ರಜಾನಾಮಿ ತವ ಪ್ರವೃತ್ತಿಮ್‌ 1೩೧ 


ಈ ಉಗ್ರರೂಪವನ್ನು ಧರಿಸಿದ ನೀನು ಯಾರೆಂದು ನನಗೆ ಹೇಳು. ಎಲೈ 
ದೇವಶ್ರೇಷ್ಠನೇ, ನಿನಗೆ ನಮಸ್ಕಾರ. ಪ್ರಸನ್ನನಾಗು. ಶ್ರೇಷ್ಠನಾದ ನಿನ್ನನ್ನು ನಾನು 
ತಿಳಿದುಕೊಳ್ಳಲು ಇಚ್ಛಿಸುತ್ತೇನೆ. ಈ ನಿನ್ನನಡವಳಿಕೆಯು ನನಗೆ ಅರ್ಥವಾಗುತ್ತಿಲ್ಲ. 

ಶ್ರೀಭಗವಾನ್‌ 

ಕಾಲೋತಸ್ಥಿ ಲೋಕಕ್ಷಯಕೃತ್‌ಪ್ರವೃದ್ಧೋ 

ಲೋಕಾನ್‌* ಸಮಾಹರ್ತುಮಿಹ ಪ್ರವೃತಃ । 
ಯತೇತಪಿ ತ್ವಾ ನ ಭವಿಷ್ಯಂತಿ ಸರ್ವೇ 
ಯೇಠವಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ 11೩೨1 


ಶ್ರೀಭಗವಾನ್‌- ನಾನು ಲೋಕಕ್ಷಯಕಾರಕನಾದ ಕಾಲರೂಪನಾಗಿ 
ಪ್ರವೃದ್ಧನಾಗಿದ್ದೇನೆ. ಲೋಕಗಳನ್ನು ಸಂಹರಿಸಲು ಇಲ್ಲಿಪ್ರವೃತ್ತನಾಗಿದ್ದೇನೆ. ಶತ್ರುಗಳ 
ಸೈನ್ಯದಲ್ಲಿ ಯಾವ ಯೋಧರಿದ್ದಾರೆಯೋ ಅವರೆಲ್ಲರೂ ನೀನಿಲ್ಲದಿದ್ದರೂ ಯಾರೂ 
ಉಳಿಯುವುದಿಲ್ಲ. 


ತಸ್ಮಾತ್‌ ತ್ವಮುತ್ತಿಷ್ಠ ಯಶೋ ಲಭಸ್ವ 
ಜಿತ್ತಾ ಶತ್ರೂನ್‌ ಭುಂಕ್ಷ್ವ ರಾಜ್ಯಂ ಸಮೃದ್ಧಮ್‌ । 
ಮಯ್ಯೈೆವೈತೇ ನಿಹತಾಃ: ಪೂರ್ವಮೇವ 
ನಿಮಿತ್ತಮಾತ್ರಂ ಭವ ಸವ್ಯಸಾಚಿನ್‌ 11೩೩ 


ಆದ್ದರಿಂದ ನೀನು ಎದ್ದೇಳು. ಕೀರ್ತಿಯನ್ನು ಹೊಂದುವವನಾಗು. ಶತ್ರುಗಳನ್ನು 
ಜಯಿಸಿ ಸಮೃದ್ಧವಾದ ರಾಜ್ಯವನ್ನು ಭೋಗಿಸು. ಎಲೈ ಸವ್ಯಸಾಚಿಯೇ, ನಾನೇ 
ಇವರನ್ನು ಮೊದಲೇ ಕೊಂದಿದ್ದೇನೆ. ನೀನು ನಿನ್ನ ವ್ಯಾಪಾರವನ್ನು ಮಾಡಿ ಅವರ 
ವಧೆಯಲ್ಲಿಕೇವಲ ನಿಮಿತ್ತಮಾತ್ರನಾಗು. 


ಭಗವದ್ಗೀತಾಪರ್ವ -297- 


ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ 
ಕರ್ಣಂ ತಥಾನ್ಯಾನಪಿ ಯೋಧವೀರಾನ್‌ । 
ಮಯಾ ಹತಾಂಸ್ತ್ರಂ ಜಹಿ ಮಾ ವ್ಯಥಿಷ್ಠಾ 
ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್‌ 11೩೪॥ 


ನನ್ನಿಂದ ಹತರಾದ ದ್ರೋಣ, ಭೀಷ್ಠ, ಜಯದ್ರಥ, ಕರ್ಣ ಮತ್ತು ಉಳಿದ ವೀರ 
ಯೋಧರು ಎಲ್ಲರನ್ನೂ ನೀನು ಸಂಹರಿಸು. ವ್ಯಥೆಯನ್ನು ಪಡಬೇಡ. ಯುದ್ಧವನ್ನು 
ಮಾಡು. ಯುದ್ಧದಲ್ಲಿ ಶತ್ರುಗಳನ್ನು ಗೆಲ್ಲುವಿ. 
ಸಂಜಯಃ 
ಏತಚ್ಛುತ್ಹಾ ವಚನಂ ಕೇಶವಸ್ಯ 
ಬ್ರ ಎ 
ಕೃತಾಂಜಲಿರ್ವೇಪಮಾನ:ಃ ಕಿರೀಟೀ । 
ನಮಸ್ಸತ್ತಾ ಭೂಯ ಏವಾಹ ಕೃಷ್ಣಂ 
ಸಗದ್ಗದಂ ಭೀತಭೀತಃ ಪ್ರಣಮ್ಯ 11೩೫1 
ಸಂಜಯ- ಕೇಶವನ ಈ ಮಾತುಗಳನ್ನುಕೇಳಿ ಅರ್ಜುನನು ಕೈಗಳನ್ನುಮುಗಿದು 
ನಡುಗುತ್ತಾ ನಮಸ್ಕಾರವನ್ನು ಮಾಡಿ ಗದ್ಗದ ಕಂಠದಿಂದ, ಭೀತ ಭೀತನಾಗಿ ಪುನಃ 
ನಮಸ್ಕರಿಸಿ ಕೃಷ್ಣನನ್ನು ಕುರಿತು ಹೇಳಿದನು. 
ಅರ್ಜುನಃ 
ಸ್ಥಾನೇ ಹೃಷೀಕೇಶ ತವ ಪ್ರಕೀರ್ತ್ಯಾ 
ಜಗತ್‌ ಪ್ರಹೃಷ್ಯತ್ಯನುರಜೃತೇ ಚ । 
ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ 
ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ HAL 
ಅರ್ಜುನ- ಎಲೈ ಹೃಷೀಕೇಶನೇ (ಇಂದ್ರಿಯಾಧಿಪತಿಯೇ), ನಿನ್ನ 
ಕೀರ್ತನೆಯಿಂದ ಜಗತ್ತು ಸಂತೋಷಪಟ್ಟು ನಿನ್ನಲ್ಲಿ ಅನುರಕ್ತವಾಗುತ್ತದೆ ಎಂಬುದು 
ಬಹಳ ಯುಕ್ತವಾದುದು. ರಾಕ್ಷಸರು ಭೀತರಾಗಿ ದಿಕ್ಕು, ದಿಕ್ಕುಗಳಿಗೆ ಓಡುತ್ತಿದ್ದಾರೆ. 


ಸಿದ್ಧಸಂಘಗಳೆಲ್ಲವೂ ನಿನಗೆ ನಮಸ್ಕರಿಸುತ್ತಿವೆ. 


-298- ಮಹಾಭಾರತ ಭೀಷ್ಮಪರ್ವ 


ಕಸ್ಸಾಚ್ಚ ತೇ ನ ನಮೇರನ್‌ ಮಹಾತ್ಮನ್‌ 
ಗರೀಯಸೇ ಬ್ರಹ್ಗಣೋತಪ್ಯಾದಿಕರ್ತೇ । 
ಅನಂತ ದೇವೇಶ ಜಗನ್ನಿವಾಸ 
ತ್ವಮಕ್ಷರಂ ಸದಸತ್ತತರಂ ಯತ್‌ 11೩೭! 


ಎಲೈ ಮಹಾತ್ಮನೇ, ಸರ್ವೋತ್ತಮನಾದ ಬ್ರಹ್ಮದೇವರಿಗೂ ಸೃಷ್ಟಿಕರ್ತನಾದ ನಿನಗೆ 
ಅವರು ಏಕೆ ನಮಸ್ಕಾರವನ್ನು ಮಾಡಲಾರರು? ಅನಂತನೇ, ದೇವೇಶನೇ, 
ಜಗದಾಶ್ರಯನೇ, ನೀನೇ ಅಕ್ಷರ, ವ್ಯಕ್ತಾವ್ಯಕ್ತ ಪ್ರಪಂಚದಲ್ಲಿ ಇರುವವನು ಮತ್ತು 
ಅದಕ್ಕಿಂತಲೂ ಉತ್ತಮನಾದವನು. 


ತ್ವಮಾದಿದೇವ: ಪುರುಷಃ ಪುರಾಣಃ 
ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಮ್‌ । 
ವೇತ್ತಾರಸಿ ವೇದ್ಯಂ ಚ ಪರಂ ಚ ಧಾಮ 
ತ್ವಯಾ ತತಂ ವಿಶ್ವಮನಂತರೂಪ HAH 


ನೀನು ಆದಿದೇವ. ಪುರಾಣಪುರುಷ. ನೀನು ಈ ಜಗತ್ತಿಗೆ ಶ್ರೇಷ್ಠನಾದ 
ಧಾರಕನಾದವನು. ನೀನು ಸರ್ವಜ್ಞನಾದವನು. ನೀನೇ ಜ್ಞೇಯವಸ್ತುಗಳಲ್ಲಿ 
ಶ್ರೇಷ್ಠನಾದವನು. ನೀನೇ ಶ್ರೇಷ್ಠವಾದ ಆಶ್ರಯನಾದವನು. ಎಲೈ ಅನಂತರೂಪನೇ, 
ನಿನ್ನಿಂದ ವಿಶು ವ್ಯಾಪ್ತವಾಗಿದೆ. 


ವಾಯುರ್ಯಮೋರಗ್ನಿರ್ವರುಣಃ ಶಶಾಂಕ; 

ಪ್ರಜಾಪತಿಸ್ತ ೦ ಪ್ರಪಿತಾಮಹಶ್ನ । 
ನಮೋ ನಮಸ್ತೇತಸ್ತು ಸಹಸ್ರಕೃತ್ವ 

ಪುನಶ್ಚ ಭೂಯೋತಪಿ ನಮೋ ನಮಸ್ತೇ 1೩೯॥ 
ನೀನೇ ವಾಯು, ಯಮ, ಅಗ್ನಿ, ವರುಣ, ಶಶಾಂಕ, ಪ್ರಜಾಪತಿ, 


ಪ್ರಪಿತಾಮಹರಾದ ಬ್ರಹ್ಮ (ವಾಯ್ದಾದಿ ಶಬ್ದದಿಂದ ವಾಚ್ಯನಾದವನು). ನಿನಗೆ ಸಾವರ 
ಬಾರಿ ಪುನಃ ಪುನಃ ನಮಸ್ಕಾರಗಳಿರಲಿ. ಪುನಃ ಇನ್ನೂನಮಸ್ಕಾರಗಳನ್ನು ಮಾಡುವನು. 


ಭಗವದ್ಗೀತಾಪರ್ವ -299- 


ನಮಃ ಪುರಸ್ತಾದಥ ಪೃಷ್ಠತಸ್ತೇ 

ನಮೋಸ್ತು ತೇ ಸರ್ವತ ಏವ ಸರ್ವ । 
ಅನಂತವೀರ್ಯಾಮಿತವಿಕ್ರಮಸ್ತ್ವಂ 

ಸರ್ವಂ ಸಮಾಪ್ಲೋಷಿ ತತೋಶಸಿ ಸರ್ವಃ Me] 


ನಿನಗೆ ಮುಂದಿನಿಂದ ನಮಸ್ಕಾರ, ಹಿಂದಿನಿಂದಲೂ ನಮಸ್ಕಾರ. ಎಲೈ ಸರ್ವನೇ, 
ನಿನಗೆ ಎಲ್ಲಕಡೆಗಳಿಂದಲೂ ನಮಸ್ಕಾರ. ಅನಂತಸಾಮರ್ಥ್ಯವನ್ನುಮತ್ತು ಅಪರಿಮಿತ 
ಪರಾಕ್ರಮವನ್ನು ಹೊಂದಿದ ನೀನು ಎಲ್ಲವನ್ನೂವ್ಯಾಪಿಸಿದ್ದೀಯೆ. ಆದ್ದರಿಂದ "ಸರ್ವ' 
ಎಂಬ ಶಬ್ದದಿಂದ ಕರೆಸಿಕೊಳ್ಳುತ್ತೀಯೆ. 

ವಿಶೇಷ ವಿಚಾರ- ತಾನೇ ಮಾಡಿದ "ಸರ್ವ' ಎಂಬ ಸಂಬೋಧನೆಗೆ ಎಲ್ಲವನ್ನೂ 
ವ್ಯಾಪಿಸಿರುವುದರಿಂದ ನೀನು “ಸರ್ವ' ಎಂದು ಕರೆಸಿಕೊಳ್ಳುತ್ತೀಯೆ ಎಂದು ಅರ್ಜುನನೇ 
ವ್ಯಾಖ್ಯಾನ ಮಾಡುತ್ತಾನೆ ಎಂಬುದು ಗಮನಿಸಬೇಕಾದ ಅಂಶ. 

ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ 

ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ | 
ಅಚಾನತಾ ಮಹಿಮಾನಂ ತವೇದಂ 


ಮಯಾ ಪ್ರಮಾದಾತ್‌ ಪ್ರಣಯೇನ ವಾಪಿ 1೪೧॥॥ 
ಯಚ್ಚಾವಹಾಸಾರ್ಥಮಸತೃತೋಶಸಿ 

ವಿಹಾರಶಯ್ಯಾಸನಭೋಜನೇಷು ।ಟ 
ಏಕೋ5ಥ ವಾತಪ್ಯಚ್ಛ್ಯುತ ತತ್‌ ಸಮಕ್ಷಂ 

ತತ್‌ ಕಾಮಯೇ ತ್ವಾಮಹಮಪ್ರಮೇಯಮ್‌ 11೪೨1 


ನೀನು ನನ್ನ ಸ್ನೇಹಿತನೆಂದು ತಿಳಿದು ಬಹುಮಾನರಹಿತನಾಗಿ ಹೇ ಕೃಷ್ಣ, ಹೇ 
ಯಾದವ, ಹೇ ಮಿತ್ತ ಎಂದು ಈ ನಿನ್ನ ಮಹಿಮೆಯನ್ನು ತಿಳಿಯದೆ ನಾನು ಏನು 
ಹೇಳಿದ್ದೇನೆಯೋ ಅಥವಾ ಪ್ರಮಾದದಿಂದ ಅಥವಾ ಸ್ನೇಹದಿಂದ ಯಾವ 
ಅಪಚಾರವನ್ನು ಮಾಡಿದ್ದೇನೆಯೋ ಮತ್ತು ವಿಹಾರ, ಶಯ್ಯಾ, ಆಸನ, ಭೋಜನ 
ಸಮಯಗಳಲ್ಲೀ ೧ ಅಪಹಾಸ್ಯಕ್ಕಾಗಿ ಯಾವ ಅಗೌರವವನ್ನು ಏಕಾಂತದಲ್ಲಾಗಲೀ ಅಥವಾ 
ಅನೇಕರ ಸಮಕ್ಷಮದಲ್ಲಾಗಲೀ ತೋರಿಸಿದ್ದೇನೆಯೋ, ಎಲೈ ಅಚ್ಯುತನೇ, 
ಅಪ್ರಮೇಯನಾದ ನಿನ್ನನ್ನು ಅದಕ್ಕಾಗಿ ನಾನು ಕ್ಷಮೆ ಕೇಳುತ್ತಿದ್ದೇನೆ. 


-300- ಮಹಾಭಾರತ ಭೀಷ್ಮಪರ್ವ 


ಪಿತಾಸಿ ಲೋಕಸ್ಯ ಚರಾಚರಸ್ಯ 
ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್‌ | 

ನ ತ್ಲತ್ರಮೋತಸ್ವಭ್ಯಧಿಕ: ಕುತೋ5ನ್ಯೋ 
ಲೋಕತ್ರಯೇತಪ್ಯಪ್ರತಿಮಪ್ರಭಾವ 11೪೩॥ 


ಎಲ್ಫೆ ಅಸದೃಶಸಾಮರ್ಥ್ಯವುಳ್ಳವನೇ, ಈ ಚರಾಚರವಾದ ಪ್ರಪಂಚಕ್ಕೆ ನೀನು 
ತಂದೆಯಾಗಿದ್ದೀಯೆ. ಈ ಜಗತ್ತಿಗೆ ನೀನು ಪೂಜ್ಯನಾದವನು, ಶ್ರೇಷ್ಠನಾದ ಗುರುವು. 
ನಿನಗೆ ಸಮಾನರಾದವರು ಯಾರೂ ಇಲ್ಲ ಇನ್ನು ಅಧಿಕನಾದ ಇನ್ನೊಬ್ಬನು 
ಲೋಕತ್ರಯದಲ್ಲೇ ಆದರೂ ಎಲ್ಲಿಂದ ಬರಬೇಕು? 


ತಸ್ಮಾತ್‌ ಪ್ರಣಮ್ಯ ಪ್ರಣಿಧಾಯ ಕಾಯಂ 
ಪ್ರಸಾದಯೇ ತ್ವಾಮಹಮೀಶಮೀಡ್ಕಮ್‌ । 
ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ 
ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢುಮ್‌ 11೪೪॥ 


ಆದ್ದರಿಂದ ನಮಸ್ಕಾರವನ್ನು ಮಾಡಿ ನನ್ನ ದೇಹವನ್ನು ನಿನ್ನ ಮುಂದೆ 
ಸಮರ್ಪಣೆಯನ್ನು ಮಾಡಿ ಈಶನೂ, ಸ್ತುತ್ಯನೂ ಆದ ನಿನ್ನನ್ನು ಪ್ರಸನ್ನನಾಗು ಎಂದು 
ಬೇಡುತ್ತಿದ್ದೇನೆ. ತಂದೆಯು ಮಗನನ್ನು ಕಮಿಸಿದಂತೆ, ಸ್ನೇಹಿತನು ಸ್ನೇಹಿತನ ತಪ್ಪುಗಳನ್ನು 
ಕ್ಷಮಿಸುವಂತೆ, ಪ್ರಿಯನು ಪ್ರಿಯೆಯ ಅಪರಾಧವನ್ನು ಕ್ಷಮಿಸುವಂತೆ ಎಲ್ಫೆ ದೇವನೇ, 
ನನ್ನ ಅಪರಾಧವನ್ನು ಸಹಿಸಿ ಕ್ಷಮಿಸಬೇಕು. 


ಅದೃಷ್ಟಪೂರ್ವಂ ಹೃಷಿತೋಶಸ್ಥಿ ದೃಷ್ಟಾ 
ಭಯೇನ ಚ ಪ್ರವ್ಯಧಿತಂ ಮನೋ ಮೇ । 
ತದೇವ ಮೇ ದರ್ಶಯ ದೇವ ರೂಪಂ 


ಪ್ರಸೀದ ದೇವೇಶ ಜಗನ್ನಿವಾಸ 11೪೫। 


ಹಿಂದೆ ಎಂದೂ ನೋಡದ ಈ ರೂಪವನ್ನು ನೋಡಿ ಹರ್ಷಗೊಂಡಿದ್ದೇನೆ. 
ಭಯದಿಂದ ನನ್ನ ಮನಸ್ಸು ವ್ಯಥೆಗೆ ಒಳಗಾಗಿದೆ. ಎಲ್ಸಿ ಜಗನ್ನಿವಾಸನೇ, ದೇವೇಶನೇ, 
ದೇವನೇ, ನಿನ್ನಮೊದಲಿನ ರೂಪವನ್ನೇ ನನಗೆ ತೋರಿಸು. 


ಭಗವದ್ಗೀತಾಪರ್ವ -301- 


ಕಿರೀಟಿನಂ ಗದಿನಂ ಚಕ್ರಹಸ್ತಂ 
ಇಚ್ಛಾಮಿ ತ್ಹಾಂ ದ್ರಷ್ಟುಮಹಂ ತಥೆವ । 
ತೇನೈವ ರೂಪೇಣ ಚತುರ್ಭುಜೇನ 
ಸಹಸ್ರಬಾಹೋ ಭವ ವಿಶ್ವಮೂರ್ತೇ 1೪೬! 


ಕಿರೀಟ, ಗದೆಗಳನ್ನು ಧರಿಸಿದ, ಕೈಯಲ್ಲಿ ಚಕ್ರವನ್ನು ಹಿಡಿದ ನಿನ್ನ ಮೊದಲಿನ 
ರೂಪವನ್ನು ನಾನು ಹಾಗೆಯೇ ನೋಡಲು ಇಚ್ಛಿಸುತ್ತೇನೆ. ಎಲ್ಫೆ ಸಹಸ್ರಬಾಹುವೇ, 
ಎಲೈ ವಿಶ್ವಮೂರ್ತಿಯೇ, ನಿನ್ನ ಮೊದಲಿನ ನಾಲ್ಕುಭುಜದ ರೂಪವನ್ನೇ 
ಧರಿಸುವವನಾಗು. 


ಶ್ರೀಭಗವಾನ್‌ 
ಮಯಾ ಪ್ರಸನ್ನೇನ ತವಾರ್ಜುನೇದಂ 
ರೂಪಂ ಪರಂ ದರ್ಶಿತಮಾತ್ಮಯೋಗಾತ್‌ । 
ತೇಜೋಮಯಂ ವಿಶ್ವಮನಂತಮಾದ್ಯಂ 
ಯನ್ನೇ ತ್ವದನ್ಯೇನ ನ ದೃಷ್ಟಪೂರ್ವಮ್‌ 11೪೭11 
ಶ್ರೀಭಗವಾನ್‌- ಎಲೈ ಅರ್ಜುನನೇ, ಪ್ರಸನ್ನನಾದ ನಾನು ನನ್ನ ಆತ್ಮ 
ಸಾಮರ್ಥ್ಯದಿಂದ ತೇಜೋಮಯವೂ, ಪೂರ್ಣವೂ, ಅನಂತವೂ, ಆದ್ಯವೂ ಆದ 
ಈ ಶ್ರೇಷ್ಠವಾದ ರೂಪವನ್ನು ನಿನಗೆ ತೋರಿಸಿದ್ದೇನೆ. ಈ ರೂಪವು ಇನ್ನೊಬ್ಬರಿಂದ 
ಹಿಂದೆ ನೋಡಲ್ಪಟ್ಟಿಲ್ಲ. 


ಎಶೇಷ ವಚಾರ- ಒ.ಹ್ಮಾದಿ ದೇವತೆಗಳು ಎಿಶ್ವರೂಪವನ್ನು ನೋಡಿದ್ದರೂ, 


ಲ 


ಅರ್ಜುನನ ಯೋಗ್ಯತೆಗೆ ಸರಿಯಾದಷ್ಟುಮಾತ ತೋರುವ ಈ ವಿಶ್ವರೂಪವನ್ನುನೋಡಿಲ್ಲ 


ಎಂದು ಅಭಿಪಾಯ. 
ನ ವೇದಯಜ್ಞಾಧ್ಯಯನೈರ್ನ ದಾನೆ: 
ನ ಚ ಕ್ರಿಯಾಭರ್ನ ತಪೋಭಿರುಗೈ: | 
ಏವಂರೂಪ: ಶಕ್ಕ ಅಹಂ ನ್ಫಲೋಕೇ 
ದ್ರಷ್ಟುಂ ತ್ವದನ್ಯೇನ ಕುರುಪ್ರವೀರ 11೪೮ 


-302- ಮಹಾಭಾರತ ಭೀಷ್ಮಪರ್ವ 


ಎಲ್ಸಿ ಕುರುಪ್ರವೀರನೇ, ಇಂತಹ ರೂಪವುಳ್ಳ ನನ್ನನ್ನು ನಿನ್ನನ್ನು ಬಿಟ್ಟುಬೇರೆ ಯಾವ 
ಮನುಷ್ಯನೇಮ್ಮಾಗಲೀ, ವೇದಗಳಿಂದಲಾಗಲೀ, ಯಜ್ಞಗಳಿಂದಾಗಲೀ, 
ಅಧ್ಯಯನಗಳಿಂದಾಗಲೀ, ದಾನಗಳಿಂದಾಗಲೀ, ಭಿನಕರ್ಮದಿಂದಾಗಲೀ, ಉಗ್ರವಾದ 
ತಪಸ್ಸಿನಿಂದಾಗಲೀ ನೋಡಲು ಸಾಧ್ಯವಿಲ್ಲ. 


ಮಾತೇ ವ್ಯಥಾ ಮಾ ಚ ವಿಮೂಢಭಾವೋ 
ದೃಷ್ಟ್ವಾ ರೂಪಂ ಘೋರಮೀದೃಜ್‌ಮಮೇದಮ್‌ । 
ವ್ಯಪೇತಭೀಃ ಪ್ರೀತಮನಾಃ ಪುನಸ್ತ ಎ 
ತದೇವ ಮೇ ರೂಪಮಿದಂ ಪ್ರಪಶ್ಯ 1೪೯॥ 


ಇಂತಹ ಈ ನನ್ನ ಘೋರ ರೂಪವನ್ನುನೋಡಿ ವ್ಯಥೆ ಪಡಬೇಡ. ಮೋಹವನ್ನೂ 
ಹೊಂದಬೇಡ. ಭಯದಿಂದ ನಿರ್ಮುಕ್ಕನಾಗಿ ಸಂತೋಷಗೊಂಡ ಮನಸ್ಸಿನಿಂದ ನನ್ನ 
ಮೊದಲಿನ ಈ ರೂಪವನ್ನೇ ಪುನಃ ನೋಡುವವನಾಗು. 
ಸಂಜಯಃ 
ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ 
ಸ್ವಕಂ ರೂಪಂ ದರ್ಶಯಾಮಾಸ ಭೂಯ: । 
ಆಶ್ವಾಸಯಾಮಾಸ ಚ ಭೀತಮೇನಂ 
ಭೂತ್ವಾ ಪುನಃ ಸೌಮ್ಯವಪುರ್ಮಹಾತ್ಮಾ 11೫೦॥ 
ಸಂಜಯ- ವಾಸುದೇವನು ಹೀಗೆ ಅರ್ಜುನನಿಗೆ ಹೇಳಿ ಪುನಃ ತನ್ನ ಮೊದಲಿನ 
ರೂಪವನ್ನುತೋರಿಸಿದನು. ಮಹಾತ್ಮನಾದ ಅವನು ಪುನಃ ಸೌಮ್ಯವಾದ ರೂಪವನ್ನು 
ಧರಿಸಿ ಭಯಗೊಂಡಿದ್ದಅರ್ಜುನನಿಗೆ ಸಮಾಧಾನವನ್ನು ಮಾಡಿದನು. 
ಅರ್ಜುನಃ 
ದೃಷ್ಟೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ । 
ಇದಾನೀಮಸ್ಕಿ ಸಂವೃತ್ತಃ ಸಚೇತಾಃ ಪ್ರಕೃತಿಂ ಗತಃ 11೫೧1 
ಅರ್ಜುನ- ಎಲ್ಲೆ ಜನಾರ್ದನನೇ, ಮನುಷ್ಯರ ರೂಪಕ್ಕೆ ಸದೃಶವಾದ ಈ ನಿನ್ನ 


ಸೌಮ್ಯರೂಪವನ್ನು ನೋಡಿ ಈಗ ಸಮಾಧಾನಗೊಂಡಿದ್ದೇನೆ. ನನ್ನ ಜ್ಞಾನವು 
ಸರಿಯಾಗಿದೆ. ನನ್ನಮೊದಲಿನ ಸ್ವಭಾವವು ಹಿಂದಿರುಗಿ ಬಂದಿದೆ. 


ಭಗವದ್ಗೀತಾಪರ್ವ -303- 


ಶ್ರೀಭಗವಾನ್‌ 

ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ನಮ । 

ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣ: WRN 

ಶ್ರೀಭಗವಾನ್‌- ನೋಡಲು ಬಹಳ ಕಷ್ಟಸಾಧ್ಯವಾದ ಈ ನನ್ನ ರೂಪವನ್ನುನೀನು 
ಏನು ನೋಡಿದ್ದೀಯೋ ಆ ರೂಪವನ್ನು ನೋಡಲು ದೇವತೆಗಳು ನಿತ್ಯವೂ ಆಸೆ 
ಪಡುತ್ತಾರೆ. 

ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಕಯಾ । 

ಶಕ್ಕ ಏವಂವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ 11೫೩।॥ 

ನೀನು ನನ್ನನ್ನು ಹೇಗೆ ನೋಡಿದ್ದೀಯೋ ಹಾಗೆ ನೋಡಲು ವೇದಗಳಿಂದಾಗಲೀ, 
ತಪಸ್ಸಿನಿಂದಾಗಲೀ, ದಾನದಿಂದಾಗಲೀ ಅಥವಾ ಪೂಜೆಯಿಂದಾಗಲೀ ಸಾಧ್ಯವಿಲ್ಲ. 


ಭಕ್ಕಾ ತ್ವನನ್ಶಯಾ ಶಕ್ಕ ಅಹಮೇವಂವಿಧೋನರ್ಜುನ । 

ಜ್ಞಾತುಂ ದ್ರಷ್ಟುಂ ಚ ತತ್ತ್ವೇನ ಪ್ರವೇಷ್ಟುಂ ಚ ಪರಂತಪ 11೫೪॥ 

ಎಲೈ ಅರ್ಜುನನೇ, ಪರಂತಪನೇ, ಅನನ್ಯವಾದ ಭಕ್ತಿಯಿಂದ ಮಾತ್ರ ನನ್ನನ್ನು 
ಹೀಗೆ ನೋಡಲು ಮತ್ತು ಯಥಾರ್ಥವಾಗಿ ತಿಳಿಯಲು ಮತ್ತು ಪ್ರವೇಶಿಸಲು 
ಸಾಧ್ಯವಾಗುತ್ತದೆ. 

ಮತ್ಸರ್ಮಕ್ಕನ್ನತ್ತರಮೋ ಮದ್ವಕ ಸಂಗವರ್ಜಿತಃ । 

ನಿರ್ವೆರ: ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ 11೫೫11 

ಎಲೆ ಪಾಂಡವನೇ, ನನಗೆ ಪ್ರಿಯವಾದ ಕರ್ಮಗಳನ್ನು ಮಾಡಿ ನನ್ನ 
ಸರ್ವೋತ್ತಮತ್ತವನ್ನು ತಿಳಿದು, ನನ್ನ ಭಕ್ತನಾಗಿ, ವಿಷಯಗಳಲ್ಲಿ ಸ್ನೇಹವನ್ನು ತೊರೆದು. 
ಸರ್ವಭೂತಗಳಲ್ಲೂವೈರವನ್ನು ತೊರೆದವನು ನನ್ನನ್ನು ಹೊಂದುತ್ತಾನೆ. 

(| ಇತಿ ಶ್ರೀಮನ್ನಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ಭೀಷ್ಮಪರ್ವಣಿ ತಯ್ಯಶೋ:ಧ್ಯಾಯಃ ॥ 
| ಭಗವದ್ಗೀತಾಪರ್ವಣಿ ಎಂಶೋ?ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಮೂವತ್ಕೂರನೆಯ ಅಧ್ಯಾಯ ಮುಗಿಯಿತು. 
a 


-304- ಮಹಾಭಾರತ ಭೀಷ್ಮಪರ್ವ 


ಮೂವತ್ನಾಲ್ಕನೆಯ ಅಧ್ಯಾಯ 
ಭಗವದ್ಗೀತಾ - ಭಕ್ತಿಯೋಗ. 
ಲಕ್ಷ್ಮಿಯ ಉಪಾಸಕನಿಗಿಂತ ಹರಿಯ ಉಪಾಸಕನ ಶ್ರೇಷ್ಠತ್ತ ಕಥನ. 


ಅರ್ಜುನಃ 


ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ರಾಂ ಪರ್ಯುಪಾಸತೇ । 
ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ uO 


ಅರ್ಜುನ- ಹೀಗೆ ಭಕ್ತಿಯುಕ್ತರಾಗಿ ಯಾರು ನಿನ್ನನ್ನು ಸತತವಾಗಿ ಉಪಾಸನೆ 
ಮಾಡುತ್ತಾರೆಯೋ ಮತ್ತು ಯಾರು ಅಕ್ಷರಶಬ್ದವಾಚ್ಯಳಾದ, 
ಅವ್ಯಕ್ತತತ್ತಾ ಭಿಮಾನಿಯಾದ ಲಕ್ಷ್ಮಿಯನ್ನು ಉಪಾಸನೆ ಮಾಡುತ್ತಾರೆಯೋ, ಅವರಲ್ಲಿ 
ಶ್ರೇಷ್ಠರಾದ ಯೋಗಿಗಳು ಯಾರು? 


ಶ್ರೀಭಗವಾನ್‌ 
ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೇ । 
ಶ್ರದ್ಧಯಾ ಪರಯೋಪೇತಾಸ್ತೇ ಮೇ ಯುಕ್ತತಮಾ ಮತಾಃ 1೨ 


ಶ್ರೀಭಗವಾನ್‌- ನನ್ನಲ್ಲೇ ಮನಸ್ಸನ್ನು ಇಟ್ಟು ಶ್ರೇಷ್ಠವಾದ ಶ್ರದ್ಧೆಯಿಂದ 
ಕೂಡಿದವರಾಗಿ ಯಾರು ನಿತ್ಯವೂ ಕರ್ಮ-ಧ್ಯಾನ-ಯೋಗಗಳಿಂದ ಯುಕ್ತರಾಗಿ ನನ್ನನ್ನು 
ಉಪಾಸನೆ ಮಾಡುತ್ತಾರೆಯೋ ಅವರು ಅವರಿಬ್ಬರಲ್ಲಿ ಶ್ರೇಷ್ಠರಾದವರು ಎಂದು ನನ್ನ 
ಅಭಿಪ್ರಾಯ. 

ಯೇ ತಕ್ಷರಮನಿರ್ದೇಶ್ಯಮವ್ಯಕ್ತಂ ಪರ್ಯುಪಾಸತೇ । 

ಸರ್ವತ್ರಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಮ್‌ Wall 

ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ । 

ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ 11೪! 

ಯಾರು ಇಂದ್ರಿಯಸಮೂಹವನ್ನೆಲ್ಲಾ ನಿಯಂತ್ರಿಸಿ ಎಲ್ಲ ಕಡೆಗಳಲ್ಲಿಯೂ 


ಸಮಬುದ್ಧಿಯನ್ನು ಹೊಂದಿ, ಸರ್ವತ್ರ ವ್ಯಾಪ್ತವೂ, ಅಚಿಂತ್ಯವೂ ಆದ ಅವ್ಯಕ್ತತತ್ತಕ್ಕೆ 
ಅಭಿಮಾನಿಯಾದ ನಿರ್ವಿಕಾರಳೂ, ಅಚಲಳೂ, ಸ್ಥಿರಳೂ ಆದ ಲಕ್ಷ್ಮೀ ಯನ್ನು ಉಪಾಸನೆ 


ಭಗವದ್ಗೀತಾಪರ್ವ -305- 


ಮಾಡುತ್ತಾರೆಯೋ ಸರ್ವಭೂತಹಿತದಲ್ಲಿ ಆಸಕ್ತರಾದ ಅವರು ಲಕ್ಷ್ಮಿಯ 
ಉಪಾಸನೆಯನ್ನು ಮಾಡಿ ಲಕ್ಷ್ಮಿಯ ದ್ವಾರಾ ನನ್ನನ್ನು ಉಪಾಸನೆ ಮಾಡಿ, ನನ್ನನ್ನೇ 
ಹೊಂದುತ್ತಾರೆ. 


ಕ್ಲೇಶೋರಧಿಕತರಸ್ತೇಷಾಮವ್ಯಕ್ತಾಸಕ್ತಚೇತಸಾಮ್‌ । 
ಅವ್ಯಕ್ತಾ ಹಿ ಗತಿರ್ದಃಖಂ ದೇಹವದ್ದಿರವಾಪ್ಯತೇ 11೫11 


ಅವ್ಯಕ್ತತತ್ಹದ ಉಪಾಸನೆಯಲ್ಲಿ ಆಸಕ್ತರಾದ ಯೋಗಿಗಳಿಗೆ ಹೆಚ್ಚು ಕ್ಷೇಶವದೆ. 
ಅವ್ಯಕ್ತತತ್ವದ ದ್ವಾರಾ ಸಂಪಾದನೆ ಮಾಡಿದ ಗತಿಯು ಹೆಚ್ಚುದುಖುದಿಂದ ಕೂಡಿರುತ್ತದೆ. 
ಏಕೆಂದರೆ ಅವರು ಲಕ್ಷ್ಮಿಯ ಪ್ರೀತ್ಯರ್ಥವಾಗಿ ದೇಹದಂಡನಾದಿ ತಪಸ್ಸನ್ನು ಮಾಡಿ 
ಪುನಃ ನನ್ನ ಪ್ರೀತಿಗಾಗಿಯೂ ಹಾಗೆಯೇ ಮಾಡುತ್ತಾರೆ. ಹಾಗಾದರೆ ಅವರು ಏಕೆ 
ಹಾಗೆ ಮಾಡುತ್ತಾರೆ ಎಂದು ಪ್ರಶ್ನೆ ಮಾಡಿದರೆ, ಅವರ ಯೋಗ್ಯತೆಯೇ ಅಂತಹದು. 
ಅವರು ಸ್ವಲ್ಪ ಐಹಿಕಲೋಕದ ಆಶಾಪೂರ್ವಕವಾಗಿ ಪರಲೋಕದ ಆಸೆಯನ್ನು 
ಹೊಂದಿರುತ್ತಾರೆ. ಆದ್ದರಿಂದ ಹಾಗೆ ಮಾಡುತ್ತಾರೆ ಎಂದು ಉತ್ತರ. 


ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸಂನ್ಯಸ್ಯ ಮತ್ತರಾ: । 


ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೇ WLI 
ತೇಷಾಮಹಂ ಸಮುದ್ಧರ್ತಾ ಮೃತ್ಯುಸಂಸಾರಸಾಗರಾತ್‌ | 
ಭವಾಮಿ ನಚಿರಾತ್‌ ಪಾರ್ಥ ಮಯ್ಯಾವೇಶಿತಚೇತಸಾಮ್‌ 11೭11 


ಯಾರು ನನ್ನನ್ನೇ ಸರ್ವೋತ್ತಮನೆಂದು ತಿಳಿದು ಎಲ್ಲ ಕರ್ಮಗಳನ್ನೂ ನನ್ನಲ್ಲಿ 
ಸಮರ್ಪಿಸಿ ಅನನ್ಯವಾದ ಯೋಗದಿಂದ ನನ್ನನ್ನು ಧ್ಯಾನ ಮಾಡುತ್ತಾ ಉಪಾಸನೆ 
ಮಾಡುತ್ತಾರೆಯೋ, ಎಲೈ ಪಾರ್ಥನೇ, ಅಂತಹ ನನ್ನಲ್ಲೇ ಆಸಕ್ತವಾದ ಚಿತ್ತವುಳ್ಳ ಭಕ್ತರನ್ನು 
ನಾನು ಮೃತ್ಯುರೂಪವಾದ ಸಂಸಾರಸಾಗರದಿಂದ ಬೇಗ ಮೇಲಕ್ಕೆ ಎತ್ತುತ್ತೇನೆ. 

ಮಯ್ಯೇವ ಮನ ಆಧತ್ತ್ತ ಮಯಿ ಬುದ್ಧಿಂ ನಿವೇಶಯ । 

ನಿವಸಿಷ್ಯಸಿ ಮಯ್ಕೇವ ಅತ ಊರ್ಧ್ವಂ ನ ಸಂಶಯಃ Su 


ನನ್ನಲ್ಲಿಯೇ ಮನಸ್ಸನ್ನು ಇಡು. ನನ್ನಲ್ಲಿ ಬುದ್ಧಿಯನ್ನು ಇಡು. ಅಲ್ಲಿಂದ ಮುಂದಕ್ಕೆ 
ನನ್ನಲ್ಲಿಯೇ ವಾಸಿಸುವಿ. ಇದರಲ್ಲಿಸಂಶಯವಿಲ್ಲ. 


-306- ಮಹಾಭಾರತ ಭೀಷ್ಮಪರ್ವ 


ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಮ್‌ । 
ಅಭ್ಯಾಸಯೋಗೇನ ತತೋ ಮಾಮಿಚ್ಛಾಪುಂ ಧನಂಜಯ al 


ಎಲೈ ಧನಂಜಯನೇ, ಒಂದು ಪಕ್ಷ ನನ್ನಲ್ಲಿ ಚಿತ್ತವನ್ನು ಸ್ಥಿರವಾಗಿ ಇಡಲು 
ಅಸಮರ್ಥನಾದರೆ ಮನಸ್ಸನ್ನು ವಿಷಯಗಳಿಂದ ಹಿಂದೆ ಎಳೆದುಕೊಂಡು ಪುನಃ 
ಭಗವಂತನಲ್ಲಿಯೇ ಇಡುವ ಅಭ್ಯಾಸ ರೂಪವಾದ ಉಪಾಯದಿಂದ ನನ್ನನ್ನು 
ಹೊಂದಲು ಬಯಸು. 


ಅಭ್ಯಾಸೇ5ಪ್ಯಸಮರ್ಥೋರಸಿ ಮತ್ಕರ್ಮಪರಮೋ ಭವ । 
ಮದರ್ಥಮಪಿ ಕರ್ಮಾಣಿ ಕುರ್ವನ್‌ ಸಿದ್ಧಿಮವಾಪ್ಸ ಕಸಿ 11೧೦॥ 


ಅಂತಹ ಅಭ್ಯಾಸವನ್ನುಮಾಡಲು ಅಸಮರ್ಥನಾದರೆ ನನ್ನಪೂಜಾದಿ ಕರ್ಮವನ್ನು 
ಶ್ರದ್ಧೆಯಿಂದ ಮಾಡು. ನನ್ನ ಪ್ರೀತ್ಯರ್ಥವಾಗಿ ಅಂತಹ ಕರ್ಮಗಳನ್ನು ಮಾಡಿದರೂ 
ಸಿದ್ಧಿಯನ್ನುಹೊಂದುವಿ. 


ಅಥೈತದಪ್ಯಶಕ್ತೋರಸಿ ಕರ್ತುಂ ಮದ್ಯೋಗಮಾಶ್ರಿತಃ । 
ಸರ್ವಕರ್ಮಫಲತ್ಯಾಗಂ ತತಃ ಕುರು ಯತಾತ್ಮವಾನ* 11೧೧ 


ಒಂದು ಪಕ್ಚ ನನ್ನ ಯೋಗವನ್ನು ಆಶ್ರಯಿಸಿ ಇದನ್ನೂ ಮಾಡಲು 
ಅಸಮರ್ಥನಾದರೆ ಚಿತ್ತವನ್ನು ನಿಯಂತ್ರಿಸಿ ಸರ್ವಳರ್ಮಗಳ ಫಲವಾದ 
ಸ್ಪರ್ಗ-ಧನ-ಕನಕಾದಿಗಳಲ್ಲಿ ಆಸೆಯನ್ನು ಬಿಡು. (ವೈರಾಗ್ಯವನ್ನೇ ಮಾಡು ಎಂದು 
ಅರ್ಥ). 


ಶ್ರೇಯೋ ಹಿ ಜ್ಞಾನಮಭ್ಯಾಸಾದ್‌ ಜ್ಞಾನಾದ್‌ ಧ್ಯಾನಂ ವಿಶಿಷ್ಯತೇ । 
ಧ್ಯಾನಾತ್‌ಕರ್ಮಫಲತ್ಯಾಗಸ್ಕಾಗಾತ್‌ ಶಾಂತಿರನಂ:ಕರಮ್‌ 11೧೨! 


ಕೇವಲ ಅರ್ಥಾನುಸಂಧಾನ ರಹಿತವಾದ ವೇದಗಳ ಅಭ್ಯಾಸಕ್ಕಿಂತಲೂ ಅದರ 
ಅರ್ಥಜ್ಞಾನವು ಶ್ರೇಷ್ಠವಾದುದು. ಜ್ಞಾನಕ್ಕಿಂತಲೂ ಧ್ಯಾ:ನವು ಶ್ರೇಷ್ಠವಾದುದು. 
ಧ್ಯಾನಕ್ಕಿಂತಲೂ ಕರ್ಮಫಲಗಳ ಪರಿತ್ಯಾಗವು ಶ್ರೇಷ್ಠವಾದುದು. ಅಂತಹ ಪರಿತ್ಯಾಗವನ್ನು 
ಮಾಡಿದ ಮೇಲೆ ಬುದ್ಧಿಯು ನನ್ನಲ್ಲಿಯೇ ನಿಲ್ಲುತ್ತದೆ. 


ಭಗವದ್ಗೀತಾಪರ್ವ -307- 


ಅದ್ದೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ । 
ನಿರ್ಮಮೋ ನಿರಹಂಕಾರಃ ಸಮದುಃಖಸುಖಃ ಕ್ಷಮೀ IOAN 


ಸಂತುಪ್ಪು ಸತತಂ ಯೋಗೀ ಯತಾತ್ಮಾ ದೃಢನಿಶ್ಚಯ: । 
ಮಯ್ಯರ್ಪಿತಮನೋಬುದ್ಧಿರ್ಯೋ ಮದ್ದಕ್ತ ಸ ಮೇ ಪ್ರಿಯಃ ॥೧೪॥ 


ಯಾವ ಪ್ರಾಣಿಗಳಲ್ಲಿಯೂ ದ್ವೇಷವನ್ನುಮಾಡದೆ, ಸ್ನೇಹ ಮತ್ತು ಕರುಣೆಯಿಂದ 
ಕೂಡಿದವನಾಗಿ, ಅಹಂಕಾರ-ಮಮಕಾರಗಳನ್ನು ತೊರೆದು, ಸುಖ-ದುಃಖಗಳಲ್ಲಿ 
ಸಮಾನನಾಗಿದ್ದು, ಇನ್ನೊಬ್ಬರನ್ನು ಕ್ಷಮಿಸುವ ಸಭಾವವನ್ನು ಹೊಂದಿ, ಅಪ್ರಯತ್ನದಿಂದ 
ಲಭ್ಯವಾದುದರಲ್ಲಿ ತೃಪ್ತಿಯನ್ನು ಹೊಂದಿ, ತತ್ತ ಹಾನದ ವಿಷಯದಲ್ಲಿ ದೃಢವಾದ 
ನಿಶ್ಚಯವನ್ನು ಹೊಂದಿ, ಜಿತಮನಸ್ಸುಳ್ಳ, ಸತತವಾಗಿ ನನ್ನಲ್ಲಿ ಮನೋಬುದ್ಧಿಯನ್ನು 
ಅರ್ಚಿಸುವ ನನ್ನ ಭಕ್ತನು ನನಗೆ ಪ್ರಿಯನಾದವನು. 


ಯಸ್ಮಾನ್ನೋದ್ವಿಜತೇ ಲೋಕೋ ಲೋಕಾನ್ನೋದ್ವಿಜತೇ ಚಯಃ। 
ಹರ್ಷಾಮರ್ಷಭಯೋದ್ವೇಗೈರ್ಮುಕ್ತೋ ಯಃ ಸ ಚ ಮೇ ಪ್ರಿಯಃ ॥ 
ಯಾವನನ್ನು ನೋಡಿದರೆ ಲೋಕವು ಹೆದರುವುದಿಲ್ಲವೋ, ಯಾವನು ಲೋಕಕ್ಕೆ 
ಹೆದರುವುದಿಲ್ಲವೋ ಮತ್ತು ಹರ್ಷ-ಕ್ರೋಧ-ಭಯ-ಉದ್ದೇಗಗಳಿಂದ 
ಮುಕ್ತನಾಗಿರುತ್ತಾನೆಯೋ ಅವನು ನನಗೆ ಪ್ರಿಯನಾದವನು. 
ಅನಪೇಕ್ಷ: ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ । 
ಸರ್ವಾರಂಭಪರಿತ್ಯಾಗೀ ಯೋ ಮದ್ಭಕ್ರಃ ಸ ಮೇ ಪ್ರಿಯಃ 1೧೬/1 
ಬಹಳ ವಸ್ತುಗಳನ್ನು ಅಪೇಕ್ಷಿಸದೆ ಶುಚಿಯೂ, ದಕ್ಷನೂ, ವಿಷಯಗಳಲ್ಲಿ 
ಆಸಕ್ತರಹಿತನೂ, ವ್ಯಥೆಯಿಲ್ಲದವನೂ, ಎಲ್ಲಾ ಕಾಮ್ಯ ಕರ್ಮಗಳನ್ನು ಪರಿತ್ಕಾಗ 
ಮಾಡಿದವನೂ ಆದ ನನ್ನ ಭಕ್ತನು ನನಗೆ ಪ್ರಿಯನಾದವನು. 
ಯೋ ನ ಹೃಷ್ಠತಿ ನ ದ್ದೇಷ್ಟಿನ ಶೋಚತಿ ನ ಕಾಂಕ್ಷತಿ ! 


ಶುಭಾಶುಭಪರಿತ್ಯಾಗೀ ಭಕ್ತಿಮಾನ್‌ ಯಃ ಸ ಮೇ ಪ್ರಿಯಃ 11೧೭11 


-308- ಮಹಾಭಾರತ ಭೀಷ್ಮಪರ್ವ 


ಯಾವನು ಸುಖ ಸಾಧನವು ಒದಗಿದಾಗ ಹರ್ಷ ಪಡುವುದಿಲ್ಲವೋ, ದುಃಖ 
ಸಾಧನವು ಒದಗಿದಾಗ ದ್ವೇಷ ಮಾಡುವುದಿಲ್ಲವೋ, ಶೋಕಪಡುವುದಿಲ್ಲವೋ, ಏನನ್ನೂ 
ಬಯಸುವುದಿಲ್ಲವೋ, ಕಾಮ್ಯವಾದ ಶುಭವನ್ನು ಮತ್ತು ಅಶುಭವನ್ನು ಸರ್ವಾತ್ಮನಾ 
ತ್ಯಾಗಮಾಡುತ್ತಾನೆಯೋ ಅಂತಹ ಭಕ್ತನು ನನಗೆ ಪ್ರಿಯನಾದವನು. 


ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ | 
ಶೀತೋಷ್ನಸುಖದು:ಖೇಷು ಸಮಃ ಸಂಗವಿವರ್ಜಿತಃ 11೧೮॥॥ 


ತುಲ್ಕನಿಂದಾಸ್ತುತಿರ್ಮೌನೀ ಸಂತುಷ್ಟೋ ಯೇನ ಕೇನಚಿತ್‌ । 
ಅನಿಕೇತಃ ಸ್ಥಿರಮತಿರ್ಭಕ್ತಿಮಾನ್‌ ಮೇ ಪ್ರಿಯೋ ನರಃ 1೧೯॥ 


ಶತ್ರು-ಮಿತ್ರರಲ್ಲಿ ಸಮನಾಗಿದ್ದು, ಹಾಗೆಯೇ ಮಾನಾಪಮಾನಗಳಲ್ಲಿಯೂ, 
ಶೀತೋಷ್ಣ ಸುಖ-ದುಃಖಾದಿಗಳಲ್ಲಿಯೂ ಸಮನಾಗಿದ್ದು, ವಿಷಯದ ಭೋಗಗಳಲ್ಲಿ 
ಸ್ನೇಹವನ್ನು ಹೊಂದದವನಾಗಿ ನಿಂದಾಸ್ತುತಿಗಳಲ್ಲಿ ಸಮಾನನಾಗಿದ್ದು ಮೌನಿಯಾಗಿ 
ಅಪ್ರಯತ್ನದಿಂದ ಒದಗಿದುದರಲ್ಲಿ ತೃಪ್ತಿಯನ್ನು ಹೊಂದಿ ಪರಮಾತ್ಮನೇ ತನಗೆ 
ಆಶ್ರಯನೆಂದು ತಿಳಿದು ಸ್ಥಿರವಾದ ಭಕ್ತಿಯುಳ್ಳ ಮನುಷ್ಯನು ನನಗೆ ಪ್ರಿಯನಾದವನು. 

ಯೇ ತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೇ | 

ಶ್ರದ್ಧಧಾನಾ ಮತ್ತರಮಾ ಭಕ್ತಾಸ್ತೇರತೀವ ಮೇ ಪ್ರಿಯಾ: 11೨೦॥॥ 

ಯಾರು ಭಗವತ್ತಂಬಂಧಿಯಾದ, ಮೋಕ್ಷಸಾಧಕವಾದ, “ಅದ್ವೇಷ್ಟಾಸರ್ವ- 
ಭೂತಾನಾಂ' ಇತ್ಯಾದಿಗಳಲ್ಲಿ ಹೇಳಿದ ಗುಣಗಳನ್ನು ಹೊಂದಿ ಶ್ರದ್ಧೆಯಿಂದ ನನ್ನನ್ನೇ 
ಸರ್ವೋತ್ತಮನೆಂದು ತಿಳಿದು ಭಕ್ತರಾಗಿ ನನ್ನಉಪಾಸನೆಯನ್ನು ಮಾಡುತ್ತಾರೆಯೋ 
ಅವರು ನನಗೆ ಪ್ರಿಯರಾದವರು. 

ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ಭೀಷ್ಮಪರ್ವಣಿ ಚತುಸ್ವಿಂಶೋಧ್ಯಾಯಃ IW 
॥ ಭಗವದ್ಗೀತಾಪರ್ವಣಿ ಏಕವಿಂಶೋಂಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಕಪರ್ವದಲ್ಲಿ ಮೂವತ್ನಾಲ್ಕನೆಯ ಅಧ್ಯಾಯ ಮುಗಿಯಿತು. 
Xk 


ಭಗವದ್ಗೀತಾಪರ್ವ -309- 


ಮೂವತ್ತೈದನೆಯ ಅಧ್ಯಾಯ 
ಭಗವದ್ಗೀತಾ - ಕ್ಷೇತ್ರ-ಕ್ಷೇತ್ರಜ್ಞವಿಭಾಗಯೋಗ. 
ಅರ್ಜುನಃ 
ಪುರುಷಂ ಪ್ರಕೃತಿಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ । 
ಏತದ್‌ ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ 11೧1 


ಅರ್ಜುನ- ಎಲೈ ಕೇಶವನೇ, ನಾನು ಪುರುಷ, ಪ್ರಕೃತಿ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ 
ಮತ್ತು ಜ್ಲೇಯ ಇವುಗಳನ್ನು ತಿಳಿದುಕೊಳ್ಳಲು ಇಚ್ಛಿಸುತ್ತೇನೆ. 


ವಿಶೇಷ ವಿಚಾರ- ಪ್ರಕೃತಿ ಎಂದರೆ ಮೂಲಕ್ಷೇತ್ರ . ಕ್ಷೇತ್ರವೆಂದರೆ 
ಲಿಂಗದೇಹರೂಪವಾಗಿ ಪ್ರಕೃತಿಯ ವಿಕಾರವಾದುದು ಮತ್ತು ಪುರುಷನಿಗೆ ಸ್ಥೂಲದೇಹ 
ಸಂಬಂಧರೂಪವಾದ ವಿಕಾರವನ್ನು ಉಂಟುಮಾಡುವಂತಹದು. ಪುರುಷಶಬ್ದದಿಂದ 
ಜೀವನನ್ನು ಪ್ರತ್ಯೇಕವಾಗಿ ಗ್ರಹಣ ಮಾಡಿರುವುದರಿಂದ ಕ್ಷೇತ್ರಜ್ಞ ಎಂದರೆ ಜೀವನ 
ಹೃದಯಕಮಲದಲ್ಲಿದ್ದು, ಕ್ಷೇತ್ರ ಶಬ್ದವಾಚ್ಯವಾದ ಎಲ್ಲದರ ವಿಕಾರವನ್ನು ಸಾಕ್ಷಿಯಾಗಿ 
ನೋಡುವ ಪರಮಾತ್ಮನ ರೂಪ. ಜ್ಞಾನ ಎಂದರೆ ಜ್ಞಾನಸಾಧನ ಮತ್ತು ಜ್ಞಾನಕಾರ್ಯ. 
ಜ್ಞೇಯ ಎಂದರೆ ಆ ಜ್ಞಾನಕ್ಕೆ ವಿಷಯನಾದ ಮೋಕ್ಷದಾಯಕನಾದ ಪರಮಾತ್ಮ. ಇದನ್ನು 
ತಿಳಿಯಲು ಇಚ್ಛಿಸುತ್ತೇನೆ ಎಂದು ಪ್ರತ್ಯೇಕವಾಗಿ ಇಟ್ಟುಕೊಳ್ಳಬೇಕು. ಮೂಲಕಾರಣವಾದ 
ಪ್ರಕೃತಿಯು ಮತ್ತು ಪುರುಷ ಶಬ್ದವಾಚ್ಛನಾದ ಜೀವನು ವಿಕಾರವನ್ನು ಹೊಂದುವುದರಿಂದ 
ವಿಕಾರಾಭಿಮಾನಿಗಳಾಗಿ ಅವರು ಕ್ಷೇತ್ರಪದದಿಂದಲೂ ಸಂಗೃಹೀತವಾಗುವುದರಿಂದ ಕ್ಷೇತ್ರ 
ನಿರೂಪಣವೂ ಸಹ ಪ್ರಕೃತಿ ಪುರುಷನ ನಿರೂಪಣೆ ಆದ ಕಾರಣದಿಂದಲೂ, ಪ್ರಕೃತಿ ಪುರುಷ 
ವಿಕಾರ ರೂಪ ಕ್ಷೇತ್ರವೇ ಮಹಾಸಂಸಾರಕ್ಕೆ ಕಾರಣವಾದುದರಿಂದಲೂ, ಜ್ಞಾನಿಗಳಿಗೆ 
ಅತ್ಯಂತ ಶತ್ರುವಾದುದರಿಂದಲೂ, ಅಲ್ಲಿಯೇ ವೈರಾಗ್ಯವನ್ನು ಉಂಟುಮಾಡಲು ಸಕಲ 
ಜಡಾಜಡಾತ್ಮಕ ಪ್ರಪಂಚವು ಕ್ಷೇತ್ರಶಬ್ದದಿಂದ ಗೃಹೀತವಾಗುತ್ತದೆ. ಪುರುಷಶಬ್ದದಿಂದ 
ಜೀವನನ್ನು ಬೇರೆಯಾಗಿ ಹೇಳಿರುವುದರಿಂದ ಕ್ಷೇತ್ರಜ್ಞನು ಯಾರು ಎಂಬ ಶಂಕೆಗೆ 'ಕ್ಷೇತ್ರಜ್ಞಂ 
ಚಾಪಿ ಮಾಂ ವಿದ್ಧಿ' ಎಂದು ಮುಂದೆ ಹೇಳಲಿದ್ದಾರೆ. ತನ್ನಮುಖವನ್ನೂ, ತನ್ನಬೆನ್ನನ್ನೂ, 
ತನ್ನ ದೇಹದಲ್ಲಿರುವ ತನ್ನ ಸ್ಥಿತಿಯನ್ನೂ ತಿಳಿಯದ, ಕೇವಲ ತನ್ನ ಉದರವನ್ನು ಮಾತ್ರ 
ಕಾಣುವ ಜೀವನು ಇಲ್ಲಿಕ್ಷೇತ್ರಜ್ಞನಲ್ಲ. ಆದರೆ ದೇಹಿಗಳ ಹೃದಯ ಕಮಲದಲ್ಲಿದ್ದುಒಳಗೆ 
ಮತ್ತು ಹೊರಗೆ ಎರಡರನ್ನೂ ಸ್ವತಂತ್ರವಾಗಿ ನೋಡುವ ಪರಮಾತ್ಮನೇ ಕ್ಷೇತ್ರಜ್ಞ. ಇಲ್ಲದಿದ್ದರೆ 


-310- ಮಹಾಭಾರತ ಭೀಷ್ಮಪರ್ವ 


ಸುಷುಪ್ತಿ ದೆಶೆಯಲ್ಲಿ ಕ್ಷೇತ್ರಜ್ಞ ಇಲ್ಲದಿರುವುದರಿಂದ ದೇಹಪಾತವಾಗುವ ಪ್ರಸಂಗವಿದೆ 
ಮತ್ತು ಜೀವನೇ ಕ್ಲೇತ್ರಜ್ಞನಾದರೆ ಇಂದ್ರಾವತಾರವಾದ ಕಾರಣದಿಂದ ಜೀವಶ್ರೇಷ್ಠನಾದ 
ಅರ್ಜುನನು ಸುತರಾಂ ಕ್ಷೇತ್ರಜ್ಞನಾಗುವುದರಿಂದ ನಾನು ಇದನ್ನು ತಿಳಿಯಲು 
ಬಯಸುತ್ತೇನೆ ಎಂಬ ಪ್ರಶ್ನೆಯು ಉಪಪನ್ನವಾಗುವುದಿಲ್ಲ. 
ಶ್ರೀಭಗವಾನ್‌ 
ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೇ । 
ಏತದ್‌ ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ದಿದ: 11೨॥1 


ಶ್ರೀಭಗವಾನ್‌- ಎಲೈ ಕೌಂತೇಯನೇ, ಈ ಶರೀರವನ್ನುಕ್ಟೇತ್ರವೆಂದು ಹೇಳುತ್ತಾರೆ. 
ಇದನ್ನು ಯಾವನು ಸರಿಯಾಗಿ ತಿಳಿಯುತ್ತಾನೆಯೋ ಅವನನ್ನು ಜ್ಞಾನಿಗಳು ಕ್ಷೇತ್ರಜ್ಞನೆಂದು 
ಹೇಳುತ್ತಾರೆ. 


ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ । 
ಕ್ಷೇತ್ರಕ್ಷೇತ್ರಜ್ಞಯೋರ್ಜ್ಜಾನಂ ಯತ್‌ ತಜ್ಜಾನಂ ಮತಂ ಮಮ ॥೩॥ 


ಎಲ್ಫೆ ಭಾರತನೇ, ಎಲ್ಲ ಕ್ಷೇತ್ರಗಳಲ್ಲಿ ಕ್ಷೇತ್ರಜ್ಞನಾದವನು ನಾನೇ ಎಂದು ತಿಳಿ. 
ಕ್ಷೇತ್ರಕ್ಷೇತ್ರಜ್ಞರ ಜ್ಞಾನವೇನಿದೆಯೋ ಅದೇ ಸರಿಯಾದ ಜ್ಞಾನವೆಂದು ನನ್ನ ಅಭಿಪ್ರಾಯ. 

ತತ್ನೇತ್ರಂ ಯಚ್ಚ ಯಾದ್ಭಕ್ಹ ಯದ್ದಿಕಾರಿ ಯತಶ್ಚ ಯತ್‌ । 

ಸ ಚ ಯೋ ಯತ್ಪಬಾವಶ್ಚ ತತ್ತಮಾಸೇನ ಮೇ ಶೃಣು al 


ಆ ಕ್ಷೇತ್ರವು ಯಾವ ಸ್ವರೂಪವುಳ್ಳದ್ದು ಎಂದರೆ ಪಾಂಚಭೌತಿಕ ಕರ-ಚರಣಾದಿ 
ಮಾತ್ರಗಳು ಕ್ಷೇತ್ರವೇ ಅಥವಾ ಇಂದ್ರಿಯಗಳು, ಇಂದ್ರಿಯಾರ್ಥಗಳು ಮತ್ತು 
ಪಂಚಭೂತಗಳಿಂದ ಸೇರಿದ ಕ್ಷೇತ್ರವು ಕ್ಷೇತ್ರವೇ ಎಂದು ತಿಳಿ. "ಯಾದ್ಭಕ್‌' ಹೊರಗೆ 
ಹೇಗಿದೆ, ಒಳಗೆ ಹೇಗಿದೆ ಎಂದು ಕೇಳು. "ಯದ್ದಿಕಾರಿ' ಎಂತಹ ವಿಕಾರದಿಂದ ತುಂಬಿದೆ 
ಎಂದು ಕೇಳು. "ಯತಶ್ಚಯತ್‌' ಆ ಕ್ಷೇತ್ರದಲ್ಲಿ ಏನೇನು ಉತ್ಪನ್ನವಾಗುತ್ತದೆಯೋ 
ಅದು ಯಾವುದರಿಂದ ಉತ್ಪನ್ನವಾಗುತ್ತದೆ ಎಂದು ಕೇಳು. ಕ್ಷೇತ್ರಜ್ಞನಾದ ಆ 
ಪರಮಾತ್ಮನಾದರೂ ಸ್ಥೂಲರೂಪದಿಂದ ಯಾವನು, ಎಂತಹ ಸಾಮರ್ಥ್ಯವುಳ್ಳವನು 
ಎಂಬುದನ್ನು ಸಂಕ್ಷೇಪವಾಗಿ ಕೇಳು. 


ಭಗವದ್ಗೀತಾಪರ್ವ -311- 


ವಿಶೇಷ ವಿಚಾರ- ಯತ್‌ ಎಂಬುದಕ್ಕೆ “ಮಹಾಭೂತಾನಿ' ಎಂಬುದರಿಂದ ಹಿಡಿದು, 
"ಸಂಘಾತಶ್ಚೇತನಾ ಧೃತಿಃ ಎಂಬುದರವರೆಗೆ ಹೇಳುವ ಎಲ್ಲವೂ ಉತ್ತರವಾಗಿದೆ. 
("ಮಹಾಭೂತಾನ್ಯಹಂಕಾರೋ ಬುದ್ದಿರವ್ಯಕ್ತಮೇವ ಚ । ಇಂದ್ರಿಯಾಣಿ ದಶೈಕಂ ಚ 
ಪಂಚ ಚೇಂದ್ರಿಯಗೋಚರಾಃ । ಇಚ್ಛಾದ್ವೇಷಃ ಸುಖಂ ದುಃಖಂ ಸಂಘಾತಶ್ನೇತನಾ ಧೃತಿಃ। 
ಏತತ್‌ ಕ್ಷೇತ್ರಂ' ಎಂದು ಎಲ್ಲವನ್ನೂ ಕ್ಷೇತ್ರವೆಂದು ಹೇಳಿರುವುದರಿಂದ ಇಷ್ಟು 
ವಿಶೇಷಭರಿತವಾದ ಕ್ಷೇತ್ರವನ್ನು ಜೀವನು ಹೇಗೆ ತಿಳಿಯುತ್ತಾನೆ ಎಂದು ಅಭಿಪ್ರಾಯ. 
"ಯತಶ್ಚಯತ್‌' ಎಂಬ ಪ್ರಶ್ನೆಗೆ "ಅವ್ಯಕ್ತಂ ಮಹಾಭೂತಾನಿ' ಎಂಬುದು ಉತ್ತರ. 
ಅವ್ಯಕ್ತದಿಂದ ಪಂಚಮಹಾಭೂತಗಳು, ಪಂಚಮಹಾಭೂತಗಳಿಂದ ದೇಹದಲ್ಲಿರುವ 
ಪಾರ್ಥಿವ ಜಲಾದಿ ಅಂಶಗಳು ಎಂದು ಅರ್ಥ. "ಯಾದೃಕ್‌' ಎಂಬ ಪ್ರಶ್ನೆಗೆ ಅಹಂಕಾರ, 
ಬುದ್ಧಿ ಮತ್ತು ಒಂದು ಮನಸ್ಸು ಒಳಗೆ, ಮತ್ತು ಹತ್ತು ಇಂದ್ರಿಯಗಳು, ಐದು ಇಂದ್ರಿಯ 
ವಿಷಯಗಳು ಹೊರಗೆ ಎಂದು ಉತ್ತರ. "ಯದ್ವಿಕಾರಿ' ಎಂಬುದಕ್ಕೆ "ಇಚ್ಛಾದ್ವೇಷ: ಸುಖಂ 
ದುಃಖಂ ಸಂಘಾತಶ್ನೇತನಾ ಧೃತಿಃ' ಎಂಬುದು ಉತ್ತರ. ಅಭಿಮಾನಿಯಾಗಿ ಜೀವನಿಗೆ 
ದೇಹದ ಸಂಬಂಧವು ಸಂಘಾತ ಎನಿಸಿಕೊಳ್ಳುತ್ತದೆ. ಚೇತನ ಎಂದರೆ ಜ್ಞಾನ. ಧೃತಿ ಎಂದರೆ 
ದೇಹಧಾರಣ. ಕ್ಷೇತ್ರಜ್ಞನ ಜ್ಞಾನವೇ ಮೋಕ್ಷಕ್ಕೆ ಕಾರಣವಾದುದರಿಂದ "ಸಚ ಯೋ 
ಯತ್ನಭಾವಶ್ಚ' ಎಂಬ ಪ್ರಶ್ನೆಗೆ ಉತ್ತರವು ಜ್ಞೇಯವಾದ ವಸ್ತುವಿನ ಕಥನ 
ರೂಪವಾಗುವುದರಿಂದ ಅದನ್ನು ವಿಸ್ತಾರವಾಗಿ "ಅಮಾನಿತ್ವ' ಇತ್ಯಾದಿಯಾಗಿ 
ಹೇಳುತ್ತಾರೆ. ಜ್ಞಾನದ ಕಾರಣಗಳು ಎಷ್ಟಿವೆಯೋ ಮತ್ತು ಕಾರ್ಯವು ಎಷ್ಟಿವೆಯೋ 
ಅವೆಲ್ಲವೂ ಜ್ಞಾನ ಪದದಿಂದ ಗೃಹೀತವಾಗುತ್ತವೆ. ಆದ್ದರಿಂದಲೇ "ಏತತ್‌ 
ವೇದಿತುಮಿಚ್ಛಾಮಿ' ಎಂದು ಜ್ಞಾನದ ಜ್ಞಾನವಿಷಯದಲ್ಲಿಯೂ ಪ್ರಶ್ನೆ ಇದೆ. 

ಯಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧ್ಫೆ: ಪೃಥಕ್‌ । 

ಬ್ರಹ್ಮಸೂತ್ರಪದ್ಧೆಶ್ರೆವ ಹೇತುಮದ್ಧಿರ್ವಿನಿಶ್ಚಿತೈ: 11೫11 

ಈ ಕ್ಷೇತ್ರ-ಕ್ಷೇತ್ರಜ್ಞ ಸರೂಪಾದಿಗಳು ಯಷಿಗಳಿಂದ, ವೇದಮಂತ್ರಗಳಿಂದ 
ಬಹಳವಾಗಿ ಗಾನ ಮಾಡಲ್ಪಟ್ಟಿವೆ. ಹೇತುಯುಕ್ತವಾದ ಬ್ರಹ್ಮಸೂತ್ರ ಪದಗಳಿಂದಲೂ 
ನಿಶ್ಚಯ ಮಾಡಲ್ಪಟ್ಟಿವೆ (ಆದ್ದರಿಂದ ಇದು ಅತ್ಯಂತ ಪ್ರಾಮಾಣಿಕ ಎಂದು 
ಅಭಿಪ್ರಾಯ). 

ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ । 


ಇಂದ್ರಿಯಾಣಿ ದಶೈಕಂ ಚ ಪಂಚ ಚೇಂದ್ರಿಯಗೋಚರಾಃ Wel 


-312- ಮಹಾಭಾರತ ಭೀಷ್ಮಪರ್ವ 


ಇಚ್ಛಾ ದ್ವೇಷ: ಸುಖಂ ದುಃಖಂ ಸಂಘಾತಶ್ನೇತನಾ ಧೃತಿಃ | 
ಏತತ್‌ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಮ್‌ 11೭11 


ಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತತತ್ತ್ವ, ಹತ್ತು ಇಂದ್ರಿಯಗಳು, 
ಒಂದು ಮನಸ್ಸು, ಐದು ಇಂದ್ರಿಯ ವಿಷಯಗಳು, ಇಚ್ಛಾ, ದ್ವೇಷ, ಸುಖ, ದುಃಖ, 
ಜೀವರಿಗೆ ದೇಹದಲ್ಲಿನ ಅಭಿಮಾನ, ಜ್ಞಾನ, ದೇಹಧಾರಣ ಇವು ಸಂಕ್ಷೇಪವಾಗಿ 
ವಿಕಾರಸಹಿತವಾದ ಕ್ಷೇತ್ರಗಳೆಂದು ಹೇಳಲ್ಪಡುತ್ತವೆ. 


ಅಮಾನಿತ್ತಮದಂಭಿತ್ರಮಹಿಂಸಾ ಕ್ಷಾಂತಿರಾರ್ಜವಮ್‌ । 
ಆಚಾರ್ಯೋಪಾಸನಂ ಶೌಚಂ ಸ್ಟೈರ್ಯಮಾತ್ಮವಿನಿಗ್ರಹಃ 11೮॥ 


ತನ್ನ ಶ್ಲಾಘನೆ ಮಾಡಿಕೊಳ್ಳದಿರುವುದು, ತಾನು ಅಲ್ಪನೆಂದು ತಿಳಿದುಕೊಂಡರೂ 
ಮಹತ್ವವನ್ನುಪ್ರದರ್ಶನ ಮಾಡದಿರುವುದು, ಅಹಿಂಸೆ, ಸಹನೆ, ಮನೋ-ವಾಕ್‌- 
ಕಾಯ ವ್ಯಾಪಾರಗಳಲ್ಲಿಏಕರೂಪತೆ, ಜ್ಞಾನಿಗಳ ಸೇವೆ, ಬಾಹ್ಯಾಂತರ ಶುದ್ಧಿ, ಅಪಾಯ 
ಬಂದರೂ ತನ್ನಧರ್ಮದಿಂದ ಚ್ಯುತನಾಗದಿರುವ ಸ್ಥೈರ್ಯ, ಮನೋನಿಗ್ರಹ; 


ಇಂದ್ರಿಯಾರ್ಥೇಷು ವೈರಾಗ್ಯಮನಹಂಕಾರ ಏವ ಚ । 
ಜನ್ಮಮೃತ್ಯುಜರಾವ್ಯಾಧಿದು:ಖದೋಷಾನುದರ್ಶನಮ್‌ Mal 


ಇಂದ್ರಿಯ ವಿಷಯಗಳಲ್ಲಿ ವೈರಾಗ್ಯ, ತನ್ನಲ್ಲಿ ಇಲ್ಲದಿರುವ ಗುಣಗಳನ್ನು ತನ್ನಲ್ಲಿ 
ಭಾವಿಸದಿರುವಿಕೆ-ಇದಕ್ಕೆ ಅಹಂಕಾರ ಎಂದು ಹೆಸರು, ಜನನ-ಮರಣ-ಮುಘ್ಯು-ಮ್ಯಧಿ 
ಇವುಗಳಲ್ಲಿರುವ ದುಃಖ ಮತ್ತು ದೋಷಗಳ ದರ್ಶನ; 


ಅಸಕ್ತಿರನಭಿಷ್ಟಂಗಃ ಪುತ್ರದಾರಗೃಹಾದಿಷು । 
ನಿತ್ಯಂ ಚ ಸಮಚಿತ್ತತ್ತಮಿಷ್ಟಾನಿಷ್ಟೋಪಪತ್ತಿಷು 11೧೦ 
ಭಾರ್ಯಾ ಪುತ್ರಾದಿಗಳಲ್ಲಿ ಅತಿಪಕ್ಷ ಸ್ನೇಹವಿಲ್ಲದಿರುವುದು, ಇಷ್ಟುನಿಷ್ಟಗಳು 
ಉಂಟಾದಾಗ ಯಾವಾಗಲೂ ಸಮಚಿತ್ತದಿಂದಿರುವುದು; 


ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣೀ । 
ಏವಿಕ್ರದೇಶಸೇವಿತ್ತಮರತಿರ್ಜನಸಂಸದಿ ele] 


ಭಗವದ್ಗೀತಾಪರ್ವ -313- 


ನನ್ನಲ್ಲಿ ರಮಾ-ಬ್ರಹ್ಮಾದಿಗಳಿಗಿಂತಲೂ ಹೆಚ್ಚಿನ ಚಲಿಸದಿರುವ ಭಕ್ತಿಯನ್ನು 
ಮಾಡುವುದು, ಏಕಾಂತ ದೇಶದಲ್ಲಿವಾಸ ಮಾಡುವುದು, ಜನರ ಸಮುದಾಯವನ್ನು 
ಇಷ್ಟಪಡದಿರುವುದು; 

ಅಧ್ಯಾತ್ಮಜ್ಞಾನನಿತ್ಯತ್ತಂ ತತ್ತ ಪ್ಲಾನಾರ್ಥದರ್ಶನಮ್‌ । 

ಏತಜ್ಞಾನಮಿತಿ ಪ್ರೋಕ್ತಮಜ್ಞಾನಂ ಯದತೋಂನ್ಯಥಾ et 

ಅಧ್ಯಾತ್ಮ ಜ್ಞಾನದಲ್ಲಿ ನಿಯತವಾಗಿ ಇರುವುದು, ಅಪರೋಕ್ಷ ಜ್ಞಾನಕ್ಕಾಗಿ 
ಶಾಸ್ತಪರ್ಯಾಲೋಚನೆ ಮಾಡುವುದು, ಇವೆಲ್ಲವೂ ಜ್ಞಾನವೆಂದು ಹೇಳಲ್ಪಡುತ್ತವೆ. 
ಇದಕ್ಕಿಂತ ವಿರುದ್ಧವಾದುದು ಅಜ್ಞಾನ. 

ಜ್ಞೇಯಂ ಯತ್‌ ತತ್‌ ಪ್ರವಕ್ಷ್ಯಾಮಿ ಯಜ್ಞಾತ್ಮಾಮೃತಮತುತೇ । 

ಅನಾದಿಮತ್‌ಪರಂ ಬ್ರಹ್ಮ ನ ಸತ್‌ ತನ್ನಾಸದುಚ್ಛತೇ 11೧೩ 

ನಾನು ಇನ್ನುನಿನಗೆ ಜ್ಞೇಯವನ್ನು ಹೇಳುವೆನು. ಅದನ್ನು ತಿಳಿದು ಮುಕ್ಕನಾಗುವಿ. 
ಜ್ಲೇಯವಾದವನು ಪರಬ್ರಹ್ಮ. ಅವನು ಜೀವನಂತೆ ಜನ್ಯವಾದ 
ದೇಹೇಂದ್ರಿಯಾದಿಗಳನ್ನು ಹೊಂದಿದವನಲ್ಲ. ಅವನು ಮೂರ್ತನೂ ಅಲ್ಲ. 
ಅಮೂರ್ತನೂ ಅಲ್ಲ. 

ಸರ್ವತಃಪಾಣಿಪಾದಂ ತತ್‌ ಸರ್ವತೋ ಕತಿರೋಮುಖಮ್‌ । 

ಸರ್ವತಃ ಶ್ರುತಿಮಲೋಕೇ ಸರ್ವಮಾವೃತ್ಯ ತಿಷ್ಠತಿ ॥॥೧೪॥ 

ಅವನು ಎಲ್ಲ ಕಡೆಗಳಲ್ಲಿಯೂ ಹಸ್ತ-ಪಾದಗಳನ್ನು. ಅಕ್ಷಿ-ಶಿರಸ್ತು ಮತ್ತು 
ಮುಖಗಳನ್ನು ಹೊಂದಿದವನು. ಎಲ್ಲಕಡೆಗಳಲ್ಲಿಯೂ ಶ್ರೋತ್ರವನ್ನು ಹೊಂದಿದವನು. 
ಎಲ್ಲವನ್ನೂ ಮ್ಯಪಿಸಿದ್ದಾನ. 

ಸರ್ವೇಂದ್ರಿಯಗುಣಾಭಾಸಂ ಸರ್ವೇಂದ್ರಿಯವಿವರ್ಜಿತಮ್‌ । 

ಆಸಕ್ತಂ ಸರ್ವಭೃಚ್ಛೈವ ನಿರ್ಗುಣಂ ಗುಣಭೋಕ್ಸ ಚ 1೧೫ 


ಎಲ್ಲ ಇಂದ್ರಿಯಗಳನ್ನು ಮತ್ತು ಅವುಗಳ ಗುಣಗಳನ್ನು (ವಿಷಯಗಳನ್ನು) 
ಪ್ರಕಾಶಿಸುವವನು. ಪ್ರಾಕೃತವಾದ ಸರ್ವೇಂದ್ರಿಯ ರಟತನಾದವನು, 


-314- ಮಹಾಭಾರತ ಭೀಷ್ಮಪರ್ವ 


ನಿರ್ಲೇಪನಾದವನು, ಸರ್ವಧಾರಕನಾದವನು, ಸತ್ವಾದಿ ಗುಣರಹಿತನಾದವನು, 
ಸರೂಪಭೂತವಾದ ಆನಂದಾದಿ ಗುಣಗಳನ್ನು ಅನುಭವಿಸುವವನು. 


ವಿಶೇಷ ವಿಚಾರ- "ಸರ್ವೇಂದ್ರಿಯ ವಿವರ್ಜಿತಮ್‌' ಎಂಬ ಪದಕ್ಕೆ ಎಲ್ಲ 
ಇಂದ್ರಿಯಗಳಿಂದಲೂ ರಹಿತನಾದವನು ಎಂದು ಅರ್ಥವನ್ನು ಮಾಡಿದರೆ "ಸರ್ವತಃ 
ಪಾಣಿಪಾದಂ ತತ್‌' ಎಂಬ ಹಿಂದಿನ ವಚನದಿಂದ ವಿರೋಧವು ಬರುತ್ತದೆ. ಆದ್ದ೦ಂದ 
ಪ್ರಾಕೃತವಾದ ಇಂದ್ರಿಯಗಳಿಂದ ರಹಿತನಾದವನು ಎಂದು ಅರ್ಥವನ್ನು ಮಾಡಬೇಕು. 
“ನಿರ್ಗುಣ' ಎಂಬ ಶಬ್ದಕ್ಕೆ ಸತ್ನಾದಿ ಗುಣರಹಿತ ಮತ್ತು ಪ್ರಾಕೃತ ಗುಣರಹಿತ ಎಂದು 
ಅರ್ಥವನ್ನುಮಾಡಬೇಕು. ಅವನಿಗೆ ಸರ್ವಥಾ ಗುಣವಿಲ್ಲಎಂಬ ಶಂಕೆಯನ್ನುಪರಿಹಾರ 
ಮಾಡುವುದಕ್ಕಾಗಿಯೇ “ಗುಣಭೋಕ್ತ' ಎಂದು ಹೇಳಿದ್ದಾರೆ. ತನ್ನ ಸ್ವರೂಪಭೂತವಾದ 
ಆನಂದಾದಿ ಗುಣಗಳನ್ನೂ ಜೀವನ ಕರ್ಮಜನ್ಯವಾದ ಶುಭಗುಣಗಳನ್ನೂ ಪರಮಾತ್ಮನು 
ಭೋಗಿಸುತ್ತಾನೆ. 


ಬಹಿರಂತಶ್ನ ಭೂತಾನಾಮಚರಂ ಚರಮೇನ ಚ । 
ಸೂಕ್ಚ್ಮತ್ವಾತ್‌ ತದವಿಜ್ಜೇಯಂ ದೂರಸ್ಪಂ ಚಾಂತಿಕೇ ಚ ತತ್‌ 1೧೬1 


ಅದು ಎಲ್ಲ ಜೀವರ ಒಳಗೂ ಮತ್ತು ಹೊರಗೂ ಇರುವ ವಸ್ತು. 
ವಿಕಾರವಿಲ್ಲದಿರುವುದರಿಂದ ಅಚರ ಎನಿಸುತ್ತದೆ. ಸರ್ವತ್ರ ಸಂಚಾರ ಮಾಡುವುದರಿಂದ 
ಚರ ಎನಿಸುತ್ತದೆ. ಬಹಳ ಸೂಕ್ಷ್ಮವಾದುದರಿಂದ ಅದು ಅವಿಜ್ಞೇಯವಾದುದು. ಅದು 
ಜೀವನಿಗೆ ಅತ್ಯಂತ ಸಮೀಪದಲ್ಲಿಯೂ ಮತ್ತು ಅತ್ಯಂತ ದೂರದಲ್ಲಿಯೂ ಇದೆ. 


ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಮ್‌ । 
ಭೂತಭರ್ತೃ ಚ ತಜ್ಜ್ಯೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ 11೧೭ 


ಆ ಕ್ಷೇತ್ರಜ್ಞ ವಸ್ತುವು ಬೇರೆ ಬೇರೆ ಜೀವರಲ್ಲಿದ್ದರೂ ತನ್ನಲ್ಲಿ ಭೇದರಹಿತವಾಗಿದೆ. 
ಜೀವರಲ್ಲಿಕ್ಷೇತ್ರಜ್ಞನಿದ್ದಾನೆ ಎಂದು ಆಧಾರಾಧೇಯ ಭಾವವನ್ನು ಹೇಳಿರುವುದರಿಂದ 
ಜೀವರಿಗೂ ಮತ್ತು ಪರಮಾತ್ಮನಿಗೂ ಭೇದವು ಇದ್ದೇ ಇದೆ. ಆಲ್ಲದೇ 'ಯದಾ ಭೂತ 
ಪೃಥಗ್ಗಾವಂ ಏಕಸ್ಮಂ' ಎಂಬ ಮುಂದೆ ಬರುವ ಶ್ಲೋಕದಲ್ಲಿಏಕತ್ತಪರತ್ವಾದಿ ಯುಕ್ತ 
ಬ್ರಹ್ಮನಲ್ಲಿ ಜೀವ- ಭೇದವನ್ನು ಸ್ಪಷ್ಠವಾಗಿ ಹೇಳಿದ್ದಾರೆ. ಆದರೂ ಭೇದ ಪ್ರತಿನಿಧಿಯಾದ 


ಇಲಲ 


ಭಗವದ್ಗೀತಾಪರ್ವ -315- 


ಎಶೇಷ ಬಲದಿಂದ ವಿಭಕ್ತವಾದಂತೆ ಇದೆ. ಆ ಕ್ಷೇತ್ರಜ್ಞ ವಸ್ತುವನ್ನು ಎಲ್ಲಜೀವರನ್ನು 
ಮಾಡುವುದೆಂದು ತಿಳಿಯಬೇಕು. 


ಜ್ಯೋತಿಷಾಮಪಿ ತಜ್ಜೋತಿಸ್ತಮಸಃ ಪರಮುಚ್ಛತೇ । 

ಜ್ಞಾನಂ ಜ್ಞೇಯಂ ಜ್ಞಾನಗಮ್ಮಂ ಹೃದಿ ಸರ್ವಸ್ಯ ವಿಷ್ಠಿತಮ್‌  1೧೮॥ 

ಅದು ಜ್ಯೋತೀರೂಪವಾದ ಸೂರ್ಯಾದಿಗಳಿಗೂ ಜ್ಯೋತಿಷ ಸ್ಲವಪ್ರದವಾಗಿದೆ. 
ಅದು ಪ್ರಕೃತಿಗಿಂತಲೂ ಶ್ರೇಷ್ಠವಾಗಿದೆ, ಜ್ಞಾನರೂಪವಾಗಿದೆ. ಜ್ಞೇಯವೂ ಮತ್ತು 
ಶ್ಞಾನಗಮ್ಯವೂ ಆಗಿದೆ. ಎಲ್ಲ ಜೀವಸಮೂಹದ ಹೃದಯದಲ್ಲಿ ಪ್ರತಿಷ್ಠಿತ ಎಂದರೆ 
ವಿಶೇಷವಾಗಿ ಸ್ಥಿತವಾಗಿದೆ. 

ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತ । 

ಮದ್ಭಕ್ರ ಏತದ್‌ ವಿಜ್ಞಾಯ ಮದ್ಭಾವಾಯೋಪಪದ್ಯತೇ 1೧೯॥ 

ಹೀಗೆ ನಾನು ನಿನಗೆ ಕ್ಷೇತ್ರವನ್ನೂ, ಜ್ಞಾನವನ್ನೂ ಮತ್ತು ಜ್ಞೇಯವನ್ನೂ ಸಂಕ್ಷೇಪವಾಗಿ 
ಹೇಳಿದ್ದೇನೆ. ಇದನ್ನು ತಿಳಿದ ನನ್ನ ಭಕ್ತನು ನನ್ನಲ್ಲಿ ಭಕ್ತಿಯನ್ನು ಹೊಂದುತ್ತಾನೆ. 

ಪ್ರಕೃತಿಂ ಪುರುಷಂ ಚೈವ ವಿದ್ಧ್ಯನಾದೀ ಉಭಾವಖ | 

ವಿಕಾರಾಂತ್ಚ ಗುಣಾಂತ್ಸೆವ ವಿದ್ಧಿ ಪ್ರಕೃತಿಸಂಭವಾನ್‌ 11೨೦॥॥ 

ಪ್ರಕೃತಿ ಮತ್ತು ಪುರುಷ ಇಬ್ಬರನ್ನೂ ಅನಾದಿ ಎಂದು ತಿಳಿ. ವಿಕಾರ ಮತ್ತು ಗುಣಗಳು 
ಎಂದರೆ ಮಹದಾದಿ ವಿಕಾರಗಳು ಮತ್ತು ಸತ್ತಾದಿ ಗುಣಗಳು ಪ್ರಕೃತಿಯಿಂದ 
ಉಂಟಾದವು ಎಂದು ತಿಳಿ. 

ಎತೇಷ ಎಚಾರ- ಇಲ್ಲಿ ಪ್ರಕೃತಿ ಶಬ್ದದಿಂದ ಜಡಪ್ರಕೃತಿಯನ್ನೂ ಮತ್ತು 
ಚಿತ್‌ಪ್ರಕೃತಿಯಾದ ಲಕ್ಷ್ಮೀದೇವಿಯನ್ನೂ ತೆಗೆದುಕೊಳ್ಳಬೇಕು. ಪುರುಷ ಶಬ್ದದಿಂದ 
ಜೀವನನ್ನೂ ಮತ್ತು ಪರಮಾತ್ಮನನ್ನೂ ತೆಗೆದುಕೊಳ್ಳದೇಕು. 

ಕಾರ್ಯಕಾರಣಶರ್ತ್ಥತ್ತೇ ಹೇತು: ಪ್ರಕೃತಿರುಚ್ಯತೇ । 

ಪುರುಷ: ಸುಖದುಚರಾನಾಂ ಭೋತ್ಸತ್ತೇ ಹೇತುರುಚ್ಯತೇ ೨೧% 


-316- ಮಹಾಭಾರತ ಭೀಷ್ಮಪರ್ವ 

ಕಾರ್ಯವೆಂದರೆ ಶರೀರ. ಕಾರಣವೆಂದರೆ ಇಂದ್ರಿಯಾದಿಗಳು. ಜೀವನಿಗೆ 
ದೇಹೇಂದ್ರಿಯಾದಿ ಕರ್ತೃತ್ವವು ಏನಿದೆಯೋ ಅದಕ್ಕೆ ಕಾರಣಳಾದವಳು ಚಿತ್‌ಪ್ರಕೃತಿ 
ಎನಿಸುವ ಲಕ್ಷ್ಮೀದೇವಿ. ಸುಖ-ದುಃಖಗಳನ್ನು ಭೋಗಿಸುವ ವಿಷಯದಲ್ಲಿ ಎಂದರೆ 
ಜೀವನು ಪ್ರಕೃತಿವಿಕಾರವಾದ ಸುಖ-ದುಃಖಗಳನ್ನು ತನ್ನದು ಎಂದು ಸಾಕ್ಷಾತ್ತರಿಸುವ 
ಭೋಗದ ವಿಷಯದಲ್ಲಿ ಪರಮಾತ್ಮನೇ ಕಾರಣನಾದವನು. ಇಲ್ಲಿ ಪರಮಾತ್ಮನು 
ಸರ್ವಕಾರಣನಾದುದರಿಂದ ಜೀವನಲ್ಲಿರುವ ದೇಹೇಂದ್ರಿಯಾದಿ ಕರ್ತೃತ್ತಕ್ಕೆ 
ಕಾರಣನಾದರೂ ಹಾಗೆ ಲಕ್ಷ್ಮೀದೇವಿಗೆ ಕೇವಲ ಸುಖ-ದುಃಖ-ಭೋಗ-ದಾನಕ್ಕೆ 
ಕಾರಣತ್ತವಿದ್ದರೂ, ಸುಃಖ-ದುಃಖ-ಭೋಗ-ದಾನದಲ್ಲಿ ಲಕ್ಷ್ಮಿಯ ಪ್ರವೃತ್ತಿಯು 
ಅಲ್ಲವಾದುದು. ಕಾರ್ಯಕಾರಣಕರ್ತೃತ್ವದ ವಿಷಯದಲ್ಲಿ ಅದಕ್ಕಿಂತ ಅಧಿಕವಾದ 
ಪ್ರವೃತ್ತಿಯು ಅವಳಿಗಿದೆ. ಸುಖ- ದುಃಖ- ಭೋಗ-ದಾನ ವಿಷಯದಲ್ಲಿಪರಮಾತ್ಮನೇ 
ಅತಿಶಯವಾಗಿ ಕರ್ತೃ. ಅಲ್ಲಿ ಲಕ್ಷ್ಮಿದೇವಿಯ ಪ್ರವೃತ್ತಿಯು ಅಲ್ಪ. ಆದ್ದರಿಂದ 
ಸುಖ-ದುಃು- ಭೋಗ ವಿಷಯದಲ್ಲಿಪರಮಾತ್ಮನೇ ಕಾರಣ ಎಂದು ಹೇಳಲ್ಪಡುತ್ತದೆ. 


ಅಥವಾ ಪುರುಷ ಎಂದರೆ ಜೀವನೇ ತನ್ನ ಸುಖ-ದುಃಖ-ಭೋಗಗಳಿಗೆ ಕಾರಣ 
ಎಂದೂ ಹೇಳಬಹುದು. ಜೀವನ ಪ್ರಾಕೃತ ಸುಖ-ದುಃಖಗಳ ಭೋಗವು ಪರಮಾತ್ಮನಿಗೆ 
ಇಲ್ಲವಾದ್ದರಿಂದ ಪುರುಷ ಶಬ್ದಕ್ಕೆ ಜೀವ ಎಂದೂ ಅರ್ಥಮಾಡಬಹುದು. 


ಪುರುಷಃ ಪ್ರಕೃತಿಸ್ಟೋ ಹಿ ಭುಂಕ್ಷೇ ಪ್ರಕೃತಿಜಾನ್‌ ಗುಣಾನ್‌ । 
ಕಾರಣಂ ಗುಣಸಂಗೋತಸ್ಯ ಸದಸದ್ಕೋನಿಜನ್ನಸು 122 


ಪುರುಷನೆನಿಸುವ ಜೀವನು ಪ್ರಾಕೃತ ದೇಹದಲ್ಲಿದ್ದು ಪ್ರಕೃತಿಯಿಂದ ಉಂಟಾದ 
ಗುಣಗಳನ್ನು ಭೋಗಿಸುತ್ತಾನೆ. ಉಚ್ಚ ಮತ್ತು ನೀಚ ಯೋನಿಗಳಲ್ಲಿ ಅವನ ಜನ್ಮಕ್ಕೆ 
ಅವನಿಗೆ ಆ ಗುಣಗಳಲ್ಲಿರುವ ಸ್ನೇಹವು ಕಾರಣವಾದುದು. 


ಉಪದ್ರಷ್ಟಾನ ನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರ: । 
ಪರಮಾತ್ಮೇತಿ ಚಾಪ್ರ್ಯಕ್ತೋ ದೇಹೇಶಸ್ಮಿನ್‌ ಪುರುಷಃ ಪರಃ SAW 


ಪರಮಪುರುಷನನ್ನು ಈ ದೇಹದಲ್ಲಿಯೇ ಇರುವ ಪರಮಾತ್ಮನೆಂದೂ ಹೇಳುತ್ತಾನೆ. 
ಅವನು ಎಲ್ಲರಿಗಿಂತಲೂ ಮೇಲಿದ್ದು ಜೀವನ ಸಮೀಪದಲ್ಲಿದ್ದುಎಲ್ಲವನ್ನೂ ನೇರವಾಗಿ 


ಭಗವದ್ಗೀತಾಪರ್ವ -317- 
ನೋಡುವವನು. ಅನುಮಂತಾ: ಜೀವನಿಗೆ ಆಯಾ ಕಾರ್ಯಗಳಲ್ಲಿ ಪ್ರವೃತ್ತಿ 
ಮಾಡುವಂತೆ ಪ್ರೇರಿಸುವವನು. ಭರ್ತಾ: ಧಾರಕನಾದವನು, ಸರ್ವಪೋಷಕ ಎಂದು 
ಅಭಿಪ್ರಾಯ. ಭೋಕ್ತಾ: ಸರ್ವಕರ್ಮಫಲಸಾರವನ್ನು ಭೋಗಿಸುವವನು. ಮತಾತ್ಮು 
ಉಳ್ಳವನಾದ್ದರಿಂದ ಅವನು ಮಹೇಶ್ವರ. 

ಯ ಏವಂ ವೇತಿ ಪುರುಷಂ ಪ್ರಕೃತಿಂ ಚ ಗುಣ: ಸಹ । 

ಸರ್ವಥಾ ವರ್ತಮಾನೋತಪಿ ನ ಸ ಭೂಯೋಂಭಿಜಾಯತೇ (೨೪ 

ಯಾವನು ಈ ರೀತಿಯಲ್ಲಿ ಪುರುಷನನ್ನು ಮತ್ತು ಗುಣಗಳಿಂದ ಕೂಡಿದ 
ಪ್ರಕೃತಿಯನ್ನು ತಿಳಿಯುತ್ತಾನೆಯೋ ಅಂತಹ ಜ್ಞಾನಿಯು ಯಾವ ರೀತಿಯಲ್ಲಿ 
ಕರ್ಮಾಚರಣೆಯನ್ನು ಮಾಡಿದರೂ (ಒಂದು ಪಕ್ಷಪಾವಕರ್ಮವನ್ನುಆಚರಿಸಿದರೂ) 
ಪುನಃ ಜನ್ಮವನ್ನುವಡೆಯುವುದಿಲ್ಲ. 

ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನಾ । 

ಅನ್ಕೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ ಯಟಿ%॥ 

ಕೆಲವರು ಧ್ಯಾನದಿಂದ ತಮ್ಮ ದೇಹದಲ್ಲಿಯೇ ಪರಮಾತ್ಮನನ್ನು ನೋಡುತ್ತಾರೆ. 
ಇನ್ನು ಕೆಲವರು ಬುದ್ಧಿಯಿಂದಲೇ ತಮ್ಮ ದೇಹದಲ್ಲಿ ಪರಮಾತ್ಮನನ್ನು ನೋಡುತ್ತಾರೆ. 
ಇನ್ನು ಕೆಲವರು ಧ್ಞಾನಯೋಗದಿಂದಲೂ, ಇನ್ನು ಕೆಲವರು ಕರ್ಮಯೋಗದಿಂದಲೂ 
ನೋಡುತ್ತಾರೆ. 


ಅನ್ಕೇ ತ್ರೇವಮಣಬನಂತ: ಶ್ರುತ್ವಾನಸ್ಕೇಧ್ಯ ಉಪಾಸತೇ । 
ತೇಂಪಿ ಚಾತಿತರಂತ್ಸೇವ ಮೃತ್ಯುಂ ಶ್ರುತಿಪರಾಯಣಾಃ 1೨೬೫ 
ಅಂತಹ ಪ್ರತಿಭಾ ಸಾಮರ್ಥ್ಯವಿಲ್ಲದ ಮನುಷ್ಯರು ದೊಡ್ಡವರಿಂದ ಶ್ರವಣವನ್ನು 


ಮಾಡಿ ಉಪಾಸನೆಯನ್ನು ಮಾಡುತ್ತಾರೆ. ಹೀಗೆ ಶ್ರವಣಾಧ್ಯಯನದಲ್ಲಿ ನಿರತರಾದ 
ಅವರೂ ಸಹ ಸಂಸಾರ ರೂಪವಾದ ಮೃತ್ಯುವನ್ನು ದಾಟಿಯೇ ದಾಟುತ್ತಾರೆ. 


ಯಾವತ್‌ ಸಂಜಾಯತೇ ಕಿಂಚಿತ್‌ ಸತ್ತ ಂ ಸ್ವಾವರಬಂಗಮಮ್‌ । 
ಕ್ಷೇತಕ್ಷೇತ್ರಭಸಂಯೋಗಾತ್‌ ತಬ್‌ಎದ್ದಿ ಭರತರ್ಷಭ ಹ 


-318- ಮಹಾಭಾರತ ಭೀಷ್ಮಪರ್ವ 


ಎಲೈ ಭರತರ್ಷಭನೇ, ಸ್ಥಾವರ- ಜಂಗಮಾತ್ಮಕವಾದ ಯಾವ ಪ್ರಾಣಿಯು 
ಜನಿಸಿದರೂ ಅದು ಕ್ಷೇತ್ರಳಾದ ಲಕ್ಷ್ಮೀದೇವಿಯ ಮತ್ತು ಕ್ಷೇತ್ರಜ್ಞನಾದ ಪರಮಾತ್ಮನ 
ಸಂಯೋಗದಿಂದ ಉಂಟಾದುದೆಂದು ತಿಳಿ. 


ಬೀಜದಿಂದ ಅಂಕುರವು ಜನಿಸಿದಂತೆ ರೇತಸ್ಸುವಿಕಾರವನ್ನುಹೊಂದಿ ಸ್ಥಾವರ- 
ಜಂಗಮ ಪ್ರಾಣಿಗಳು ಜನನ ಹೊಂದಿದಾಗ ಕ್ಷೇತ್ರದಂತಿರುವ ಲಕ್ಷ್ಮೀದೇವಿಯು 
ಕೃಷೀವಲನಂತೆ ಇರುತ್ತಾಳೆ. ಆ ರೇತಸಿಗೆ ವಿಕಾರವನ್ನು ಉಂಟುಮಾಡಿ ದೇಹದಂತೆ 
ಪರಿಣಾಮವನ್ನು ಮಾಡುವವನು ಪರಮಾತ್ಮ. 


ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಮ್‌ | 
ಎನಶ್ಯತ್ತ್ವವಿನಶ್ಕಂತಂ ಯಃ ಪಶ್ಯತಿ ಸ ಪಶ್ಯತಿ (1೨೮1 


ಯಾವನು ಸರ್ವಭೂತಗಳಲ್ಲಿ ಇರುವ ಪರಮೇಶ್ವರನನ್ನು ತನ್ನ ಗುಣಗಳಿಂದ 
ನ್ಯೂನಾಧಿಕ ಭಾವವು ಇಲ್ಲದವನೆಂದು ಮತ್ತು ವಿನಾಶವನ್ನು ಹೊಂದುವ ವಸ್ತುವಿನಲ್ಲಿ 
ಇರುವ ಅವನು ವಿನಾಶವಿಲ್ಲದವನು ಎಂದು ತಿಳಿಯುತ್ತಾನೋ ಅವನೇ ಸರಿಯಾದ 
ಜ್ಞಾನವುಳ್ಳವನು. 


ಸಮಂ ಪಶ್ಯನ್‌ ಹಿ ಸರ್ವತ್ರ ಸಮವಸ್ಥಿತಮೀಶ್ದರಮ್‌ । 
ನ ಹಿನಸ್ಕಾತ್ಮನಾ55ತ್ಗಾನಂ ತತೋ ಯಾತಿ ಪರಾಂ ಗತಿಮ್‌ 11೨೯1 


ಯಾವನು ಸರ್ವತ್ರ ಅವಸ್ಥಿತನಾದ ಈಶ್ವರನು ಸರ್ವತ್ರ ನಿರ್ದೋಷಾಶೇಷ 
ಗುಣಪೂರ್ಣ ಎಂದು ತಿಳಿಯುತ್ತಾನೆಯೋ ಅವನು ತನ್ನಬುದ್ಧಿಯಿಂದ ತನ್ನನ್ನುನರಕಕ್ಕೆ 
ಈಡು ಮಾಡಿಕೊಳ್ಳುವುದಿಲ್ಲ. ಅದರಿಂದ ಅವನು ಶ್ರೇಷ್ಠವಾದ ಗತಿಯಾದ ಮೋಕ್ಷವನ್ನು 
ಹೊಂದುತ್ತಾನೆ. 

ಪ್ರಕೃತ್ಯೆವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ । 

ಯಃ ಪಶ್ಯತಿ ತಥಾತ್ಕಾನಮಕರ್ತಾರಂ ಸ ಪಶ್ಯತಿ 11೩೦॥ 


ಜೀವರ ಸಾತ್ತಿಕ, ರಾಜಸ, ತಾಮಸ ಸಭಾವಗಳಿಂದಲೇ ಆಯಾ ಜೀವರಿಂದ 
ಮಾಡಲ್ಲಡುವ ಪುಣ್ಯ-ಪಾಪ ಮಿಶ್ರಕರ್ಮಗಳನ್ನು ಯಾವನು ತಿಳಿಯುತ್ತಾನೆಯೋ 


ಭಗವದ್ಗೀತಾಪರ್ವ -319- 


ಹಾಗೆಯೇ ಕರ್ಮವನ್ನುಮಾಡುವ ಜೀವರು ಪರತಂತ್ರರಾದುದರಿಂದ ನಿಯಾಮಕನ 
ಅಪೇಕ್ಷೆ ಇರುವುದರಿಂದ ಅಂತಹ ಪ್ರಕೃತಿಯ ನಿಯಮನಕ್ಕಾಗಿ ಜೀವರ 
ಹೃದಯದಲ್ಲಿದ್ದರೂ ಆ ಕರ್ಮಗಳ ಫಲಗಳಲ್ಲಿ ರಾಗ-ದ್ವೇಷಾದಿಗಳು 
ಇಲ್ಲದಿರುವುದರಿಂದ ಪರಮಾತ್ಮನು ಕರ್ತೃವಾದರೂ ಕರ್ತೃವಲ್ಲ. ಹೀಗೆ ಪರಮಾತ್ಮನನ್ನು 
ಯಾವನು ತಿಳಿಯುತ್ತಾನೆಯೋ ಅವನೇ ಸರಿಯಾದ ಜ್ಞಾನಿ. 


ಯದಾ ಭೂತಪೃಥಗ್ಗಾವಮೇಕಸ್ಥಮನುಪಶ್ಯತಿ । 
ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೇ ತದಾ 1೩೧॥॥ 


ಯಾವಾಗ ಒಬ್ಬಬ್ರಹ್ನನಲ್ಲಿಆಶ್ರಯಿಸಿಕೊಂಡಿರುವ ಜೀವರಲ್ಲಿಭೇದವನ್ನೂ, ಆ 
ಬ್ರಹ್ಮನಿಂದಲೇ ಜೀವ- ಜಡಾತ್ಮಕವಾದ ಪ್ರಪಂಚದ ವಿಸ್ತಾರವನ್ನು ತಿಳಿಯುತ್ತಾನೆಯೋ 
ಆಗ ಜೀವನು ಬ್ರಹ್ಮಪ್ರಾಪ್ತಿಯನ್ನುಹೊಂದುತ್ತಾನೆ. 


ಅನಾದಿತ್ಹಾನಿರ್ಗುಣತ್ವಾತ್‌ ಪರಮಾತ್ಮಾಯಮವ್ಯಯಃ I 
ಶರೀರಸ್ಟೋತಪಿ ಕೌಂತೇಯ ನ ಕರೋತಿ ನ ಲಿಪ್ಯತೇ 11೩೨।॥ 


ಅನಾದಿತ್ಪಾತ್‌ ಎಂದರೆ ದೇಹದ ಜೊತೆಯಲ್ಲಿ ಹುಟ್ಟುವ ಜೀವನಂತೆ ಜೀವನ 
ದೇಹದ ಜನ್ಮಉಂಟಾದಾಗ ತನ್ನ ಜನ್ಮವಾಗದಿರುವುದರಿಂದ, ನಿರ್ಗುಣತ್ಪಾತ್‌ ಎಂದರೆ 
ತ್ರಿವಿಧ ಜೀವರಂತೆ ಸತ್ವಾದಿಗುಣ ರಹಿತನಾದುದರಿಂದ ಪರಮಾತ್ಮನು ಕರ್ತೃವಾದರೂ, 
ನ ಕರೋತಿ- ಕರ್ತೃವಲ್ಲ. ಜೀವದೇಹವು ಜನಿಸಿದಾಗ ತನಗೆ ಜನ್ಮವು 
ಇಲ್ಲದಿರುವುದರಿಂದ ಪಾಪವನ್ನು ಮಾಡುವ ಜೀವನ ದೇಹವು ತನ್ನ 
ದೇಹವಲ್ಲವಾದ್ದರಿಂದ ಆ ಪಾಪಕರ್ಮವು ಪರಮಾತ್ಮನಿಗೆ ಇಲ್ಲ. ಆದ್ದರಿಂದಲೇ ಅವನು 
ಪಾಪದ ಲೇಪವನ್ನು ಹೊಂದುವುದಿಲ್ಲ. ಕ್ರೂರ ಪುರುಷನು ತನ್ನತೋಳಿನಿಂದ ಒಬ್ಬನಿಗೆ 
ಕೆನ್ನೆಗೆ ಹೊಡೆದರೆ ಅದರ ಫಲವು ಶಾಂತ ಪುರುಷನಿಗೆ ಬರುವುದಿಲ್ಲ. ಅಥವಾ ಶಿಷ್ಕರಿಗೆ 
ವಿದ್ಯೋಪದೇಶ ಮಾಡುವ ಗುರುವು ಶಿಷ್ಠರುಗಳು ವಿವಾದ ಮಾಡಿದರೆ ತಾನು ವಿವಾದ 
ಮಾಡಿದವನಾಗುವುದಿಲ್ಲ ಅಥವಾ ಶಿಷ್ಯರಿಗೆ ಪರಾಜಯವಾದರೆ ತಾನು 
ಪರಾಜಿತನಾಗುವುದಿಲ್ಲ. 


ಯಥಾ ಸರ್ವಗತಂ ಸೌಕ್ಷ್ಯಾದಾಕಾಶಂ ನೋಪಲಿಷ್ಯತೇ । 


ಸರ್ವತ್ರಾವಸ್ಥಿತೋ ದೇಹೇ ತಥಾ55ತ್ಮಾ ನೋಪಲಿಪ್ಯತೇ 11೩೩೬ 


-320- ಮಹಾಭಾರತ ಭೀಷ್ಮಪರ್ವ 


ಹೇಗೆ ಆಕಾಶವು ಸರ್ವಗತವಾದರೂ ಸೂಕ್ಷ್ಮಃ ವಾದುದರಿಂದ ಯಾವ ಲೇಪಕ್ಕೂ 
ಒಳಗಾಗುವುದಿಲ್ಲವೋ ಅದರಂತೆ ನೀಚೋಚ್ಚಾದಿ ಸರ್ವದೇಹಗಳಲ್ಲಿದ್ದರೂ ಸಹ 
ಪರಮಾತ್ಮನು ಪುಣ್ಯ-ಪಾಪಗಳಿಂದ ಲಿಪ್ತನಾಗುವುದಿಲ್ಲ. 

ಯಥಾ ಪ್ರಕಾಶಯತ್ಯೇಕ: ಕೃತ್ನಂ ಲೋಕಮಿಮಂ ರವಿಃ । 

ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸಂ ಪ್ರಕಾಶಯತಿ ಭಾರತ HAI 

ಎಲ್ಫೆ ಭಾರತನೇ, ಹೇಗೆ ಒಬ್ಬ ಸೂರ್ಯನು ಈ ಸಮಸ್ತವಾದ ಲೋಕವನ್ನು 
ಪ್ರಕಾಶಿಸುತ್ತಾನೆಯೋ ಅದರಂತೆ, ಕ್ಷೇತ್ರನಿಯಾಮಕನಾದ ಪರಮಾತ್ಮನು ಸಮಸ್ತವಾದ 
ಕ್ಷೇತ್ರವನ್ನು ಪ್ರಕಾಶಿಸುತ್ತಾನೆ. 

ಕ್ಷೇತ್ರಕ್ಷೇತ್ರಜ್ಞಯೋರೇವಮಂತರಂ ಜ್ಞಾನಚಕ್ಷುಷಾ । 

ಭೂತಪ್ರಕೃತಿಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಮ್‌ ॥ಃ೩೫॥ 

ಹೀಗೆ ಜ್ಞಾನದೃಷ್ಟಿಯಿಂದ ಯಾರು ಕ್ಷೇತ್ರ -ಕ್ಷೇತ್ರಜ್ಞರ ವಿಭಾಗವನ್ನುತಿಳಿಯುತ್ತಾರೋ 
ಮತ್ತು ಜೀವರಿಗೆ ಪರಮಾತ್ಮನ ಅನುಗ್ರಹದಿಂದ ಜಡಪ್ರಕೃತಿಯಿಂದ ಮೋಕ್ಟವನ್ನು 
ತಿಳಿಯುತ್ತಾರೆಯೋ ಅವರೇ ಸರ್ವೋತ್ತಮನಾದ ನಾರಾಯಣನನ್ನುಹೊಂದುತ್ತಾರೆ. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಠಪರ್ವಣಿ ಪಂಚತ್ರಿಂಶೋರಧ್ಯಾಯಃ ॥ 


॥ ಭಗವದ್ಗೀತಾಪರ್ವಣಿ ದ್ವಾವಿಂಶೋ*ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ಮೂವತೈದನೆಯ ಅಧ್ಯಾಯ ಮುಗಿಯಿತು. 
Xk 
ಮೂವತ್ತಾರನೆಯ ಅಧ್ಯಾಯ 
ಭಗವದ್ಗೀತಾ - ಗುಣತ್ರಯವಿಭಾಗಯೋಗ. 
ಶ್ರೀಭಗವಾನ್‌ 
ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಮ್‌ । 
ಯಜ್ಹಾತ್ಮಾ ಮುನಯಃ ಸರ್ವೇ ಪರಾಂ ಸಿದ್ದಿಮಿತೋ ಗತಾಃ (1೧ 


ಭಗವದ್ಗೀತಾಪರ್ವ -321- 


ಶ್ರೀಭಗವಾನ್‌- ಯಾವ ಜ್ಞಾನವನ್ನು ಪಡೆದು ಎಲ್ಲ ಖಷಿಗಳೂ ಶ್ರೇಷ್ಠವಾದ 
ಸಿದ್ದಿಯನ್ನು ಪಡೆದು ಸಂಸಾರದಿಂದ ಮುಕ್ತರಾದರೋ ಅಂತಹ ಜ್ಞಾನಗಳಲ್ಲಿ ಶ್ರೇಷ್ಠವಾದ 
ಜ್ಞಾನವನ್ನು ನಿನಗೆ ಪುನಃ ಉಪದೇಶಿಸುವೆನು. 

ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ । 

ಸರ್ಗೇನಪಿ ನೋಪಜಾಯಂತೇ ಪ್ರಲಯೇ ನ ವ್ಯಥಂತಿ ಚ 11೨॥। 

ಈ ಜ್ಞಾನವನ್ನು ಆಶ್ರಯಿಸಿ ನನ್ನ ಸಾಧರ್ಮ್ಯವನ್ನು ಹೊಂದಿದವರು ಸೃಷ್ಟಿಕಾಲದಲ್ಲಿ 
ಜನಿಸುವುದಿಲ್ಲ, ಪ್ರಳಯಕಾಲದಲ್ಲಿ ಮರಣರೂಪವಾದ ವ್ಯಥೆಯನ್ನೂ 
ಹೊಂದುವುದಿಲ್ಲ. 

ಮಮ ಯೋನಿರ್ಮಹದ್‌ಬ್ರಹ್ಮ ತಸ್ಮಿನ್‌ ಗರ್ಭಂ ದಧಾಮ್ಯಹಮ್‌ । 

ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ 11೩1! 

ಸಕಲ ವೇದಗಳಿಗೆ ಮುಖ್ಯಾಭಿಮಾನಿಯಾದ ಲಕ್ಷ್ಮೀದೇವಿಯು ನನ್ನ ಪತ್ನಿ. 
ಅವಳಲ್ಲಿನಾನು ಗರ್ಭಾಧಾನವನ್ನುಮಾಡುತ್ತೇನೆ. ಎಲ್ಫೆ ಭಾರತನೇ, ಅನಂತರ ಎಲ್ಲ 
ಜೀವರ ಉತ್ಪತ್ತಿಯಾಗುತ್ತದೆ. 

ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಾಃ | 

ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜಪ್ರದಃ ಪಿತಾ uv 

ಎಲೈ ಕೌಂತೇಯನೇ, ಎಲ್ಲ ಯೋನಿಗಳಲ್ಲಿಯೂ ಯಾವ ಉತ್ಪತ್ತಿಗಳು 
ಸಂಭವಿಸುತ್ತವೆಯೋ ಅವುಗಳಿಗೆ ನಾನು ಬೀಜಪ್ರದನಾದ ತಂದೆ, ಲಕ್ಷ್ಮೀದೇವಿಯು 
ದೊಡ್ಡ ತಾಯಿ. 

ಸತ್ತ್ವಂ ರಜಸ್ತಮ ಇತಿ ಗುಣಾ: ಪ್ರಕೃತಿಸಂಭವಾಃ । 

ನಿಬದ್ದಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಮ್‌ 11೫11 

ಎಲ್ಪೆ ಮಹಾಬಾಹುವೇ, ಪ್ರಕೃತಿಜನ್ಯವಾದ ಸತ್ವ- ರಜಸ್‌-ತಮ ಎಂಬ ಮೂರು 
ಗುಣಗಳು ಶಾಶ್ವತನಾದ ಜೀವನನ್ನು ದೇಹದಲ್ಲಿ ಬಂಧಿಸುತ್ತವೆ. 


ತತ್ರ ಸತ್ತ್ವಂ ನಿರ್ಮಲತ್ವಾತ್‌ ಪ್ರಕಾಶಕಮನಾಮಯಮ್‌ | 


“= 
ಸುಖಸಂಗೇನ ಬಧಾತಿ ಜ್ಞಾನಸಂಗೇನ ಚಾನಘ 11೬11 


-322- ಮಹಾಭಾರತ ಭೀಷ್ಮಪರ್ವ 


ಎಲೈ ಅನಘನೇ, ಅವುಗಳಲ್ಲಿ ಸತ್ತವು ನಿರ್ಮಲವೂ, ಪ್ರಕಾಶಕವೂ ಮತ್ತು 
ದೋಷರಹಿತವೂ ಆದುದರಿಂದ ಪ್ರಾಕೃತ ಸುಖಸಂಗವನ್ನು ಮತ್ತು ಪ್ರಾಕೃತವಾದ 
ಜ್ಞಾನದ ಸಂಗವನ್ನು ಉಂಟುಮಾಡುತ್ತದೆ. 


ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗಸಮುದ್ಧವಮ್‌ | 
ತನ್ನಿಬಧ್ದಾತಿ ಕೌಂತೇಯ ಕರ್ಮಸಂಗೇನ ದೇಹಿನಮ್‌ ul 


ರಜೋಗುಣವು ಸ್ನೇಹಾತ್ಮಕವಾದುದು. ಅದನ್ನು ಆಸೆಯಿಂದ ಉಂಟಾದುದು 
ಎಂದು ತಿಳಿ. ಎಲೈ ಕೌಂತೇಯನೇ, ಅದು ಜೀವನನ್ನು ಕಾಮ್ಯಕರ್ಮವನ್ನುಂಟು ಮಾಡಿ 
ಬಂಧಿಸುತ್ತದೆ. 


ತಮಸ್ತ ಜಚ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಮ್‌ । 
ಪ್ರಮಾದಾಲಸ್ಯನಿದ್ರಾಭಿಸ್ತನ್ನಿಬಧ್ನಾತಿ ಭಾರತ 11೮॥ 


ಎಲೈ ಭಾರತನೇ, ತಮೋಗುಣವು ಅಜ್ಞಾನಕ್ಕೆ ಜನಕವಾದುದು. ಅದು ಎಲ್ಲ 
ಜೀವರಿಗೂ ಮೋಹ ಎಂದರೆ ಪ್ರಮಾದವನ್ನುಂಟು ಮಾಡುತ್ತದೆ ಎಂದು ತಿಳಿ. ಎಲ್ಫೆ 
ಭಾರತನೇ, ಅದು ಪ್ರಮಾದ, ಆಲಸ್ಯ ಮತ್ತು ನಿದ್ರೆಗಳಿಂದ ಜೀವರನ್ನು ಬಂಧಿಸುತ್ತದೆ. 


ಸತ್ತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ | 
ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ al 


ಎಲೈ ಭಾರತನೇ, ಸತ್ತಗುಣವು ಜೀವನನ್ನು ಪ್ರಾಕೃತ ಸುಖದಲ್ಲಿ ಪ್ರವೃತ್ತಿ 
ಮಾಡುವಂತೆ ಮಾಡುತ್ತದೆ. ರಜೋಗುಣವು ಕರ್ಮಗಳಲ್ಲಿ ಪ್ರವೃತ್ತಿಯನ್ನು 
ಉಂಟುಮಾಡುತ್ತದೆ. ತಮೋಗುಣವು ಜೀವನ ಜ್ಞಾನವನ್ನು ಪ್ರತಿಬಂಧಿಸಿ 
ಪ್ರಮಾದವನ್ನೂ ಆಲಸ್ಯಾದಿಗಳನ್ನೂ ಉಂಟುಮಾಡುತ್ತದೆ. 


ರಜಸ್ತಮಶ್ನಾಭಿಭೂಯ ಸತ್ತ್ವಂ ಭವತಿ ಭಾರತ | 
ರಜಃ ಸತ್ತ್ವಂ ತಮಫ್ಚೆವ ತಮಃ ಸತ್ತ್ವಂ ರಜಸ್ತಥಾ noo 
>a 


ಸರ್ವದ್ವಾರೇಷು ದೇಹೇಶಸ್ಮಿನ್‌ ಪ್ರಕಾಶ ಉಪಜಾಯತೇ । 
ಜ್ಞಾನಂ ಯದಾ ತದಾ ವಿದ್ಯಾದ್‌ ವಿವೃದ್ದಂ ಸತ್ತ್ಯಮಿತ್ಯುತ 1೧೧॥ 


ಭಗವದ್ಗೀತಾಪರ್ವ -323- 


ಎಲೈ ಭಾರತನೇ, ಸತ್ತಗುಣವು ಪ್ರಬಲವಾದಾಗ ರಜೋಗುಣ ಮತ್ತು 
ತಮೋಗುಣಗಳನ್ನು ಮೆಟ್ಟಿ ತನ್ನ ಕಾರ್ಯವನ್ನು ಮಾಡುತ್ತದೆ. ರಜೋಗುಣವು 
ಪ್ರಬಲವಾದಾಗ ಸತ್ವ ಮತ್ತು ತಮೋಗುಣಗಳನ್ನು ಮೆಟ್ಟಿ ತನ್ನ ಕಾರ್ಯವನ್ನು 
ಮಾಡುತ್ತದೆ. ತಮೋಗುಣವು ಪ್ರಬಲವಾದಾಗ ಸತ್ತಮತ್ತು ರಜೋಗುಣಗಳನ್ನು ಮೆಟ್ಟಿ 
ತನ್ನ ಕಾರ್ಯವನ್ನು ಮಾಡುತ್ತದೆ. ಸತ್ತಗುಣವು ಪ್ರಬಲವಾದಾಗ ಈ ದೇಹದಲ್ಲಿ 
ಚಕ್ಷುರಾದಿ ನವದ್ದಾರಗಳಲ್ಲಿಸ್ಪಷ್ಟವಾಗಿ ಸತ್ತವೇ ತೋರುತ್ತದೆ (ಸತ್ತಗುಣದ ಕಾರ್ಯವೇ 
ತೋರುತ್ತದೆ). ಇದು ಉತ್ತಮರ ಸ್ವಭಾವ. ತಮೋಗುಣವು ರಜೋಗುಣ ಮತ್ತು 
ಸತ್ತಗುಣಗಳನ್ನು ಪ್ರತಿಬಂಧಿಸಿ ಸರ್ವದ್ದಾರಗಳಲ್ಲಿ ಅಜ್ಞಾನಾದಿ ರೂಪವಾದ 
ತಮೋಗುಣದ ಕಾರ್ಯವನ್ನೇ ತೋರಿಸುತ್ತದೆ. ಇದು ಅಧಮರ ಸಭಾವ. ಹಾಗೆಯೇ 
ರಜೋಗುಣವು ಸತ್ತಗುಣ ಮತ್ತು ತಮೋಗುಣಗಳನ್ನುಮೆಟ್ಟಿ ಸ್ಪಷ್ಟವಾಗಿ ರಜೋಗುಣದ 
ಕಾರ್ಯಗಳನ್ನುತೋರಿಸುತ್ತದೆ. ಇದು ಮಧ್ಯಮರ ಸ್ವಭಾವ. 


ಲೋಭ ಪ್ರವೃತ್ತಿರಾರಂಭಃ ಕರ್ಮಣಾಮಶಮಃ ಸ್ಪೃಹಾ । 

ರಜಸ್ಯೇತಾನಿ ಜಾಯಂತೇ ವಿವೃದ್ದೇ ಭರತರ್ಷಭ 11೧೨ 

ಎಲೈ ಭರತಶ್ರೇಷ್ಠನೇ, ರಜೋಗುಣವು ಪ್ರಬಲವಾದಾಗ ಲೋಭ, 
ಕಾರ್ಯೋನ್ಮುಖತೆ, ಕಾಮ್ಯಕರ್ಮಗಳ ಪ್ರಾರಂಭ, ಅತೃಪ್ತಿ, ಆಸೆ ಇವುಗಳು 
ಉಂಟಾಗುತ್ತವೆ. 


ಅಪ್ರಕಾಶೋಂಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚಿ! 
ತಮಸ್ಯೇತಾನಿ ಜಾಯಂತೇ ವಿವೃದ್ಧೇ ಕುರುನಂದನ 1೧೩ 


ಎಲೈ ಕುರುನಂದನನೇ, ತಮೋಗುಣವು ಅಭಿವೃದ್ಧವಾದಾಗ ಅಜ್ಞಾನ, ಪ್ರವೃತ್ತಿ 
ಇಲ್ಲದಿರುವಿಕೆ (ಆಲಸ್ಯ), ಪ್ರಮಾದ (ಮಿಥ್ಯಾಜ್ಞಾನ) ಮತ್ತು ಮೋಹ (ವಿಸ್ಮೃತಿ) 
ಉಂಟಾಗುತ್ತವೆ. 

ಯದಾ ಸತ್ತೇ ಪ್ರವೃದ್ಧೇ ತು ಪ್ರಲಯಂ ಯಾತಿ ದೇಹಬ್ಛತ್‌ | 

ತದೋತ್ತಮವಿದಾಂ ಲೋಕಾನಮಲಾನ್‌ ಪ್ರತಿಪದ್ಯತೇ 11೧೪! 


-324- ಮಹಾಭಾರತ ಭೀಷ್ಮಪರ್ವ 


ಸತ್ತಗುಣವು ಪ್ರವೃದ್ಧವಾದಾಗ, ದೇಹತ್ಯಾಗವನ್ನು ಮಾಡುವ ಜೀವನು ಉತ್ತಮ 
ಜ್ಞಾನಿಗಳು ಪಡೆಯುವ ನಿರ್ಮಲವಾದ ಲೋಕಗಳನ್ನುಪಡೆಯುತ್ತಾನೆ. 


ರಜಸಿ ಪ್ರಲಯಂ ಗತ್ವಾ ಕರ್ಮಸಂಗಿಷು ಜಾಯತೇ । 
ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೇ 11೧೫॥ 


ರಜೋಗುಣವು ಪ್ರವೃದ್ಧವಾದಾಗ ದೇಹತ್ಯಾಗವನ್ನು ಮಾಡುವವನು 
ಕರ್ಮಸಂಗಿಗಳಲ್ಲಿ ಜನಿಸುತ್ತಾನೆ. ಅದರಂತೆ ತಮೋಗುಣವು ಪ್ರವೃದ್ಧವಾದಾಗ 
ದೇಹತ್ಯಾಗ ಮಾಡುವವನು ಮೂಢಯೋನಿಗಳಲ್ಲಿ ಜನಿಸುತ್ತಾನೆ. 


ಕರ್ಮಣಃ ಸುಕೃತಸ್ಯಾಹುಃ ಸಾತ್ರಿ ಕಂ ನಿರ್ಮಲಂ ಫಲಮ್‌ । 
ರಜಸಸ್ತು ಫಲಂ ದುಃಖಮಜ್ಞಾನಂ ತಮಸಃ ಫಲಮ್‌ 11೧೬ 


ಆಚರಿಸಿದ ಶುಭಕರ್ಮಗಳಿಗೆ ಸಾತ್ತಿಕ ಗುಣದ ನಿರ್ಮಲವಾದ ಸುಖವು 
ಫಲವೆಂದು ಹೇಳುತ್ತಾರೆ. ರಾಜಸಕಾರ್ಯದ ಫಲವು ದುಃಖ ಮತ್ತು ತಾಮಸ 
ಕರ್ಮಗಳ ಫಲವು ಅಜ್ಞಾನ. 


ಸತ್ತಾತ್‌ ಸಂಜಾಯತೇ ಜ್ಞಾನಂ ರಜಸೋ ಲೋಭ ಏವ ಚ ಟ 
ಪ್ರಮಾದಮೋಹೌ ತಮಸೋ ಭವತೋತಜ್ಞಾನಮೇವ ಚ 1೧೭41 


ಸತ್ತಗುಣದಿಂದ ಜ್ಞಾನವು ಉಂಟಾಗುತ್ತದೆ. ರಜೋಗುಣದಿಂದ ಲೋಭವು 
ಉಂಟಾಗುತ್ತದೆ. ತಮೋಗುಣದಿಂದ ಪ್ರಮಾದ, ಮೋಹ ಮತ್ತು ಅಜ್ಞಾನಗಳು 
ಉಂಟಾಗುತ್ತವೆ. 


ಊರ್ಧ್ವಂ ಗಚ್ಛಂತಿ ಸತ್ತಸ್ಥಾ ಮಧ್ಯೇ ತಿಷ್ಠಂತಿ ರಾಜಸಾಃ । 


ವಧು 
ಜಫಘನ್ಯಗುಣವೃತ್ತಿಸ್ಥಾ ಅಧೋ ಗಚ್ಛಂತಿ ತಾಮಸಾಃ noc 
ಸತ್ತಗುಣವುಳ್ಳವರು ಊರ್ಧ್ವಲೋಕಗಳಿಗೆ ಹೋಗುತ್ತಾರೆ. ರಾಜಸರು ಮಧ್ಯ 
ಲೋಕಗಳಲ್ಲಿಇರುತ್ತಾರೆ. ಕೊನೆಯ ಗುಣವಾದ ತಮೋಗುಣದ ಸಭಾವವುಳ್ಳವರು 
ಅಧೋಲೋಕಗಳಿಗೆ ಹೋಗುತ್ತಾರೆ. 


ಭಗವದ್ಗೀತಾಪರ್ವ -325- 


ನಾನ್ಯಂ ಗುಣೇಭ್ಯ: ಕರ್ತಾರಂ ಯದಾ ದ್ರಷ್ಟಾನನುಪಶ್ಯತಿ | 
ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಗಾವಂ ಸೋಧಧಿಗಚ್ಛತಿ 11೧೯॥ 


ಯಾವಾಗ ಜೀವನು ತನಗೆ ಉಂಟಾಗುವ ಸುಖ-ದುಃಖಗಳಿಗೆ ತಾನೇ ಕಾರಣ, 
ತನ್ನ ಅಪರಾಧವೇ ಕಾರಣ ಹೊರತಾಗಿ ಇದರಲ್ಲಿಹರಿಯ ಅಪರಾಧವು ಏನೂ ಇಲ್ಲ 
ಎಂದು ತಿಳಿಯುತ್ತಾನೆಯೋ ಮತ್ತು ಹರಿಯು ಗುಣಗಳನ್ನು ಮೀರಿದವನು ಎಂದು 
ತಿಳಿಯುತ್ತಾನೆಯೋ ಆಗ ಅವನು ನನ್ನಲ್ಲಿ ಭಕ್ತಿಯನ್ನು ಹೊಂದುತ್ತಾನೆ. 


ಗುಣಾನೇತಾನತೀತ್ಯ ತ್ರೀನ್‌ ದೇಹೀ ದೇಹಸಮುದ್ಧವಾನ್‌ । 

ಜನ್ಮಮೃತ್ಯುಜರಾದುಃಖೈರ್ವಿಮುಕ್ತೋರಮೃತಮಶ್ನುತೇ 11೨೦॥1 

ಜೀವನು ದೇಹವನ್ನು ಉಂಟುಮಾಡುವ ಈ ಮೂರುಗುಣಗಳನ್ನು ಹರಿಯ 
ಅನುಗ್ರಹದಿಂದಲೇ ದಾಟಿ, ಜನನ-ಮರಣ-ಜರಾ-ದುಃಖಗಳಿಂದ ನಿರ್ಮುಕ್ತನಾಗಿ 
ಮೋಕ್ಷವನ್ನು ಪಡೆಯುತ್ತಾನೆ. 

ಅರ್ಜುನಃ 

ಕೈರ್ಲಿಂಗೈಸ್ಟೀನ್‌ ಗುಣಾನೇತಾನತೀತೋ ಭವತಿ ಪ್ರಭೋ । 

ಕಿಮಾಚಾರಃ ಕಥಂ ಚೈತಾಂಸ್ಟ್ರೀನ್‌ ಗುಣಾನತಿವರ್ತತೇ ell 

ಅರ್ಜುನ- ಎಲೈ ಪ್ರಭುವೇ, ಈ ಮೂರುಗುಣಗಳನ್ನೂ ದಾಟಿದವನ 
ಲಕ್ಷಣಗಳೇನು? ಅವನ ಆಚಾರವು ಹೇಗಿರುತ್ತದೆ? ಅವನು ಹೇಗೆ ಈ ಮೂರು 
ಗುಣಗಳನ್ನು ದಾಟುತ್ತಾನೆ? 

ಶ್ರೀಭಗವಾನ್‌ 

ಪ್ರಕಾಶಂ ಚ ಪ್ರವೃತ್ತಿ ಚ ಮೋಹಮೇವ ಚ ಪಾಂಡವ । 

ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ 

ಶ್ರೀಭಗವಾನ್‌- ಎಲೈ ಪಾಂಡವನೇ, ಯದೃಚ್ಛೆಯಿಂದ ಪ್ರಾಪ್ತವಾದ ಅಥವಾ 
ನಿವೃತ್ತವಾದ ಸತ್ತಗುಣದ ಕಾರ್ಯವಾದ ಪ್ರಕಾಶವನ್ನಾಗಲೀ, ರಜೋಗುಣದ 
ಕಾರ್ಯವಾದ ಪ್ರವೃತ್ತಿಯನ್ನಾಗಲೀ, ತಮೋಗುಣದ ಕಾರ್ಯವಾದ 
ಮೋಹವನ್ನಾಗಲೀ ಅವನು ದ್ವೇಷಿಸುವುದೂ ಇಲ್ಲ ಅಥವಾ ಬಯಸುವುದೂ ಇಲ್ಲ. 


12೨1 


-326- ಮಹಾಭಾರತ ಭೀಷ್ಮಪರ್ವ 


ಉದಾಸೀನವದಾಸೀನೋ ಗುಣೈೆರ್ಯೋ ನ ವಿಚಾಲ್ಯತೇ । 
ಗುಣಾ ವರ್ತಂತ ಇತ್ಯೇವ ಯೋತವತಿಷೃತಿ ನೇಂಗತೇ 11೨೩ 


ಯಾವನು ಉದಾಸೀನನಂತೆ ನಿರ್ಲಿಪ್ತನಾಗಿದ್ದು, ಗುಣಗಳಿಂದ ಕ್ಷೋಭೆಗೆ 
ಒಳಗಾಗುವುದಿಲ್ಲವೋ, ಗುಣಗಳು ತಮ್ಮಕಾರ್ಯಗಳಲ್ಲಿತೊಡಗಿವೆ ಎಂದು ತಿಳಿದು 
ನಿಶ್ಚಲನಾಗಿರುತ್ತಾನೆಯೋ ಅವನು ಗುಣಗಳನ್ನುದಾಟುತ್ತಾನೆ. 


ಸಮದುಃಖಸುಖ: ಸ್ಪಸ್ಟ್ಯ ಸಮಲೋಷ್ಟಾಶ್ಯಕಾಂಚನ: । 


ತುಲ್ಕಪ್ರಿಯಾಪ್ರಿಯೋ ಧೀರಸ್ತುಲ್ಕನಿಂದಾತ್ಮಸಂಸ್ತುತಿ: 11೨೪। 
ಮಾನಾಪಮಾನಯೋಸ್ತುಲ್ಯಸ್ತುಲ್ಯೋ ಮಿತ್ರಾರಿಪಕ್ಷಯೋಃ । 
ಸರ್ವಾರಂಭಪರಿತ್ಯಾಗೀ ಗುಣಾತೀತ: ಸ ಉಚ್ಯತೇ 1೨೫ 


ಸುಖ-ದುಃಖಗಳಲ್ಲಿಸಮನಾಗಿ, ಶಾಂತಚಿತ್ತನಾಗಿ, ಲೋಷ್ಠಾಶ್ಮಕಾಂಚನಗಳಲ್ಲಿ 
ಸಮಾನವಾದ ದೃಷ್ಟಿಯುಳ್ಳವನಾಗಿ, ಪ್ರಿಯಾಪ್ರಿಯಗಳಲ್ಲಿಯೂ, ನಿಂದಾ- 
ಸ್ತುತಿಗಳಲ್ಲಿಯೂ ಸಮಾನನಾಗಿದ್ದು, ಹಾಗೆಯೇ ಮಾನಾಪಮಾನಗಳಲ್ಲಿಯೂ, ಶತ್ರು- 
ಮಿತ್ರ ಪಕ್ಸಗಳಲ್ಲಿಯೂ ಸಮಾನನಾಗಿದ್ದು, ಯಾವ ಕಾಮ್ಯಕರ್ಮವನ್ನೂ ಆರಂಭ 
ಮಾಡದೆ ಇರುವವನು ಗುಣಾತೀತನೆಂದು ಹೇಳಲ್ಲಡುತ್ತಾನೆ. 


ಮಾಂ ಚ ಯೋತವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೇ । 
ಸ ಗುಣಾನ್‌ ಸಮತೀತ್ಯೈತಾನ್‌ ಬ್ರಹ್ಮಭೂಯಾಯ ಕಲ್ಪತೇ 0೨೬॥ 


ಮತ್ತು ಯಾವನು ಅವ್ಯಭಿಚರಿತವಾದ ಭಕ್ತಿಯೋಗದಿಂದ ನನ್ನನ್ನು ಉಪಾಸನೆ 
ಮಾಡುತ್ತಾನೆಯೋ ಅವನು ಈ ಮೂರುಗುಣಗಳನ್ನುಮೀರಿ ತನಗೆ ಯೋಗ್ಯವಾದ 
ಪೂರ್ಣತ್ಸವನ್ನೂ ಅಥವಾ ಪರಮಾತ್ಮನ ಸಾನ್ನಿಧ್ಯವನ್ನು ಹೂಂದಲು 
ಸಮರ್ಥನಾಗುತ್ತಾನೆ. 


ವಿಶೇಷ ವಿಚಾರ- "ಸ್ಕಾತ್‌ ಬ್ರಹ್ಮಭೂಯೋ ಬ್ರಹ್ಮತ್ರಂ ಬ್ರಹ್ಮಸಾಯುದ್ಯಮಿತ್ಯಸಿ' 
ಎಂದು ಕೋಶವಿರುವುದರಿಂದ ಬ್ರಹ್ಮಭೂಯ ಶಬ್ದಕ್ಕೆ ಬ್ರಹ್ಮಸಾಯುಜ್ಯ ಎಂದೂ 
ಅರ್ಥವನ್ನು ಮಾಡಬಹುದು. 


ಭಗವದ್ಗೀತಾಪರ್ವ -327- 


ಬ್ರಹ್ಮಣೋ ಹಿ ಪ್ರತಿಷ್ಠಾಹಮಮೃತಸ್ಕಾವ್ಯಯಸ್ಯ ಚ । 
ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಕೈಕಾಂತಿಕಸ್ಕ ಚ 11೨೭! 
ಪೂರ್ಣಸುಖರೂಪನಾದ ಮುಕ್ತನಿಗೆ ನಾನು ಆಧಾರನಾಗಿದ್ದೇನೆ. ನಾನು 
ಶಾಶ್ಷತವಾದ ಮೋಕ್ಷಕ್ಕೂ ಆಧಾರನಾಗಿದ್ದೇನೆ. ಶಾಕತವಾದ ಧರ್ಮಕ್ಕೂಮತ್ತು ದುಃಖ 
ಅಮಿಶ್ರಿತವಾದ ಸುಖಕ್ಕೂನಾನು ಆಧಾರನಾಗಿದ್ದೇನೆ. 
ವಿಶೇಷ ವಿಚಾರ- “ಬಹ್ಮಣೋ ಹಿ ಪ್ರತಿಷ್ಠಾ' ಎಂದು ಹೇಳಿರುವುದರಿಂದ ಹಿಂದಿನ 
ಶ್ಲೋಕದಲ್ಲಿ ಹೇಳಿರುವ 'ಬ್ರಹ್ಮಭೂಯ' ಶಬ್ಧಕ್ಕೆ ಬ್ರಹ್ನತ್ತ ಎಂದು ಅರ್ಥಮಾಡಿದರೂ 
ಅದು ಪೂರ್ಣ ಸುಖರೂಪವಾದ ಮುಕ್ತಜೀವತ್ತವೇ ಸರಿ. 'ಬ್ರಹ್ಮಾಣಿ ಜೀವಾಃ ಸರ್ವೇಪಿ' 
ಎಂದು ಎಲ್ಲ ಜೀವರನ್ನೂ ಬ್ರಹ್ಮಶಬ್ಧವಾಚ್ಕರೆಂದು ಹೇಳಿರುವುದರಿಂದ ಬ್ರಹ್ಮ ಶಬ್ದದಿಂದ 
ಮುಕ್ತಜೀವರನ್ನು ತೆಗೆದುಕೊಳ್ಳಲು ಯಾವ ಅನುಪಪತ್ತಿಯೂ ಇರುವುದಿಲ್ಲ. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ತಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ಷಟ್‌ಕಿಂಶೋ?ಧ್ಯಾಯಃ ॥ 
| ಭಗವದ್ಗೀತಾಪರ್ವಣಿ ತಯೋವಿಂಶೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಮೂವತ್ತಾರನೆಯ ಅಧ್ಯಾಯ ಮುಗಿಯಿತು. 
kk 
ಮೂವತ್ತೇಳನೆಯ ಅಧ್ಯಾಯ 
ಭಗವದ್ಗೀತಾ - ಪುರಾಣಪುರುಷೋತ್ತಮಯೋಗ. 
ಶ್ರೀಭಗವಾನ್‌ 
ಊರ್ಧ್ವಮೂಲಮಧತಾತಮತ್ನತ್ಪಂ ಪ್ರಾಹುರವ್ಯಯಮ್‌ । 
ಛಂದಾಯ ಯಸ್ಕ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್‌ wou 
ಶ್ರೀಭಗವಾನ್‌- ಈ ಸಂಸಾರವೆಂಬ ವೃಕ್ಷವು ಊರ್ಧ್ವ ಎಂದರೆ ಶ್ರೇಷ್ಠವಾದ 
ಮಹತ್ವತಕ್ಸಿಂತಲೂ ಮೇಲಿರುವ ಸತ್ತಾದಿ ಗುಣಗಳು, ಅವುಗಳ ಅಭಿಮಾನಿಯಾದ 


ಲಕ್ಷ್ಮೀ ಮತ್ತು ಪರಮಾತ್ಮನನ್ನುಮೂಲವಾಗಿ ಹೊಂದಿದೆ. ಕೊಂಬೆಯ ಸ್ಥಾನದಲ್ಲಿರುವ 
ದೇವರ್ಷಿ, ಮನುಷ್ಯ, ಪತು, ಪಕ್ಷಿ, ದೈತ್ಯ -ದಾನವಾದಿಗಳು, ನಾನಾ ಯೋನಿಗಳು 


-328- ಮಹಾಭಾರತ ಭೀಷ್ಮಪರ್ವ 


ಕೆಳಗೆ ಹಬ್ಬಿವೆ. ಒಂದೇ ರೀತಿ ಇರುವುದಿಲ್ಲವಾದ್ದರಿಂದ ಇವುಗಳಿಗೆ ಅಶ್ಲತ್ಥ ಎಂದು 
ಹೆಸರು. ಈ ಅಶತ್ಸವೃಕ್ಷಕ್ಕೆ ವೇದಗಳೇ ಎಲೆಗಳ ಸ್ಥಾನದಲ್ಲಿವೆ. 


ಅಧಶ್ಟೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ 
ಗುಣಪ್ರವೃದ್ಧಾ ವಿಷಯಪ್ರವಾಲಾಃ । 
ಅಧಶ್ಚ ಮೂಲಾನ್ಯನುಸಂತತಾನಿ 
ಕರ್ಮಾನುಬಂಧೀನಿ ಮನುಷ್ಯಲೋಕೇ Hl 


ಅದರ ಕೊಂಬೆಗಳು ಸತ್ಯಲೋಕದಿಂದ ಆರಂಭಿಸಿ ಕೆಳಗಿನ ಮನುಷ್ಯ 
ಲೋಕದವರೆಗೂ, ಮನುಷ್ಯಲೋಕದಿಂದ ಆರಂಭಿಸಿ ಕೆಳಗಿನ ಪಾತಾಳ 
ಲೋಕದವರೆಗೂ ಹಬ್ಬಿವೆ. ಆ ಕೊಂಬೆಗಳು ರೂಪ-ರಸಾದಿ ಗುಣಗಳಿಂದ 
ಅಭಿವೃದ್ಧಿಯನ್ನು ಹೊಂದಿ ತ್ರಕ್‌ಚಂದನಾದಿ ವಿಷಯಗಳೆಂಬ ಚಿಗುರುಗಳನ್ನು 
ಹೊಂದಿವೆ. ಕೆಳಭಾಗದಲ್ಲಿ ಶಾಖೆಯ ಸಂಧಿ ಸಂಧಿಯಲ್ಲಿಯೂ ಉತ್ತಮ- ಅಧಮ- 
ಮಧ್ಯಮ ಜೀವರ ಯೋಗ್ಯತೆಯನ್ನು ಅನುಸರಿಸಿ ಪುಣ್ಯ-ಪಾಪ ಮಿಶ್ರರೂಪವಾದ 
ಕರ್ಮವನ್ನು ಮಾಡಿಸುವ ಗುಣತ್ರಯರೂಪವಾದ ಮೂಲ (ಬೇರುಗಳು) 
ಸೇರಿಕೊಂಡಿವೆ. ಸತ್ಯಲೋಕದಿಂದ ಆರಂಭಿಸಿ ಪಾತಾಳ ಲೋಕದವರೆಗೂ 
ಗುಣತ್ರಯದ ಸಂಬಂಧದಿಂದಲೇ ಜೀವರ ಪ್ರವೃತ್ತಿ ಎಂದು ಅಭಿಪ್ರಾಯ. 


ನ ರೂಪಮಸ್ಯೇಹ ತಥೋಪಲಭ್ಯತೇ 
ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ | 
ಅಶ್ಲತ್ನಮೇನು ಸುವಿರೂಢಮೂಲ- 
ಮಸಂಗಶಸ್ಟೇಣ ದೃಢೇನ ಛಿತ್ತ್ವಾ WAU 


ತತಃ ಪರಂ ತತ್ತಧಿಮಾರ್ಗಿತವ್ಯಂ 
ಯಸ್ಮಿನ್‌ ಗತಾ ನ ನಿವರ್ತಂತಿ ಭೂಯಃ । 
ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೇ 
ಯತ: ಪ್ರವೃತ್ತಿಃ ಪ್ರಸೃತಾ ಪುರಾಣೀ (1೪1 


ಈ ಅಶ್ವತ ವೃಕ್ಚಕ್ಕೆ ಇಂತಹದೇ ರೂಪವೆಂದು ತಿಳಿದು ಬರುವುದಿಲ್ಲ. ಅದಕ್ಕೆ 
ಅಂತವಾಗಲೀ, ಆದಿಯಾಗಲೀ, ಆಧಾರವಾಗಲೀ ಕಾಣುವುದಿಲ್ಲ. ಹೀಗೆ ದೃಢವಾಗಿ 


ಭಗವದ್ಗೀತಾಪರ್ವ -329- 


ಬೇರೂರಿದ ಈ ಅಶ್ವತ ವೃಕ್ಷವನ್ನು ದೃಢವಾದ ಅಸಂಗ ಶಸ್ತ್ರದಿಂದ ಕತ್ತರಿಸಿ ಅನಂತರ 
ಎಲ್ಲಿಗೆ ಹೋದರೆ ಪುನಃ ಹಿಂದಿರುಗುವುದಿಲ್ಲವೋ ಅಂತಹ ನಾರಾಯಣಾಖ್ಯನಾದ 
ಪರಬ್ರಹ್ಮನನ್ನು ಹುಡುಕಬೇಕು. ಯಾವ ಕಾರಣದಿಂದ ಅನಾದಿಕಾಲದಿಂದ ಉಂಟಾದ 
ಎಲ್ಲ ಪ್ರವೃತ್ತಿಗಳೂ ನಾರಾಯಣನಿಂದಲೇ ಆಗುತ್ತವೆಯೋ, ಅಂತಹ 
ನಾರಾಯಣನನ್ನೇ ಹೊಂದುತ್ತೇನೆ ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ಅನ್ನೇಷಣೆ 
ಮಾಡಬೇಕು. 


ನಿರ್ಮಾನಮೋಹಾ ಜಿತಸಂಗದೋಷಾ 
ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ । 
ದ್ವಂದ್ವೈರ್ವಿಮುಕ್ತಾಃ ಸುಖದುಖುಸಂಜ್ಞೈ: 
ಗಚ್ಛಂತ್ಯಮೂಢಾ: ಪದಮವ್ಯಯಂ ತತ್‌ 11೫1 
ಅಹಂಕಾರ ಮತ್ತು ಮೋಹವನ್ನು ತ್ಯಜಿಸಿ, ಸಂಗದೋಷಗಳನ್ನು ಜಯಿಸಿ, 
ಕಾಮಗಳನ್ನು ನಾಶಮಾಡಿ, ಸುಖದುಃಖರೂಪವಾದ ದ್ದಂದ್ದದಿಂದ ಮುಕ್ತರಾಗಿ 
ಅಧ್ಯಾತ್ಮನಿಷ್ಠರಾದವರು ಶಾಶ್ವತನಾದ ಗಮ್ಯನಾದ ಅವನನ್ನು ಹೊಂದುತ್ತಾರೆ. 
ನ ತದ್‌ ಭಾಸಯತೇ ಸೂರ್ಯೋ ನ ಶಶಾಂಕೋ ನ ಪಾವಕ: । 
ಯದ್ಗತ್ವಾ ನ ನಿವರ್ತಂತೇ ತದ್‌ ಧಾಮ ಪರಮಂ ಮಮ Hl 
ಅಲ್ಲಿಸೂರ್ಯನಾಗಲೀ, ಚಂದ್ರನಾಗಲೀ, ಅಗ್ನಿಯಾಗಲೀ ಪ್ರಕಾಶಿಸುವುದಿಲ್ಲ. 
ಎಲ್ಲಿಗೆ ಹೋದರೆ ಹಿಂದಿರುಗಿ ಬರುವುದಿಲ್ಲವೋ ಅದು ನನ್ನ ಶ್ರೇಷ್ಠವಾದ ಆವಾಸಸ್ಥಾನ. 
ಮಮೈವಾಂಶೋ ಜೀವಲೋಕೇ ಜೀವಭೂತಃ ಸನಾತನ: । 
ಮನಃಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ವಾನಿ ಕರ್ಷತಿ 
ಅನಾದಿನಿತ್ಯವಾದ ನನ್ನ ಭಿನ್ನಾಂಶವೇ ಜೀವಲೋಕದಲ್ಲಿ ಜೀವ ಎಂಬ ಹೆಸರಿನಿಂದ 


ಇರುತ್ತದೆ. ಆ ಜೀವನಲ್ಲಿರುವ ಭಗವದ್‌ರೂಪವು ಪ್ರಕೃತಿಯಲ್ಲಿರುವ ಮನಸ್ಸೇ 
ಮೊದಲಾದ ಆರು ಜ್ಞಾನೇಂದ್ರಿಯಗಳನ್ನು ಜೀವ ಶರೀರದಿಂದ ಹೊರಗೆ ಎಳೆಯುತ್ತದೆ. 


ಶರೀರಂ ಯದವಾಪೋತಿ ಯಚ್ಛಾಪ್ಪೃತ್ಕಾಮತೀಶ್ವರ: | 
ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿವಾತಯಾತ್‌ 11೮॥ 


nell 


-೨೨೦- ಮಹಾಭಾರತ ಭೀಷ್ಮಪರ್ವ 


ಜಡಕ್ಕೆ ಪ್ರಭುವಾದ ಜೀವನು ಯಾವಾಗ ಶರೀರವನ್ನು ಹೊಂದುತ್ತಾನೆಯೋ ಮತ್ತು 
ಯಾವಾಗ ಶರೀರದಿಂದ ನಿರ್ಗಮಿಸುತ್ತಾನೆಯೋ, ಆಗ ವಾಯುವು ಪುಷ್ಪಗಳಿಂದ 
ಗಂಧವನ್ನುತೆಗೆದುಕೊಂಡಂತೆ ಈ ಇಂದ್ರಿಯಗಳನ್ನುತೆಗೆದುಕೊಂಡು ಹೋಗುತ್ತಾನೆ. 


ವಿಶೇಷ ವಿಚಾರ- ಈ ಎರಡು ಶ್ಲೋಕಗಳಲ್ಲಿ ಜೀವನವಿಷಯದಲ್ಲಿ ಅನ್ವಯವು 
ಸುಲಭವಾಗಿದೆ. ಪರವಾದಿಗಳ ನಿರಾಕರಣೆಗಾಗಿ ಲಕ್ಬಾಲಂಕಾರದಲ್ಲಿ ವಾದಿರಾಜರು 
ಪರಮಾತ್ಮನ ವಿಷಯವಾಗಿಯೂ ಯೋಜನೆಯನ್ನು ಮಾಡುತ್ತಾರೆ. ಭಾರತದಲ್ಲಿ ಎಲ್ಲ 
ಕಡೆಯಲ್ಲಿಯೂ ಹತ್ತು ಅರ್ಥಗಳಿವೆ ಎಂದು ಪ್ರಾಚೀನರ ಉಕ್ತಿಯಿದೆಯಷ್ಟೆ. ಯಶ್‌: 
ಯಾವಾಗ, ಶರೀರಮಾಷ್ಲೋತಿ: ಜೀವನ ಉತ್ಪತ್ತಿ ಸಮಯದಲ್ಲಿ ಶರೀರವನ್ನು 
ಹೊಂದುತ್ತಾನೆಯೋ ಆಗ, ಜೀವಧೂತ। ಜೀವರಲ್ಲಿಸ್ನುಹಿತನಾದ, ಮಮೈವಾಂಶಃ: 
ನನ್ನ ಸ್ವರೂಪಾಂಶವೇ, ಪ್ರಕೃತಿಸ್ಟಾನಿಎ ಜಡಪ್ರಕೃತಿಯಲ್ಲಿರುವ, ಮನಃಷಷ್ಠಾನಿ 
ಇಂದ್ರಿಯಾಣಿ: ಮನಸ್ಸುಮೊದಲಾದ ಆರು ಜ್ಞಾನೇಂದ್ರಿಯಗಳನ್ನು, ಕರ್ಷತಿ- ಜೀವ 
ಶರೀರದ ಕಡೆಗೆ ಎಳೆಯುತ್ತದೆ. ಆ ಇಂದ್ರಿಯಗಳನ್ನು ಪ್ರಕೃತಿಯಿಂದ ಎಳೆದು 
ಪರಿಣಾಮವನ್ನು ಹೊಂದುವ ಜೀವದೇಹದಲ್ಲಿ ಗರ್ಭವಾಸದ ಐದನೆಯ ತಿಂಗಳಿನಲ್ಲಿ 
ಚೆಕ್ಕುರಾದಿ ಇಂದ್ರಿಯ ಸ್ಥಾನಗಳಲ್ಲಿ ಪರಿಣಾಮಗೊಳಿಸುತ್ತದೆ. ಯಾವಾಗ ಜೀವನು 
ಕರೀರದಿಂದ ಉತ್ಕಾಂತಿಯನ್ನುಹೊಂದುತ್ತಾನೆಯೋ, ಆಗಲೂ ಈಶ್ವರನು ಆಶ್ರಯಾತ್‌- 
ಪುಷ್ಪ ಮೊದಲಾದ ಆಶ್ರಯದಿಂದ, ವಾಯುಃ ಗಂಧಾನಿವ- ವಾಯುವು ಗಂಧವನ್ನು 
ತೆಗೆದುಕೊಳ್ಳುವಂತೆ, ಏತಾನಿ ಗೃಹಿತ್ತಾಂ ಈ ಸೂಕ್ಷ್ಮರೂಪವಾದ ಇಂದ್ರಿಯಗಳನ್ನು 
ಲಿಂಗದೇಹದಿಂದ ತೆಗೆದುಕೊಂಡು, ಸಂಯಾತಿ- ಪ್ರಯಾಣ ಮಾಡುತ್ತಾನೆ. ಸೂಕ್ಷ್ಮ 
ರೂಪದಿಂದ ತೆಗೆದುಕೊಳ್ಳುತ್ತಾನೆಂದು ಸೂಚಿಸಲು ವಾಯುವು ಗಂಧವನ್ನು 
ತೆಗೆದುಕೊಂಡಂತೆ ಎಂದು ಹೇಳಿದ್ದಾರೆ. "ಶರೀರಸ್ಕೋಪಿ ಕೌಂತೇಯ ನ ಕರೋತಿ ನ 
ಲಿಜೃತೇ', "ನ ಚ ಮಾಂ ತಾನಿ ಕರ್ಮಾಣಿ ನಿಬದ್ದತಿ', "ಉದಾಸೀನವದಾಸೀನಂ', 
"ಆಸಕ್ತಂ ತೇಷು ಕರ್ಮಸು' ಎಂಬ ನಿರವಕಾಶ ವಚನವಿರುವುದರಿಂದ ನಾವು ಹೇಳಿದುದೇ 
ನಿಜವಾದ ಅರ್ಥ. ಈಶ್ವರನೇ ಜೀವನಾಗಿ ಸಂಸಾರದಲ್ಲಿ ತಿರುಗುತ್ತಾನೆ ಎಂಬ ಅರ್ಥವು 
ಮನಸ್ಸಿನಿಂದ ಸ್ಮರಿಸಲೂ ಯೋಗ್ಯವಲ್ಲ. ಏಕೆಂದರೆ ಸ್ಪಷ್ಟವಾಗಿ ಈಶ್ವರ ಪದದ 
ಪ್ರಯೋಗವಿದೆ. ಮತ್ತು ನೀರಿನ ಗುಳ್ಳೆಯ ಆಕಾರದಲ್ಲಿರುವ ಶುಕ್ಲಕೋಣಿತಗಳ 
ಮಿಶ್ರಣದಲ್ಲಿ ನಿಶ್ಚೇಷ್ಟವಾಗಿ ಕುಳಿತಿರುವ ಜೀವನು ಪ್ರಕೃತಿಯಲ್ಲಿರುವ ಇಂದ್ರಿಯಗಳನ್ನು 
ಆಕರ್ಷಣೆಯನ್ನು ಮಾಡುವ ಸಾಮರ್ಥ್ಯಹೀನನಾಗಿರುವುದರಿಂದ ಇನ್ನು 
ಜೀವಸನ್ನಿಹಿತನಾದ ಪರಮಾತ್ಮನ ಸೃಖ್ಟ-ಸಂಹಾರ ಕೌಶಲವೆಂದೇ ಅರ್ಥಮಾಡಬೇಕು. 


ಭಗವದ್ಗೀತಾಪರ್ವ -331- 


ಶ್ರೋತ್ರಂ ಚಕ್ಷು: ಸರ್ಶನಂ ಚ ರಸನಂ ಘ್ರಾಣಮೇವ ಚ । 
ಅಧಿಷ್ಕಾಯ ಮನಶ್ಚಾಯಂ ವಿಷಯಾನುಪಸೇವತೇ al 


ಈ ಪರಮಾತ್ಮನು ಶ್ರೋತ್ರ, ಚಕ್ಷುಸ್‌, ಸ್ಪರ್ಶ, ರಸನ, ಘ್ರಾಣ ಮತ್ತು ಮನಸ್ಸು 
ಈ ಇಂದ್ರಿಯಗಳಲ್ಲಿ ಅಧಿಷ್ಠಿತನಾಗಿ ಜೀವನ ವಿಷಯಭೋಗಕ್ಕಾಗಿ ಉಂಟಾಗುವ ಸುಖ 
ರಸವನ್ನು ಮಾತ್ರ ಭೋಗಿಸುತ್ತಾನೆ. ದುಃಖವನ್ನು ಎಂದೂ ಭೋಗಿಸುವುದಿಲ್ಲ. 


ಉತ್ಕಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ಫಿತಮ್‌ । 
ವಿಮೂಢಾ ನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಪ: Hoo 


ನ್ನಉತ್ಸಮಣ ಸಮಯದಲ್ಲಿ ಜೊತೆಯಲ್ಲೇ ಉತ್ಕಾಂತನಾಗುವ, ತಾನು ಇರುವ 
ಸಮಯದಲ್ಲಿ ಜೊತೆಯಲ್ಲೇ ಇರುವ, ತಾನು ಭೋಗಿಸುವ ಸಮಯದಲ್ಲಿ 
ಜೊತೆಯಲ್ಲಿಯೇ ಭೋಗಿಸುವ, ಆನಂದಾದಿ ಗುಣಯುತನಾದ ಪರಮಾತ್ಮನನ್ನು 
ವಿಮೂಢರಾದ ಜೀವರು ಕಾಣುವುದಿಲ್ಲ. ಜ್ಞಾನದೃಷ್ಟಿಯುಳ್ಳವರು ಕಾಣಾತ್ತಾರೆ. 


ಯತಂತೋ ಯೋಗಿನಕ್ಷೆನಂ ಪಶ್ಯಂತ್ಯಾತ್ಮನ್ಯವಸ್ಥಿತಮ್‌ । 

ಯತಂತೋ೨ಪ್ಯಕೃತಾತ್ಕಾನೋ ನೈನಂ ಪಶ್ಯಂತ್ಯಚೇತಸಃ noo 

ತಮ್ಮಲ್ಲಿಯೇ ಅವಸ್ಥಿತನಾದ ಈ ಪರಮಾತ್ಮನನ್ನು ಪ್ರಯತ್ನಶೀಲರಾದ ಯೋಗಿಗಳು 
ಕಾಣುತ್ತಾರೆ. ಮನೋನಿಗ್ರಹವಿಲ್ಲದ, ಸರಿಯಾದ ಜ್ಞಾನವಿಲ್ಲದ ಅಯೋಗಿಗಳು 
ಪ್ರಯತ್ನಪಟ್ಟರೂ ಇವನನ್ನು ನೋಡುವುದಿಲ್ಲ. 

ಯದಾದಿತ್ಯಗತಂ ತೇಜೋ ಜಗದ್‌ ಭಾಸಯತೇಖಲಮ್‌ । 

ಯಚ್ಚಂದ್ರಮಸಿ ಯಚ್ಛಾಗ್ಲೌ ತತ್ತೇಜೋ ವಿದ್ಧಿ ಮಾಮಕಮ್‌ We 

ಸೂರ್ಯನಲ್ಲಿ ಸಮಸ್ಸವಾದ ಜಗತ್ತನ್ನು ಪ್ರಕಾಶಿಸುವ ಯಾವ ತೇಜಸಿದೆಯೋ, 
ಚಂದ್ರನಲ್ಲಿ ಮತ್ತು ಅಗ್ನಿಯಲ್ಲಿ ಯಾವ ತೇಜಸ್ಸಿದೆಯೋ ಅವೆಲ್ಲವನ್ನೂ ನನ್ನ 
ಅಧೀನವೆಂದೇ ತಿಳಿ. 


ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಟ 


ಪುಷ್ಠಾಮಿ ಚೌಷಧೀಃ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕ: 102 


-332- ಮಹಾಭಾರತ ಭೀಷ್ಮಪರ್ವ 


ನಾನು ಭೂಮಿಯಲ್ಲಿ ಸನ್ನಿಹಿತನಾಗಿ ನನ್ನ ಸಾಮರ್ಥ್ಯದಿಂದ ಎಲ್ಲ ಜೀವರನ್ನೂ 
ಧರಿಸುತ್ತೇನೆ. ರಸನಿಯಾಮಕನಾದ ಚಂದ್ರನಲ್ಲಿ ಇದ್ದು, ಎಲ್ಲಾ ಓಷಧಿಗಳನ್ನೂ 
ಪೋಷಿಸುತ್ತೇನೆ. 


ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ । 
ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಮ್‌ (1೧೪ 


ನಾನು ವೈಶ್ವಾನರ ನಾಮಕ ಅಗ್ನಿಯಲ್ಲಿ ಸನ್ನಿಹಿತನಾಗಿ ಜೀವರ ದೇಹದಲ್ಲಿದ್ದು, 
ಪ್ರಾಣಾಪಾನ ಸಹಿತನಾಗಿ ಚತುರ್ವಿಧವಾದ ಅನ್ನವನ್ನು ಪಚನ ಮಾಡುತ್ತೇನೆ. 


ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ 
ಮತ್ತಃ ಸೃತಿರ್ಸ್ಯಾನಮಪೋಹನಂ ಚ। 
ವೇದೈಶ್ಚ ಸರ್ವೆೈರಹಮೇವ ವೇದ್ಯೋ 
ವೇದಾಂತಕೃದ್‌ ವೇದವಿದೇವ ಚಾಹಮ್‌ 11೧೫ 
ನಾನು ಎಲ್ಲರ ಹೃದಯದಲ್ಲಿಸನ್ನಿಹಿತನಾಗಿದ್ದೇನೆ. ಜೀವರ ಸ್ಥರಣೆ, ಜ್ಞಾನ, ಎಸ್ಟೃತಿ 
ಎಲ್ಲವೂ ನನ್ನಿಂದಲೇ ಆಗುತ್ತದೆ. ನಾನು ಎಲ್ಲವೇದದಿಂದಲೂ ಪ್ರತಿಪಾದ್ಯನಾದವನು. 


ನಾನು ಬ್ರಹ್ಮಸೂತ್ರವನ್ನು ರಚಿಸಿದವನು. ಆದರೆ ವೇದಗಳನ್ನು ತಿಳಿದವನು ಮಾತ್ರ 
(ರಚಿಸಿದವನಲ್ಲ). 


ದ್ವಾವಿಮೌ ಪುರುಷೌ ಲೋಕೇ ಕ್ಷರಶಾಕ್ಷರ ಏವ ಚ 1 


ಕ್ಷರ: ಸರ್ವಾಣಿ ಭೂತಾನಿ ಕೂಟಸ್ಟೋರಕ್ಷರ ಉಚ್ಯತೇ 1೧೬ 
ಉತ್ತಮಃ ಪುರುಷಸ್ತ ನ್ಯ: ಪರಮಾತ್ಮೇತ್ಯುದಾಹೃತ: । 
ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ: 1೧೭! 


ಈ ಲೋಕದಲ್ಲಿಕ್ಷರ, ಅಕ್ಷರ ಎಂಬ ಇಬ್ಬರು ಪುರುಪರಿದ್ಧಾರೆ. ಶರೀರ ನಾಶವಾಗುವ 
ಕಾರಣದಿಂದ ಬ್ರಹ್ಮಾದಿ ಎಲ್ಲಾಚೇತನರೂ ಕ್ಷರರು. ನಿರ್ವಿಕಾರಳಾದ ಲಕ್ಷ್ಮೀದೇವಿಯು 
ಅಕ್ಷರಳೆನಿಸುತ್ತಾಳೆ. ಅವರಿಬ್ಬರಿಗಿಂತಲೂ ಉತ್ತಮನಾದ ಪುರುಷನು ಇನ್ನೊಬ್ಬನು. 
ಅವನನ್ನು ಪರಮಾತ್ಮನೆಂದು ಕರೆಯುತ್ತಾರೆ. ಅವನು ಲೋಕತ್ರಯವನ್ನು ಪ್ರವೇಶಿಸಿ 


ಭಗವದ್ಗೀತಾಪರ್ವ -333- 


ಅದನ್ನು ಧರಿಸಿದ್ದಾನೆ. ಲೋಕತ್ರಯವು ನಾಶವನ್ನು ಹೊಂದಿದರೂ ಅವನು ನಾಶವನ್ನು 
ಹೊಂದುವುದಿಲ್ಲ. ಏಕೆಂದರೆ ಅವನಿಗೆ ಅಂತಹ ಸಾಮರ್ಥ್ಯವಿದೆ. 


ಯಸ್ಮಾತ್‌ ಕ್ಷರಮತೀತೋತಹಮಕ್ಷರಾದಪಿ ಚೋತ್ತಮಃ । 
ಅತೋಶಸ್ಥಿ ಲೋಕೇ ವೇದೇ ಚ ಪ್ರಥಿತಃ ಪುರುಷೋತ್ತಮ: 1೧೮॥ 


ಯಾವ ಕಾರಣದಿಂದ ನಾನು ಕ್ಷರವನ್ನು ಮೀರಿದ್ದೇನೆಯೋ, ಅಕ್ಬರಕ್ಕಿಂತಲೂ 
ಉತ್ತಮನಾಗಿದ್ದೇನೆಯೋ ಆ ಕಾರಣದಿಂದ ನನ್ನನ್ನು ಪೌರುಷೇಯ ಗ್ರಂಥಗಳಲ್ಲಿಮತ್ತು 
ವೇದಗಳಲ್ಲಿ ಪರಮಾತ್ಮನೆಂದು ಕರೆಯುತ್ತಾರೆ. 


ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಮ್‌ । 
ಸ ಸರ್ವವಿದ್‌ ಭಜತಿ ಮಾಂ ಸರ್ವಭಾವೇನ ಭಾರತ 11೧೯! 


ಎಲ್ಫೆ ಭಾರತನೇ, ಈ ನನ್ನ ಪುರುಷೋತ್ತಮತ್ನವು ವ್ಯಾವಹಾರಿಕವಾದುದಲ್ಲ. 
ಯಾವನು ನನ್ನನ್ನು ಈ ರೀತಿಯಲ್ಲಿ ಪುರುಷೋತ್ತಮನೆಂದು ಸಂಮೋಹವಿಲ್ಲದೆ 
ತಿಳಿಯುತ್ತಾನೆಯೋ, ಅವನು ಎಲ್ಲವನ್ನೂ ತಿಳಿದವನಾಗಿ ನನ್ನನ್ನು ಸರ್ವಪ್ರಕಾರದಿಂದ 


ಭಜಿಸಿದವನಾಗುತ್ತಾನೆ. 


ವಿಶೇಷ ವಿಚಾರ- ವ್ಯಾವಹಾರಿಕವಾದುದು, ಮಾಯಾಮಯವಾದುದರಿಂದ 
ಅದು ಸಂಮೋಹವಾದುದು. ಅಸಮ್ಮೂಢ ಎಂಬ ಪದದಿಂದ ಪುರುಷೋತ್ತಮತ್ವಾದಿಗಳು 
ವ್ಯಾವಹಾರಿಕವಲ್ಲ ಎಂದು ಹೇಳಿದ್ದಾರೆ. ಜಡ-ದೇಹಾದಿಗಳು ನಶ್ಚರವೆಂದೂ, ಕ್ಷರಾಕ್ಷರ 
ಚೇತನರನ್ನು ಭೃತ್ಯರೆಂದೂ, ತಾನು (ಕೃಷ್ಣನು) ಉತ್ತಮನೆಂದೂ ತಿಳಿಯುವ ಜ್ಞಾನಿಯು 
“ಸರ್ವವಿದ್‌' ಎಲ್ಲವನ್ನೂತಿಳಿದವನು ಎಂದು ಹೇಳಿದ್ದಾರೆ. ಮಾಯಾಮಯ ವಸ್ತುವನ್ನು 
ತಿಳಿದವನು ಸರ್ವಜ್ಞನಲ್ಲ. ಸರ್ವಭಾವೇನ ಎಂದರೆ ಸರ್ವಪ್ರಕಾರದಿಂದ ಅಥವಾ 
ಸರ್ವಮನೋವೃತ್ತಿಗಳಿಂದ ಎಂದು ಅರ್ಥ. ಅಥವಾ ಹಿಂದೆ ಹೇಳಿದ ಪ್ರಮೇಯವನ್ನು 
ಅನುಸರಿಸಿ ಸರ್ವೋತ್ತಮತ್ಹೇನ ಎಂದು ಅರ್ಥ. ಶಾಕಪಾರ್ಥಿವಾದಿ ಸಮಾಸದಲ್ಲಿಮಧ್ಯೆ 
ಪ್ರಿಯಶಬ್ದವನ್ನು ಅಧ್ಯಾಹಾರ ಮಾಡಿದಂತೆ 'ಸರ್ವಭಾವೀನ' ಎಂಬುದಕ್ಕೆ "ಸರ್ವಗುಣ 
ಭಾವೇನ' ಎಂದು ಮಾಡಿ, ಸರ್ವೋತ್ತಮತ್ವ ಉಪಲಕ್ಷಿತವಾದ ಸಮಸ್ತ ಗುಣಗಳ 
ಇರುವಿಕೆಯಿಂದ ಎಂದು ಅರ್ಥ ಮಾಡಬೇಕು. ಸಮಸ್ತ ಗುಣಗಳು ಇವೆ ಎಂದು 
ಯಾವನು ಉಪಾಸನೆ ಮಾಡುತ್ತಾನೆಯೋ ಎಂದು ಅಭಿಪ್ರಾಯ. “ಭಾವಃ ಪದಾರ್ಥೇ 


-334- ಮಹಾಭಾರತ ಭೀಷ್ಮಪರ್ವ 


ಸತ್ತಾಯಾಂ' ಎಂದು ಕೋಶವಿದೆ. ನನ್ನ ಸರ್ವೋತ್ತಮತ್ವಜ್ಞಾನವೇ ದೊಡ್ಡಸೇವೆ ಎಂದು 
ಅಭಿಪ್ರಾಯ. ಸರ್ವಭಾವೇನ ಎಂಬುದಕ್ಕೆ ನಾನೇ ಸರ್ವರೂಪವುಳ್ಳವನಾಗಿ ಎಂಬ 
ಅರ್ಥವು, "ಭಜತಿ' ಎಂಬಲ್ಲಿರುವ ಸೇವಾತ್ಮಕವಾದ “ಭಜ' ಧಾತುವಿಗೆ 
ವಿರುದ್ಧವಾದುದು. ಮತ್ತು ಪೂರ್ವಶ್ಲೋಕದಲ್ಲಿ ಹೇಳಿದ ಸರ್ವೋತ್ತಮತ್ತಕ್ಕೂ 
ವಿರುದ್ಧವಾದುದರಿಂದ ಅದು ಅನರ್ಥಕಾರಿಯಾದುದು. 

ಇತಿ ಗುಹ್ಯತಮಂ ಶಾಸ್ತಮಿದಮುಕ್ತಂ ಮಯಾನಫ । 

ಏತದ್‌ ಬುದ್ಧ್ವಾ ಬುದ್ಧಿಮಾನ್‌ ಸ್ಯಾತ್‌ ಕೃತಕೃತ್ಯಶ್ಚ ಭಾರತ je] 

ಎಲೈ ಅನಘನೇ, ಇದು ಅತ್ಯಂತ ರಹಸ್ಯವಾದ ಶಾಸ್ತ್ರ. ಇದನ್ನು ನಾನು ನಿನಗೆ 
ಹೇಳಿದ್ದೇನೆ. ಎಲ್ಫೆ ಭಾರತನೇ, ಇದನ್ನು ತಿಳಿದು ನೀನು ಅಪರೋಕ್ಷ ಜ್ಞಾನಿಯೂ ಮತ್ತು 
ಮುಕ್ತನೂ ಆಗು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ಭೀಷ್ಮಪರ್ವಣಿ ಸಪ್ತತ್ರಿಂಶೋಇಧ್ಯಾಯಃ ॥1 
| ಭಗವದ್ಗೀತಾಪರ್ವಣಿ ಚತುರ್ವಿಂಶೋಸಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಮೂವತ್ತೇಳನೆಯ ಅಧ್ಯಾಯ ಮುಗಿಯಿತು. 
La SS ರೇ 
ಮೂವತ್ತೆಂಟನೆಯ ಅಧ್ಯಾಯ 
ಭಗವದ್ಗೀತಾ ದ ದೈವಾಸುರಸಂಪದ್ವಿಭಾಗಯೋಗ. 
ಶ್ರೀಭಗವಾನ್‌ 
ಅಭಯಂ ಸತ್ತ ಸಂಶುದ್ಧಿರ್ಜಾನಯೋಗವ್ಯವಸ್ಥಿತಿಃ । 
ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಮ್‌ uo 


ಅಹಿಂಸಾ ಸತ್ಯಮಕ್ರೋಧಸ್ಕಾಗಃ ಶಾಂತಿರಪೈಶುನಮ್‌ । 

ದಯಾ ಭೂತೇಷ್ಟಲೋಲುತ್ತಂ ಮಾರ್ದವಂ ಹ್ರೀರಚಾಪಲಮ್‌ ॥೨॥ 
ತೇಜಃ ಕ್ಷಮಾ ಧೃತಿಃ ಶೌಚಮದ್ರೋಹೋ ನಾತಿಮಾನಿತಾ । 

ಭವಂತಿ ಸಂಪದಂ ದೈವೀಮಭಿಜಾತಸ್ಯ ಭಾರತ 11೩11 


ಭಗವದ್ಗೀತಾಪರ್ವ -335- 


ಶ್ರೀಭಗವಾನ್‌- ಎಲ್ಫೆ ಭಾರತನೇ, ನಿರ್ಭಯತ್ವ ಸ್ಯ ಚಿತ್ತಶುದ್ಧಿ, ಜ್ಞಾನಯೋಗದಲ್ಲಿ 
ಸರ್ವದಾ ಸ್ಥಿತಿ, ದಾನ, ಇಂದ್ರಿಯನಿಗ್ರಹ, ಯಜ್ಞಾಚರಣೆ, ಯೋಗಾಭ್ಯಾಸ, ತಪಸ್ತು, 
ಮನೋವಾಕ್‌ ಕಾಯಗಳಲ್ಲಿ ಯಜುತನ, ಅಹಿಂಸೆ, ಸತ್ಯ, ಅಕ್ರೋಧ, ತ್ಯಾಗ, ಶಾಂತಿ, 
ಚಾಡಿ ಹೇಳದಿರುವಿಕೆ, ದಯೆ, ವಿಷಯಾಸಕ್ತಿರಾಹಿತ್ಯ , ಮೃದುತನ, ಕೆಟ್ಟಕೆಲಸವನ್ನು 
ಮಾಡುವುದಕ್ಕೆ ನಾಚಿಕೆ, ಅಚಾಂಚಲ್ಯ , ತೇಜಸ್ಸು, ಕ್ಷಮಾ, ಧೈರ್ಯ, ಶುಚಿತ್ತ, 
ದ್ರೋಹವನ್ನು ಮಾಡದಿರುವುದು, ಅಹಂಕಾರರಾಹಿತ್ಯ ಇವು ದೈವೀ ಸಂಪತ್ತಿನಲ್ಲಿ 
ಜನಿಸಿದ ಮನುಷ್ಯನಿಗೆ ಇರುತ್ತವೆ. 

ದಂಭೋ ದರ್ಪೋಂತಿ(ಭಿ)ಮಾನಶ್ಚ ಕ್ರೋಧ: ಪಾರುಷ್ಕಮೇವ ಚ । 

ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಮ್‌ uv 

ಎಲೈ ಪಾರ್ಥನೇ, ಡಂಭ, ದರ್ಪ, ಅಹಂಕಾರ, ಕ್ರೋಧ, ಮಾತುಗಳಲ್ಲಿ 
ಒರಟುತನ, ಅಜ್ಞಾನ ಇವುಗಳು ಆಸುರೀ ಸಂಪತ್ತಿನಿಂದ ಜನಿಸಿದವನ 
ಲಕ್ಷಣಗಳಾಗಿರುತ್ತವೆ. 

ದೈವೀ ಸಂಪದ್ದಿಮೋಕ್ಷಾಯ ನಿಬಂಧಾಯಾಸುರೀ ಮತಾ । 

ಮಾ ಶುಚಃ ಸಂಪದಂ ದೈವೀಮಭಿಜಾತೋಶಸಿ ಪಾಂಡವ 11೫11 

ಎಲ್ಫೆ ಪಾಂಡವನೇ, ದೈವೀ ಸಂಪತ್ತು ಮೋಕ್ಟಕ್ಕೂ. ಆಸುರೀ ಸಂಪತ್ತು ಬಹಳ 
ದುಃಖ ಸಂಬಂಧರೂಪವಾದ ಅಂಧಂತಮಸ್ಸಿಗೂ ಕಾರಣವೆಂದು ತಿಳಿಯಲ್ಪಡುತ್ತದೆ. 
ನೀನು ವ್ಯಥೆಪಡಬೇಡ, ದೈವೀಸಂಪತ್ತಿನಲ್ಲಿ ಜನಿಸಿದ್ದೀಯೆ. 

ದ್ದೌ ಭೂತಸರ್ಗೌ ಲೋಕೇಶಸ್ಮಿನ್‌ ದೈವ ಆಸುರ ಏವ ಚ । 

ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು 11೬ 

ಈ ಲೋಕದಲ್ಲಿ ಜೀವರ ಸೃಷ್ಟಿ, ದೈವ ಮತ್ತು ಆಸುರ ಎಂದು ಎರಡು 
ಎಧವಾದುದು. ದೈವಸೃಷ್ಟಿಯನ್ನು ವಿಸ್ತಾರವಾಗಿ ಹೇಳಿದ್ದೇನೆ. ಎಲ್ಫೆ ಪಾರ್ಥನೇ, ಆಸುರ 
ಸೃಷ್ಟಿಯನ್ನು ಕೇಳು. 


-336- ಮಹಾಭಾರತ ಭೀಷ್ಮಪರ್ವ 


ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾ ನ ವಿದುರಾಸುರಾಃ । 
ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೇ 11೭11 


ಅಸುರ ಜನರು ವಿಹಿತವಾದುದರಲ್ಲಿ ಪ್ರವೃತ್ತಿಯನ್ನೂ, ನಿಷಿದ್ದವಾದುದರಲ್ಲಿ 
ನಿವೃತ್ತಿಯನ್ನೂತಿಳಿಯುವುದಿಲ್ಲ. ಅವರಲ್ಲಿಶೌಚವಾಗಲೀ, ಒಳ್ಳೆಯ ಆಚರವಾಗಲೀ 
ಅಥವಾ ಸತ್ಯವಾಗಲೀ ಇರುವುದಿಲ್ಲ. 


ಅಸತ್ಯಮಪ್ರತಿಷ್ಠಂ ತೇ ಜಗದಾಹುರನೀಶ್ಚರಮ್‌ । 
ಅಪರಸ್ಪರಸಂಭೂತಂ ಕಿಮನ್ಯತ್‌ ಕಾಮಹೈತುಕಮ್‌ 11೮ 


ಅವರು ಜಗತ್ತು ಅಸತ್ಯ, ಎಂದರೆ ಮಿಥ್ಯಾಭೂತವಾದುದು, ಅಪ್ರತಿಷ್ಠ- ಕೊನೆಯಲ್ಲಿ 
ಉಳಿಯದಿರುವುದು, ಜ್ಞಾನಬಾಧ್ಯ ; ಅನೀಶ್ಚರ- ಸರ್ವಾಭೇದವನ್ನುಹೇಳುವುದರಿಂದ 
ಈಶ್ವರಹಿತವಾದುದು; ಅಪರಸ್ಸರ ಸಂಭೂತ- ಮಣ್ಣಿನಿಂದ ಘಟ, ನೂಲಿನಿಂದ ಪಟ 
ಇತ್ಯಾದಿ ರೂಪವಾಗಿ ಪರಸ್ಪರವಾಗಿ ಕಾರ್ಯಕಾರಣಭಾವರಹಿತವಾದುದು; 
ಮತ್ತೇನೆಂದರೆ ಕಾಮಹೇತುಕಂ- ಕಾಮ ಎಂದರೆ ತಮ್ಮ ಮನಸ್ಸಿಗೆ ಬಂದಂತೆ 
ಪರಿಕಲ್ಪಿತವಾದ ಅಜ್ಞಾನ, ಆ ಅಜ್ಞಾನವೇ ಕಾರಣವಾಗಿ ಉಳ್ಳಂತಹದು, 
ಬ್ರಹ್ಮಾಶ್ರಿತವಾದ ಅಜ್ಞಾನವೇ ಘಟ-ಪಟಾದಿ ಜಗದ್‌ರೂಪದಿಂದ ಪರಿಣಾಮವನ್ನು 
ಹೊಂದುತ್ತದೆ. ಹೊರತಾಗಿ ಆಯಾ ವಸ್ತುಗಳ ಅವಯವಪರಂಪರೆಯಿಂದ ಆದಿ 
ಸೃಷ್ಟಿಯಲ್ಲೇ ಆಯಾ ಕಾರ್ಯಗಳು ಉಂಟಾಗುವುದಿಲ್ಲಎಂದು ಹೇಳುತ್ತಾರೆ. ಕಾ-ಅಮಾ 
ಎಂದು ಪರಚ್ಛೇದ. ಕಾ ಎಂದರೆ ಕುತ್ತಿತವಾದ, ಅಮಾ- ಅಜ್ಞಾನವು ಯಾವುದಕ್ಕಿದೆಯೋ 
ಅದು ಕಾಮ ಎಂದರೆ ಶಬಲಬ್ರಹ್ಮ. ಅಂತಹ ಶಬಲಬ್ರಹ್ಮನಿಂದ ಉಂಟಾದುದು. 
ಅನ್ಯತ್‌- ಸದಸದ್ದಿಲಕ್ಷಣವಾದುದು. ಇತ್ಯಾದಿ ರೂಪದಲ್ಲಿಅವರು ಹೇಳುತ್ತಾರೆ. 
ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಕಾನೋರಲ್ಪಬುದ್ಧಯಃ । 
ಪ್ರಭವಂತ್ಯುಗ್ರಕರ್ಮಾಣ:ಃ ಕ್ಷಯಾಯ ಜಗತೋಶಹಿತಾಃ uel 
ಇಂತಹ ಜ್ಞಾನವನ್ನು ಹೊಂದಿ ದುಷ್ನಚಿತ್ತರಾಗಿ ಅಲ್ಪಜ್ಞಾನವುಳ್ಳವರಾಗಿ, ಉಗ್ರ 


ಕರ್ಮವನ್ನುಮಾಡುತ್ತಾ, ಕಲಿಯುಗಾದಿಗಳಲ್ಲಿ ಜಗತ್ತಿಗೆ ಶತ್ರುಗಳಾಗಿ ಜಗತ್ತಿನ ಅನಿಷ್ಟ 
ಕಾರಣರಾಗುತ್ತಾರೆ. 


ಭಗವದ್ಗೀತಾಪರ್ವ -337- 


ಕಾಮಮಾಶ್ರಿತ್ಯ ದುಷ್ಬೂರಂ ದಂಭಮಾನಮದಾನಿತಾ: । 
ಮೋಹಾದ್‌ ಗೃಹೀತ್ವಾಂಸದ್‌ಗ್ರಾಹಾನ್‌ ಪ್ರವರ್ತಂತೇತಶುಚಿವ್ರತಾ: ॥ 
ಪೂರೈಸಲು ಅಸಾಧ್ಯವಾದ ಕಾಮಗಳನ್ನು ಹೊಂದಿ, ದಂಭ, ಅಹಂಕಾರ ಮತ್ತು 


ಮದಗಳಿಂದ ಕೂಡಿ ಮಿಧ್ಯಾಜ್ಞಾನ ಸ್ವಭಾವದಿಂದ ಪೂರ್ವಾಗ್ರಹವನ್ನು ಹೊಂದಿ 
ಅಶುಚಿವ್ರತವನ್ನು ಮಾಡಿ ವಿತ್ತ ಭೋಗಗಳಿಗಾಗಿ ಪ್ರವೃತ್ತಿ ಮಾಡುತ್ತಾರೆ. 


ಚಿಂತಾಮಪರಿಮೇಯಾಂ ಚ ಪ್ರಲಯಾಂತಾಮುಪಾಶ್ರಿತಾ: । 

ಕಾಮೋಪಭೋಗಪರಮಾ ಏತಾವದಿತಿ ನಿಶ್ಚಿತಾಃ ele] 

ಪ್ರಲಯಕಾಲದವರೆಗೂ ಪರಿಮಿತಿ ಇಲ್ಲದಷ್ಟು ಚಿಂತೆಗಳನ್ನು ಹೊಂದಿ 
ಕಾಮೋಪಭೋಗವೇ ದೊಡ್ಡ ಪುರುಷಾರ್ಥವೆಂದು ತಿಳಿದಿರುತ್ತಾರೆ. 

ಆಶಾಪಾಶಶತೈರ್ಬದ್ವಾ ಕಾಮಕ್ರೋಧಪರಾಯಣಾ: । 

ಈಹಂತೇ ಕಾಮಭೋಗಾರ್ಥಮನ್ಯಾಯೇನಾರ್ಥಸಂಚಯಾನ್‌ ॥1೧೨॥ 

ನೂರಾರು ಆಶಾ-ಪಾಶಗಳಿಂದ ಬದ್ಧರಾಗಿ ಕಾಮ-ಕ್ರೋಧ ಪರಾಯಣರಾಗಿ 
ಕಾಮಭೋಗಾರ್ಥವಾಗಿ ಅನ್ಯಾಯದಿಂದ ದ್ರವ್ಯವನ್ನು ಸಂಪಾದಿಸಲು ಪ್ರಯತ್ನ 
ಪಡುತ್ತಾರೆ. 

ವಿಶೇಷ ಎಚಾರ- ಆಶಾಪಾಶ ಬಂಧನವು ಪರಾಪರತತ್ತ ದೋಹ 
ಮೂಲವಾದುದು. ಸಾಂಸಾರಿಕ ದೋಷಗಳು ಅವರಲ್ಲಿಯೇ ಅಧಿಕವಾಗಿರುತ್ತವೆ ಎಂದು 
ಅಭಿಪ್ರಾಯ. 

ಇದಮದ್ಯ ಮಯಾ ಲಬ್ಧಮಿದಂ ಪ್ರಾಪ್ಯ ಮನೋರಥಮ್‌ । 

ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಮ್‌ 1೧೩1 


ಅಸೌ ಮಯಾ ಹತಃ ಶತ್ರುರ್ಹನಿಷ್ಯೇ ಚಾಪರಾನಪಿ । 
ಈಶ್ಚರೋ5ಹಮಹಂ ಭೋಗೀ ಸಿದ್ಧೋ5ಹಂ ಬಲವಾನ್‌ ಸುಖೀ॥॥೧೪॥॥ 


-338- ಮಹಾಭಾರತ ಭೀಷ್ಮಪರ್ವ 


ಈ ದಿನ ಇದನ್ನುನಾನು ಪಡೆದಿದ್ದೇನೆ, ಈ ಮನೋರಥವನ್ನುಪೂರೈಸಿಕೊಳ್ಳುವೆ. 
ಇಷ್ಟುಧನ ನನ್ನಲ್ಲಿದೆ, ನನಗೆ ಪುನಃ ಧನ ಉಂಟಾಗುತ್ತದೆ. ಈ ಶತ್ರುವನ್ನುಕೊಂದಿದ್ದೇನೆ, 
ಬೇರೆ ಶತ್ರುಗಳನ್ನೂ ಕೊಲ್ಲುವೆನು. ನಾನೇ ಈಶ್ವರ, ನಾನೇ ಭೋಗಿ, ಸಿದ್ಧನಾದವನು, 
ಬಲಿಷ್ಯನಾದವನು, ಸುಖೀ. 


ವಿಶೇಷ ವಿಚಾರ- ಜಗದೀಶ್ವರನು ನನಗಿಂತ ಅಭಿನ್ನನಾದವನು. ನನಗಿಂತ ಭಿನ್ನನಾದ 
ಜಗದೀಶ್ವರನು ಇಲ್ಲಎಂದು ಪರತ ಜಾ ದ್ರೋಹವನ್ನು ಮಾಡುತ್ತಾರೆ. ಜಗತ್ತು 
ಮಿಥ್ಯಾ ಎಂದು ಹೇಳಿ, ಅಪರತತ ತ್ರದ ವಿಷ ಯದಲ್ಲಿಯೂ ದ್ರೋಹವನ್ನು ಮಾಡುತ್ತಾರೆ 
ಎಂದು ಅಭಿಪ್ರಾಯ. 


ಆಢ್ಯೋತಭಿಜನವಾನಸ್ಮಿ ಕೋರನ್ಯೋರಸ್ತಿ ಸದೃಶೋ ಮಯಾ । 


ಈ. 


ಯಕ್ಕೆ 6 ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನವಿಮೋಹಿತಾಃ 11೧೫॥। 


ನಾನು ಧನಾಡ್ಯನಾಗಿದ್ದೇನೆ. ಒಳ್ಳೆಯ ಕುಲದಲ್ಲಿ ಜನಿಸಿದ್ದೇನೆ. ನನ್ನಂತಹವರು 
ಯಾರಿದ್ದಾರೆ? ಯಾಗವನ್ನು ಮಾಡುವೆನು. ದಾನವನ್ನುಮಾಡುವೆನು. ಅನಂತರ ಸುಖ 
ಪಡುವೆನು ಮುಂತಾದ ಅಜ್ಞಾನಗಳಿಂದ ಬಹಳವಾಗಿ ಮೋಹಿತರಾಗಿರುತ್ತಾರೆ. 


ಅನೇಕಚಿತ್ತವಿಭ್ರಾಂತಾ ಮೋಹಜಾಲಸಮಾವೃತಾ: । 

ಪ್ರಸಕ್ತಾಃ ಕಾಮಭೋಗೇಷು ಪತಂತಿ ನರಕೇ5ಶುಚೌ 11೧೬॥ 

ಅನೇಕ ಚಿತ್ತಬ್ರಾಂತಿಗೆ ಒಳಗಾಗಿ, ಮೋಹಜಾಲಗಳಿಂದ ಆವೃತರಾಗಿ, ಕಾಮ 
ಭೋಗಗಳಲ್ಲಿಯೇ ಪ್ರವೃತ್ತರಾಗಿ, ಅಶುಚಿಯಾದ ನರಕದಲ್ಲಿ ಬೀಳುತ್ತಾರೆ. 

ಆತ್ಮಸಂಭಾವಿತಾಃ ಸ್ತಬ್ಭಾ ಧನಮಾನಮದಾನಿತಾ: | 

ಯಜಂತೇ ನಾಮಯಚಜ್ಛೆ ಸ್ತೇ ದಂಭೇನಾವಿಧಿಪೂರ್ವಕಮ್‌ 11೧೭! 

ತಮ್ಮನ್ನು ತಾವೇ ದೊಡ್ಡವರೆಂದು ತಿಳಿದು ಉತ್ತಮರ ಜೊತೆಯಲ್ಲಿಸರಿಯಾಗಿ 


ಮಾತನಾಡದೇ, ಧನ-ಅಹಂಕಾರ ಮತ್ತು ಮದಗಳಿಂದ ಕೂಡಿದವರಾಗಿ ಶಾಸ್ತ್ರ 
ವಿಹಿತವಲ್ಲದ ರೀತಿಯಲ್ಲಿದಂಭದಿಂದ ಅವರು ಯಜ್ಞಗಳನ್ನೂಮಾಡುತ್ತಾರೆ. 


ಭಗವದ್ಗೀತಾಪರ್ವ -339- 


ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂತ್ರಿತಾಃ । 
ಮಾಮಾತ್ಮಪರದೇಹೇಷು ಪ್ರದ್ಧಿಷಂತೋರಭ್ಯಸೂಯಕಾಃ 11೧೮॥॥ 


ಅಹಂಕಾರವನ್ನೂ , ಬಲವನ್ನೂ ೆ ದರ್ಪವನ್ನೂ ಸ ಕಾಮ-ಕ್ರೋಧವನ್ನೂ ಆಶ್ರಯಿಸಿ 
ನನ್ನನ್ನು ತಮ್ಮ ದೇಹದಲ್ಲಿಯೂ, ಪರದೇಹದಲ್ಲಿಯೂ ದ್ವೇಷ ಮಾಡುತ್ತಾ 
ಅಸೂಯೆಯನ್ನುಮಾಡುತ್ತಾರೆ. 


ವಿಶೇಷ ವಿಚಾರ- ತನ್ನ ದೇಹದಲ್ಲಿ ಪ್ರದ್ವೇಷ ಎಂದರೆ ತಾನು 
ಬ್ರಹ್ಮರೂಪನಾದುದರಿಂದ ನಾನು ಅನುಭವಿಸುವ ದುಃಖವು ಹರಿಯದೇ ಎಂದು ತಮ್ಮ 
ದೋಷಗಳನ್ನು ಭಗವಂತನಲ್ಲಿ ಆರೋಪಿಸುವುದು. ಪರದೇಹದಲ್ಲಿ ಪ್ರದ್ವೇಷ ಎಂದರೆ 
ಎಲ್ಲರೂ ಬ್ರಹ್ಮರೆಂದು ತಿಳಿದು ಅವರವರ ದೋಷಗಳನ್ನು ಬ್ರಹ್ಮನಲ್ಲಿಆರೋಪಿಸುವುದು. 


ತಾನಹಂ ದ್ವಿಷತಃ ಕ್ರೂರಾನ್‌ ಸಂಸಾರೇಷು ನರಾಧಮಾನ್‌ । 
ಕ್ಷಿಪಾಮ್ಯಜಸ್ರಮಶುಭಾನಾಸುರೀಷ್ಟೇವ ಯೋನಿಷು 11೧೯ 


ಆಸುರೀಂ ಯೋನಿಮಾಪನ್ನಾ ಮೂಢಾ ಜನ್ನನಿ ಜನ್ಮನಿ 1 
ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಮ್‌॥।೨೦। 


ಅಂತಹ ಕ್ರೂರರಾದ, ನನ್ನನ್ನು ದ್ವೇಷ ಮಾಡುವ ನರಾಧಮರನ್ನುನಾನು ಸತತವಾಗಿ 
ಅಶುಭವಾದ ಆಸುರ ಯೋನಿಗಳಲ್ಲಿಯೇ ಎಸೆಯುತ್ತೇನೆ. ಎಲ್ಫೆ ಕೌಂತೇಯನೇ, 
ಆಸುರಯೋನಿಗಳನ್ನು ಹೊಂದಿದ ಆ ಮೂಢರು ಜನ್ನಜನ್ನಗಳಲ್ಲಿನನ್ನನ್ನುಹೊಂದದೆಯೇ 
ಅಧೋಗತಿಯನ್ನು ಹೊಂದುತ್ತಾರೆ. 


ವಿಶೇಷ ವಿಚಾರ- 'ಅಜಸ್ರಂಕ್ಷಿಪಾಮಿ' ಎಂದರೆ ಕ್ಲಿಪ ನಿರಸನೇ ಎಂದು 
ಧಾತುವಿರುವುದರಿಂದ ಅವರಿಗೆ ಜ್ಞಾನಾದಿ ಗುಣಗಳನ್ನು ನಿರಸನ ಮಾಡುತ್ತೇನೆ ಎಂದು 
ಅರ್ಥ. ಅಜಸ್ರಂಕ್ಷಿಪಾಮಿ ಆಸುರೀಷ್ಟೇವ ಯೋನಿಷು ಮೂಢಾ ಜನ್ಮನಿ ಜನ್ನನಿ' ಎಂಬ 
ಮಾತುಗಳನ್ನು ಹೇಳಿ ಆಸುರ ಸ್ವಭಾವವುಳ್ಳ ಜೀವರಿಗೆ ಸಂಸಾರಾವಸ್ಥೆಯಲ್ಲಿನಿಯಮೇನ 
ನೀಚಯೋನಿಗಳಲ್ಲಿಯೇ ಉತ್ಪತ್ತಿ ಮತ್ಸು ಮಿಥ್ಯಾಜ್ಞಾನಾದಿ ದೋಷಗಳಿಗೆ ಜನ್ಮ ಜನ್ನಗಳಲ್ಲಿ 
ಅಭಿವೃದ್ಧಿಯೇ ಉಂಟಾಗುತ್ತದೆ. ಆದ್ದರಿಂದ ಅವರು ತಮಸ್ಸಾಧನಗಳಲ್ಲಿಯೇ 
ನಿರತರಾಗಿರುತ್ತಾರೆ. ಅವರಿಗೆ ಮೋಕ್ಷಸಾಧನ ಪ್ರಯತ್ನವಂತೂ ಅಷ್ಟಮ ರಸದಂತಾಗುತ್ತದೆ 
ಎಂದು ನಿಯಮಪ್ರತಿಪಾದಕವಾದ ಈ ಮೇಲಿನ ಮೂರು ಪ್ರಯೋಗಗಳಿಂದ 


-340- ಮಹಾಭಾರತ ಭೀಷ್ಮಪರ್ವ 


ಸೂಚಿಸುತ್ತಾರೆ. "ಮಾಮಪ್ರಾಪ್ಕೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಮ್‌' 
ಎಂಬುದರಿಂದ ಮೋಕ್ಷಾಭಾವನಿಯಮವೂ ತಮಃ ಪ್ರಾಪ್ತಿ ನಿಯಮವೂ ಹೇಳಲ್ಪಡುತ್ತದೆ 
ಎಂದು ತಿಳಿಯಬೇಕು. ಆದ್ದರಿಂದ ಜೀವರ ಉತ್ತಮಾಧಮ ರೂಪವಾದ ದ್ದೆ ್ವೈಎಿಧ್ಯವು 
ಯಾವಾಗಲೂ ವ್ಯತ್ಯಾಸ ಹೊಂದುವುದಿಲ್ಲಎಂದು ಅಭಿಪ್ರಾಯ. 


ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನ: । 
ಕಾಮಃ ಕ್ರೋಧಸ್ತಥಾ ಲೋಭಸ್ತಸ್ಮಾದೇತತ್‌ತ್ರಯಂ ತ್ಯಜೇತ್‌ 11೨೧॥ 


ಕಾಮ, ಕ್ರೋಧ ಮತ್ತು ಲೋಭಗಳು ನರಕಕ್ಕೆ ಮೂರು ವಿಧವಾದ ದ್ವಾರಗಳು 
ಮತ್ತು ಆತ್ಮನಾಶಕ್ಕೆ ಕಾರಣವಾದವುಗಳು. ಆದ್ದರಿಂದ ಆ ಮೂರನ್ನೂ ಬಿಡತಕ್ಕದ್ದು. 


ವಿಶೇಷ ವಿಚಾರ- ಕಾಮ ಎಂದರೆ ಯಾವುದೋ ಆಸೆಯಲ್ಲ. ತಮೋದ್ವಾರೈಸ್ತಿಭಿಃ 
ಎಂದು ಹೇಳುವುದರಿಂದ ನಾನೇ ಅಚ್ಯುತ, ನಾನೇ ಶಿವ ಎಂಬ ಮೊದಲಾದ ಭಾವಗಳಿಂದ 
ಜಗತ್ತಿಗೆ ತಾಯಿಯರಾದ ಅವರ ಪತ್ನಿಯರಲ್ಲಿ ಕಾಮವೇ ಕಾಮಶಬ್ದಾರ್ಥ. ಕ್ರೋಧ 
ಎಂದರೆ ವಿಷ್ಣು-ವೈಷ್ಣವರ ದ್ವೇಷ. ಲೋಭ ಎಂದರೆ ನಿರವಧಿಕವಾದ ಭಗವಂತನ 
ಆನಂದಾದಿಗುಣಗಳಲ್ಲಿ ಅದು ತಮ್ಮದಾಗಬೇಕೆಂಬ ಆಸೆ. 


ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ವಿಬರ್ನರ: । 
ಆಚರತ್ಯಾತ್ಮನ: ಶ್ರೇಯಸ್ತತೋ ಯಾತಿ ಪರಾಂ ಗತಿಮ್‌ W೨2೨ 


ಎಲೈ ಕೌಂತೇಯನೇ, ಈ ಮೂರು ತಮೋದ್ವಾರಗಳಿಂದ ವಿಮುಕ್ತನಾಗಿ ದೈವೀ 
ಸಂಪತ್ತಿನಲ್ಲಿ ಜನಿಸಿದವನು ಶ್ರೇಯಸ್ಸಾಧನವನ್ನು ಆಚರಿಸಿ ಅನಂತರ ಮೋಕ್ಷವನ್ನು 
ಪಡೆಯುತ್ತಾನೆ. 


ಯಃ ಶಾಸ್ತ್ರವಿಧಿಮುತ್ತ ಕೃಜ್ಯ ವರ್ತತೇ ಕಾಮಕಾರತ: | 
ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಮ್‌ WAU 


ಯಾವನು ಶಾಸ್ತ್ರವಿಧಿಯನ್ನು ಉಲ್ಲಂಘಿಸಿ ತನ್ನ ಮನಸ್ಸಿಗೆ ಬಂದಂತೆ ಕರ್ಮಗಳನ್ನು 
ಮಾಡುತ್ತಾನೆಯೋ, ಅವನು ಯಾವ ಸಿದ್ಧಿಯನ್ನೂಹೊಂದುವುದಿಲ್ಲ. ಈ ಲೋಕದಲ್ಲಿ 
ಸುಖವನ್ನಾಗಲೀ, ಪರಲೋಕದಲ್ಲಿಗತಿಯನ್ನಾಗಲೀ ಹೊಂದುವುದಿಲ್ಲ. 


ಭಗವದ್ಗೀತಾಪರ್ವ -34]- 


ತಸ್ಮಾಚ್ಛಾಸ್ತ, ಪ್ರಮಾಣಂ ತೇ ಕಾರ್ಯಾಕಾರ್ಯವ್ಯವಸ್ಥಿತೌ । 


ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ 11೨೪॥ 

ಆದ್ದರಿಂದ ಇದು ಕರ್ತವ್ಯ, ಇದು ಅಕರ್ತವ್ಯ ಎಂಬ ವಿಷಯದಲ್ಲಿ ನಿನಗೆ 
ಶಾಸ್ತ್ರವೇ ಪ್ರಮಾಣವಾದುದು. ಶಾಸ್ತ್ರವು ಯಾವುದನ್ನು ವಿಧಾನ ಮಾಡಿದೆಯೋ ಅದನ್ನು 
ತಿಳಿದು ಅದರಂತೆ ನೀನು ಕರ್ಮವನ್ನು ಆಚರಿಸುವುದು ಯೋಗ್ಯವಾದುದು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಭೀಷ್ಮಪರ್ವಣಿ ಅಷ್ಟಾತ್ರಿಂಶೋ5ಧ್ಯಾಯಃ ॥ 
॥ ಭಗವದ್ಗೀತಾಪರ್ವಣಿ ಪಂಚವಿಂಶೊ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ಮೂವತ್ತೆಂಟನೆಯ ಆಧ್ಯಾಯ ಮುಗಿಯಿತು. 
La SE 
ಮೂವತ್ತೊಂಬತ್ತನೆಯ ಅಧ್ಯಾಯ 
ಭಗವದ್ಗೀತಾ - ಶ್ರದ್ಧಾತ್ರಯವಿಭಾಗ. 
ಅರ್ಜುನಃ 
ಯೇ ಶಾಸ್ತ್ರವಿಧಿಮುತ್ತೃಜ್ಯ ಯಜಂತೇ ಶ್ರದ್ಧಯಾನ್ನಿತಾ: | 
ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ತಮಾಹೋ ರಜಸ್ತಮಃ 11೧॥ 
ಅರ್ಜುನ- ಎಲೈ ಕೃಷ್ಣನೇ, ಯಾರು ಶಾಸ್ತ್ರವಿಧಿಗಳನ್ನು ಮೀರಿ ಶ್ರದ್ಧೆಯಿಂದ ಕೂಡಿ 
ಭಗವದಾರಾಧನೆಯನ್ನು ಮಾಡುತ್ತಾರೆಯೋ, ಅವರ ಸಿತಿ ( ಸ್ವಭಾವವು) ಎಂತಹದು? 
ಸಾತ್ತಿಕವೋ, ರಾಜಸವೋ ಅಥವಾ ತಾಮಸವೋ? 
ಶ್ರೀಭಗವಾನ್‌ 
ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ । 
ಸಾತ್ತಿ ಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು "Su 
ಶ್ರೀಭಗವಾನ್‌- ಜೀವರಿಗೆ ಸ್ವಾಭಾವಿಕವಾದ ಶ್ರದ್ಧೆಯು ಸಾತ್ವಿಕ, ರಾಜಸ ಮತ್ತು 
ತಾಮಸ ಎಂದು ಮೂರು ವಿಧವಾಗಿದೆ. ಅದನ್ನು ನೀನು ಕೇಳುವವನಾಗು. 


-342- ಮಹಾಭಾರತ ಭೀಷ್ಮಪರ್ವ 


ವಿಶೇಷ ವಿಚಾರ” ಸ್ವಾಭಾವಿಕವಾಗಿಯೇ ಜೀವರು ಸಾತ್ತಿಕಾದಿ ವಿಭಾಗವುಳ್ಳವರು. 
ಇಲ್ಲದಿದ್ದರೆ ದೈತ್ಯರು ತಾಮಸರು, ಮನುಷ್ಯರು ರಾಜಸರು ಮತ್ತು ದೇವತೆಗಳು ಸಾತ್ವಿಕರು 
ಎಂಬ ನಿಯತವಾದ ವಿಭಾಗವು ಹೇಗೆ ಕೂಡುತ್ತದೆ ಎಂದು ಅಭಿಪ್ರಾಯ. 


ಸತ್ತಾ ನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ । 
ಶ್ರದ್ದಾಮಯೋತಯಂ ಪುರುಷೋ ಯೋ ಯಚ್ಛದ್ದಃ ಸ ಏವ ಸಃ ॥೩॥ 


ಎಲೈ ಭಾರತನೇ, ಉತ್ತಮ ಜೀವರಾದ ಎಲ್ಲರಿಗೂ ಶ್ರದ್ಧೆಯು, ಆಜೀವ ಸ್ವರೂಪಕ್ಕೆ 
ಅನುರೂಪವಾಗಿ ಸಾತಿಕವಾಗಿರುತ್ತದೆ. ಜೀವರು ಶ್ರದ್ಧಾಸ್ವರೂಪರೇ ಆಗಿರುತ್ತಾರೆ. 
ಯಾವ ಜೀವನಿಗೆ ಎಂತಹ ಶ್ರದ್ಧೆ ಇದೆಯೋ ಅವನು ಅಂತಹವನೇ ಆಗಿರುತ್ತಾನೆ. 


ಯಜಂತೇ ಸಾತ್ರಿಕಾ ದೇವಾನ್‌ ಯಕ್ಷರಕ್ಷಾಂಸಿ ರಾಜಸಾಃ । 
ಪ್ರೇತಾನ್‌ ಭೂತಗಣಾಂಶ್ಚಾನ್ಯೇ ಯಜಂತೇ ತಾಮಸಾ ಜನಾಃ ॥೪॥ 


ಸಾತ್ವಿಕರು ದೇವತೆಗಳನ್ನೂ, ರಾಜಸರು ಯಕ್ಷ-ರಾಕೃಸರನ್ನೂ, ಉಳಿದ ತಾಮಸ 
ಜನರು ಪ್ರೇತಗಳನ್ನೂಮತ್ತು ಭೂತಗಳನ್ನೂಪೂಜಿಸುತ್ತಾರೆ. 


ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೇ ಯೇ ತಪೋ ಜನಾಃ । 
ದಂಭಾಹಂಕಾರಸಂಯುಕ್ತಾಃ ಕಾಮರಾಗಬಲಾನ್ನಿತಾಃ 11೫ 


ಕರ್ಶಯಂತಃ ಶರೀರಸ್ನಂ ಭೂತಗ್ರಾಮಮಚೇತಸಃ । 
ಮಾಂ ಚೈವಾಂತಃಶರೀರಸ್ಟಂ ತಾನ್‌ ವಿದ್ಭ್ಯಾಸುರನಿಶ್ಚಯಾನ್‌ Well 


ಯಾರು ಶಾಸ್ತ್ರವಿಹಿತವಲ್ಲದ ರೀತಿಯಲ್ಲಿ ಘೋರ ತಪಸ್ಸನ್ನು ಮಾಡುತ್ತಾರೋ, 
ಕಾಮ ಮತ್ತು ರಾಗಗಳ ಬಲದಿಂದ ಕೂಡಿದವರಾಗಿ ದಂಭ ಮತ್ತು ಅಹಂಕಾರಗಳಿಂದ 
ಕೂಡಿ ವ್ರತ-ಉಪವಾಸಗಳಿಂದ ದೇಹವನ್ನು ಶೋಷಿಸುತ್ತಾ, ದೇಹಗಳಲ್ಲಿರುವ 
ಪಂಚಮಹಾಭೂತಗಳನ್ನು ಅಥವಾ ತತ್ತಾ ಭಿಮಾನಿ ದೇವತೆಗಳ ಸಮೂಹವನ್ನುಮತ್ತು 
ದೇಹದ ಒಳಗಿರುವ ನನ್ನನ್ನೂ ವಿಹಿತವಾದ ಪ್ರಾಣಾಗ್ನಿ ಹೋತ್ರಾದಿಗಳನ್ನು ಮಾಡದೆ 
ಚಿತ್ತಕ್ಟೋಭಯುಕ್ತರನ್ನಾಗಿ ಮಾಡುತ್ತಾ, ಶರೀರದಲ್ಲೇ ಇರುವ ನನ್ನನ್ನು ಅಲ್ಲಗುಣ 
ಉಳ್ಳವನೆಂದು ಚಿಂತನೆ ಮಾಡುತ್ತಾ, ತಪಸ್ಸನ್ನು ಮಾಡುತ್ತಾರೆಯೋ ಅಂತಹವರನ್ನು 
ಅಸುರರು, ತಮಪ್ರಾಪ್ತಿಯೋಗ್ಯರು ಎಂದು ತಿಳಿ. 


ಭಗವದ್ಗೀತಾಪರ್ವ -343- 


ಆಹಾರಸ್ತೃಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ । 
ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು CA 


ಎಲ್ಲಜೀವರಿಗೂ ಪ್ರಿಯವಾದ ಆಹಾರವೂ, ಯಜ್ಞ-ದಾನ-ತಪಸುಗಳೂ ಮೂರು 
ವಿಧವಾಗಿರುತ್ತವೆ. ಅವುಗಳ ಈ ವಿಭಾಗವನ್ನು ಕೇಳು. 


ಆಯು:ಸತ್ತಬಲಾರೋಗ್ಯಸುಖಪ್ರೀತಿವಿವರ್ಧನಾ: । 

ರಸ್ಯಾಃ ಸ್ನಿಗ್ಳಾ ಸಿರಾ ಹೃದ್ಯಾ ಆಹಾರಾ: ಸಾತ್ರಿಕಪ್ರಿಯಾಃ wu 

ಆಯುಸ್ಸು, ಸಾಧುಗುಣ, ಶಕ್ತಿ, ಭೋಗಕಾಲೀನವಾದ ಸುಖ, ಇವುಗಳನ್ನು 
ಅಭಿವೃದ್ಧಿಪಡಿಸುವ ಮಧುರ ರಸಪ್ರಧಾನವಾದ, ಸ್ನೇಹಯುಕ್ತವಾದ, 
ಬಹುಕಾಲದವರೆಗೆ ಗುಣಪ್ರದವಾದ, ಮನೋಹರವಾದ ಆಹಾರಗಳು ಸಾತ್ತಿಕರಿಗೆ 
ಪ್ರಿಯವಾದವುಗಳು. 


ಕಟ್ಟಾಮ್ಲಲವಣಾತ್ಯುಷ್ಠತೀಕ್ಷರೂಕ್ಷವಿದಾಹಿನ: । 
ಆಹಾರಾ ರಾಜಸಸ್ಯೇಷ್ಟಾ ದು:ಖಶೋಕಾಮಯಪ್ರದಾಃ ue 


ಖಾರ, ಉಪ್ಪು, ಹುಳಿ, ಬಹಳ ಬಿಸಿ, ಉಷ್ಣತೆಯನ್ನು ಉಂಟುಮಾಡುವವು, 
ಶೋಷಣೆಯನ್ನು ಉಂಟುಮಾಡುವ ಆಹಾರಗಳು ರಾಜಸರಿಗೆ ಇಷ್ಟವಾದವುಗಳು. 
ಅವು ದುಃಖ-ಶೋಕಗಳನ್ನು ಸ ರೋಗಗಳನ್ನು ತಂದುಕೊಡುತ್ತವೆ. 


ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯತ್‌ । 
ಉಚ್ಛಿಷ್ಠಮಪಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಮ್‌  ॥೧೦॥ 


ಅಡುಗೆ ಮಾಡಿ ಒಂದು ಯಾಮ ಕಳೆದ ಆಹಾರ, ರಸವನ್ನು ಕಳೆದುಕೊಂಡ 
ಆಹಾರ, ದುರ್ವಾಸನೆಯುಳ್ಳದ್ದು, ಹಳಸಿ ಹೋಗಿರುವುದು, ಭಾರ್ಯಾದಿಗಳ 
ಜೊತೆಯಲ್ಲಿ ಒಂದೇ ಪಾತ್ರೆಯಲ್ಲಿ ಊಟ ಮಾಡುವ ಉಚ್ಚಿಷ್ಟ. ಅಪವಿತ್ರವಾದ 
ಸೋರೆಕಾಯಿ, ಬದನೆ ಮೊದಲಾದ ಆಹಾರಗಳು ತಾಮಸರಿಗೆ ಪ್ರಿಯವಾದವುಗಳು. 


ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃ್ಯಷ್ನೋ ಯ ಇಜ್ಯತೇ 1 


ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ತಿ ಕ: 11೧೧1 


-344- ಮಹಾಭಾರತ ಭೀಷ್ಮಪರ್ವ 


ಯಾರು ವಿಧಿಗೆ ಅನುಗುಣವಾಗಿ ನಾವು ಯಜ್ಞವನ್ನು ಮಾಡಲೇಬೇಕೆಂದು ತಿಳಿದು 
ಫಲಾಪೇಕ್ಷೆಯನ್ನು ತ್ಯಜಿಸಿ ಸಮಾಧಾನವುಳ್ಳ ಮನಸಿನಿಂದ ಯಜ್ಞವನ್ನು ಮಾಡುತ್ತಾರೋ 
ಆ ಯಜ್ಞವು ಸಾತ್ತಿಕವಾದುದು. 

ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್‌ । 

ಇಜ್ಯತೇ ಭರತಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಮ್‌ 11೧೨ಟ 


ಫಲಾಪೇಕ್ಷೆಯಿಂದ ಕೂಡಿ ಅಥವಾ ದಂಭಾರ್ಥವಾಗಿ ಯಾವ ಯಜ್ಞವು 
ನಡೆಯುತ್ತದೆಯೋ, ಎಲೈ ಭರತಶ್ರೇಷ್ಠನೇ, ಅದನ್ನು ರಾಜಸವೆಂದು ತಿಳಿ. 


ವಿಧಿಹೀನಮಸೃಷ್ಟಾನಂ ಮಂತ್ರಹೀನಮದಕ್ಷಿಣಮ್‌ । 
ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೇ HOA 


ವೇದದಲ್ಲಿವಿಹಿತವಲ್ಲದ, ಯಕ್ಷ- ರಾಕ್ಷಸಾದಿ ಪೂಜಾದಿಗಳು, ಅನ್ನದಾನಎಲ್ಲದೆ, 
ಮಂತ್ರಯುಕ್ತವಾಗದೆ, ದಕ್ಷಿಣೆಯಿಲ್ಲದೆ, ಶ್ರದ್ಧೆಯಿಲ್ಲದೆ ಮಾಡುವ ಪೂಜೆಗಳು 
(ಯಜ್ಞವು) ತಾಮಸವೆನಿಸುತ್ತವೆ. 


ದೇವದ್ವಿಜಗುರುಪ್ರಾಜ್ಞಪೂಜನಂ ಶೌಚಮಾರ್ಜವಮ್‌ । 
ಬ್ರಹ್ನಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೇ 1೧೪॥ 


ದೇವ- ಬ್ರಾಹ್ಮಣ, ಗುರು ಮತ್ತು ಜ್ಞಾನಿಗಳ ಪೂಜೆ, ಅಂತರ್ಬಹಿಶುಚಿತ್ವ, 
ಆರ್ಜವ, ಬ್ರಹ್ಮಚರ್ಯ, ಅಹಿಂಸಾ ಇವು ದೈಹಿಕವಾದ ತಪಸ್ಸು ಎನಿಸುತ್ತವೆ. 


ಅನುದ್ದೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್‌ । 
ಸ್ವಾಧ್ಯಾಯಾಭ್ಯಸನಂ ಚೈವ ವಾಜ್ಜಯಂ ತಪ ಉಚ್ಯತೇ (1೧೫1! 


ಇನ್ನೊಬ್ಬರಿಗೆ ಉದ್ದೇಗವನ್ನುಂಟು ಮಾಡದ, ಸತ್ಯವೂ, ಪ್ರಿಯವೂ, ಹಿತವೂ 
ಆದ ವಚನಗಳು ಮತ್ತು ವೇದಾಭ್ಯಾಸಾದಿಗಳು ವಾಜ್ಮಯವಾದ ತಪಸ್ಸುವನಿಸುತ್ತವೆ. 

ಮನಃಪ್ರಸಾದಃ ಸೌಮ್ಯತ್ತಂ ಮೌನಮಾತ್ಮವಿನಿಗ್ರಹಃ । 

ಭಾವಸಂಶುದ್ಧಿರಿತ್ಯೇತತ್‌ ತಪೋ ಮಾನಸಮುಚ್ಯತೇ 11೧೬! 


ಭಗವದ್ಗೀತಾಪರ್ವ -345- 


ಮನಸ್ಸಿನ ಪ್ರಸನ್ನತೆ, ಸೌಮ್ಯಭಾವ, ಮನನಶೀಲತೆ, ಪರಮಾತ್ಮನಲ್ಲಿ ಮನಸ್ಸನ್ನು 
ಇಡುವಿಕೆ, ಮನಸ್ಸಿನ ಆಸೆಗಳ ಶುದ್ಧಿ ಇದು ಮಾನಸ ತಪಸ್ಸು ಎನಿಸುತ್ತದೆ. 


ಶ್ರದ್ಧಯಾ ಪರಯಾ ತಪ್ಪಂ ತಪಸ್ತತ್‌ ತ್ರಿವಿಧಂ ನರೈಃ । 

ಅಫಲಾಕಾಂಕ್ಷಿಭಿರ್ಯ೯ಕ್ಕೆ: ಸಾತ್ತಿಕಂ ಪರಿಚಕ್ಷತೇ 1೧೭! 

ಫಲದ ಆಸೆಯನ್ನು ಮಾಡದೆ ಪರಮಾತ್ಮನನ್ನು ಚಿಂತಿಸುತ್ತಾ, ಶ್ರೇಷ್ಠವಾದ 
ಶ್ರದ್ದೆಯಿಂದ ಮಾಡಿದ ಮಾನಸಿಕ, ವಾಚಿಕ ಮತ್ತು ಕಾಯಿಕ ತಪಸ್ಸುಗಳನ್ನು ಸಾತ್ತಿಕವೆಂದು 
ಹೇಳುತ್ತಾರೆ. 


ಸತ್ಕಾರಮಾನಪೂಜಾರ್ಥಂ ತಪೋ ದಂಭೇನ ಚೈವ ಯತ್‌ । 

ಕ್ರಿಯತೇ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಮ್‌ We] 

ಸತ್ಕಾರ, ಸಮ್ಮಾನ ಮತ್ತು ಪೂಜೆಯನ್ನು ಪಡೆಯುವುದಕ್ಕಾಗಿ ಅಥವಾ ದಂಭದಿಂದ 
ಯಾವ ತಪಸ್ಸನ್ನು ಮಾಡುತ್ತಾರೆಯೋ ಅದನ್ನು ರಾಜಸವೆನ್ನುತ್ತಾರೆ. ಅದರ ಫಲವು 
ಅನಿತ್ಯವಾದುದು ಮತ್ತು ಚಂಚಲವಾದುದು. 

ಮೂಢಗ್ರಾಹೇಣಾರತ್ಮನೋ ಯತ್‌ ಪೀಡಯಾ ಕ್ರಿಯತೇ ತಪಃ । 

ಪರಸ್ಯೋತ್ಸಾದನಾರ್ಥಂ ವಾ ತತ್‌ ತಾಮಸಮುದಾಹೃತಮ್‌ ॥೧೯॥ 

ಪಿಶಾಚಾದಿಗಳಲ್ಲಿ ದುರಾಗ್ರಹವನ್ನು ಹೊಂದಿ, ದೇಹವನ್ನು ಪೀಡಿಸಿ ಅಥವಾ 
ಇನ್ನೊಬ್ಬರ ವಿನಾಶಕ್ಕಾಗಿ ಮಾಡುವ ತಪಸ್ಸುತಾಮಸವೆನಿಸುತ್ತದೆ. 

ದಾತವ್ಯಮಿತಿ ಯದ್‌ದಾನಂ ದೀಯತೇತನುಪಕಾರಿಣೇ । 

ದೇಶೇ ಕಾಲೇ ಚ ಪಾತ್ರೇ ಚ ತದ್‌ದಾನಂ ಸಾತ್ತಿಕಂ ಸ್ಥತಮ್‌ 11೨೦॥॥ 


ದಾನವನ್ನು ಮಾಡಲೇಬೇಕೆಂದು ತಿಳಿದು ತಮಗೆ ಉಪಕಾರವನ್ನು ಮಾಡದ 
ಸತ್ತಾತ್ರನಿಗೆ, ಒಳ್ಳೆಯ ದೇಶ-ಕಾಲಗಳಲ್ಲಿಮಾಡುವ ದಾನವು ಸಾತ್ತಿಕವೆನಿಸುತ್ತದೆ. 


ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ | 


ದೀಯತೇ ಚ ಪರಿಕ್ಲಿಷ್ಟಂ ತದ್‌ದಾನಂ ರಾಜಸಂ ಸ್ಥತಮ್‌ 11೨೧॥ 


-346- ಮಹಾಭಾರತ ಭೀಷ್ಮಪರ್ವ 


ದಾನ ತೆಗೆದುಕೊಳ್ಳುವವರಿಂದ ಪ್ರತ್ಯುಪಕಾರವನ್ನು ಬಯಸಿ ಅಥವಾ ಫಲವನ್ನು 
ಸಂಕಲ್ಪಿಸಿ, ಮನಃಕ್ಷೇಶಸಹಿತವಾಗಿ ಕೊಡುವ ದಾನವು ರಾಜಸವೆನಿಸುತ್ತದೆ. 


ಅದೇಶಕಾಲೇ ಯದ್‌ದಾನಮಪಾತ್ರೇಭ್ಯಶ್ಚ ದೀಯತೇ । 
ಅಸತೃತಮವಜ್ಞಾತಂ ತತ್‌ ತಾಮಸಮುದಾಹೃತಮ್‌ (1೨೨ 


ಅನುಚಿತ ದೇಶ-ಕಾಲಗಳಲ್ಲಿ ಅಪಾತ್ರರಲ್ಲಿ ಕೊಡುವ ದಾನವು ಮತ್ತು 
ಸತ್ಕಾರರಹಿತವಾಗಿ ಅಥವಾ ಅವಮಾನ ಸಹಿತವಾಗಿ ಕೊಡುವ ದಾನವು 
ತಾಮಸವೆನಿಸುತ್ತದೆ. 


ಓಂ ತತ್ತದಿತಿ ನಿರ್ದೇಶೋ ಬ್ರಹ್ಮಣಸ್ವಿವಿಧ: ಸೃತಃ | 
ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ WAU 


ಓಂ, ತತ್‌, ಸತ್‌ ಎಂಬುದು ಬ್ರಹ್ಮನ ಮೂರು ವಿಧವಾದ ನಾಮಗಳು. ಅದರಿಂದ 
ಬ್ರಾಹ್ಮಣರಿಗೆ ತತ್ಪೂರ್ವಕವಾಗಿಯೇ ಉಪನಯನಾದಿ ಸಂಸ್ಕಾರಗಳು ನಡೆಯುತ್ತವೆ. 
ವೇದಗಳು ಮತ್ತು ಯಜ್ಞಗಳು ಪ್ರವೃತ್ತವಾಗುತ್ತವೆ. ಬ್ರಹ್ಮನು ಗುಣಪೂರ್ಣನಾದ್ದರಿಂದ 
ಓಂ ಎಂದೂ, ವ್ಯಾಪ್ತನಾದ್ದರಿಂದ ತತ್‌ ಎಂದೂ, ಸದಾ ವಿದ್ಯಮಾನನೂ, 
ನಿರ್ದೋಷನಾದ್ದರಿಂದ ಸತ್‌ ಎಂದೂ ಕರೆಯಲ್ಲಡುತ್ತಾನೆ. 


ತಸ್ಥಾದೋಮಿತ್ಯುದಾಹೃತ್ಯ ಯಜ್ಞದಾನತಪಃಕ್ರಿಯಾ: । 
ಪ್ರವರ್ತಂತೇ ವಿಧಾನೋಕ್ತಾ: ಸತತಂ ಬ್ರಹ್ಮವಾದಿನಾಮ್‌ 11೨೪11 


ಆದ್ದರಿಂದ ಓಂ ಎಂದು ಉಚ್ಚಾರ ಮಾಡಿಯೇ ಶಾಸ್ತ್ರವಿಧಾನಕ್ಕೆ ಅನುಗುಣವಾದ 
ಬ್ರಾಹ್ಮಣರ ಯಜ್ಞ-ದಾನ-ತಪಸ್ಸು ಮುಂತಾದ ಕ್ರಿಯೆಗಳು ಯಾವಾಗಲೂ 
ನಡೆಯುತ್ತವೆ. 


ತದಿತ್ಯನಭಿಸಂಧಾಯ ಫಲಂ ಯಜ್ಞತಪಃಕ್ರಿಯಾ: | 
ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೇ ಮೋಕ್ಷಕಾಂಕ್ಷಿಭಿ: 11೨೫1 
ಮೋಕ್ಟಾಕಾಂಕ್ಟಿಗಳು ಪರೋಕ್ಸನಾದ ಕಾರಣದಿಂದ ಹರಿಯನ್ನು ತತ್‌ ಎಂದು 


ಅನುಸಂಧಾನ ಮಾಡಿ, ಸ್ವರ್ಗಾದಿ ಫಲವನ್ನು ಉದ್ದೇಶಿಸದೆ ಯಜ್ಞ, ತಪಸ್ಸು 
ಮೊದಲಾದ ಕ್ರಿಯೆಗಳನ್ನೂ, ವಿವಿಧವಾದ ದಾನಕ್ರಿಯೆಗಳನ್ನೂ ಮಾಡುತ್ತಾರೆ. 


ಭಗವದ್ಗೀತಾಪರ್ವ -347- 


ಸದ್ಗಾವೇ ಸಾಧುಭಾವೇ ಚ ಸದಿತ್ಯೇತತ್‌ ಪ್ರಯುಜ್ಯತೇ । 
ಪ್ರಶಸ್ತೇ ಕರ್ಮಣಿ ತಥಾ ಸಚ್ಛಬ್ಬು ಪಾರ್ಥ ಯುಜ್ಯತೇ 9೬ 


ಯಾವಾಗಲೂ ವಿದ್ಯಮಾನವಾದ ಕಾರಣದಿಂದ ಮತ್ತು ದೋಷರಹಿತವಾದ 
ಕಾರಣದಿಂದ ಬ್ರಹ್ಮನಲ್ಲಿ ಸತ್‌ ಎಂಬ ಶಬ್ದವು ಪ್ರವೃತ್ತವಾಗುತ್ತದೆ. ಎಲೈ ಪಾರ್ಥನೇ, 
ಪ್ರಶಸ್ತವಾದ ಕರ್ಮವೂ ಸಹ ಸಚ್ಚಬ್ದದಿಂದ ಹೇಳಲ್ಪಡುತ್ತದೆ. 


ಯಜ್ಞೇ ತಪಸಿ ದಾನೇ ಚ ಸ್ಥಿತಿಃ ಸದಿತಿ ಚೋಚ್ಯತೇ । 

ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೇ 11೨೭ಟ॥ 

ಯಜ್ಞ, ತಪಸ್ಸುಮತ್ತು ದಾನಗಳಲ್ಲಿನಿಷ್ಠೆಯು ಸತ್‌ ಎಂದು ಕರೆಸಿಕೊಳ್ಳಲ್ಪಡುತ್ತದೆ. 
ಯಜ್ಞಾದಿ ಅಂಗವಾದ ಪ್ರೋಕ್ಷಣ ಅವಘಾತ ಕ್ರಿಯೆಯೂ ಸಹ ಸಚ್ಚಬ್ದದಿಂದ 


ದ 


ಹೇಳಲಡುತ್ತದೆ. 


w 


ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್‌ । 


ಮ 


ಅಸದಿತ್ಯುಚ್ಛತೇ ಪಾರ್ಥ ನ ಚ ತತ್‌ ಪ್ರೇತ್ಯ ನೋ ಇಹ 11೨೮॥ 

ಎಲೈ ಪಾರ್ಥನೇ, ಶ್ರದ್ಧೆಯಿಲ್ಲದೆ ಮಾಡಿದ ಹೋಮ, ದಾನ, ತಪಸ್ಸು ಅಥವಾ 
ಯಾವುದೇ ಕರ್ಮ ಅಸತ್‌ ಎನಿಸಿಕೊಳ್ಳುತ್ತದೆ. ಅದರಿಂದ ಈ ಲೋಕದಲ್ಲಾಗಲೀ, 
ಪರಲೋಕದಲ್ಲಾಗಲೀ ಯಾವ ಫಲವೂ ಇಲ್ಲ. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಭೀಷ್ಠಪರ್ವಣಿ ಏಕೋನಚತ್ವಾರಿಂಶೋ5ಧ್ಯಾಯಃ ॥ 


॥ ಭಗವದ್ಗೀತಾಪರ್ವಣಿ ಷಡ್ವಿಂಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಮೂವತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು. 


kk 


-348- ಮಹಾಭಾರತ ಭೀಷ್ಮಪರ್ವ 


ನಲವತ್ತನೆಯ ಅಧ್ಯಾಯ 
ಭಗವದ್ಗೀತಾ - ಸಂನ್ಯಾಸಯೋಗ. ಅರ್ಜುನಪ್ರಬೋಧ. 
ಅರ್ಜುನಃ 


ಸಂನ್ಯಾಸಸ್ಯ ಮಹಾಬಾಹೋ ತತ್ತ್ವಮಿಚ್ಛಾಮಿ ವೇದಿತುಮ್‌ । 
ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್‌ ಕೇಶಿನಿಷೂದನ Hol 


ಅರ್ಜುನ- ಎಲೈ ಮಹಾಬಾಹುವೇ, ಹೃಷೀಕೇಶನೇ, ಕೇಶಿ ಸಂಹಾರಿಯೇ, 
ಸಂನ್ಯಾಸ ಮತ್ತು ತ್ಯಾಗಗಳ ತತ್ತ ವನ್ನುನಾನು ತಿಳಿಯಲು ಇಚ್ಛಿಸುತ್ತೇನೆ. 


ಶ್ರೀಭಗವಾನ್‌ 
ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸಂನ್ಯಾಸಂ ಕವಯೋ ವಿದುಃ: | 
ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾ: 11೨11 


ಶ್ರೀಭಗವಾನ್‌- ಕಾಮ್ಯಕರ್ಮಗಳ ತ್ಯಾಗವನ್ನು ಸಂನ್ಯಾಸವೆಂದು ಜ್ಞಾನಿಗಳು 


ತಿಳಿಯುತ್ತಾರೆ. ಎಲ್ಲ ಕರ್ಮಗಳ ಫಲೋದ್ಹೇಶ ತ್ಯಾಗವನ್ನು ಕರ್ಮತ್ಯಾಗವೆಂದು 
ವಿವೇಕಿಗಳು ಹೇಳುತ್ತಾರೆ. 


ವಿಶೇಷ ವಿಚಾರ- ವೈಕಲ್ಲಿಕ ಕಾಮ್ಯಗಳಾದ ಜ್ಯೋತಿಷ್ಟೋಮಾದಿಗಳನ್ನು ಸ್ವರ್ಗಾದಿ 
ಫಲದ ಇಚ್ಛೆ ಇಲ್ಲದೆ ಮಾಡುವುದು ಕರ್ಮಸಂನ್ಯಾಸ. ನಿಯತಕಾಮ್ಯಗಳಾದ 
ಕಾರ್ಯಗಳನ್ನು ಮಾಡದೆ ಇರುವುದೇ ಕರ್ಮತ್ಯಾಗ ಎಂದೂ ಅಭಿಪ್ರಾಯ. 


ತ್ಯಾಜ್ಯಂ ದೋಷವದಿತ್ಯೇಕೇ ಕರ್ಮ ಪ್ರಾಹುರ್ಮನೀಷಿಣಃ ! 
ಯಜ್ಞದಾನತಪಃಕರ್ಮ ನ ತ್ಯಾಜ್ಯಮಿತಿ ಚಾಪರೇ wall 


ಕಾಮನಾ ರೂಪವಾದ ದೋಷವಿರುವುದರಿಂದ ಯಜ್ಞದಾನತಪಃ ಕರ್ಮಗಳನ್ನು 
ಮಾಡಬಾರದು ಎಂದು ಕೆಲವು ಜ್ಞಾನಿಗಳು ಹೇಳುತ್ತಾರೆ. ಯಜ್ಞದಾನತಪಃ ಕರ್ಮಗಳನ್ನು 
ಪರಿತ್ಯಾಗ ಮಾಡಬಾರದು, ಫಲಕಾಮನೆಯನ್ನು ಮಾತ್ರ ಪರಿತ್ಕಾಗ ಮಾಡಬೇಕು 
ಎಂದು ಇನ್ನುಕೆಲವು ಜ್ಞಾನಿಗಳು ಹೇಳುತ್ತಾರೆ. 


ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತಸತ್ತಮ । 
ತ್ಯಾಗೋ ಹಿ ಪುರುಷವ್ಯಾಘ್ರ ತ್ರಿವಿಧಃ ಸಂಪ್ರಕೀರ್ತಿತ: vi 


ಭಗವದ್ಗೀತಾಪರ್ವ -349- 


ಎಲ್ಫೆ ಭರತಶ್ರೇಷ್ಠನೇ, ತ್ಯಾಗದ ವಿಷಯದಲ್ಲಿಇಂತಹ ತ್ಯಾಗವನ್ನೇ ಮಾಡಬೇಕು 
ಎಂಬ ನನ್ನ ನಿಶ್ಚಯವನ್ನು ಕೇಳು, ಪುರುಷವ್ಯಾಘ್ರನೇ, ತ್ಕಾಗವು ಮೂರುವಿಧವಾದುದು 
ಎಂದು ಹೇಳಲ್ಪಡುತ್ತದೆ. 


ಯಜ್ಞದಾನತಪಃಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್‌ । 

ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಮ್‌ HB 

ಯಜ್ಞ, ದಾನ ಮತ್ತು ತಪಸುಗಳು ಜ್ಞಾನಿಗಳ ದೃಷ್ಟಿಯಲ್ಲಿ ಪವಿತ್ರವಾದವು. 
ಅವುಗಳನ್ನು ಪರಿತ್ಯಾಗ ಮಾಡಬಾರದು, ಮಾಡಲೇಬೇಕು. 


ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ । 
ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಮ್‌ WLU 


ಈ ಕರ್ಮಗಳನ್ನೂ ಸಹ ಫಲಾಪೇಕ್ಷಾರಹಿತವಾಗಿ ಫಲಗಳಲ್ಲಿ ಉದಾಸೀನನಾಗಿ 
ಮಾಡಲೇಬೇಕು ಎಂಬುದು ನನ್ನನಿಶ್ಚಿತವಾದ ಅಭಿಪ್ರಾಯ. 


ವಿಶೇಷ ವಿಚಾರ- ಲೋಕದ ಸಾಮಾನ್ಯಜನರ ಸಂತೋಷಕ್ಕಾಗಿ ಫಲತ್ಯಾಗವನ್ನು 
ಮಾಡಿ ಮನಸಿನಲ್ಲಿ ಮಾತ್ರ ಅದನ್ನೇ ಚಿಂತಿಸಿ ಯಜ್ಞಾದಿಗಳನ್ನು ಮಾಡಬಾರದು. 


ನಿಯತಸ್ಯ ತು ಸಂನ್ಯಾಸಃ ಕರ್ಮಣೋ ನೋಪಪದ್ಯತೇ । 
ಮೋಹಾತ್‌ ತಸ್ಯ ಪರಿತ್ಯಾಗಸ್ತಾಮಸ: ಪರಿಕೀರ್ತಿತಃ 11೭1 


ನಿಯತವಾದ ಕರ್ಮಗಳಿಗೆ ಪರಿತ್ಯಾಗವು ಕೂಡುವುದಿಲ್ಲ. ಮೋಹದಿಂದ ಅದರ 
ಪರಿತ್ಯಾಗವು ತಾಮಸವೆನಿಸುತ್ತದೆ. 

ವಿಶೇಷ ಎಚಾರ- ಆದ್ದರಿಂದಲೇ ಪ್ರಾಜ್ಞರಾದವರು ಮೊದಲು ಮಲಾಪಹಾರಿ 
ಸ್ನಾನವನ್ನು ಮಾಡಿ, ಅನಂತರ ಶುದ್ಧಸ್ನಾನವನ್ನು ಮಾಡುತ್ತಾರೆ. ಅಥವಾ ಸಂನ್ಯಾಸಿಗಳು 
ನಿಷ್ಠಿಯರು ಅಥವಾ ಜ್ಞಾನಿಗಳು ಎಂಬ ಭ್ರಾಂತಿಯಿಂದ ಕೆಲವು ಸಂನ್ಯಾಸಿಗಳೂ 
ನಿಯತವಾದ ಗಾಯತ್ರೀ ಜಪವನ್ನು ಮಾಡದಿರುವುದು ನಿಯತಸಂನ್ಯಾಸ ಎನಿಸುತ್ತದೆ. 
ಅಂತಹ ಸಂನ್ಯಾಸವನ್ನು ಮಾಡಬಾರದು. 

ದುಃಖಮಿತ್ಯೇವ ಯತ್ನರ್ಮ ಕಾಯಕ್ಷೇಶಭಯಾತ್‌ ತ್ಯಜೇತ್‌ । 


ಸ ಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗಫಲಂ ಲಭೇತ್‌ nou 


-350- ಮಹಾಭಾರತ ಭೀಷ್ಮಪರ್ವ 


ಈ ಕರ್ಮವು ದುಃಖಕರವಾದುದು ಎಂದು ಹೇಳಿ ದೇಹಕ್ಕೆ ಉಂಟಾಗುವ ಕ್ಲೇಶಕ್ಕೆ 
ಹೆದರಿ ಯಾವ ಕರ್ಮಗಳನ್ನು ತ್ಯಾಗ ಮಾಡುತ್ತಾನೆಯೋ ಅದನ್ನು ರಾಜಸ ತ್ಯಾಗವೆಂದು 
ಹೇಳುತ್ತಾರೆ. ಆ ತ್ಯಾಗದಿಂದ ತ್ಯಾಗದ ಫಲವು ಉಂಟಾಗುವುದಿಲ್ಲ. 


ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೇರರ್ಜುನ ! 
ಸಂಗಂ ತ್ಯಕ್ತ್ವಾ ಫಲಂ ಚೈವ ಸ ತ್ಯಾಗಃ ಸಾತ್ತಿಕೋ ಮತಃ al 


ಎಲ್ಫೆ ಅರ್ಜುನನೇ, ಇದು ಮಾಡಲೇಬೇಕಾದುದು ಎಂದು ತಿಳಿದು ನಿಯತವಾದ 
ಕರ್ಮವನ್ನು ಫಲಾಪೇಕ್ಷೆ ಇಲ್ಲದೆ, ಫಲದಲ್ಲಿ: ಸ್ನೇಹವನ್ನು ತೊರೆದು ಮಾಡುವ ತ್ಯಾಗವು 
ಸಾತ್ತಿಕವೆನಿಸುತ್ತದೆ. 


ನ ದ್ವೇಷ್ಟ್ಯಕುಶಲಂ ಕರ್ಮ ಕುಶಲೇ ನಾನುಷಜ್ಜತೇ । 
ತ್ಯಾಗೀ ಸತ್ತಸಮಾವಿಷ್ಟೋ ಮೇಧಾವೀ ಛಿನ್ನಸಂಶಯಃ ele] 


ಅಕುಶಲರು ಮಾಡಿದ ಕರ್ಮವನ್ನು ದ್ವೇಷಿಸದೆ ಕುಶಲಕರ್ಮಗಳಿಂದ ಉಂಟಾದ 
ಪುಣ್ಯಫಲದಲ್ಲಿ ಸ್ನೇಹವನ್ನು ಮಾಡದೆ ಸತ್ವಸಹಿತನಾಗಿ ತ್ಯಾಗವನ್ನು ಮಾಡುವವನು 
ಎಲ್ಲಸಂಶಯಗಳನ್ನೂಕಳೆದುಕೊಂಡು ಮೇಧಾವಿಯಾಗುತ್ತಾನೆ. 


ನ ಹಿ ದೇಹಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ । 
ಯಸ್ತು ಕರ್ಮಫಲತ್ಯಾಗೀ ಸ ತ್ಯಾಗೀತ್ಯಭಿಧೀಯತೇ 11೧೧॥ 


ದೇಹವನ್ನು ಧರಿಸಿದ ಯಾವನೂ ಎಲ್ಲ; ಕರ್ಮಗಳನ್ನೂ ಸಂಪೂರ್ಣವಾಗಿ ಬಿಡಲು 
ಸಾಧ್ಯವಿಲ್ಲ. ಯಾವನು ಕರ್ಮಫಲವನ್ನು ತ್ಯಾಗ ಮಾಡುತ್ತಾನೆಯೋ ಅವನೇ ತ್ಯಾಗಿ 
ಎಂದು ಹೇಳಲ್ಪಡುತ್ತಾನೆ. 


ಅನಿಷ್ಠಮಿಷ್ಠಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಮ್‌ । 
ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸಂನ್ಯಾಸಿನಾಂ ಕ್ವಚಿತ್‌ 11೧೨!॥ 
ಕರ್ಮಗಳಿಗೆ ಇಷ್ಟ-ಅನಿಷ್ಟಮತ್ತು ಮಿಶ್ರವಾದ ಮೂರುವಿಧವಾದ ಫಲಗಳಿವೆ. 


(ಮಿಶ್ರವೆಂದರೆ ಭೂಲೋಕದಲ್ಲಿಅನುಭವಿಸಲ್ಪಡುವ ಸುಖ-ದುಃಖಾತ್ಮಕವಾದ ಫಲ. 
ತ್ಯಾಗ ಮಾಡದವರಿಗೆ ಈ ಫಲಗಳು ಮರಣಣನಂತರದಲ್ಲಿಉಂಟಾಗುತ್ತದೆ. ಕರ್ಮ 


ಭಗವದ್ಗೀತಾಪರ್ವ -351- 


ತ್ಯಾಗ ಮಾಡಿದವರಿಗೆ ಈ ಫಲಗಳು ಉಂಟಾಗುವುದಿಲ್ಲ. ಭಗವತ್ತೀತಿಯೇ 
ಉಂಟಾಗುತ್ತದೆ). 


ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ । 
ಸಾಂಖ್ಯೇ ಕೃತಾಂತೇ ಪ್ರೋಕ್ತಾನಿ ಸಿದ್ದಯೇ ಸರ್ವಕರ್ಮಣಾಮ್‌ ॥೧೩॥ 


ಎಲ್ಫೆ ಮಹಾಬಾಹುವೇ, ಯಾವುದೇ ಕಾರ್ಯವು ಸಿದ್ಧಿಸುವುದಕ್ಕೆ ಯಥಾರ್ಥ 
ಜ್ಞಾನಸಿದ್ದಾಂತದಲ್ಲಿಐದು ಕಾರಣಗಳು ಹೇಳಲ್ಪಡುತ್ತವೆ. ಅವುಗಳನ್ನುಕೇಳು. 


[=) 

ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗಿಧಮ್‌ । 

ವಿವಿಧಾ ಚ ಪೃಥಕ್ಟೇಷ್ಟಾ ದೈವಂ ಚೈವಾತ್ರ ಪಂಚಮಮ್‌ 1೧೪1 

ಅಧಿಷ್ಠಾನ: ಆಶ್ರಯವಾದ ಭೂಮಿ, ಕರ್ತಾ: ಯಜಮಾನ, ಪೃಥಗ್ಗಿಧಮ್‌ 
ಕರಣಂ: ವ್ರೀಹಿಯವಾದಿಗಳು, ಚೇಷ್ಟಾ: ಮಂತ್ರ ಹೋಮಾದಿ ಚೇಷ್ಟೆಗಳು, ದೈವ: 
ಉದ್ದೇಶ್ಯ ದೇವತೆ ಅಥವಾ ಕರ್ಮಪ್ರಯೋಜಕನಾದ ದೇವ. ಈ ಐದು ಎಲ್ಲಸಿದ್ದಿಗೂ 
ಕಾರಣವಾಗಿರುತ್ತವೆ. 

ಶರೀರವಾಜ್ನನೋಭಿರ್ಯತ್ಸರ್ಮ ಪ್ರಾರಭತೇ ನರಃ । 

ನ್ಯಾಯ್ಯಂ ವಾ ವಿಪರೀತಂ ವಾ ಪಂಚೈತೇ ತಸ್ಯ ಹೇತವ: 11೧೫॥ 

ಶರೀರದಿಂದಾಗಲೀ, ವಾಕ್‌ನಿಂದಾಗಲೀ ಅಥವಾ ಮನಸಿನಿಂದಾಗಲೀ 
ಮನುಷ್ಯನು ಯಾವ ಕರ್ಮವನ್ನು ಮಾಡಿದರೂ ಅದು ಸತ್ಕರ್ಮವಾಗಲೀ ಅಥವಾ 
ದುಷ್ಕರ್ಮವಾಗಲೀ ಈ ಐದು ಅದಕ್ಕೆ ಕಾರಣಗಳಾಗುತ್ತವೆ. 

ತತ್ವೆವಂ ಸತಿ ಕರ್ತಾರಮಾತ್ಮಾನಂ ಕೇವಲಂ ತು ಯಃ ॥ 

ಪಶ್ಯತ್ಯಕೃತಬುದ್ದಿತ್ವಾನ್ನ ಸ ಪಶ್ಯತಿ ದುರ್ಮತಿಃ 

ಹೀಗಿರುವಾಗ ಯಾವನು ತನ್ನನ್ನೇ ಸ್ತತಂತ್ರ ಕರ್ತೃ ಎಂದು ತಿಳಿಯುತ್ತಾನೆಯೋ 
ಅವನು ಅಶಿಕ್ಟಿತಬುದ್ಧಿಯುಳ್ಳವನಾದ್ದರಿಂದ ದುರ್ಮತಿಯಾಗಿ ತತ್ತ ಜ್ಞಾನವನ್ನು 
ಹೊಂದುವುದಿಲ್ಲ. 


11೧೬1 


-352- ಮಹಾಭಾರತ ಭೀಷ್ಮಪರ್ವ 


ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೇ । 
ಹತ್ಹಾಹಿ ಸ ಇಮಾನ್‌ ಲೋಕಾನ್‌ ನ ಹಂತಿ ನ ನಿಬಧ್ಯತೇ 1೧೭ಟ 


ಯಾವನು ಅಹಂಕಾರ ಶೂನ್ಯನಾಗಿರುತ್ತಾನೆಯೋ, ಬುದ್ಧಿಯು ರಾಗಾದಿಗಳಿಂದ 
ಕಲುಷಿತವಾಗುವುದಿಲ್ಲವೋ, ಅಂತಹವನು ಮೂರುಲೋಕಗಳನ್ನು ಕೊಂದರೂ 
ಅವನಿಗೆ ಅದರ ದುಷ್ಕಲವಿಲ್ಲ, ಅದರಿಂದ ಬಂಧನವೂ ಇಲ್ಲ. 


ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ತ್ರಿವಿಧಾ ಕರ್ಮಚೋದನಾ । 
ಕರಣಂ ಕರ್ಮ ಕರ್ತೇತಿ ತ್ರಿವಿಧ; ಕರ್ಮಸಂಗ್ರಹಃ "OSH 


ಕರ್ಮದ ವಿಷಯದಲ್ಲಿಈಶ್ನರ ಪ್ರೇರಣೆಯು ಜ್ಞಾನ-ಜ್ಞೇಯ-ಪರಿಜ್ಞಾತ ಎಂದು 
ಮೂರುವಿಧವಾದುದು. ಜ್ಞಾನವೆಂದರೆ ವಿಧಿವಿಷಯವಾದ ಜ್ಞಾನ. ಜ್ಞೇಯ ಎಂದರೆ 
ಪುರುಷುರ್ಥರೂಪವಾದುದು ಅಥವಾ ಚೇಷ್ಠಾಪ್ರಯತ್ನರೂಪ ಪ್ರವ್ಠತ್ತಿರೂಪವಾದುದು. 
ಪರಿಜ್ಞಾತಾ ಎಂದರೆ ಈಶ್ವರ ಸನ್ನಿಹಿತವಾದ ಜೀವರಾಶಿ. ಕರಣ, ಕರ್ಮ ಮತ್ತು ಕರ್ತೃ 
ಎಂದು ಕರ್ಮಕಾರಣಗಳ ಸಂಗ್ರಹವು ಮೂರುವಿಧ. ಕರಣ ಎಂದರೆ 
ದೇಹೇಂದ್ರಿಯಾದಿಗಳು, ಕರ್ಮ ಎಂದರೆ ಹಸ್ತಾದಿ ಚೇಷ್ಟಾ, ಕರ್ತಾ ಎಂದರೆ 
ಜೀವರಾಶಿ. ಇದು ಹಿಂದೆ ಹೇಳಿದ ಐದು ಕಾರಣಗಳಲ್ಲಿಈ ಕರ್ಮಕಾರಣ ಸಂಕ್ಷೇಪವು 
ಪ್ರಧಾನವಾದುದು ಎಂಬ ಅಭಿಪ್ರಾಯದಿಂದ. ಅಥವಾ ಜ್ಞಾನ ಎಂದರೆ ಕರ್ಮಕಾಂಡ 
ತತ್ತಾ ಜ್ಞಾನ, ಜ್ಲೇಯ ಎಂದರೆ ಜ್ಯೋತಿಷ್ಟೋಮಾದಿ ಕರ್ಮ, ಪರಿಜ್ಞಾತಾ ಎಂದರೆ 
ಕರ್ಮಮೀಮಾಂಸಾ ಕುಶಲನಾದ ಯಜಮಾನ ಎಂದೂ ಹೇಳಬಹುದು. ಹಾಗೆಯೇ 
ಕರಣ ಎಂದರೆ ಕರ್ಮದ ಆಚರಣೆ, ಕರ್ಮ ಎಂದರೆ ಜ್ಯೋತಿಷ್ಟೋಮಾದಿ ಕರ್ಮ 
ಮತ್ತು ಕರ್ತಾ ಎಂದರೆ ಯಜಮಾನ. ಈ ಮೂರು ರೀತಿಯಾದ ಕರ್ಮ 
ಸಂಗ್ರಹವೆಂದೂ ಅಭಿಪ್ರಾಯ. 


ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧ್ಧವ ಗುಣಭೇದತ: । 
ಪ್ರೋಚ್ಯತೇ ಗುಣಸಂಖ್ಯಾನೇ ಯಥಾವತ್‌ ಶೃಣು ತಾನ್ಯಪಿ 11೧೯ 


ಜ್ಞಾನ, ಕರ್ಮ, ಕರ್ತೃ - ಈ ಮೂರು ಅವುಗಳ ಗುಣಭೇದದಿಂದ ಮೂರು 
ವಿಧವಾದುದೆಂದು ಪಂಚರಾತ್ರಾಗಮದಲ್ಲಿ ಹೇಳಲ್ಪಡುತ್ತದೆ. ಅದನ್ನೂ ಸರಿಯಾಗಿ 
ಕೇಳುವವನಾಗು. 


ಭಗವದ್ಗೀತಾಪರ್ವ -353- 


ಸರ್ವಭೂತೇಷು ಯೇನೈಕಂ ಭಾವಮವ್ಯಯಮೀಕ್ಷತೇ । 
ಅವಿಭಕ್ತಂ ವಿಭಕ್ಷೇಷು ತಜ್ಞಾನಂ ಎದ್ದಿ ಸಾತ್ತಿ ಕಮ್‌ 11೨೦ 


ಭಿನ್ನಭಿನ್ನವಾದ ಸರ್ವಭೂತಗಳಲ್ಲಿ ಸ್ಥಾನಭೇದವಿದ್ದರೂ ತನ್ನಲ್ಲಿ ಭೇದರಹಿತನಾದ, 
ನಾಶರಹಿತನಾದ ನಾರಾಯಣರೂಪವಾದ ಪದಾರ್ಥವನ್ನು ಯಾವ ಜ್ಞಾನವು 
ವಿಷಯೀಕರಿಸುತ್ತದೆಯೋ ಅದನ್ನು ಸಾತ್ವಿಕ ಜ್ಞಾನವೆಂದು ತಿಳಿ. 


ಪೃಥಕ್ತ್ವೇನ ತು ಯಜ್ಞಾ ನಂ ನಾನಾಭಾವಾನ್‌ ಪೃಥಗ್ಗಿಧಾನ್‌ । 
ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಮ್‌  11೨೧॥ 


ಯಾವ ಜ್ಞಾನವು ಜೀವ-ಜಡಾದಿ ನಾನಾ ಪದಾರ್ಥಗಳನ್ನು ಪರಸ್ಪರ 
ಭೇದವುಳ್ಳದ್ದೆಂದು ವಿಷಯೀಕರಿಸುತ್ತದೆಯೋ ಅದರಂತೆ ಅವುಗಳಲ್ಲಿರುವ ಪರಮಾತ್ಮನ 
ರೂಪಗಳನ್ನು ವಿಷಯೀಕರಿಸುತ್ತದೆಯೋ ಅದು ಸದಸನ್ನಿಶ್ರವಾದುದರಿಂದ ರಾಜಸ 
ಜ್ಞಾನ. 

ಯತ್ತು ಕೃತ್ಸವದೇಕಸ್ಮಿನ್‌ ಕಾರ್ಯೇ ಸಕ್ತಮಹೈತುಕಮ್‌ । 

ಅತತ್ತಾರ್ಥವದಲ್ಲಂ ಚ ತತ್ತಾಮಸಮುದಾಹೃತಮ್‌ 12೨ 


ಯಾವ ಜ್ಞಾನವು ಅಹೇತುಕಂ ಎಂದರೆ ನಿತ್ಯಮುಕ್ತವಾದ ಕಾರಣದಿಂದ ಸಂಸಾರ 
ಹೇತುಭೂತವಾದ ಅವಿದ್ಯಾಕಾಮಕರ್ಮಾದಿ ರಹಿತವೋ ಅಂತಹ ಪರಬ್ರಹ್ಮನನ್ನು 
ಯಾವ ಜ್ಞಾನವು ಕೃತ್ಸವತ್‌: ಅವಿದ್ಯಾ ಕಾಮಕರ್ಮಾದಿ ಸಕಲ ದೋಷಗಳಿಗೂ 
ಆಶ್ರಯವಾದುದು ಎಂದೂ, ಅತತ್ತಾ ರ್ಫೌವತ್‌: ಮಿಥ್ಯಾಭೂತವಾದ 
ಕರ-ಚರಣಾದಿಗಳನ್ನು ಹೊಂದಿರುವುದೂ ಎಂದೂ, ಏಕಸ್ಮಿನ್‌ ಕಾರ್ಯೇ: ಜಗತ್ತಿನ 
ಆರೋಪಾತ್ಮಕವಾದ ಕಾರ್ಯದಲ್ಲಿ, ಸಕ್ತಂ: ಆಸಕ್ತವೆಂದೂ, ಅಲ್ಬಂ: ತುಚ್ಛ 
ಜೀವಾಭಿನ್ನವಾದುದೆಂದೂ ವಿಷಯೀಕರಿಸುತ್ತದೆಯೋ ಆ ಜ್ಞಾನವು ತಾಮಸವೆನಿಸುತ್ತದೆ. 


ನಿಯತಂ ಸಂಗರಹಿತಮರಾಗದ್ದೇಷತಃ ಕೃತಮ್‌ । 


ಅಫಲಪ್ರೇಪುನಾ ಕರ್ಮ ಯತ್‌ ತತ್‌ ಸಾತ್ರಿ ಕಮುಚ್ಛತೇ ೨೩ 
ನಿಯತವಾದ, ಫಲದಲ್ಲಿಸ್ನೇಹರಹಿತವಾದ, ರಾಗ-ದ್ವೇಷರಹಿತವಾದ, ಫಲಾಪೇಕ್ಟಾ 


ರಹಿತವಾಗಿ ಮಾಡಿದ ಕರ್ಮವು ಸಾತ್ತಿಕವೆನಿಸುತ್ತದೆ. 


-354- ಮಹಾಭಾರತ ಭೀಷ್ಮಪರ್ವ 


ಯತ್ತು ಕಾಮೇಪುನಾ ಕರ್ಮ ಸಾಹಂಕಾರೇಣ ವಾ ಪುನ: । 
ಕ್ರಿಯತೇ ಬಹುಲಾಯಾಸಂ ತದ್ರಾಜಸಮುದಾಹೃತಮ್‌ ॥|೨೪॥ 


ಯಾವ ಕರ್ಮವು ಫಲಾಪೇಕ್ಷೆಯಿಂದ ಅಥವಾ ಅಹಂಕಾರದಿಂದ ಮತ್ತು ಬಹಳ 
ಪ್ರಯಾಸದಿಂದ ಮಾಡಲ್ಲಡುತ್ತದೆಯೋ ಅದು ರಾಜಸವೆನಿಸುತ್ತದೆ. 


ಅನುಬಂಧಂ ಕ್ಷಯಂ ಹಿಂಸಾಮನವೇಕ್ಷ 4 ಚೆ ಪೌರುಷಮ್‌ । 
ಮೋಹಾದಾರಭ್ಯತೇ ಕರ್ಮ ಯತ್‌ ತತ್‌ ತಾಮಸಮುಚ್ಯತೇ 1೨2೫ 


ಕರ್ಮದ ಫಲವನ್ನೂ ಕರ್ಮದಿಂದ ಉಂಟಾಗುವ ಕ್ಷಯವನ್ನೂ, ಹಿಂಸೆಯನ್ನೂ, 
ತನ್ನ ಸಾಮರ್ಥ್ಯವನ್ನೂ ಗಮನಿಸದೆ ಮೋಹದಿಂದ ಪ್ರಾರಂಭಿಸುವ ಕರ್ಮವು 
ತಾಮಸವೆನಿಸುತ್ತದೆ. ಸುಂದೋಪಸುಂದರು ಪರಸ್ಪರ ಸ್ನೇಹವನ್ನು ಗಮನಿಸಲಿಲ್ಲ. 
ಭಸ್ಮಾಸುರನು ವರವನ್ನು ಕೊಟ್ಟ ಈಶ್ವರಸ್ನೇಹವನ್ನು ಗಮನಿಸಲಿಲ್ಲ. ಹಿರಣ್ಯಾಕ್ಟನು 
ಲೋಕದ ಕ್ಷಯವನ್ನೂ, ಜರಾಸಂಧನು ಪ್ರಾಣಿಹಿಂಸೆಯನ್ನೂ, ದುರ್ಯೋಧನನು 
ತನ್ನ ಸಾಮರ್ಥ್ಯವನ್ನೂ ಗಮನಿಸದೆ ಕಾರ್ಯಗಳನ್ನು ಆರಂಭಿಸಿದರು. ಅವೆಲ್ಲವೂ 
ತಾಮಸ ಕರ್ಮ ಎಂದು ಅಭಿಪ್ರಾಯ. 


ಮುಕ್ತಸಂಗೋರನಹಂವಾದೀ ಧೃತ್ಯುತ್ನಾಹಸಮನ್ನಿತ: । 
ಸಿದ್ಧ ಖಿದ್ದೊ ೇರ್ನಿರ್ವಿಕಾರಃ ಕರ್ತಾ ಸಾತಿ ಕ ಉಚ್ಛತೇ NT 
ಇಕೆ ಅಬಿ [) 


ಫಲಸ್ನೇಹರಹಿತನಾಗಿ ತನ್ನನ್ನು ತಾನು ಹೊಗಳಿಕೊಳ್ಳದೆ ಧೈರ್ಯ ಮತ್ತು 
ಉತ್ಸಾಹಗಳಿಂದ ಕೂಡಿ, ಕರ್ಮದ ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ ನಿರ್ವಿಕಾರನಾಗಿ 
ಕರ್ಮವನ್ನು ಮಾಡುವವನು ಸಾತಿಕನೆನಿಸುತ್ತಾನೆ. 


ರಾಗೀ ಕರ್ಮಫಲಪ್ರೇಪುರ್ಬುಬ್ಲೋ ಹಿಂಸಾತ್ಮಕೋರಶುಚಿ: | 
ಹರ್ಷಶೋಕಾನಿತ: ಕರ್ತಾ ರಾಜಸಃ ಪರಿಕೀರ್ತಿತಃ 11೨೭1 


ಕರ್ಮದ ಫಲದಲ್ಲಿ ಸ್ನೇಹವನ್ನು ಹೊಂದಿ ಆ ಫಲವನ್ನು ಬಯಸಿ, 
ಲೋಭವುಳ್ಳವನಾಗಿ ಹಿಂಸಾತ್ಮಕನಾಗಿ, ಅಶುಚಿಯಾಗಿ ಕರ್ಮಫಲವು ಸಿದ್ಧವಾದರೆ 
ಹರ್ಷವನ್ನೂ ಸಿದ್ಧವಾಗದಿದ್ದರೆ ಶೋಕವನ್ನೂ ಹೊಂದುವ ಕರ್ತೃವು ರಾಜಸನೆನಿಸುತ್ತಾನೆ. 


ಭಗವದ್ಗೀತಾಪರ್ವ -355- 


ಅಯುಕ್ತ: ಪ್ರಾಕೃತಃ ಸ್ತಬ್ಧ ಶಠೋ ನೈಕೃತಿಕೋತಲಸ: । 

ವಿಷಾದೀ ದೀರ್ಥಸೂತ್ರೀ ಚ ಕರ್ತಾ ತಾಮಸ ಉಚ್ಯತೇ ॥1೨೮॥ 

ವಿವೇಕಿಗಳ ಜೊತೆಯಲ್ಲಿ ಸೇರದೆ ಪ್ರಕೃತಿಯಿಂದ ಬದ್ಧನಾಗಿ, ಸ್ತಬ್ಧನಾಗಿ, 
ಗೂಢದ್ವೇಷವನ್ನುಹೊಂದಿ, ಕಪಟನಾಗಿ, ಆಲಸ್ಯವನ್ನು ಹೊಂದಿ, ವಿಷಾದ ಪಡುತ್ತಾ, 
ಇನ್ನೊಬ್ಬರ ದೋಷವನ್ನು ಬಹುಕಾಲ ಎಣಿಸುವ ಕರ್ತೃವು ತಾಮಸನೆನಿಸುತ್ತಾನೆ. 


ಬುದ್ದೇರ್ಭೇದಂ ದೃತೇಶ್ವೆವ ಗುಣತಸ್ವಿವಿಧಂ ಶೃಣು । 

ಪ್ರೋಚ್ಯಮಾನಮಶೇಷೇಣ ಪೃಥಕ್ಷ್ಮೇನ ಧನಂಜಯ 11೨೯ 

ಎಲ್ಫೆ ಧನಂಜಯನೇ, ಬುದ್ಧಿ ಮತ್ತು ಧೈರ್ಯದ ಭೇದಗಳನ್ನು ಅವುಗಳ 
ಗುಣವಿಭಾಗದಿಂದ ಬಿಡಿಬಿಡಿಯಾಗಿ ಹೇಳುತ್ತೇನೆ. ಅದನ್ನು ಪೂರ್ಣವಾಗಿ ಕೇಳು. 

ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯಾಕಾರ್ಯೇ ಭಯಾಭಯೇ । 

ಬಂಧಂ ಮೋಕ್ಷಂ ಚ ಯಾ ವೇತ್ತಿ ಬುದ್ಧಿ; ಸಾ ಪಾರ್ಥ ಸಾತ್ರಿಕೀ ॥೩೦॥ 

ಎಲ್ಫೆ ಪಾರ್ಥನೇ, ಮೂಲಪ್ರಕೃತಿಯನ್ನೂ, ಅದರ ವಿಕಾರ ಅಥವಾ ಜಗತ್ತನ್ನೂ, 
ಕಾರ್ಯ-ಅಕಾರ್ಯಗಳನ್ನೂ ಭಯ-ಅಭಯಗಳನ್ನೂ, ಬಂಧ-ಮೋಕ್ಷಗಳನ್ನೂ 
ತಿಳಿಯುವ ಬುದ್ಧಿಯು ಸಾತ್ರಿಕವೆನಿಸುತ್ತದೆ. 

ಯಯಾ ಧರ್ಮಮಧರ್ಮಂ ಚ ಕಾರ್ಯಂ ಚಾಕಾರ್ಯಮೇವ ಚ ॥ 

ಅಯಥಾವತ್‌ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸೀ 11೩೧॥॥ 

ಯಾವ ಬುದ್ಧಿಯು ಧರ್ಮಾಧರ್ಮಗಳನ್ನೂ, ಕಾರ್ಯಾಕಾರ್ಯಗಳನ್ನೂ 
ಸರಿಯಾಗಿ ತಿಳಿಯುವುದಿಲ್ಲವೋ ಅಥವಾ ಸಂಸಾರಮಗ್ನವಾದ ಕಾರಣದಿಂದ 
ತಿಳಿಯುವ ಪ್ರಯತ್ನವನ್ನೇ ಮಾಡುವುದಿಲ್ಲವೋ, ಎಲ್ಫೆ ಪಾರ್ಥನೇ, ಆ ಬುದ್ಧಿಯು 
ರಾಜಸವೆನಿಸುತ್ತದೆ. 


ಅಧರ್ಮಂ ಧರ್ಮಮಿತಿ ಯಾ ಮನ್ಯತೇ ತಮಸಾ55ವೃತಾ । 
ಸರ್ವಾರ್ಥಾನ್‌ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸೀ 1೩೨॥ 


-356- ಮಹಾಭಾರತ ಭೀಷ್ಮಪರ್ವ 


ತಮೋಗುಣದಿಂದ ಆವೃತವಾಗಿ ಯಾವ ಬುದ್ಧಿಯು ಅಧರ್ಮವನ್ನು 
ಧರ್ಮವೆಂದೂ ಮತ್ತು ಎಲ್ಲವನ್ನೂ ವಿಪರೀತವಾಗಿ ತಿಳಿಯುತ್ತದೆಯೋ ಎಲೈ 
ಪಾರ್ಥನೇ, ಅದು ತಾಮಸವಾದ ಬುದ್ಧಿ. 


ಧೃತ್ಯಾ ಯಯಾ ಧಾರಯತೇ ಮನಃಪ್ರಾಣೇಂದ್ರಿಯಕ್ರಿಯಾಃ । 
ಯೋಗೇನಾವ್ಯಭಿಚಾರಿಣ್ಯಾ ಧೃತಿ: ಸಾ ಪಾರ್ಥ ಸಾತ್ರಿ ಕೀ 11೩೩11 


ಎಲೈ ಪಾರ್ಥನೇ, ಯಾವ ಧಾರಣೆಯು (ಧೈರ್ಯವು) ಮನಸ್ಸು, 
ಪ್ರಾಣೇಂದ್ರಿಯ ಕ್ರಿಯೆಗಳು ಎಲ್ಲವನ್ನೂ ಅವ್ಯಭಿಚರಿತವಾದ ಯೋಗದಿಂದ 
ಧರಿಸುತ್ತದೆಯೋ ಆ ಧಾರಣೆಯು ಸಾತ್ತಿಕವಾದುದು. 


ಯಯಾ ತು ಧರ್ಮಕಾಮಾರ್ಥಾನ್‌ ಧೃತ್ಯಾ ಧಾರಯತೇ$5ರ್ಜುನ । 
ಪ್ರಸಂಗೇನ ಫಲಾಕಾಂಕ್ಷೀ ಧೃತಿ: ಸಾ ಪಾರ್ಥ ರಾಜಸೀ 11೩೪ 


ಯಾವ ಧಾರಣೆಯು ಧರ್ಮಾರ್ಥಕಾಮಗಳನ್ನು ಧರಿಸುತ್ತದೆಯೋ, ಬಹಳ 
ಆಸೆಯಿಂದ ಫಲವನ್ನು ಬಯಸುತ್ತದೆಯೋ ಆ ಧಾರಣೆಯು ಎಲೈ ಅರ್ಜುನನೇ, 
ರಾಜಸವಾದುದು. 


ಯಯಾ ಸೃಪ್ಪಂ ಭಯಂ ಶೋಕಂ ವಿಷಾದಂ ಮದಮೇವ ಚ । 
ನ ವಿಮುಂಚತಿ ದುರ್ಮೇಧಾ ಧೃತಿಃ ಸಾ ಪಾರ್ಥ ತಾಮಸೀ 11೩೫! 


ದುರ್ಬುದ್ಧಿಯುಳ್ಳ ಯಾವನು ಯಾವ ಧಾರಣೆಯಿಂದ ಸ್ವಪ್ನ, ಭಯ, ಶೋಕ, 
ವಿಷಾದ, ಮದಗಳನ್ನು ಪರಿತ್ಯಾಗ ಮಾಡುವುದಿಲ್ಲವೋ ಎಲೈ ಪಾರ್ಥನೇ, ಆ 
ಧಾರಣೆಯು ತಾಮಸವಾದುದು. 


ಸುಖಂ ತ್ಲಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ ।ಟ 
ಅಭ್ಯಾಸಾದ್‌ ರಮತೇ ಯತ್ರ ದು:ಖಾಂತಂ ಚ ನಿಗಚ್ಛತಿ (1೩೬! 
ಎಲೈ ಭರತಶ್ರೇಷ್ಠನೇ, ಎಲ್ಲಿ ಅಭ್ಯಾಸದಿಂದ ಪುನಃ ಪುನಃ ಸಂತೋಷ 


ಪಡುತ್ತಾನೆಯೋ, ದುಃಖದ ಪರಿಹಾರವನ್ನು ಹೊಂದುತ್ತಾನೆಯೋ, ಅಂತಹ 
ಮೂರುವಿಧವಾದ ಸುಖವನ್ನುಕೇಳುವವನಾಗು. 


ಭಗವದ್ಗೀತಾಪರ್ವ -357- 


ಯತ್ತದಗ್ರೇ ವಿಷಮಿವ ಪರಿಣಾಮೇನಮೃತೋಪಮಮ್‌ । 
ತತ್ಸುಖಂ ಸಾತ್ತಿ ಕಂ ಪ್ರೋಕ್ತಮಾತ್ಮಬುದ್ಧಿಪ್ರಪಾದಜಮ್‌ 1೩೭ 


ಯಾವ ಸುಖವು ಮೊದಲು ವಿಷದಂತೆ ಕಹಿಯಾಗಿಯೂ, ಪರಿಣಾಮದಲ್ಲಿ 
ಅಮೃತದಂತೆ ಮಧುರವಾಗಿಯೂ ಇದ್ದುವಿಷ್ಣುದಿನ ಅನುಗ್ರಹದಿಂದ ಮತ್ತು ಬುದ್ಧಿಯ 
ಪ್ರಸನ್ನತೆಯಿಂದ ಉಂಟಾಗಿದೆಯೋ ಆ ಸುಖವು ಸಾತಿಕವಾದುದು. 

JA ಫ್‌ 
ವಿಷಯೇಂದ್ರಿಯಸಂಯೋಗಾತ್‌ ಯತ್‌ ತದಗ್ರೇsಮೃತೋಪಮಮ್‌ । 
ಪರಿಣಾಮೇ ವಿಷಮಿವ ತತ್ತುಬಂ ರಾಜಸಂ ಸ್ಥತಮ್‌ “acl 
ವಿಷಯೇಂದ್ರಿಯ ಸಂಪರ್ಕದಿಂದ ಯಾವುದು ಮೊದಲು ಮಧುರವಾಗಿ 

ಕಾಣುತ್ತದೆಯೋ, ಪರಿಣಾಮದಲ್ಲಿವಿಷದಂತೆ ಕೇಡನ್ನುಉಂಟುಮಾಡುತ್ತದೆಯೋ 

ಅದು ರಾಜಸವಾದ ಸುಖ. 
ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ । 
ನಿದ್ರಾಲಸ್ಕಪ್ರಮಾದೋತ್ಪಂ ತತ್‌ ತಾಮಸಮುದಾಹೃತಮ್‌ 11೩೯ 
ಯಾವ ಸುಖವು ಅನುಭವಿಸುವಾಗಲೂ ಮತ್ತು ಪರಿಣಾಮದಲ್ಲಿಯೂ ಜೀವನಿಗೆ 
ಮೋಹವನ್ನು ಉಂಟುಮಾಡುತ್ತವೆಯೋ, ನಿದ್ರೆ-ಆಲಸ್ಯ-ಪ್ರಮಾದಗಳಿಂದ 
ಉಂಟಾಗುತ್ತವೆಯೋ ಅಂತಹ ಸುಖವು ತಾಮಸವಾದುದು. 
ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಷು ವಾ ಪುನಃ । 
ಸತ್ತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ವಿಭರ್ಗುಣೈ: wo 
ಭೂಮಿಯಲ್ಲಾಗಲೀ, ಸರ್ಗದಲ್ಲಾಗಲೀ, ದೇವತೆಗಳಲ್ಲಾಗಲೀ ಈ ಪ್ರಕೃತಿಯ 
ಮೂರು ಗುಣಗಳಿಂದ ರಹಿತವಾದ ವಸ್ತುವು ಯಾವುದೂ ಇಲ್ಲ. 


ಬ್ರಾಹ್ಮಣಕ್ಷತ್ರಿಯವಿಶಾಂ ಶೂದ್ರಾಣಾಂ ಚ ಪರಂತಪ । 

ಕರ್ಮಾಣಿ ಪ್ರವಿಭಕ್ತಾನಿ ಸಭಾವಪ್ರಭವೈರ್ಗುಣ್ಯೆ: 

ಎಲ್ಫೆ ಪರಂತಪನೇ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ ಅವರ ಸ್ವಭಾವಕ್ಕೆ 
ಅನುಗುಣವಾಗಿ ಕರ್ಮಗಳು ಭಿನ್ನ ಭಿನ್ನವಾಗಿವೆ. 


11೪೧॥ 


-358- ಮಹಾಭಾರತ ಭೀಷ್ಮಪರ್ವ 


ಶಮೋ ದಮಸ್ತಪಃ ಶೌಚಂ ಕ್ಷಾಂತಿರಾರ್ಜವಮೇವ ಚ । 
ಜ್ಞಾನಂ ವಿಜ್ಞಾನಮಾಸ್ತಿಕ್ಕಂ ಬ್ರಹ್ಮಕರ್ಮ ಸ್ವಭಾವಜಮ್‌ 1೪೨। 


ಶಮ, ದಮ, ತಪಸ್ಸು, ಶೌಚ, ಕ್ಷಮೆ, ಆರ್ಜವ, ಜ್ಞಾನ, ವಿಜ್ಞಾನ, ಆಸ್ತಿಕ್ಕ 
ಇದೆಲ್ಲವೂ ಸ್ವಾಭಾವಿಕವಾದ ಬ್ರಾಹ್ಮಣ ಕರ್ಮಗಳು. 


ಶೌರ್ಯಂ ತೇಜೋ ಧೃತಿರ್ದಾಕ್ಷ (9 ಯುದ್ಧೇ ಚಾಪ್ಯಪಲಾಯನಮ್‌ । 
ದಾನಮೀಶ್ವರಭಾವಶ್ಚ ಕ್ಷತ್ರಕರ್ಮ ಸ್ವಭಾವಜಮ್‌ 11೪೩1 


ಶೌರ್ಯ, ತೇಜಸ್ಸು, ಧೈರ್ಯ, ದಕ್ಷತೆ, ಯುದ್ಧ ದಲ್ಲಿಹಿಂದಿರುಗದಿರುವಿಕೆ, ದಾನ 
ದುಷರನು ದಂಡಿಸುವಿಕೆ (ತಾನು ಸಮರ್ಥನೆಂಬ ಬುದ್ಧಿ) ಇದು ಕೃತ್ರಿಯರಿಗೆ 
Pie 
ಸ್ವಾಭಾವಿಕವಾದ ಕರ್ಮ. 


ಕೃಷಿಗೋರಕ್ಸವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಮ್‌ । 
ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಮ್‌ Dal 


ಕೃಷಿ, ಗೋರಕ್ಷ ಮತ್ತು ವಾಣಿಜ್ಯ ಇದು ವೈಶ್ಯರಿಗೆ ಸ್ವಾಭಾವಿಕವಾದ ಕರ್ಮಗಳು. 
ಪರಿಚರ್ಯೆಯು ಶೂದ್ರರಿಗೆ ಸ್ವಾಭಾವಿಕವಾದ ಕರ್ಮ. 


ಸ್ವೇ ಸ್ಟೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೇ ನರಃ । 


ವ ಐ 
ಸ್ಥಕರ್ಮನಿರತಃ ಸಿದ್ಧಿಂ ಯಥಾ ವಿಂದತಿ ತತ್‌ ಶೃಣು WVHA 
ತಮ್ಮ ತಮ್ಮ ಕರ್ಮಗಳಲ್ಲಿನಿರತರಾದವರು ಒಳ್ಳೆಯ ಸಿದ್ದಿಯನ್ನು ಪಡೆಯುತ್ತಾರೆ. 
ತಮ್ಮ ಕರ್ಮದಲ್ಲಿನಿರತನಾದವನು ಹೇಗೆ ಸಿದ್ಧಿಯನ್ನುಪಡೆಯುತ್ತಾನೆ ಎಂದು ಕೇಳು. 


ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಮ್‌ । 
ಸಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ 11೪೬॥ 


ಯಾವ ಪರಮಾತ್ಮನಿಂದ ಎಲ್ಲ ಪ್ರಾಣಿಗಳಿಗೂ ಪ್ರವೃತ್ತಿ ಉಂಟಾಗುತ್ತದೆಯೋ, 
ಯಾವನು ಈ ಜಗತ್ತೆಲ್ಲವನ್ನೂ ವ್ಯಾಪಿಸಿದ್ದಾನೆಯೋ ಅಂತಹ ಪರಮಾತ್ಮನನ್ನು ತನ್ನ 
ಕರ್ಮದಿಂದ ಅರ್ಚಿಸುವ ಮನುಷ್ಯನು ಸಿದ್ಧಿಯನ್ನು ಪಡೆಯುತ್ತಾನೆ. 


ಭಗವದ್ಗೀತಾಪರ್ವ -359- 


ಶ್ರೇಯಾನ್‌ ಸಧರ್ಮೋ ವಿಗುಣಃ ಪರಧರ್ಮಾತ್‌ ಸ್ವನುಷ್ಠಿತಾತ್‌ । 

ಸ್ವ್ಹಭಾವನಿಯತಂ ಕರ್ಮ ಕುರ್ವನ್‌ ನಾಪ್ಲೋತಿ ಕಿಲ್ಲಿಷಮ್‌ 11೪೭1 

ಅಂಗವಿಕಲವಾಗಿ ಅನುಷ್ಠಾನ ಮಾಡಿದ ಸಧರ್ಮವು ಸರ್ವಾಂಗಸಹಿತವಾಗಿ 
ಅನುಷ್ಠಾನ ಮಾಡಿದ ಪರಧರ್ಮಕ್ಕಿಂತ ಶ್ರೇಷ್ಠವಾದುದು. ತನ್ನ ಸ್ಪಭಾವಕ್ಕೆ ನಿಯತವಾದ 
ಕರ್ಮವನ್ನು ಮಾಡುವವನು ಪಾಪಕ್ಕೆ ಗುರಿಯಾಗುವುದಿಲ್ಲ. 

ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್‌ । 

ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ದಿರಿವಾವೃತಾಃ 11೪೮1 


ಕೌಂತೇಯನೇ, ಕರ್ಮವು ಸಹಜವಾದುದು. ಅದು ದೋಷದಿಂದ ಕೂಡಿದ್ದರೂ 
ಅದನ್ನು ಬಿಡಬಾರದು. ಅಗ್ನಿಯು ಧೂಮದಿಂದ ಆವೃತವಾದಂತೆ ಎಲ್ಲಕರ್ಮದ 
ಉಪಕ್ರಮಗಳು ದೋಷದಿಂದ ಕೂಡಿರುತ್ತವೆ. 

ಅಸಕ್ತಬುದ್ಧಿ ಸರ್ವತ್ರ ಜಿತಾತ್ಮಾ ವಿಗತಸ್ಪೃಹ: । 

ನೈಷ್ಯರ್ಮ್ಯಸಿದ್ದಿಂ ಪರಮಾಂ ಸಂನ್ಕಾಸೇನಾಧಿಗಚ್ಛತಿ uv 

ಎಲ್ಲವಿಷಯಗಳಲ್ಲಿಯೂ ಸ್ನೇಹವನ್ನು ತೊರೆದು ಮನೋಜಯವನ್ನು ಹೊಂದಿ. 
ಕರ್ಮದ ಫಲದಲ್ಲಿ ಆಸೆಯನ್ನು ಮಾಡದೆ, ಕರ್ಮವನ್ನು ಹರಿಸಮರ್ಪಣೆ 
ಮಾಡುವುದರಿಂದ ಶ್ರೇಷ್ಠವಾದ ನೈಷ್ಕರ್ಮಸಿದ್ದಿಯನ್ನು ಹೊಂದುತ್ತಾನೆ. 

ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ಲೋತಿ ನಿಬೋಧ ಮೇ ॥ 

ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಕ ಯಾ ಪರಾ 11೫೦ 

ಎಲೈ ಕೌಂತೇಯನೇ, ಅಂತಹ ಸಿದ್ಧಿಯನ್ನು ಪಡೆದವನು ಹೇಗೆ ಬ್ರಹ್ಮನನ್ನು 
ಹೊಂದುತ್ತಾನೆ ಎಂಬುದನ್ನುನನ್ನಿಂದ ತಿಳಿ. ಹಾಗೆಯೇ ಜ್ಞಾನದ ಪರಾಕಾಷ್ಠೆ ಎಂಬುದು 
ಏನು ಎಂಬುದನ್ನೂ ಸಂಕ್ಷೇಪವಾಗಿ ತಿಳಿ. 

ಬುದ್ಧ್ಯಾ ವಿಶುದ್ಧಯಾ ಯುಕ್ತೋ ಧೃತ್ಯಾ55ತ್ಥಾನಂ ನಿಯಮ್ಮ ಚ । 

ಶಬ್ದಾದೀನ್‌ ವಿಷಯಾಂಸ್ಕೃಕ್ತ್ವಾ ರಾಗದ್ದೇಷೌ ವ್ಯುದಸ್ಕ ಚ 11೫೧ 

ವಿವಿಕೇವೀ ಲಘಾಶೀ ಯತವಾಕ್ಕಾಯಮಾನಸಃ । 

ಧ್ಯಾನಯೋಗಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ B20 


-360- ಮಹಾಭಾರತ ಭೀಷ್ಮಪರ್ವ 


ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಮ್‌ । 
ವಿಮುಚ್ಯ ನಿರ್ಮಮಃ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೇ ॥೫೩॥ 


ವಿಶುದ್ಧವಾದ ಬುದ್ಧಿಯಿಂದ ಕೂಡಿದವನಾಗಿ, ಧೈರ್ಯದಿಂದ ಚಿತ್ತವನ್ನುನಿಗ್ರಹಿಸಿ, 
ಶಬ್ದಾದಿ ವಿಷಯಗಳನ್ನು ಪರಿತ್ಯಜಿಸಿ, ರಾಗ-ದ್ವೇಷಗಳನ್ನು ದೂರಮಾಡಿ, ಏಕಾಂತ 
ವಾಸಿಯಾಗಿ, ಅಲ್ಲಾಹಾರಿಯಾಗಿ, ವಾಕ್‌-ಕಾಯ-ಮನಸ್ಸುಗಳನ್ನು ನಿಯಂತ್ರಿಸಿ, 
ವೈರಾಗ್ಯದಿಂದ ಕೂಡಿ ನಿತ್ಯವೂ ಧ್ಯಾನ-ಯೋಗಪರನಾಗಿ, ಅಹಂಕಾರವನ್ನೂ, ಬಲ- 
ದರ್ಪ-ಕಾಮ-ಕ್ರೋಧಗಳನ್ನೂ, ಪರಿವಾರದಲ್ಲಿ ಸ್ನೇಹವನ್ನೂ ಮಮಕಾರವನ್ನೂ 
ತೊರೆದು, ಮಮಕಾರದಲ್ಲಿಶಾಂತನಾದವನು ಬ್ರಹ್ಮಸಾಯುಜ್ಯವನ್ನುಪಡೆಯುತ್ತಾನೆ. 


ವಶೇಷ ವಿಚಾರ- ಬ್ರಹ್ಮಭೂಃ ಎಂದರೆ ವೈಕುಂಠ. ಯಾ ಪ್ರಾಪಣೇ ಎಂಬ 
ಧಾತುವಿರುವುದರಿಂದ ವೈಕುಂಠಲೋಕಕ್ಕೆ ಹೋಗಲು ಸಮರ್ಥನಾಗುತ್ತಾನೆ ಎಂದು 
ಅರ್ಥ. 


ಬ್ರಹ್ಮಭೂತ: ಪ್ರಸನ್ನಾತ್ಮಾ ನ ಶೋಚತಿ ನ ಕಾಂಕ್ಷತಿ ! 
ಸಮಃ ಸರ್ವೇಷು ಭೂತೇಷು ಮದ್ಗತ್ತಿಂ ಲಭತೇ ಪರಾಮ್‌ 1೫೪। 


ಬ್ರಹ್ಮನಲ್ಲೇ ಮನಸ್ಸಿನಿಂದ ನೆಲೆನಿಂತ ಪ್ರಸನ್ನವಾದ ಮನಸ್ಸುಳ್ಳ ಅವನು ಶೋಕವನ್ನೂ, 
ಆಸೆಯನ್ನೂಪಡುವುದಿಲ್ಲ. ಎಲ್ಲಪ್ರಾಣಿಗಳ ವಿಷಯದಲ್ಲಿಯೂ ಸಮಾನನಾಗಿರುತ್ತಾನೆ. 
ನನ್ನಲ್ಲಿ ಶ್ರೇಷ್ಠವಾದ ಭಕ್ತಿಯನ್ನು ಪಡೆಯುತ್ತಾನೆ. 


ವಿಶೇಷ ವಿಚಾರ- ಬ್ರಹ್ಮಭೂತ ಶಬ್ದಕ್ಕೆ ಬ್ರಹ್ಮಭುವಿಭೂತಃ' ಎಂದು ಎಗ್ರಹವನ್ನು 
ಮಾಡಿ ವೈಕುಂಠಾದಿ ಲೋಕಗಳಲ್ಲಿ ಆಶ್ರಿತನಾದವನು ಎಂದೂ ಅರ್ಥವನ್ನು 
ಮಾಡಬಹುದು. ಪರಬ್ರಹ್ಮನೇ ಆಗುತ್ತಾನೆ ಎಂಬ ಅರ್ಥವು 'ಸಿದ್ಧಿಂ ಪ್ರಾಪ್ತೋ ಯಥಾ 
ಬ್ರಹ್ಮಾ ತಥಾಪ್ನೋತಿ ನಿಬೋಧಮೇ' ಎಂಬ ಉಪಕ್ರಮದಿಂದಲೂ, 'ಮದ್ಭಕ್ಕಿಂ ಲಭತೇ 
ಪರಾಮ್‌' ಎಂಬ ಮಧ್ಯವಾಕ್ಯದಿಂದಲೂ, "ತತೋ ಮಾಂ ತತ್ತ್ವತೋ ಜ್ಞಾತ್ವಾ ಎಂಬ 
ಉಪಸಂಹಾರದಿಂದಲೂ ವಿರೋಧ ಬರುವುದರಿಂದಲೂ ಅಲ್ಲದೇ "ಇದಂ ಜ್ಞಾನ 
ಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ' ಎಂದು ಭಗವಂತನು ಸ್ಪಷ್ಠವಾಗಿ ತನ್ನ 
ಸಾಧರ್ಮ್ಯವನ್ನೇ ಹೇಳಿರುವುದರಿಂದಲೂ ಅತ್ಯಂತ ಅಯುಕ್ತವಾದುದು. 


ಭಗವದ್ಗೀತಾಪರ್ವ -361- 


ಭಕ್ಕ್ಯಾ ಮಾಮಭಿಜಾನಾತಿ ಯಾವಾನ್‌ ಯಶ್ಚಾಸ್ತಿ ತತ್ವತಃ 1 

ತತೋ ಮಾಂ ತತ್ತತೋ ಜ್ಞಾತ್ವಾ ವಿಶತೇ ತದನಂತರಮ್‌ 11೫೫ 

ಭಕ್ತಿಯಿಂದ ಅವನು ನನ್ನ ನಿಜವಾದ ಸ್ವರೂಪವನ್ನು ತಿಳಿಯುತ್ತಾನೆ. ಅನಂತರ 
ಯಥಾರ್ಥ ಜ್ಞಾನವನ್ನು ಪಡದ ಅವನು ನನ್ನಲ್ಲಿ ಪ್ರವೇಶ ಮಾಡುತ್ತಾನೆ. 

ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ಯಪಾಶ್ರಯ: । 

ಮತ್ಫಹಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಮ್‌ WALI 

ನನ್ನನ್ನು ಆಶ್ರಯಿಸಿ ಎಲ್ಲ ಕರ್ಮಗಳನ್ನೂ ಯಾವಾಗಲೂ ಮಾಡುವವನು ನನ್ನ 
ಅನುಗ್ರಹದಿಂದ ಶಾಶ್ವತವೂ, ಹ್ರಾಸ ರಹಿತವೂ ಆದ ಸ್ಥಾನವನ್ನು ಪಡೆಯುತ್ತಾನೆ. 

ಚೇತಸಾ ಸರ್ವಕರ್ಮಾಣಿ ಮಯಿ ಸಂನ್ಯಸ್ಯ ಮತ್ತರಃ । 

ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತ: ಸತತಂ ಭವ 11೫೭! 

ನನ್ನನ್ನು ಸರ್ವೋತ್ತಮನೆಂದು ತಿಳಿದು ಎಲ್ಲ ಕರ್ಮಗಳನ್ನೂ ಮನಸ್ಸಿನಲ್ಲಿಯೇ 
ನನ್ನಲ್ಲಿ ಸಮರ್ಪಿಸಿ ಬುದ್ಧಿಯೋಗವನ್ನು ಆಶ್ರಯಿಸಿ ಚಿತ್ತದಲ್ಲಿ ಯಾವಾಗಲೂ ನನ್ನ 
ಚಿಂತನೆಯಲ್ಲಿಯೇ ಇರುವವನಾಗು. 

ಮಚ್ಚಿತ್ತಃ ಸರ್ವದುರ್ಗಾಣಿ ಮತ್ಸಸಾದಾತ್‌ ತರಿಷ್ಯಸಿ | 

ಅಥ ಚೇತ್‌ತ್ಸಮಹಂಕಾರಾನ್ನ ಶ್ರೋಷ್ಯಸಿ ವಿನಂಕ್ಷ್ಯಸಿ BON 

ನನ್ನಲ್ಲಿಯೇ ಚಿತ್ತವನ್ನು ಇಡುವವನು ನನ್ನ ಅನುಗ್ರಹದಿಂದ ಎಲ್ಲ ಕಷ್ಟಗಳನ್ನೂ 
ದಾಟುವನು. ಅಹಂಕಾರದಿಂದ ನೀನು ನನ್ನ ಮಾತುಗಳನ್ನು ಕೇಳದಿದ್ದರೆ ವಿನಾಶವನ್ನು 
ಹೊಂದುವಿ. 

ಯದಹಂಕಾರಮಾಶ್ರಿತ್ಯ ನ ಯೋತ್ಸ್ಯ ಇತಿ ಮನ್ಯಸೇ । 

ಮಿಥ್ಯೈಷ ವ್ಯವಸಾಯಸ್ತೇ ಪ್ರಕೃತಿಸ್ತ್ವಾಂ ನಿಯೋಕ್ಷೃತಿ IKE 

ಅಹಂಕಾರವನ್ನು ಅವಲಂಬಿಸಿ ನಾನು ಯುದ್ಧಮಾಡುವುದಿಲ್ಲ ಎಂದು ಏನು 
ತಿಳಿದಿದ್ದೀಯೋ ಆ ನಿನ್ನ ನಿಶ್ಚಯವು ಸುಳ್ಳಾಗುವುದು. ಈಶ್ವರೇಚ್ಛೆಯು ನಿನ್ನನ್ನು ಯುದ್ಧದಲ್ಲಿ 
ತೊಡಗಿಸುತ್ತದೆ. 


-362- ಮಹಾಭಾರತ ಭೀಷ್ಮಪರ್ವ 


ಸ್ವಭಾವಜೇನ ಕೌಂತೇಯ ನಿಬದ್ಧ ಸ್ವೇನ ಕರ್ಮಣಾ | 
ಕರ್ತುಂ ನೇಚ್ಛಸಿ ಯನ್ನೋಹಾತ್‌ ಕರಿಷ್ಯಸ್ಯವಶೋತಪಿ ತತ್‌ ॥೬೦॥ 


ಎಲ್ಫೆ ಕೌಂತೇಯನೇ, ನಿನ್ನಕರ್ಮದಿಂದ ಉಂಟಾದ ಸಂಸ್ಥಾರದಿಂದ ಬದ್ಧನಾಗಿ 
ಯಾವುದನ್ನು ಮಾಡುವುದಿಲ್ಲವೆಂದು ಮೋಹದಿಂದ ಹೇಳುತ್ತೀಯೋ ಅದನ್ನು 
ವಿಷ್ಣುವಶನಾಗಿ ನೀನು ಮಾಡುವಿ. 


ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇರರ್ಜುನ ತಿಷ್ಠತಿ । 
ಭ್ರಾಮಯನ್‌ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ ॥೬೧॥ 


ಎಲೈ ಅರ್ಜುನನೇ, ಈಶ್ವರನು ಸರ್ವಪ್ರಾಣಿಗಳ ಹೃದಯಪ್ರದೇಶದಲ್ಲಿ 
ಯಂತ್ರಾರೂಢ ಪ್ರತಿಮೆಗಳಂತೆ ಅವರನ್ನು ತಿರುಗಿಸುತ್ತಾ ತನ್ನ ಇಚ್ಛೆಯಿಂದಲೇ 
ಅವಸ್ಥಿತನಾಗಿದ್ದಾನೆ. 


ತಮೇವ ಶರಣಂ ಗಚ್ಛ ಸರ್ವಭಾವೇನ ಭಾರತ । 
ತತ್ಸಸಾದಾತ್‌ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ಲತಮ್‌ ॥೬೨॥॥ 


ಎಲೈ ಭಾರತನೇ, ಅವನಿಗೇ ಸರ್ವರೀತಿಯಲ್ಲೂ ಶರಣಾಗತನಾಗು. ಅವನ 
ಅನುಗ್ರಹದಿಂದ ಶ್ರೇಷ್ಠವಾದ ಸುಖವನ್ನೂ ಮತ್ತು ಶಾಶ್ವತವಾದ ಸ್ಥಾನವನ್ನೂ 
ಹೊಂದುವಿ. 


ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್‌ ಗುಹ್ಯತರಂ ಮಯಾ । 
ವಿಮೃಶೈೈತದಶೇಷೇಣ ಯಥೇಚ್ಛಸಿ ತಥಾ ಕುರು HLA 


ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದ ಈ ಜ್ಞಾನವನ್ನು ನಾನು ನಿನಗೆ ಉಪದೇಶ 
ಮಾಡಿದ್ದೇನೆ. ಇದನ್ನು ಪೂರ್ಣವಾಗಿ ವಿಮರ್ಶೆ ಮಾಡಿ ನಿನಗೆ ಇಚ್ಛೆ ಬಂದಂತೆ 
ಮಾಡು. 


ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ । 
ಇಷ್ಟೋರ5ಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಮ್‌  ॥೬೪॥ 


ಭಗವದ್ಗೀತಾಪರ್ವ -363- 


ಎಲ್ಲದಕ್ಕಿಂತಲೂ ಅತ್ಯಂತ ರಹಸ್ಯವಾದ ಈ ಶ್ರೇಷ್ಠವಾದ ಮಾತುಗಳನ್ನು ಇನ್ನೊಮ್ಮೆ 
ಕೇಳು. ನನಗೆ ನೀನು ಬಹಳ ಪ್ರಿಯನಾದವನು ಎಂಬ ಕಾರಣದಿಂದ ನಿನಗೆ ಹಿತವನ್ನು 
ಹೇಳುವೆನು. 

ಮನ್ಮನಾ ಭವ ಮದ್ದಕ್ತೋ ಮದ್ಯಾಜೀ ಮಾಂ ನಮಸ್ಕುರು । 

ಮಾಮೇವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋರಸಿ ಮೇ LH 

ನನ್ನಲ್ಲಿಯೇ ಮನಸನ್ನು ಇಡು, ನನ್ನನ್ನು ಪೂಜಿಸು, ನನಗೆ ನಮಸ್ಕಾರವನ್ನು ಮಾಡು. 
ನೀನು ನನ್ನನ್ನೇ ಹೊಂದುವಿ. ಇದನ್ನುಸತ್ಯವಾಗಿ ನಿನಗೆ ಪ್ರತಿಜ್ಞೆ ಮಾಡುತ್ತಿದ್ದೇನೆ, ನೀನು 
ನನಗೆ ಪ್ರಿಯನಾದವನು. 


ಸರ್ವಧರ್ಮಾನ್‌ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ । 

ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ॥೬೬॥ 

ಸರ್ವಧರ್ಮಗಳನ್ನೂ ಆಚರಿಸಿ, ಫಲದ ಆಸೆಯನ್ನು ಪರಿತ್ಯಾಗ ಮಾಡಿ 
ನನಗೊಬ್ಬನಿಗೇ ಶರಣಾಗತನಾಗು. ನಾನು ನಿನ್ನನ್ನು ಎಲ್ಲಪಾಪಗಳಿಂದಲೂ ಬಿಡಿಸುವೆನು, 
ಶೋಕಪಡಬೇಡ. 

ಇದಂ ತೇ ನಾತಪಸ್ಕಾಯ ನಾಭಕ್ತಾಯ ಕದಾಚನ । 

ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋತಭ್ಯಸೂಯತಿ ॥೬೭ಟ 

ಈ ದಿವ್ಯವಾದ ಜ್ಞಾನವನ್ನು ತಪಸ್ಸನ್ನುಮಾಡದವನಿಗೆ, ಭಕ್ತನಲ್ಲದವನಿಗೆ, ಗುರು 
ಶುಶ್ರೂಷೆಯನ್ನುಮಾಡದವನಿಗೆ, ನನ್ನನ್ನು ದ್ವೇಷಿಸುವವನಿಗೆ ಎಂದೂ ಹೇಳಬಾರದು. 


ಯ ಇದಂ ಪರಮಂ ಗುಹ್ಯಂ ಮದ್ಗಕ್ಷೇಷ್ಠಭಿಧಾಸ್ಯತಿ | 


ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇವೈಷ್ಯತ್ಯಸಂಶಯ: ॥1೬೮। 
ನ ಚ ತಸ್ಥಾನ್ನನುಪ್ಯೇಷು ಶಶ್ಚಿನ್ನೇ ಪ್ರಿಯಕೃತ್ತಮ: । 
ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ MLE 


ಯಾವನು ಈ ಪರಮಗುಹ್ಯವನ್ನು ನನ್ನ ಭಕ್ತರಿಗೆ ಉಪದೇಶ ಮಾಡುತ್ತಾನೆಯೋ 
ಅವನು ನನ್ನಲ್ಲಿ ಶ್ರೇಷ್ಠವಾದ ಭಕ್ತಿಯನ್ನು ಹೊಂದಿ ನನ್ನನ್ನೇ ಹೊಂದುವುದರಲ್ಲಿ 


-364- ಮಹಾಭಾರತ ಭೀಷ್ಮಪರ್ವ 


ಸಂಶಯವಿಲ್ಲ. ನನಗೆ ಮನುಷ್ಯರಲ್ಲಿ ಅವನಿಗಿಂತ ಪ್ರಿಯತರನಾದವನು ಅಥವಾ 
ಹಿತವನ್ನು ಮಾಡುವವನು ಯಾವನೂ ಇರುವುದಿಲ್ಲ. 


ಅಧ್ಯೇಷ್ಯತೇ ಚ ಯ ಇಮಂ ಧರ್ಮ್ಯಂ ಸಂವಾದಮಾವಯೋಃ । 
ಜ್ಞಾನಯಜ್ಞೇನ ತೇನಾಹಮಿಷ್ಟು ಸ್ಯಾಮಿತಿ ಮೇ ಮತಿಃ 11೭೦॥॥ 


ಈ ನಮ್ಮಿಬ್ಬರ ಧರ್ಮಸಂವಾದವನ್ನು ಯಾವನು ಅಧ್ಯಯನ ಮಾಡುತ್ತಾನೆಯೋ 
ಅವನು ಜ್ಞಾನಯಜ್ಞದಿಂದ ನನ್ನನ್ನುಪೂಜಿಸಿದ್ದಾನೆ ಎಂದು ನನ್ನ ಅಭಿಪ್ರಾಯ. 


ಶ್ರದ್ಧಾವಾನನಸೂಯಶ್ಚ ಶೃಣುಯಾದಪಿ ಯೋ ನರಃ । 
ಸೋಪಿ ಮುಕ್ತ: ಶುಭಾಂಲೋಕಾನ್‌ ಪ್ರಾಪ್ನುಯಾತ್‌ ಪುಣ್ಯಕರ್ಮಣಾಮ್‌॥ 


ಶ್ರದ್ಧೆಯನ್ನು ಹೊಂದಿ, ಅಸೂಯೆ ಪಡದೆ ಯಾವ ಮನುಷ್ಯನು ಈ ಉಪದೇಶವನ್ನು 
ಶ್ರವಣ ಮಾಡುತ್ತಾನೆಯೋ ಅವನೂ ಪಾಪದಿಂದ ಮುಕ್ತನಾಗಿ ಪುಣ್ಯಕರ್ಮಿಗಳು 
ಪಡೆಯುವ ಶುಭಲೋಕಗಳನ್ನುಹೊಂದಿಯಾನು. 


ಕಚ್ಚಿದೇತತ್‌ ಶ್ರುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸಾ । 
ಕಚ್ಚಿದಜ್ಞಾನಸಂಮೋಹಃ ಪ್ರನಷ್ಟಸ್ತೇ ಧನಂಜಯ 11೭೨ 


ಎಲೈ ಪಾರ್ಥನೇ, ಏಕಾಗ್ರವಾದ ಮನಸ್ಸಿನಿಂದ ನಾನು ಹೇಳಿದುದನ್ನು 
ಕೇಳಿದೆಯಾ? ಧನಂಜಯನೇ, ಅಜ್ಞಾನದಿಂದ ಉಂಟಾದ ನಿನ್ನಭ್ರಾಂತಿಯು ನಾಶವನ್ನು 
ಹೊಂದಿತೇ? 


ಅರ್ಜುನಃ 
ನಷ್ಟೋ ಮೋಹ: ಸ ಕ್ಪೃತಿರ್ಲಬ್ಬಾ ತ್ವತ್ಪಸಾದಾನ್ಮಯಾಚ್ಯುತ | 
ಸ್ಥಿತೋಂಸ್ಮಿ ಗತಸಂದೇಹ: ಕರಿಷ್ಯೇ ವಚನಂ ತವ 11೭೩11 
ಅರ್ಜುನ- ಅಚ್ಯುತನೇ, ನಿನ್ನ ಅನುಗ್ರಹದಿಂದ ನನ್ನ ಮೋಹವು ನಾಶವಾಗಿದೆ. 


ದಿವ್ಯಜ್ಞಾನದ ಸ್ಮರಣೆಯು ಉಂಟಾಗಿದೆ. ಸಂಶಯವನ್ನು ಕಳೆದುಕೊಂಡಿದ್ದೇನೆ. ನಿನ್ನ 
ಮಾತಿನಂತೆ ನಡೆದುಕೊಳ್ಳುವೆನು. 


ಭಗವದ್ಗೀತಾಪರ್ವ -365- 


ಸಂಜಯಃ 
ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನ: I 
ಸಂವಾದಮಿಮಮಶ್ರೌಷಮದ್ದುತಂ ರೋಮಹರ್ಷಣಮ್‌ AT 


ಸಂಜಯ- ಹೀಗೆ ನಾನು ಮಹಾತ್ಮನಾದ ವಾಸುದೇವನ ಅದ್ಭುತವೂ, 
ರೋಮಾಂಚಕಾರಿಯೂ ಆದ ಈ ಸಂವಾದವನ್ನು ಕೇಳಿದೆನು. 


ವ್ಯಾಸಪ್ರಸಾದಾತ್‌ ಶ್ರುತವಾನೇತದ್‌ ಗುಹ್ಯಮಹಂ ಪರಮ್‌ । 

ಯೋಗಂ ಯೋಗೇಶ್ವರಾತ್‌ ಕೃಷ್ಣಾತ್‌ ಸಾಕ್ಸಾತ್‌ ಕಥಯತ: ಸ್ವಯಮ್‌ ॥ 

ಯೋಗೇಶ್ವರನಾದ ಕೃಷ್ಣನು ಸಾಕ್ಟಾತ್‌ ತಾನೇ ಹೇಳುವ ರಹಸ್ಯವಾದ, ಶ್ರೇಷ್ಠವಾದ 
ಈ ಯೋಗಗಳನ್ನು ವೇದವ್ಯಾಸದೇವರ ಅನುಗ್ರಹದಿಂದ ನಾನು ಕೇಳಿದೆನು. 

ರಾಜನ್‌ ಸಂಸ್ಕೃತ್ಯ ಸಂಸ್ಕೃತ್ಯ ಸಂವಾದಮಿಮಮದ್ದುತಮ್‌ | 

ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ।೭೬॥ 

ಎಲೈ ರಾಜನೇ, ಕೇಶವಾರ್ಜುನರ ಈ ಪವಿತ್ರವಾದ ಮತ್ತು ಅದ್ಭುತವಾದ 
ಸಂವಾದವನ್ನುಸ್ಥರಿಸಿ, ಸ್ಥರಿಸಿ ನಾನು ಪುನಃ ಪುನಃ ಸಂತೋಷಗೊಳ್ಳುತ್ತಿದ್ದೇನೆ. 

ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇಃ । 

ವಿಸ್ಮಯೋ ಮೇ ಮಹಾನ್‌ ರಾಜನ್‌ ಹೃಷ್ಯಾಮಿ ಚ ಪುನಃ ಪುನಃ ।।೭೭॥ 

ರಾಜನೇ, ಹರಿಯ ಆ ಅದ್ಭುತವಾದ ವಿಶ್ವರೂಪವನ್ನು ಸ್ಥರಿಸಿ, ಸರಿಸಿ ನನಗೆ ಇನ್ನೂ 
ಆಶ್ಚರ್ಯವಾಗುತ್ತಿದೆ ಮತ್ತು ಪುನಃ ಪುನಃ ಸಂತೋಷಗೊಳ್ಳುತ್ತಿದ್ದೇನೆ. 

ಯತ್ರ ಯೋಗೇಶ್ಚರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ | 

ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವಾ ನೀತಿರ್ಮತಿರ್ಮಮ ೫॥೭೮॥ 

ಎಲ್ಲಿ ಯೋಗೇಶ್ವರನಾದ ಕೃಷ್ಣನಿದ್ದಾನೋ ಮತ್ತು ಧನುರ್ಧಾರಿಯಾದ 


ಅರ್ಜುನನಿದ್ದಾನೋ ಅಲ್ಲಿಯೇ ಧನ-ಕನಕಾದಿ ಸಂಪತ್ತು, ಯುದ್ಧದಲ್ಲಿ ವಿಜಯ, 
ರಾಜೈಶ್ವರ್ಯ ಪ್ರಾಪ್ತಿ ಶಾಶ್ವತವಾಗಿ ಇರುತ್ತದೆ ಎಂದು ನನ್ನ ಅಭಿಪ್ರಾಯ. 


-366- ಮಹಾಭಾರತ ಭೀಷ್ಮಪರ್ವ 


ಸ್ನಾತಂ ಗೀತಾಮೃತಾಂಭೋಧೌ ಪೀತಂ ಜ್ಞಾನಾಮೃತಂ ಮಯಾ । 

ಧೂತಂ ವಿಷಂ ಭವೋದ್ಧೂತಂ ಪೂತಂ ತೇನಾಖಲಂ ಕುಲಮ್‌ ॥ 

ಗೀತಾಮೃತ ಸಮುದ್ರದಲ್ಲಿಸ್ನಾನವನ್ನುಮಾಡಿ, ಜ್ಞಾನಾಮೃತವನ್ನುಪಾನ ಮಾಡಿ, 
ಸಂಸಾರದಿಂದ ಉಂಟಾದ ಎಷವನ್ನು ಹೋಗಲಾಡಿಸಿ ಎಲ್ಲ ಕುಲವನ್ನೂ 
ಪವಿತ್ರೀಕರಿಸಿದ್ದಾಯಿತು (ಲಕ್ಷಾಲಂಕಾರ). 

1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 

ಭೀಷ್ಮಪರ್ವಣಿ ಚತ್ವಾರಿಂಶೋ5ಧ್ಯಾಯಃ I 
|| ಭಗವದ್ಗೀತಾಪರ್ವಣಿ ಸಪ್ತವಿಂಶೋ5ಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ನಲವತ್ತನೆಯ ಅಧ್ಯಾಯ ಮುಗಿಯಿತು. 


॥॥ಸಮಾಪ್ಪಂ ಭಗವದ್ಗೀತಾಪರ್ವ ॥ 
XO 


ಛ, ಭೀಷ್ಮವಧಪರ್ವ 
ಪ್ರಥಮಯುದ್ಧದಿವಸಃ 


ನಲವತ್ತೊಂದನೆಯ ಅಧ್ಯಾಯ 
ಭೀಷ್ಠ-ದ್ರೋಣ-ಕೃಪ-ಶಲ್ಯರಿಂದ ಅನುಮತಿಯನ್ನು ಪಡೆದು 
ಯುಧಿಷ್ಠಿರನಿಂದ ಪುನಃ ತನ್ನ ರಥದಲ್ಲಿ ಸ್ಥಿತಿ. 
ಸಂಜಯಃ 
ತತೋ ಧನಂಜಯಂ ದೃಷ್ಟ್ವಾ ಬಾಣಗಾಂಡೀವಧಾರಿಣಮ್‌ । 
ಪುನರೇವ ಮಹಾನಾದಂ ವ್ಯಸ್ಥಜಂತ ಮಹಾರಥಾ: uO 


ಸಂಜಯ- ಆಗ ಗಾಂಡೀವ ಧನುಸ್ಸುಮತ್ತು ಬಾಣಗಳನ್ನು ಹಿಡಿದ ಧನಂಜಯನನ್ನು 
ನೋಡಿ ಮಹಾರಥರೆಲ್ಲರೂ ಪುನಃ ಮಹಾನಾದವನ್ನುಮಾಡಿದರು. 


ಪಾಂಡವಾಃ ಸೋಮಕಾಶ್ಷೆವ ಯೇ ಚೈಷಾಮನುಯಾಯಿನಃ । 
ದಧ್ಮುಶ್ಚ ಮುದಿತಾಃ ಶಂಖಾನ್‌ ವೀರಾಃ ಸಾಗರಸಂಭವಾನ್‌ 11೨ 


ಪಾಂಡವರು, ಸೋಮಕರು ಮತ್ತು ಅವರ ಅನುಯಾಯಿಗಳಾದ ವೀರರು 
ಸಂತೋಷದಿಂದ ಸಮುದ್ರಜನ್ಯವಾದ ಶಂಖಗಳನ್ನು ಊದಿದರು. 


368. ಮಹಾಭಾರತ ಭೀಷ್ಮಪರ್ವ 


ತತೋ ಭೇರ್ಯಶ್ಚ ಪೇಶ್ಯಶ್ಚ ಕ್ರಾ ಗೋವಿಷಾಗಳಾಃ | 
ಸಹಸ್ಯೆವಾಧ್ಯಹನ್ಕಂತ ಶತು ಶಬ್ಬೋ ಮಹಾನಭೂತ್‌ WAM 
ಅನಂತರ ಭೇರಿಗಳು, ಪೇಠಿಗಳು, ಕ್ರಕಚಗಳು, ಗೋವಿಷಾಣಿಕಗಳು ತಕ್ಷಣ 
ದಾ೦ಸಲ್ಪಟ್ಟವು. ಅದರಿಂದ ದೊಡ್ಡ ಶಬ್ದ ಉಂಟಾಯಿತು. 
ಅಥ ದೇವಾಃ ಸಗಂಧರ್ಮ್ವಾ। ಪಿತರಶ್ಚ ಜನೇಶ್ವರ । 
ಸಿದ್ದ ತಾರ ಣಹಂಘಾತ್ಚ ಸಮೀಯುಣ್ಛೇ ದಿದ್ಧಕ್ಷಯಾ wu 
ಆಗ ಎಲ್ಫೆ ಜನೇಶರನೇ, ಗಂಧರ್ವರಿಂದ ಸಹಿತರಾದ ದೇವತೆಗಳು, ಪಿತೃಗಳು, 
ಸಿದ್ಧ ಚಾರಣ ಸಮೂಹಗಳು ಯುದ್ಧವನ್ನು ನೋಡಲು ಬಯಸಿ ಬಂದರು. 
ಖಾೆಯತ್ಸ ಮಹಾಭಾಗಾ: ಪುದ್ಯಾತ್ಯ ಶತಕ್ರತುಮ್‌ । 
ಸಮೀಯುಸ್ತತ್ರ ಸಹಿತಾ ದ್ರಷ್ಟುಂ ತದ್‌ ವೈಶಸಂ ಮಹತ್‌ Ws 
ಮಹಾನುಭಾವರಾದ ಖುಷಿಗಳೂ ಸಹ ಇಂದ್ರನನ್ನು ಮುಂದೆ ಮಾಡಿಕೊಂಡು 
ಆ ದೊಡ್ಡಯುದ್ಧವನ್ನು ನೋಡಲು ಎಲ್ಲರೂ ಸಹಿತರಾಗಿ ಬಂದರು. 
ಪ್ರಬೋಧಿತಃ ಸ ತು ತದಾ ಎಷ್ಣುನಾ ವಿಶ್ವದೂರ್ತಿನಾ । 
ಅವಿನಾಶಿಸ್ತರೂಪಂ ಚ ದೃಷ್ಟ್ವಾ ತತ್ತ್ವೇನ ಫಲ್ಗುನಃ | 
ಕೃಷ್ಣಃ ಚೇಮಂ ಜಗದ್ರೂಪಂ ಜ್ಞಾತ್ಮಾ ಯುದ್ಧೋದ್ಯತೋಂಭವತ್‌ 1೬! 
ಎಶ್ವಥೂಪವನ್ನು ಧರಿಸಿದ ವಿಷ್ಣುವಿನಿಂದ ಪ್ರಬೋಧಗೊಂಡ ಅರ್ಜುನನು ಜೀವರ 
ಅವಿನಾಶಿ ಸ್ವರೂಪವನ್ನು ಚೆನ್ನಾಗಿ ತಿಳಿದು, ಜಗತ್ತನ್ನು ತನ್ನ ಶರೀರದಲ್ಲಿ ಧರಿಸಿದ 
ಕಾರಣದಿಂದ ಜಗದ್ರೂಪನಾದ ಕೃಷ್ಣನನ್ನು ತಿಳಿದು ಯುದ್ಧಕ್ಕೆ ಸನ್ನದ್ಧನಾದನು. 
ತತೋ ಯುಧಿಷ್ಠಿರೋ ದೃಷ್ಟ್ವಾ ಯುದ್ಧಾಯ ಸುಸಮುದ್ಯತೇ | 
ತೇ ಸೇನೇ ಸಾಗರಪ್ರಖ್ಯೇ ಮುಹುಃ ಪ್ರಚಲಿತೇ ನೃಪ mu 
ವಿಮುಚ್ಛ ಕವಚಂ ವೀರೋ ನಿಕ್ಷಿಷ್ಯ ಚ ವರಾಯುಧಮ್‌ । 
ಅವರುಹ್ಕ ರಥಾತ್‌ ತೂರ್ಣಂ ಪದ್ಬ್ಯಾಮೇವ ಕೃತಾಂಜಲಿಃ meu 


ಭೀಷ್ಮವಧಪರ್ವ -369- 


ಪಿತಾಮಹಮಭಿಪ್ರೇಕ್ಷ 4 ಧರ್ಮರಾಜೋ ಯುಧಿಷ್ಠಿರಃ । 
ವಾಗ್ಯತ: ಪ್ರಯಯೌ ಯೇನ ಪ್ರಾಜ್ಯುಖೋ ರಿಪುವಾಹಿನೀಮ್‌ ॥॥॥ 


ಎಲೈ ರಾಜನೇ, ಆಗ ಯುಧಿಷ್ಠಿರನು ಯುದ್ಧಕ್ಕೆ ಸನ್ನದ್ಧನಾಗಿ ಪುನಃ 
ಮುಂದುವರಿಯುತ್ತಿದ್ದಸಾಗರ ಸದೃಶವಾದ ಆ ಎರಡು ಸೈನ್ಯಗಳನ್ನುನೋಡಿ ವೀರನಾದ 
ಧರ್ಮರಾಜನಾದ ಯುಧಿಷ್ಠಿರನು ತನ್ನ ಕವಚವನ್ನು ಬಿಚ್ಚಿ ಆಯುಧಗಳನ್ನು ಕೆಳಗಿಟ್ಟು 
ರಥದಿಂದ ಇಳಿದು ಕೈಗಳನ್ನು ಮುಗಿದು, ಪಾದಗಳಿಂದಲೇ ನಡೆಯುತ್ತಾ ಪಿತಾಮಹರಾದ 
ಭೀಷ್ಮರನ್ನು ಉದ್ದೇಶಿಸಿ ಮೌನವಾಗಿ ಪೂರ್ವಾಭಿಮುಖವಾಗಿ ಶತ್ರುಸೈನ್ಯದ ಕಡೆಗೆ 
ನಡೆದನು. 

ತಂ ಪ್ರಯಾಂತಮಭಿಪ್ರೇಕ್ಸ್ಯ ಕುಂತೀಪುತ್ರೋ ಧನಂಜಯಃ । 

ಅವತೀರ್ಯ ರಥಾತ್‌ ತೂರ್ಣಂ ಭ್ರಾತೃಭಿಃ ಸಹಿತೋ5ನ್ಹಯಾತ್‌ ॥ 

ವಾಸುದೇವಶ್ಚ ಭಗವಾನ್‌ ಪೃಷ್ಠತೋ5ನುಜಗಾಮ ಹ ! 

ಯಥಾಮುಖ್ಯಾಶ್ಚ ರಾಚಾನಸ್ತಮನ್ವಾಜಗುರುತ್ತುಕಾ: 11೧೧ 

ಹಾಗೆ ಹೊರಟ ಯುಧಿಷ್ಠಿರನನ್ನು ನೋಡಿ ಕುಂತೀಪುತ್ರನಾದ ಧನಂಜಯನು 
ಶೀಘ್ರವಾಗಿ ತನ್ನ ರಥದಿಂದ ಇಳಿದು ಸಹೋದರರ ಜೊತೆಯಲ್ಲಿ ಅವನನ್ನು 
ಹಿಂಬಾಲಿಸಿದನು. ಭಗವಂತನಾದ ವಾಸುದೇವನೂ ಅವನ ಹಿಂದೆ ಹೋದನು. 
ಪ್ರಧಾನರಾದ ರಾಜರೂ ಸಹ ಉತ್ಸುಕತೆಯಿಂದ ಅವನನ್ನು ಹಿಂಬಾಲಿಸಿದರು. 

ಅರ್ಜುನಃ 


ಕಿಂ ತೇ ವ್ಯವಸಿತಂ ರಾಜನ್‌ ಯದಸ್ಮಾನಪಹಾಯ ವೈ। 
ಪದ್ಬ್ಭ್ಯಾಮೇವ ಪ್ರಯಾತೋತ ಪ್ರಾಜ್ಜುಖೋ ರಿಪುವಾಹಿನೀಮ್‌ ॥ 


ಅರ್ಜುನ- ರಾಜನೇ, ನಿನ್ನ ಅಭಿಪ್ರಾಯವೇನು? ನಮ್ಮನ್ನು ಬಿಟ್ಟುನಡೆದುಕೊಂಡೇ 
ಪೂರ್ವಾಭಿಮುಖವಾಗಿ ಶತ್ರುಸೈನ್ಯದ ಬಳಿಗೆ ಹೊರಟಿದ್ದೀಯೆ! 
ಭೀಮಸೇನಃ 
ಕ್ವ ಗಮಿಷ್ಯಸಿ ರಾಜೇಂದ್ರ ನಿಕ್ಷಿಪಕವಚಾಯುಧಃ । 


ದಂಸಿತೇಪ್ಪರಿಸೈನ್ಯೇಷು ಛ್ರಾತ್ಮನುತ್ಸೃಜ್ಯ ಪಾರ್ಥಿವ 11೧೩ 


-370- ಮಹಾಭಾರತ ಭೀಷ್ಮಪರ್ವ 


ಭೀಮಸೇನ- ಎಲ್ಳೆ ರಾಜೇಂದ್ರನೇ, ಪಾರ್ಥಿವನೇ, ಕವಚ ಮತ್ತು ಆಯುಧಗಳನ್ನು 
ತ್ಯಜಿಸಿ, ಸಹೋದರರನ್ನೂ ಬಿಟ್ಟು ಶತ್ರುಸೈನ್ಯಗಳು ಕವಚಾಯುಧಗಳಿಂದ 
ಸನ್ನದ್ಧವಾಗಿರುವಾಗ ಎಲ್ಲಿಗೆ ಹೋಗುವಿ? 
ನಕುಲ: 
ಏವಂಗತೇ ತ್ವಯಿ ಜ್ಯೇಷ್ಮೇ ಮಮ ಭ್ರಾತರಿ ಭಾರತ । 
ಭೀರ್ಮೇ ದುನೋತಿ ಹೃದಯಂ ಬ್ರೂಹಿ ಗಂತಾ ಭವಾನ್‌ ಕ್ವನು ॥ 
ನಕುಲ- ಎಲ್ಫೆ ಭಾರತನೇ, ನನ್ನ ಹಿರಿಯಣ್ಣನಾದ ನೀನು ಹೀಗೆ ಮಾಡುತ್ತಿರಲು 
ನನ್ನ ಮನಸ್ಸನ್ನು ಭಯವು ಕಲಕುತ್ತಿದೆ. ನೀನು ಎಲ್ಲಿಗೆ ಹೊರಟಿರುವಿ ಎಂದು ಹೇಳು. 
ಸಹದೇವ: 
ಅಸ್ಮಿನ್‌ ರಣಸಮೂಹೇ ವೈ ವರ್ತಮಾನೇ ಮಹಾಭಯೇ 1 
ಯೋದ್ಧವ್ಯೇ ಕ್ಡ ನು ಗಂತಾಸಿ ಶತ್ರೂನಭಿಮುಖೋ ನೃಪ Ter 
ಸಹದೇವ- ಮಹಾಭಯಂಕರವಾದ ಈ ಯುದ್ಧವು ಸನ್ನದ್ಧವಾಗಿರಲು ಯುದ್ಧವನ್ನು 
ಮಾಡಬೇಕಾದಾಗ ಶತ್ರುಗಳಿಗೆ ಅಭಿಮುಖವಾಗಿ ನೀನು ಎಲ್ಲಿಗೆ ಹೋಗುವಿ? 
ಸಂಜಯ; 
ಏವಮಾಭಾಷ್ಯಮಾಣೋ 5 ಏ ಭ್ರಾತೃಭಿಃ ಕುರುನಂದನ ॥ 
ನೋವಾಚ ವಾಗ್ಯತಃ ಕಿಂಚಿದ್‌ ಗಚ್ಛತ್ಯೇವ ಯುಧಿಷ್ಠಿರ: 1೧೬! 
ಸಂಜಯ- ಎಲ್ಲೆ ಕುರುನಂದನನೇ, ಹೀಗೆ ಸಹೋದರರಿಂದ 


ಮಾತನಾಡಿಸಲ್ಪಟ್ಟರೂ ಯುಧಿಷ್ಠಿರನು ಏನನ್ನೂ ಮಾತನಾಡಲಿಲ್ಲ. ಮೌನವಾಗಿ 
ಮುಂದೆ ನಡೆದೇ ನಡೆದನು. 


ತಾನುವಾಚ ಮಹಾಪ್ರಾಜ್ಞೋ ವಾಸುದೇವೋ ಮಹಾಮನಾಃ ! 
ಅಭಿಪ್ರಾಯೋತಸ್ಯ ಎಜ್ಞಾತೋ ಮಯೇತಿ ಪ್ರಹಸನ್ನಿವ ॥೧೭॥ 


ಮಹಾಪ್ರಾಜ್ಞನೂ, ಧೈರ್ಯಶಾಲಿಯೂ ಆದ ಕೃಷ್ಣನು ಅವರನ್ನು ಕುರಿತು 
ನಗುವವನಂತೆ ಯುಧಿಷ್ಠಿರನ ಅಭಿಪ್ರಾಯವು ನನಗೆ ತಿಳಿದಿದೆ ಎಂದು ಹೇಳಿದನು. 


ಭೀಷ್ಠವಧಪರ್ವ -371- 


ಏಷ ಭೀಷ್ಮಂ ತಥಾ ದ್ರೋಣಂ ಗೌತಮಂ ಶಲ್ಯಮೇವ ಚ ಚ 

ಅನುಮಾನ್ಯ ಗುರೂನ್‌ ಸರ್ವಾನ್‌ ಯೋತ್ಸ್ಯತೇ ಪಾರ್ಥಿವೋರರಿಭಿಃ ॥ 

ಈ ಯುಧಿಷ್ಠಿರ ರಾಜನು ಭೀಷ್ಠ-ದ್ರೋಣ-ಕೃಪ-ಶಲ್ಯ ಮತ್ತು ಎಲ್ಲಾಹಿರಿಯರ 
ಅನುಮತಿಯನ್ನುಪಡೆದು ಶತ್ರುಗಳ ಜೊತೆಯಲ್ಲಿಯುದ್ಧವನ್ನುಮಾಡುವನು. 

ಶ್ರೂಯತೇ ಹಿ ಪುರಾಕಲ್ಲೇ ಗುರೂನನನುಮಾನ್ಯ ಯಃ । 

ಯುಧ್ಯತೇ ಸ ಭವೇದ್‌ ವ್ಯಕ್ತಮಪಧ್ಯಾತೋ ಮಹತ್ತರೈ: uo 

ಯಾವನು ಗುರುಗಳ ಅನುಮತಿಯನ್ನು ಪಡೆಯದೆ ಯುದ್ಧವನ್ನು 
ಮಾಡುತ್ತಾನೆಯೋ ಅವನು ಮಹಾನುಭಾವರಾದ ಅವರಿಂದ ಸ್ಪಷ್ಟವಾಗಿ ಶಾಪಕ್ಕೆ 
ಒಳಗಾಗುತ್ತಾನೆಂದು ನಾವು ಹಿಂದಿನ ಕಾಲದ ಘಟನೆಗಳನ್ನು ಕೇಳಿದ್ದೇವೆ. 

ಅನುಮಾನ್ಯ ಯಥಾಶಾಸ್ತ್ರಂ ಯಸ್ತು ಯುಧ್ಯೇನ್ಮಹತ್ತರೈ: । 

ಧ್ರುವಸ್ತಸ್ಯ ಜಯೋ ಯುದ್ದೇ ಭವೇದಿತಿ ಮತಿರ್ಮಮ 11೨೦॥॥ 

ಹಿರಿಯರ ಅನುಮತಿಯನ್ನು ಶಾಸ್ತ್ರೋಕ್ತವಾಗಿ ಪಡೆದು ಆ ಮಹಾನುಭಾವರ 
ಜೊತೆಯಲ್ಲಿ ಯುದ್ಧವನ್ನು ಮಾಡಿದರೂ ಅವನಿಗೆ ಯುದ್ಧದಲ್ಲಿ ಖಂಡಿತವಾಗಿ 
ಜಯವಾಗುತ್ತದೆ ಎಂದು ನನ್ನ ಅಭಿಪ್ರಾಯ. 

ಏವಂ ಬ್ರುವತಿ ಕೃಷ್ಣೇ ತು ಧಾರ್ತರಾಷ್ಟಚಮೂಂ ಪ್ರತಿ | 

ಹಾಹಾಕಾರೋ ಮಹಾನಾಸೀನ್ನಃಶಬ್ಬಾಸ್ತೃಪರೇತsಭವನ್‌ 11೨೧॥ 

ಕೃಷ್ಣನು ಹೀಗೆ ಹೇಳುತ್ತಿರಲು ದುರ್ಯೋಧನನ ಸೈನ್ಯದಲ್ಲಿದೊಡ್ಡ ಹಾಹಾಕಾರ 
ಉಂಟಾಯಿತು. ಪಾಂಡವ ಯೋಧರು ನಿಶ್ಚಬ್ಹರಾದರು. 

ದೃಷ್ಟ್ವಾ ಯುಧಿಷ್ಠಿರಂ ದೂರಾದ್‌ ಧಾರ್ತರಾಷ್ಟ್ರಸ್ಯ ಸೈನಿಕಾಃ । 

ಮಿಥಃ ಸಂಕಥಯಾಂಚಕುರ್ನೈಷೋಶಸ್ತಿ ಕುಲಪಾಂಸನಃ 


ಯುಧಿಷ್ಠಿರನನ್ನು ನೋಡಿದ ದುರ್ಯೋಧನನ ಸೈನಿಕರು ಕುಲಪಾಂಸನನಾದ ಇವನು 
ಅಯೋಗ್ಯನಾದವನು ಎಂದು ಪರಸ್ಪರವಾಗಿ ಮಾತನಾಡಿಕೊಂಡರು. 


11೨೨1 


-372- ಮಹಾಭಾರತ ಭೀಷ್ಮಪರ್ವ 


ವ್ಯಕ್ತಂ ಭೀತ ಇವಾಭ್ಯೇತಿ ರಾಜಾಂಸೌ ಭೀಷ್ಮಮಂತಿಕಾತ್‌ | 
ಯುಧಿಷ್ಠಿರಃ ಸಸೋದರ್ಯ:ಃ ಶರಣಾರ್ಥಂ ಪ್ರಯಾಚಕ: 11೨೩1 


ಯುಧಿಷ್ಠಿರನು ತನ್ನ ತಮ್ಮಂದಿರೊಡನೆ ಸ್ಪಷ್ಟವಾಗಿ ಭೀತನಾಗಿ ರಕ್ಷಣೆಯನ್ನು 
ಬೇಡುವುದಕ್ಕಾಗಿ ಭೀಷ್ಮರ ಬಳಿಗೆ ಬರುತ್ತಿದ್ದಾನೆ. 


ಧನಂಜಯೇ ಕಥಂ ನಾಥೇ ಪಾಂಡವೇ ಚ ವೃಕೋದರೇ | 
ನಕುಲೇ ಸಹದೇವೇ ಚ ಭೀತೋಂಭ್ಯೇತಿ ಚ ಪಾಂಡವಃ uv 


ಅರ್ಜುನನೂ ಮತ್ತು ಪಾಂಡುಪುತ್ರನಾದ ವೃಕೋದರನು ನಾಥರಾಗಿರುವಾಗ, 
ನಕುಲ-ಸಹದೇವರೂ ನಾಥರಾಗಿರುವಾಗ ಪಾಂಡವನಾದ ಯುಧಿಷ್ಠಿರನು ಹೇಗೆ 
ಭೀತನಾಗಿ ಬರುತ್ತಿದ್ದಾನೆ? 


ನ ನೂನಂ ಕ್ಷತ್ರಿಯಕುಲೇ ಜಾತಃ ಸಂಪ್ರಥಿತೇ ಭುವಿ | 
ಯಥಾಸ್ಯ ಹೃದಯಂ ಭೀತಮಲಸತ್ತ ಸ್ಯ ಸಂಯುಗೇ 1೨೫11 


ಬಿ'೨ ಳೆ 
ಯುದ್ಧದಲ್ಲಿ ಅಲ್ಲದ್ಯೆರ್ಯವುಳ್ಳ ಇವನ ಹೃದಯವು ಭಯಗ್ರಸ್ತನಾಗಿರುವುದನ್ನು 
ನೋಡಿದರೆ ಇವನು ಭೂಮಿಯಲ್ಲಿಪ್ರಸಿದ್ಧವಾದ ಕೃತ್ರಿಯ ಕುಲದಲ್ಲಿ ಜನಿಸಿಲ್ಲವೆಂದು 
ತೋರುತ್ತದೆ (ಎಂದು ಮಾತನಾಡಿಕೊಂಡರು). 


ತತಸ್ತೇ ಕ್ಷತ್ರಿಯಾಃ ಸರ್ವೇ ಪ್ರಶಂಸಂತಿ ಸ್ಮ ಕೌರವಾನ್‌ । 
ಹೃಷ್ಟಾ ಸುಮನಸೋ ಭೂತ್ವಾ ಚೈಲಾನಿ ದುಧುವು: ಪೃಥಕ್‌ 11೨೬1 


ಆಗ ಆ ಕೃತ್ರಿಯರೆಲ್ಲರೂ ಕೌರವರನ್ನು ಹೊಗಳಿದರು. ಸಂತೋಷಗೊಂಡು ಪ್ರಸನ್ನ 
ಮನಸ್ಕರಾಗಿ ತಮ್ಮವಸ್ತ್ರಗಳನ್ನು ಬೇರೆ ಬೇರೆಯಾಗಿ ಹಾರಿಸಿದರು. 


ವ್ಯನಿಂದಂತ ತತಃ ಸರ್ವೇ ಯೋಧಾಸ್ತತ್ರ ವಿಶಾಂಪತೇ 1 
ಯುಧಿಷ್ಠಿರಂ ಸಸೋದರ್ಯಂ ಸಹಿತಂ ಕೇಶವೇನ ಹ 112೭ 


ಆಗ ಎಲ್ಫೆ ರಾಜನೇ, ಅಲ್ಲಿದ್ದಎಲ್ಲಯೋಧರೂ, ಸೋದರರಿಂದ ಮತ್ತು ಕೃಷ್ಣುಂದ 
ಸಹಿತರಾದ ಯುಧಿಷ್ಠಿರನನ್ನು ನಿಂದಿಸಿದರು. 


ಭೀಷ್ಮವಧಪರ್ವ -373- 
ತತಸ್ತತ್‌ ಕೌರವಂ ಸೈನ್ಯಂ ಧಿಕೃತ್ವಾ ತು ಯುಧಿಷ್ಠಿರಮ್‌ । 
ನಿಃಶಬ್ದಮಭವತ್‌ ತೂರ್ಣಂ ಪುನರೇವ ವಿಶಾಂಪತೇ 11೨೮ 


ಎಲೈ ರಾಜನೇ, ಆಗ ಆ ಕೌರವ ಸೈನ್ಯವು ಯುಧಿಷ್ಠಿರನನ್ನು ಧಿಕ್ಕರಿಸಿ ಪುನಃ ಬೇಗ 
ನಿಶ್ಚಬ್ದವಾಯಿತು. 


ಕಿಂ ನು ವಕ್ಷ್ಯತಿ ರಾಜಾಸೌ ಕಿಂ ಭೀಷ್ಠಃ ಪ್ರತಿವಕ್ಷ್ಯತಿ । 


ಕಿಂ ಭೀಮಃ ಸಮರಶ್ಚಾಘೀ ಕಿಂ ನು ಕೃಷ್ಣಾರ್ಜುನಾವಿತಿ 11೨೯1 
ವಿವಕ್ಷಿತಂ ಕಿಮಸ್ಯೇತಿ ಸಂಶಯಃ ಸುಮಹಾನಭೂತ್‌ । 
ಉಭಯೋಃ ಸೇನಯೋ ರಾಜನ್‌ ಯುಧಿಷ್ಠಿರಕೃತೇ ತದಾ HAO 


ಎಲ್ಫೆ ರಾಜನೇ, ಈ ರಾಜನು ಏನು ಹೇಳುವನು? ಭೀಷ್ಮ್ಠರು ಏನು ಉತ್ತರವನ್ನು 
ಕೊಡುವರು? ಸಮರಶ್ಸಾಘಿಯಾದ ಭೀಮನಾಗಲೀ, ಕೃಷ್ಣಾರ್ಜುನರಾಗಲೀ ಏನು 
ಮಾಡುವರು? ಇವನು ಏನು ಮಾತನಾಡುವ ಅಭಿಪ್ರಾಯವನ್ನು ಹೊಂದಿದ್ದಾನೆ ಎಂದು 
ಉಭಯ ಸೈನ್ಯಗಳಿಗೂ ಯುಧಿಷ್ಠಿರನ ವಿಷಯದಲ್ಲಿದೊಡ್ಡಸಂಶಯವುಂಟಾಯಿತು. 

ಸ ವಿಗಾಹ್ಯ ಚಮೂಂ ಶತ್ರೋಃ ಶರಶಕ್ತಿಸಮಾಕುಲಾಮ್‌ । 

ಭೀಷ್ಮಮೇವಾಭ್ಯಯಾತ್‌ ತೂರ್ಣಂ ಭ್ರಾತೃಭಿಃ ಪರಿವಾರಿತಃ 11೩೧ 


ಆ ಯುಧಿಷ್ಠಿರನಾದರೂ ಶಕ್ತಿ, ಬಾಣಗಳಿಂದ ತುಂಬಿದ್ದಶತ್ರುಸೈನ್ಯವನ್ನು ಪ್ರವೇಶಿಸಿ 
ಭ್ರಾತೃಗಳಿಂದ ಸಹಿತನಾಗಿ ಶೀಘ್ರವಾಗಿ ಭೀಷ್ಮರ ಕಡೆಗೇ ಬಂದನು. 


ತಮುವಾಚ ತತಃ ಪಾದೌ ಕರಾಭ್ಯಾಂ ಪೀಡ್ಯ ಪಾಂಡವಃ । 
ಭೀಷ್ಮಂ ಶಾಂತನವಂ ರಾಜಾ ಯುದ್ಧಾಯ ಸಮುಪಸ್ಥಿತಮ್‌ ॥೩೨॥ 
ಯುದ್ಧಕ್ಕೆ ಸನ್ನದ್ಧರಾದ ಶಂತನು ಪುತ್ರರಾದ ಭೀಷ್ಮರ ಪಾದಗಳನ್ನುತನ್ನಕೈಗಳಿಂದ 
ಒತ್ತಿ ಪಾಂಡವನಾದ ಧರ್ಮರಾಜನು ಅವರನ್ನುಕುರಿತು ಮಾತನಾಡಿದನು. 
ಯುಧಿಷ್ಠಿರ: 
ಆಮಂತ್ರಯೇ ತ್ವಾಂ ದುರ್ಧರ್ಷ ಯೋತ್ತ್ಯೇ ತಾತ ತ್ವಯಾ ಸಹ । 
ಅನುಜಾನೀಹಿ ಮಾಂ ತಾತ ಆಶಿಷಶ್ಚ ಪ್ರಯೋಜಯ 11೩೩1 


-374- ಮಹಾಭಾರತ ಭೀಷ್ಮಪರ್ವ 


ಯುಧಿಷ್ಠಿರ- ಎಲೈ ಸೋಲಿಸಲು ಅಸಾಧ್ಯನಾದವನೇ, ನಿನ್ನ ಅನುಮತಿಯನ್ನು 
ಬೇಡುತ್ತೇನೆ. ತಾತನೇ, ನಿನ್ನ ಜೊತೆಯಲ್ಲಿ ಯುದ್ಧವನ್ನು ಮಾಡುವೆನು. ನನಗೆ 
ಅನುಮತಿಯನ್ನು ಕೊಡು ಮತ್ತು ಆಶೀರ್ವಾದವನ್ನು ಮಾಡು. 


ಭೀಷ್ಮಃ 
ಯದ್ಯೇವಂ ನಾಭಿಗಚ್ಛೇಥಾ ಯುಧಿ ಮಾಂ ಪೃಥಿವೀಪತೇ । 
ಶಪೇಯಂ ತ್ವಾಂ ಮಹಾರಾಜ ಪರಾಭಾವಾಯ ಭಾರತ Hav 


ಭೀಷ್ಕ- ಎಲೈ ಮಹಾರಾಜನೇ, ಭಾರತನೇ, ಯುದ್ಧದಲ್ಲಿ ಹೀಗೆ ನನ್ನ ಬಳಿಗೆ 
ಬರದಿದ್ದರೆ ನಿನಗೆ ಪರಾಭವ ಉಂಟಾಗಲೆಂದು ನಾನು ಶಾಪವನ್ನು ಕೊಡುತ್ತಿದ್ದೆ. 


ಪ್ರೀತೋಶಸ್ಥಿ ಪುತ್ರ ಯುಧ್ಯಸ್ವ ಜಯಮಾಪ್ನಹಿ ಪಾಂಡವ । 
ಯತ್‌ ತೇರಭಿಲಷಿತಂ ಚಾನ್ಯತ್‌ ತದವಾಪುಹಿ ಸಂಯುಗೇ 11೩೫ 


ಪುತ್ರನೇ, ನಾನು ಪ್ರಸನ್ನನಾಗಿದ್ದೇನೆ. ಪಾಂಡವನೇ, ಜಯವನ್ನು ಹೊಂದು. 
ಯುದ್ಧದಲ್ಲಿನೀನು ಬೇರೆ ಏನನ್ನುಅಪೇಕ್ಬಿಸುತ್ತೀಯೋ ಅದನ್ನೂ ಪಡೆಯುವವನಾಗು. 


ವ್ರಿಯತಾಂ ಚ ವರಃ ಪಾರ್ಥ ಕಿಮಸ್ಕತ್ತೋಂಭಿಕಾಂಕ್ಷಸಿ | 
ಏವಂ ಗತೇ ಮಹಾರಾಜ ನ ತವಾಸ್ತಿ ಪರಾಜಯಃ UAL 


ಎಲೈ ಪಾರ್ಥನೇ, ನನ್ನಿಂದ ನಿನಗೆ ಅಭಿಮತವಾದ ವರವನ್ನು ಕೇಳು. 
ಮಹಾರಾಜನೇ, ನಿನ್ನನಡತೆಯು ಹೀಗಿರುವಾಗ ನಿನಗೆ ಪರಾಜಯವಿಲ್ಲ. 


ಅರ್ಥಸ್ಯ ಪುರುಷೋ ದಾಸೋ ದಾಸಸ್ತ `ರ್ಟ್ನೋ ನ ಕಸ್ಯಚಿತ್‌ | 


ಇತಿ ಸತ್ಯಂ ಮಹಾರಾಜ ಬದ್ದೋತಸ್ಮ್ಯರ್ಥೇನ ಕೌರವೈ: 11೩೭! 
ಅತಸ್ತ್ವಾಂ ಕ್ಲೀಬವದ್‌ ವಾಕ್ಯಂ ಬ್ರವೀಮಿ ಕುರುನಂದನ । 
ಹೃತೋತಸ್ಮ್ಯರ್ಥೇನ ಕೌರವ್ಯ ಯುದ್ದಾದನ್ಯತ್‌ ಕಿಮಿಚ್ಛಸಿ Wad 


ಅರ್ಥಕ್ಕೆ ಪುರುಷನು ದಾಸನಾಗುತ್ತಾನೆ. ಅರ್ಥವು ಯಾರಿಗೂ ದಾಸನಾಗುವುದಿಲ್ಲ. 
ಮಹಾರಾಜನೇ, ಇದು ಸತ್ಯವಾದ ಮಾತು. ನಾನು ಕೌರವರಿಂದ ಅರ್ಥದ 
ನಿಮಿತ್ತದಿಂದಾಗಿ ಬದ್ಧನಾಗಿದ್ದೇನೆ. ಎಲ್ಫೆ ಕುರುನಂದನನೇ, ಆದ್ದರಿಂದ ನಪುಂಸಕನಂತೆ 


ಭೀಷ್ಮವಧಪರ್ವ -375- 
ನಿನ್ನನ್ನು ಕುರಿತು ಮಾತನಾಡುತ್ತಿದ್ದೇನೆ. ಕೌರವ್ಯನೇ, ಅರ್ಥದಿಂದ ನಾನು 
ಅಪಹರಿಸಲ್ಪಟ್ಟಿದ್ದೇನೆ. ಯುದ್ಧವನ್ನು ಬಟ್ಟು (ನಮ್ಮ ಪರವಾಗಿ ಯುದ್ಧವನ್ನು ಮಾಡು 
ಎಂಬ ಬೇಡಿಕೆಯನ್ನು ಬಿಟ್ಟು) ಬೇರೆ ಎನನ್ನು ಬಯಸುತ್ತೀಯೆ? 
ಯುಧಿಷ್ಠಿರ 

ಮಂತ್ರಯಸ್ವ ಮಹಾಪ್ರಾಜ್ಞ ಹಿತೈಷೀ ಮಮ ನಿತ್ಕತು । 

ಯುಧ್ಯಸ್ವ ಕೌರವಸ್ಕಾರ್ಥೇ ಮಮೈಷ ಸತತಂ ವರು IAF 

ಯುಧಿಷ್ಠಿರ- ಮಹಾವ್ರಾಜ್ಞನೇ, ನಿತ್ಯವೂ ನನಗೆ ಹಿತೈಷಿಯಾಗಿದ್ದು ನನಗೆ 
ಶುಭಾಶಂಸನೆಯನ್ನು ಮಾಡು, ಕೌರವರ ಸಲುವಾಗಿ ಯುದ್ಧವನ್ನು ಮಾಡು. ಇದೇ 
ನಾನು ಬೇಡುವ ವರ. 

ಭೀಷ್ಮ 

ರಾಜನ್‌ ಕಿಮತ್ರ ಸಾಹ್ಯಂ ತೇ ಕರೋಮಿ ಕುರುನಂದನ | 

ಕಾಮಂ ಯೋತ್ಲೇ ಪರಸ್ಕಾರ್ಥೇ ಬ್ರೂಹಿ ಯತ್‌ ತೇ ವಿವಕ್ಷಿತಮ್‌ । 

ಭೀಷ್ಮ- ರಾಜನೇ. ಕುರುನಂದನನೇ, ನಾನು ಕೌರವರ ಸಲುವಾಗಿ ಅವಶ್ಯವಾಗಿ 
ಯುದ್ಧವನ್ನು ಮಾಡುವೆನು. ನಿನ್ನ ಮನಸಿನಲ್ಲಿ ಏನಿದೆ ಎಂದು ಹೇಳು. ನಾನು ನಿನಗೆ 
ಯಾವ ಸಹಾಯವನ್ನು ಮಾಡಲಿ? 


ಯುಧಿಷ್ಠಿರಃ 
ಕಥಂ ಜಯೇಯಂ ಸಂಗ್ರಾಮೇ ಭವಂತಮಹರಾಜಿತಮ್‌ । 
ಏತನ್ನೇ ಮಂತ್ರಯ ಹಿತಂ ಯದಿ ಶ್ರೇಯಃ ಪ್ರಪಶ್ಯಸಿ ೪೧೪ 
ಯುಧಿಷ್ಠಿರ- ಎಂದೂ ಪರಾಜಯವನ್ನು ಹೊಂದದ ನಿಮ್ಮನ್ನು ನಾನು ಯುದ್ಧದಲ್ಲಿ 
ಹೇಗೆ ಜಯಿಸಿಯೇನು? ನನ್ನ ಶ್ರೇಯಸ್ಸನ್ನು ಬಯಸುವುದಾದರೆ ನನಗೆ ಇದನ್ನು ಹೇಳಿ. 
ಛೀಷ್ಮ 
ನ ತಂ ಪಶ್ಯಾಮಿ ಕೆಂತೇಯ ಯೋ ಮಾಂ ಯುಧ್ಯಂತಮಾಹವೇ । 


ಎಜಯೇತ ಪುಮಾನ್‌ ಕ್ವುದಹಿ ಸಾಕ್ಷಾಚ್ಛತಕ್ರತು: ಹವ 


-376- ಮಹಾಭಾರತ ಭೀಷ್ಮಪರ್ವ 


ಭೀಷ್ಮ- ಎಲ್ಫೆ ಕೌಂತೇಯನೇ, ನಾನು ರಣರಂಗದಲ್ಲಿಯುದ್ಧವನ್ನು ಮಾಡುವಾಗ 
ಸಾಕ್ಸಾತ್‌ ಇಂದ್ರನೇ ಆದರೂ ನನ್ನನ್ನು ಜಯಿಸುವ ಯಾವ ಶತ್ರುವೂ ನನಗೆ 
ಕಾಣುವುದಿಲ್ಲ. 
ಯುಧಿಷ್ಠಿರ 
ಹಂತ ಪೃಚ್ಛಾಮಿ ತಸ್ಮಾತ್‌ ತ್ವಾಂ ಪಿತಾಮಹ ನಮೋಸ್ತು ತೇ । 
ಜಯೋಪಾಯಂ ಬ್ರವೀಹಿ ತ್ವಮಾತ್ಮನ: ಸಮರೇ ಪರೈಃ 1೪೩ 


ಯುಧಿಷ್ಠಿರ- ಸಂತೋಷ. ಆದ್ದರಿಂದಲೇ ನಿನ್ನನ್ನುಕೇಳುತ್ತಿದ್ದೇನೆ. ಪಿತಾಮಹರೇ, 
ನಿಮಗೆ ನಮಸ್ಕಾರ. ಯುದ್ಧದಲ್ಲಿ ಶತ್ರುಗಳು ನಿಮ್ಮನ್ನು ಜಯಿಸುವ ಉಪಾಯವನ್ನು 
ಹೇಳಿ. 


ಭೀಷ್ಮಃ 
ನ ಶತ್ರುಂ ತಾತ ಪಶ್ಯಾಮಿ ಸಮರೇ ಯೋ ಜಯೇತ ಮಾಮ್‌ । 
ನ ತಾವನ್ನತ್ಯುಕಾಲೋ ಮೇ ಪುನರಾಗಮನಂ ಕುರು VI 
ಭೀಷ್ಮ- ಪ್ರೀತಿಪಾತ್ರನೇ, ಯುದ್ಧದಲ್ಲಿನನ್ನನ್ನು ಗೆಲ್ಲುವ ಯಾವ ಶತ್ರುವನ್ನೂನಾನು 
ಕಾಣುವುದಿಲ್ಲ. ಈಗಂತೂ ನನ್ನ ಮೃತ್ಯುಕಾಲವಿಲ್ಲ, ಪುನಃ ನನ್ನ ಬಳಿಗೆ ಬಾ. 
ಸಂಜಯಃ 
ತತೋ ಯುಧಿಷ್ಠಿರೋ ವಾಕ್ಯಂ ಭೀಷ್ಮಸ್ಯ ಕುರುನಂದನ 1 
ಶಿರಸಾ ಪ್ರತಿಜಗ್ರಾಹ ಭೂಯಸ್ತಮಭಿವಾದ್ಯ ಚ 11೪೫1 
ಪ್ರಾಯಾತ್‌ ಪುನರ್ಮಹಾಬಾಹುರಾಚಾರ್ಯಸ್ಯ ರಥಂ ಪ್ರತಿ | 
ಪಶ್ಯತಾಂ ಸರ್ವಸೈನ್ಯಾನಾಂ ಮಧ್ಯೇನ ಭ್ರಾತೃಭಿಃ ಸಹ 11೪೬| 
ಸಂಜಯ- ಎಲೈ ಕುರುನಂದನನೇ, ಆಗ ಯುಧಿಷ್ಠಿರನು ಭೀಷ್ಮರ ವಾಕ್ಯವನ್ನು 
ಶಿರಸಾ ಧರಿಸಿ ಪುನಃ ಅವರಿಗೆ ನಮಸ್ಕಾರ ಮಾಡಿ ಎಲ್ಲಸ್ಥೆನ್ಕವು ನೋಡುತ್ತಿರುವಂತೆಯೇ 


ಆ ಸೈನ್ಯದ ಮಧ್ಯದಿಂದ ಸಹೋದರಸಹಿತನಾಗಿ ಮಹಾಬಾಹುವಾದ ಅವನು 
ಆಚಾರ್ಯರಾದ ದ್ರೋಣರ ರಥದ ಕಡೆಗೆ ನಡೆದನು. 


ಭೀಷ್ಠವಧಪರ್ವ -377- 


ಸ ದ್ರೋಣಮಭಿವಾದ್ಯಾಥ ಕೃತ್ವಾ ಚೈವ ಪ್ರದಕ್ಷಿಣಮ್‌ । 

ಉವಾಚ ವಾಚಾ ದುರ್ಧರ್ಷಮಾತ್ಮನಿಶ್ರೇಯಸಂ ವಚಃ 11೪೭11 

ಅವನು ದ್ರೋಣರಿಗೆ ಪ್ರದಕ್ಷಿಣೆಯನ್ನು ಮಾಡಿ, ನಮಸ್ಕಾರವನ್ನು ಮಾಡಿ, 
ಸೋಲಿಸಲು ಅಸಾಧ್ಯರಾದ ಅವರನ್ನು ಕುರಿತು ತನಗೆ ಶ್ರೇಯಸ್ಸುಂಟಾಗುವ 
ಮಾತುಗಳನ್ನು ಅವರ ಬಳಿ ಆಡಿದನು. 


ಆಮಂತ್ರಯೇ ತ್ಹಾಂ ಭಗವನ್‌ ಯೋತ್ಸ್ಯೇ ವಿಗತಕಲ್ಲಪ: । 
ಜಯೇಯಂ ಚ ರಿಪೂನ್‌ ಸರ್ವಾನನುಜ್ಞಾತಸ್ತ್ಯಯಾ ದ್ವಿಜ (1೪೮1 


ಪೂಜ್ಯರೇ, ನಾನು ಯಾವ ದೋಷವೂ ಇಲ್ಲದವನಾಗಿ ನಿಮ್ಮ ಜೊತೆಯಲ್ಲಿ 
ಯುದ್ಧವನ್ನು ಮಾಡುವೆನು. ಎಲ್ಫೆ ಬ್ರಾಹ್ಮಣರೇ, ನಿಮ್ಮ ಅನುಜ್ಞೆಯನ್ನು ಪಡೆದು ನಾನು 
ಎಲ್ಲ ಶತ್ರುಗಳನ್ನೂ ಗೆದ್ದೇನು! 

ದ್ರೋಣಃ 

ಯದಿ ಮಾಂ ನಾಭಿಗಚ್ಛೇಥಾ ಯುದ್ಧಾಯ ಕೃತನಿಶ್ಚಯ: । 

ಶಪೇಯಂ ತ್ವಾಂ ಮಹಾರಾಜ ಪರಾಭವಾಯ ಸರ್ವಶಃ YE 

ದ್ರೋಣ- ಎಲೆ ಮಹಾರಾಜನೇ, ಯುದ್ಧವನ್ನು ನಿಶ್ಚಯಿಸಿ ನೀನು ನನ್ನ ಬಳಿಗೆ 
ಬರದಿದ್ದರೆ ನಿನಗೆ ಸರ್ವರೀತಿಯಲ್ಲಿಯೂ ಪರಾಭವ ಉಂಟಾಗಲೆಂದು ನಾನು 
ಶಾಪವನ್ನು ಕೊಡುತ್ತಿದ್ದೆ. 

ತದ್‌ ಯುಧಿಷ್ಠಿರ ತುಷ್ಟೋಶಸ್ಮಿ ಪೂಜಿತಶ್ಚ ತ್ವಯಾನಫ ಟ 

ಅನುಜಾನಾಮಿ ಯುಧ್ಯಸ್ವ ವಿಜಯಂ ಸಮವಾಪುಹಿ wo 

ಆದ್ದರಿಂದ ಯುಧಿಷ್ಠಿರನೇ, ಅನಘನೇ, ನಾನು ನಿನ್ನ ನಡತೆಯಿಂದ 
ಸಂತುಷ್ಟನಾಗಿದ್ದೇನೆ. ನಿನ್ನಿಂದ ಪೂಜಿತನಾಗಿದ್ದೇನೆ. ನಿನಗೆ ಅನುಮತಿಯನ್ನು 
ಕೊಡುತ್ತಿದ್ದೇನೆ. ಯುದ್ಧವನ್ನು ಮಾಡಿ ವಿಜಯವನ್ನು ಹೊಂದು. 


ಕರವಾಣಿ ಚ ತೇ ಕಾಮಂ ಬ್ರೂಹಿ ಯತ್‌ ತೇಂಭಿಕಾಂಕ್ಷಿತಮ್‌ ! 


ಏವಂ ಗತೇ ಮಹಾರಾಜ ಯುದ್ಧಾದನ್ಯತ್‌ ಕಿಮಿಚ್ಚಸಿ 11೫೧1 


-378- ಮಹಾಭಾರತ ಭೀಷ್ಮಪರ್ವ 


ನಿನ್ನ ಮನಸಿನಲ್ಲಿ ಏನಿದೆ ಎಂದು ಹೇಳು. ನಿನ್ನ ಆಸೆಯನ್ನು ನಾನು ನೆರವೇರಿಸುವೆನು. 
ಮಹಾರಾಜನೇ, ಇಂತಹ ಪರಿಸ್ಥಿತಿ ಇರುವಾಗ ಯುದ್ಧವನ್ನು ಬಿಟ್ಟು ಬೇರೆ ಏನನ್ನು 
ಬಯಸುವಿ? 


ಅರ್ಥಸ್ಯ ಪುರುಷೋ ದಾಸೋ ದಾಸಸ್ತರ್ಥೋ ನ ಕಸ್ಯಚಿತ್‌ । 
ಇತಿ ಸತ್ಯಂ ಮಹಾರಾಜ ಬದ್ದೋಂಸ್ಮ ರ್ತೇನ ಕೌರವೈ: 11೫೨11 
ಅತಸ್ತ್ಯಾಂ ಕ್ಲೀಬವದ್‌ ಬ್ರೂಮೋ ಯುದ್ಧಾದನ್ಯತ್‌ ಕಿಮಿಚ್ಛಸಿ । 
ಯೋತ್ಪ್ಯಾಮಿ ಕೌರವಸ್ಯಾರ್ಥೇ ತವಾಶಾಸ್ಯೋ ಜಯೋ ಮಯಾ॥।೫೩॥ 


ಅರ್ಥಕ್ಕೆ ಪುರುಷನು ದಾಸನಾಗುತ್ತಾನೆ, ಅರ್ಥವು ಯಾರಿಗೂ ದಾಸನಾಗುವುದಿಲ್ಲ. 
ಮಹಾರಾಜನೇ, ಇದು ಸತ್ಯವಾದ ಮಾತು. ಅರ್ಥದ ನಿಮಿತ್ತದಿಂದಾಗಿ ಕೌರವರಿಂದ 
ಬದ್ಧನಾಗಿದ್ದೇನೆ. ಆದ್ದರಿಂದ ನಾವು ಯುದ್ಧವನ್ನು ಬಿಟ್ಟುಬೇರೆ ಏನನ್ನು ಬಯಸುತ್ತೀಯೆ 
ಎಂದು ನಪುಂಸಕರಂತೆ ಕೇಳುತ್ತಿದ್ದೇವೆ. ನಾನು ಕೌರವರ ಸಲುವಾಗಿ ಯುದ್ಧವನ್ನು 
ಮಾಡುವೆನು. ನಿನಗೆ ಜಯವನ್ನು ಬಯಸುವೆನು. 


ಯುಧಿಷ್ಠಿರಃ 
ಜಯಮಾಶಾಸ್ತ್ರ ಮೇ ಬ್ರಹ್ಮನ್‌ ಮಂತ್ರಯಸ್ವ ಚ ಮದ್ದಿತಮ್‌ । 
ಯುಧ್ಯಸ್ವ ಕೌರವಸ್ಯಾರ್ಥೇ ವರ ಏಷ ವೃತೋ ಮಯಾ BVI 
ಯುಧಿಷ್ಠಿರ- ಬ್ರಾಹ್ಮಣರೇ, ನನಗೆ ಜಯದ ಆಶೀರ್ವಾದವನ್ನು ಮಾಡಿ. ನನ್ನ 


ಹಿತವನ್ನು ಆಲೋಚನೆ ಮಾಡುವವರಾಗಿ, ಕೌರವರ ಸಲುವಾಗಿ ಯುದ್ಧವನ್ನು ಮಾಡಿ. 
ಇದೇ ನಾನು ಬೇಡುವ ವರ. 


ದ್ರೋಣಃ 
ಧ್ರುವಸ್ತೇ ವಿಜಯೋ ರಾಜನ್‌ ಯಸ್ಯ ಮಂತ್ರೀ ಹರಿಸ್ತವ । 
ಅಹಂ ಚ ತ್ವಾಭಿಜಾನಾಮಿ ರಣೇ ಶತ್ರೂನ್‌ ವಿಜೇಷ್ಯಸಿ 1128250 


ಯತೋ ಧರ್ಮಸ್ತತಃ ಕೃಷ್ಣೋ ಯತಃ ಕೃಷ್ಣಸ್ತತೋ ಜಯಃ ॥ 
ಯುಧ್ಯಸ್ವ ಗಚ್ಛ ಕೌಂತೇಯ ಪೃಚ್ಛ ಮಾಂ ಕಿಂ ಬ್ರವೀಮಿ ತೇ  ![೫೬॥ 


ಭೀಷ್ಠವಧಪರ್ವ -379- 


ದ್ರೋಣ- ರಾಜನೇ, ಯಾವ ನಿನಗೆ ಹರಿಯು ಮಂತ್ರಿಯಾಗಿದ್ದಾನೆಯೋ, 
ಅಂತಹ ನಿನಗೆ ಜಯವು ನಿಶ್ಚಿತವಾದುದು. ನಾನೂ ನಿನಗೆ ಅನುಮತಿಯನ್ನು 
ಕೊಡುತ್ತಿದ್ದೇನೆ. ನೀನು ಯುದ್ಧದಲ್ಲಿಶತ್ರುಗಳನ್ನುಗೆಲ್ಲುವಿ. ಎಲ್ಲಿಧರ್ಮವಿದೆಯೋ 
ಅಲ್ಲಿಕೃಷ್ಣನಿದ್ದಾನೆ. ಎಲ್ಲಿ ಕೃಷ್ಣುದ್ದಾನೆಯೋ ಅಲ್ಲಿಜಯವಿದೆ. ಕೌಂತೇಯನೇ, ಹೋಗಿ 
ಯುದ್ಧವನ್ನುಮಾಡು. ಬೇರೆ ಏನಾದರೂ ಕೇಳುವುದಿದ್ದರೆ ಕೇಳು, ನಿನಗೆ ಏನು ಹೇಳಲಿ? 

ಯುಧಿಷ್ಠಿರಃ 

ಪೃಚ್ಛಾಮಿ ತ್ಹಾಂ ದ್ವಿಜಶ್ರೇಷ್ಠ ಶೃಣು ಮೇ ಯದ್‌ ವಿವಕ್ಷಿತಮ್‌ । 

ಕಥಂ ಜಯೇಯಂ ಸಂಗ್ರಾಮೇ ಭವಂತಮಪರಾಜಿತಮ್‌ 11೫೭ 

ಯುಧಿಷ್ಠಿರ- ಎಲ್ಫೆ ಬ್ರಾಹ್ಮಣ ಶ್ರೇಷ್ಠರೇ, ನಿಮ್ಮನ್ನು ಕೇಳುತ್ತೇನೆ, ನನ್ನ ಅಭಿಪ್ರಾಯವು 
ಏನಿದೆ ಎಂದು ಕೇಳಿ. ಯುದ್ಧದಲ್ಲಿ ಎಂದೂ ಪರಾಜಯವನ್ನು ಹೊಂದದ ನಿಮ್ಮನ್ನು 
ನಾನು ಹೇಗೆ ಗೆದ್ದೇನು? 

ದ್ರೋಣಃ 
ನ ತೇಸ್ಪಿ ವಿಜಯಸ್ತಾವದ್‌ ಯಾವದ್‌ ಯುಧ್ಯಾಮ್ಯಹಂ ರಣೇ । 
ಮಮಾಶು ನಿಧನೇ ರಾಜನ್‌ ಯತಸ್ವ ಸಹ ಸೋದರೈ: 11೫೮1 


ದ್ರೋಣ- ಎಲೈ ರಾಜನೇ, ನಾನು ಯುದ್ಧ ಮಾಡುವ ತನಕ ನಿನಗೆ ಜಯ 
ಉಂಟಾಗುವುದಿಲ್ಲ. ನೀನು ತಮ್ಮಂದಿರ ಜೊತೆಯಲ್ಲಿ ಬೇಗ ನನ್ನನ್ನು ವಧೆಯನ್ನು 
ಮಾಡಲು ಪ್ರಯತ್ನವನ್ನುಪಡು. 

ಯುಧಿಷ್ಠಿರ: 

ಹಂತ ತಸ್ಮಾನ್ಮಹಾಬಾಹೋ ವಧೋಪಾಯಂ ವದಾತ್ನನಃ | 

ಆಚಾರ್ಯ ಪ್ರಣಿಪತ್ಯೈಷ ಪೃಚ್ಛಾಮಿ ತ್ವಾಂ ನಮೋತಸ್ತು ತೇ ॥ರ೯॥ 

ಯುಧಿಷ್ಠಿರ- ಸಂತೋಷ. ಆದ್ದರಿಂದಲೇ ಮಹಾಬಾಹುಗಳೇ, ನಿಮ್ಮ 
ವಧೋಪಾಯವನ್ನುಕೆಳುತ್ತಿದ್ದೇನೆ. ಆಚಾರ್ಯರೇ, ನಿಮಗೆ ನಮಸ್ಕಾರವನ್ನುಮಾಡಿ 
ಕೇಳುತ್ತಿದ್ದೇನೆ, ಪುನಃ ನಿಮಗೆ ನಮಸ್ಕಾರಗಳು. 


380- ಮಹಾಭಾರತ ಭೀಷ್ಮಪರ್ವ 


ದ್ರೋಣಃ 
ನ ಶತ್ರುಂ ತಾಠ ಪಠ್ಕಾಮಿ ಯೋ ಮಾಂ ಹನ್ಯಾದ್‌ ರಣೇ ಸ್ಥಿತಮ್‌ । 
ಯುಧ್ಯಮಾದಂ ಸುಹಂರಬ್ಬಂ ಕರವರ ಘವರ್ಷಗಾಮ್‌ (OH 
ಖುಶೇ ಪ್ರಾಯಗತಂ ರಾಜನ್‌ ನೃಸ್ತತಶ್ವಮುಚೇಶನಮ್‌ । 


ಹನ್ಶಾನ್ಯಾಂ ಯುಧಿ ಯೋಧಾನಾಂ ಶತ್ಯಮೇಶದ್‌ ಬ್ರವೀಮಿ ಶೇ ।೬೧॥ 


ದ್ರೋಣ- ನಾನು ಸಿಟ್ಟುಂದ ಬಾಣಗಳ ಮಳೆಯನ್ನು ಸುರಿಸುತ್ತಾ ಯುದ್ಧವನ್ನು 
ಮೂಡುತ್ತಿರುವಾಗ ನನ್ನನ್ನು ಗೆಲ್ಲುವ ಯಾವ ಶತ್ರುವೂ ನನಗೆ ಕಾಣುವುದಿಲ್ಲ. ಎಲ್ಫೆ 
ರಾಜನೇ, ನಾನು ಪ್ರಾಯೋಪವೇಶವನ್ನು ಮಾಡಿ ವಿಸಂಜ್ಞನಾಗಿ ಶಸ್ತ್ರಸಂನ್ಯಾಸವನ್ನು 
ಮಾಡಿದ ಒಂದು ಸಂದರ್ಭವನ್ನು ದಿಟ್ಟುಯುದ್ಧದಲ್ಲಿಯಾವ ಯೋಧನೂ ನನ್ನನ್ನು 
ೊಲ್ಲಲಾರ. ಈ ಮಾತನ್ನುಸತ್ಕವಾಗಿ ಹೇಳುತ್ತಿದ್ದೇನೆ. 

ಶಸ್ತ್ರ ಚಾಹಂ ರಣೇ ಜಷ್ಕಾಂ ಶ್ರುತ್ವಾ ಸುಮಪದಪ್ರಿಯಮ್‌ । 

ಶ್ರದ್ಯೇಯವಾಕ್ಯಾತ್‌ ಪುರುಣಾದೇಶತ್‌ ಸತ್ಯಂ ಬ್ರವೀಮಿ ತೇ 1ಓ೨॥! 

ಅತ್ಯಂತ ಅಪ್ರಿಯವಾದ ಮಾತನ್ನುಕೇಳ, ನಾನು ಯುದ್ಧದಲ್ಲಿ ಶಸ್ಥ ಸಂನ್ಯಾಸವನ್ನು 
ಮಾಡಿಯೇನು! ಅಂತಹ ಮಾತನ್ನು ಆಡುವ ಪುರುಷನ ಮಾತನ್ನು ನಾನು ನಂಬುವೆನು. 
ಇನ್ನುನಿನಗೆ ಸತ್ಯವಾಗಿ ಹೇಳುತ್ತಿದ್ದೆ. 

ಸಮಯಂ 

ಏತತ್‌ ಶ್ರುಶ್ನಾ ಮಹಾರಾಜ ಭಾರದ್ವಾಜ ಧೀಮತಃ । 

ಅನುಮಾನ್ಯ ಶಮಾಟಾರ್ಯಂ ಪ್ರಾಯಾಟ್ಯದದ್ರಳಂ ಪ್ರತಿ WAI 

ಸಂಜಯ- ಎಲೆ ಮಹಾರಾಜನೇ, ಮೇಧಾವಿಗಳಾದ ದ್ರೋಣರ ಈ 
ಮಾತುಗಳನ್ನು ಕೇಳಿ ಅವರ ಅನುಮತಿಯನ್ನು ಪಡೆದು ಯುಧಿಷ್ಯಿಧನು ಕೃಪಾಚಾರ್ಯರೆ 
ಬಳಿಗೆ ಹೋದನು. 


ಸೋಂಭಿವಾದ್ಯ ಕೃಪಂ ರಾಜಾ ಕೃತ್ನಾ ಚಾಪಿ ಪ್ರದಕ್ಷಿಣಮ್‌ । 
ಉವಾಚ ದುರ್ಧರ್ಹತಮಂ ವಾಕ್ಯಂ ವಾಕ್ಕ್ಯವಿಶಾರದ: 11೬೪! 


ಭೀಷ್ಮವಧಪರ್ವ -381- 


ರಾಜನೂ, ವಾಕ್ಕವಿಶಾರದನೂ ಆದ ಅವನು ಕೃಪಾಚಾರ್ಯರಿಗೆ ಪ್ರದಕ್ಷಿಣೆ! 
ನಮಸ್ಕಾರವನ್ನು ಮಾಡಿ ಸೋಲಿಸಲು ಅತ್ಯಂತ ದುಷ್ಕರರಾದ ಅವರನ್ನು ಕುರಿತು 
ಮಾತನಾಡಿದನು. 

ಅನುಮಾನಯೇ ತ್ವಾಂ ಯೋತ್ಸ್ಯಾಮಿ ಗುರೋ ವಿಗತಕಲ್ಮಪ: । 

ಜಯೇಯಂ ಚ ರಿಪೂನ್‌ ಸರ್ವಾನನುಜ್ಞಾತಸ್ಥ ಮಾನಫ 1೬೫1 

ಗುರುಗಳೇ, ಯಾವ ದೋಷವೂ ಇಲ್ಲದವನಾಗಿ ನಾನು ಯುದ್ಧವನ್ನು 
ಮಾಡುವೆನು. ನಿಮ್ಮ ಅನುಮತಿಯನ್ನು ಬೇಡುತ್ತಿದ್ದೇನೆ. ಎಲೈ ಅನಘರೇ, ನಿಮ್ಮ 
ಅನುಮತಿಯನ್ನುಪಡೆದು ನಾನು ಎಲ್ಲಶತ್ರುಗಳನ್ನೂಗೆದ್ದೇನು. 

ಕೃಪ: 

ಯದಿ ಮಾಂ ನಾಭಿಗಚ್ಛೇಥಾ ಯುದ್ಧಾಯ ಕೃತನಿಶ್ಚಯಃ । 

ಶಪೇಯಂ ತ್ವಾ: ಮಹಾರಾಜ ಪರಾಭಾವಾಯ ಸರ್ವಶಃ HELI 

ಕೃಪ- ಮಹಾರಾಜನೇ, ಯುದ್ಧವನ್ನು ನಿಶ್ಚಯಿಸಿ ನನ್ನ ಒಳಿಗೆ ಬರದಿದ್ದರೆ ನಿನಗೆ 
ಸರ್ವವಿಧದಲ್ಲಿಯೂ ಪರಾಭವವುಂಟಾಗಲೆಂದು ಶಪಿಸುತ್ತಿದ್ದೆ. 

ಅರ್ಥಸ್ಯ ಪುರುಷೋ ದಾಸೋ ದಾಸಸ್ತ್ರರ್ಥೋ ನ ಕಸ್ಕಚತ್‌ । 

ಇತಿ ಸತ್ಯಂ ಮಹಾರಾಜ ಬದ್ಧೋಂಸ್ಥ 1ರ್ಥೇನ ಕೌರವೈ: 11೬೭1! 

ತೇಷಾಮರ್ಥೇ ಮಹಾರಾಜ ಯೋದ್ಧವ್ಯಮಿತಿ ಮೇ ಮತಿಃ । 

ಆತಸ್ತಾಂ ಕ್ಲೀಬವದ್‌ ಬ್ರೂಮಿ ಯುದ್ಧಾದನ್ಯತ್‌ ಕಿಮಿಚ್ಚು 1೬೮॥ 

ಪುರುಷನು ಅರ್ಥಕ್ಕೆ ದಾಸನಾದವನು, ಅರ್ಥವು ಯಾರಿಗೂ ದಾಸನಾಗುವುದಿಲ್ಲ. 
ಎಲೈ ಮಹಾರಾಜನೇ, ಈ ಮಾತು ಸತ್ಯವಾದುದು. ನಾನು ಕೌರವರಿಂದ ಅರ್ಥದ 
ನಿಮಿತ್ತದಿಂದ ಬದ್ಧನಾಗಿದ್ದೇನೆ. ಮಹಾರಾಜನೇ, ನಾನು ಕೌರವರ ಪರವಾಗಿ 
ಯುದ್ಧವನ್ನುಮಾಡುತ್ತೇನೆ ಎಂಬ ಅಭಿಪ್ರಾಯವನ್ನು ಹೊಂದಿದ್ದೇನೆ. ಆದ್ದರಿಂದ ನಾನು 
ಯುದ್ಧವನ್ನು ಬಿಟ್ಟು ಬೇರೆ ಏನನ್ನು ಬಯಸುತ್ತೀಯೆ ಎಂದು ನಪುಂಸಕರಂತೆ ನಿನ್ನನ್ನು 
ಕೇಳುತ್ತಿದ್ದೇನೆ. 


382. ಮಹಾಭಾರತ ಭೀಷ್ಮಪರ್ವ 


ಯುಧಿಷ್ಠಿರಃ 
ಹಂಠ ಪೃಚ್ಛಾಮಿ ತೇ ತತ್ಕಾದಾಚಾರ್ಯ ಶೃಣು ಮೇ ದಹ 1೬೯/ 
ಇತ್ಯುಕ್ತಾ ವ್ಯಢಿತೋ ರಾಂ ನೋವಾಟ ಗಶಚೇತನಃ | 


ಯುಧಿಷ್ಠರ- ಆಚಾರ್ಯರೇ. ಸಂತೋಷ. ನನ್ನ ಮಾತನ್ನುಳೇಳಿ ಎಂದು ಹೇಳಿ 

ರಾಜನು ವಿಸಂಜ್ಞನಾಗಿ ಏನನ್ನೂ ಮಾತನಾಡಲಿಲ್ಲ. 
ಸಂಜಯಃ 

ತಂ ಗೌತಮಃ ಪ್ರತ್ಯುವಾಚ ವಿಜ್ಞಾಯಾಸ್ಕ ವಿವಕ್ಷಿತಮ್‌ | 

ಅದಧ್ಕೋಂಹಂ ಮಹೀಪಾಲ ಯುಧ್ಯಸ್ನ ಜಯಮಾಪ್ನಹಿ ॥೭೦॥ 

ಸಂಜಯ- ಕೃಮಾಚಾರ್ಯರು ಅವನ ಅಭಿಪ್ರಾಯವನ್ನು ತಿಳಿದು ಅವನನ್ನು ಕುರಿತು 
ರಾಜನೇ, ನಾನು ಅವಧ್ಯನಾದವನು. ನೀನು ಯುದ್ಧವನ್ನು ಮಾಡಿ ಜಯವನ್ನು 
ಹೊಂದು. 


ಪ್ರೀತಸ್ತ ಭಗಮೇನಾಹಂ ಜಯಂ ತದ ನರಾಧಿಪ । 

ಆಶಾಸಿಹ್ಯೇ ಸದೋತ್ಥಾಯ ಸತ್ಯಮೇಶದ್‌ ಬ್ರವೀಮಿ ತೇ wo 

ಎಲೈ ರಾಜನೇ. ನಿನ್ನ ಆಗಮನದಿಂದ ನಾನು ಸಂತೋಷಗೊಂಡಿದ್ದೇನೆ. ನಿನಗೆ 
ಪ್ರತಿನಿತ್ಯವೂ ಪ್ರಾತಣಾಲದಲ್ಲಿಎದ್ದುಜಯವನ್ನು ಬಯಸುವೆನು. ಇದನ್ನು ಸತ್ಯವಾಗಿ 
ನಿಸಗೆ ಹೇಳುತ್ತಿದ್ದೇನೆ. 

ಎತಚ್ಚುತ್ತಾ ಮಹಾರಾಜ ಗೌತಮಸ್ಯ ದರಸ್ತದಾ । 

ಅನುಮಾನ್ಯ ಕೃಪಂ ರಾಜಾ ಪ್ರಯಯೌ ಯೇನ ಮದ್ರರಾಟ್‌ ॥೭೨॥ 

ಎಳ್ಳೆ ಮಹಾರಾಜನೇ, ಗೌತಮರಾದ ಕೃಪಾಚಾರ್ಯರ ಈ ಮಾತನ್ನು ಕೇಳಿ 


ರಾಜನಾದ ಯುಧಿಷ್ಠಿರನು ಅವರ ಅನುಮತಿಯನ್ನು ಪಡೆದು ಶಲ್ಕನಿದ್ದಲ್ಲಿಗೆ 
ಹೊರಟನು 


ಸ ಶಲ್ಕಮಭವಾದ್ಯಾಥ ಕೃತ್ನಾ ಚಾಭಿಪ್ರದ್ಷಿಣದ್‌ । 
ಉವಾಚ ರಾಜಾ ದುರ್ಧರ್ಷಮೂಾತ್ಸನಿತ್ರೇಯಸಂ ವಚಃ WLAN 


ಭೀಷ್ಮವಧಪರ್ವ -383- 


ರಾಜನಾದ ಅವನು ಶಲ್ಕನಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನುಮಾಡಿ ತನ್ನ ಶ್ರೇಯಸ್ಸನ್ನು 
ಕೆ ಣೆ ಕ ಹ್ಮ KY Ki 

ಸಾಧಿಸುವ ಮಾತನ್ನು ಆಡಿದನು. 

ಅನುಮಾನಯೇ ತ್ವಾಂ ಯೋತ್ಸ್ಯಾಮಿ ಗುರೋ ವಿಗತಕಲ್ಪಷ: I 

ಜಯೇಯಂ ಚ ಮಹಾರಾಜ ಅನುಜ್ಞಾತಸ್ತ್ರಯಾ ರಿಪೂನ್‌ ॥೭೪॥ 

ಎಲ್ಫೆ ಗುರುವೇ (ಸೋದರಮಾವನೇ), ನಾನು ದೋಷರಹಿತನಾಗಿ ಯುದ್ಧವನ್ನು 
ಮಾಡುವೆನು. ನಿನ್ನ ಅನುಮತಿಯನ್ನು ಬೇಡುತ್ತಿದ್ದೇನೆ. ಮಹಾರಾಜನೇ, ನಿನ್ನ 
ಅನುಮತಿಯನ್ನು ಪಡೆದು ನಾನು ಶತ್ರುಗಳನ್ನು ಗೆಲ್ಲುವೆನು. 

ಶಲ್ಯಃ 

ಯದಿಮಾಂ ನಾಭಿಗಚ್ಛೇಥಾ ಯುದ್ಧಾಯ ಕೃತನಿಶ್ಚಯ: । 

ಶಪೇಯಂ ತ್ಹಾಂ ಮಹಾರಾಜ ಪರಾಭಾವಾಯ ವೈ ರಣೇ 11೭೫ 

ಶಲ್ಕ- ಎಲ್ಫೆ ಮಹಾರಾಜನೇ, ಯುದ್ಧವನ್ನು ನಿಶ್ಚಯಿಸಿ ನನ್ನ ಬಳಿಗೆ ನೀನು ಬರದಿದ್ದರೆ 
ನಿನಗೆ ಯುದ್ಧದಲ್ಲಿ ಸೋಲಾಗಲೆಂದು ನಾನು ಶಾಪವನ್ನು ಕೊಡುತ್ತಿದ್ದೆ. 

ತುಪ್ಟೋರಸ್ಥಿ ಪೂಜಿತಶ್ಚಾಸ್ಥಿ ಯತ್‌ ಕಾಂಕ್ಷಸಿ ತದಸ್ತು ತೇ । 

ಅನುಜಾನಾಮಿ ಚೈವ ತ್ಹಾಂ ಯುಧ್ಯಸ್ವ ಜಯಮಾಪುಹಿ 11೭೬। 

ನಾನು ಸಂತುಷ್ಟನಾಗಿದ್ದೇನೆ. ನಿನ್ನಿಂದ ಗೌರವಿಸಲ್ಪಟ್ಟಿದ್ದೇನೆ. ನೀನು ಏನು 
ಬಯಸುವಿಯೋ ಅದು ನಿನಗೆ ಸಿದ್ಧಿಸಲಿ. ನಿನಗೆ ಅನುಮತಿಯನ್ನು ಕೊಡುತ್ತಿದ್ದೇನೆ. 
ಯುದ್ಧವನ್ನುಮಾಡಿ ಜಯವನ್ನು ಹೊಂದು. 

ಬ್ರೂಹಿ ಚೈವ ಪರಂ ವೀರ ಕೇನಾರ್ಥ: ಕಿಂ ದದಾಮಿ ತೇ । 

ಏವಂ ಗತೇ ಮಹಾರಾಜ ಯುದ್ಧಾದನ್ಯತ್‌ ಕಿ ಮಿಚ್ಛಸಿ 11೭೭! 

ಎಲೈ ವೀರನೇ, ಅದಲ್ಲದೆ ಬೇರೆ ನಿನಗೆ ಏನಾಗಬೇಕೆಂದು ಇದೆ ಎಂದು ಹೇಳು. 
ಅದನ್ನೂ ನಿನಗೆ ಕೊಡುವೆನು. ಮಹಾರಾಜನೇ, ಪರಿಸ್ಥಿತಿಯು ಹೀಗಿರುವಾಗ 
ಯುದ್ಧವನ್ನು ಬಿಟ್ಟುಬೇರೆ ಏನನ್ನು ಬಯಸುತ್ತೀಯೆ? 

ಅರ್ಥಸ್ಯ ಪುರುಷೋ ದಾಸೋ ದಾಸಸ್ಪರ್ಥೋ ನ ಕಸ್ಯಚಿತ್‌ । 

ಇತಿ ಸತ್ಯಂ ಮಹಾರಾಜ ಬದ್ಧೋಶಸ್ಥ ರ್ತೇನ ಕೌರವೈಃ: 11೭೮1 


-384- ಮಹಾಭಾರತ ಭೀಷ್ಮಪರ್ವ 


ಕರಿಷ್ಯಾಮಿ ಹಿ ತೇ ಕಾಮಂ ಭಾಗಿನೇಯ ಯಥೇಪ್ಲಿತಮ್‌ । 
ಬ್ರವೀಮ್ಯತಃ ಕ್ಲೀಬವತ್‌ ತ್ವಾಂ ಯುದ್ಧಾದನ್ಯತ್‌ ಕಿಮಿಚ್ಛಸಿ 11೭೯॥ 


ಮಹಾರಾಜನೇ, ಪುರುಷನು ಅರ್ಥಕ್ಕೆ ದಾಸನಾಗುತ್ತಾನೆ. ಅರ್ಥವು ಯಾರಿಗೂ 
ದಾಸನಾಗುವುದಿಲ್ಲ ಎಂಬ ಮಾತು ಸತ್ಯವಾದುದು. ಕೌರವರಿಂದ ನಾನು ಅರ್ಥದ 
ನಿಮಿತ್ತದಿಂದಾಗಿ ಬದ್ಧನಾಗಿದ್ದೇನೆ. ಸೋದರಳಿಯನೇ, ನಿನಗೆ ಇಷ್ಟವಾದಂತೆ ನಿನ್ನ 
ಆಸೆಯನ್ನು ನೆರವೇರಿಸುವೆನು. ಆದ್ದರಿಂದ ನಪುಂಸಕನಂತೆ ಯುದ್ಧವನ್ನು ಬಿಟ್ಟು (ನಿನ್ನ 
ಸಲುವಾಗಿ ಯುದ್ಧವನ್ನುಮಾಡು ಎನ್ನುವುದನ್ನು ಬಿಟ್ಟು) ಬೇರೆ ಏನನ್ನುಬಯಸುತ್ತೀಯೆ? 


ಯುಧಿಷ್ಠಿರಃ 
ಮಂತ್ರಯಸ್ವ ಮಹಾರಾಜ ನಿತ್ಯಂ ಮದ್ದಿತಮುತ್ತಮಮ್‌ । 
ಕಾಮಂ ಯುಧ್ಯ ಪರಸ್ಕಾರ್ಥೆ ವರಮೇತದ್‌ ವೃಣೋಮ್ಯಹಮ್‌ || 


ಯುಧಿಷ್ಠಿರ- ಮಹಾರಾಜನೇ, ನಿತ್ಯವೂ ನನ್ನ ಹಿತವನ್ನು ಚಿಂತಿಸಿ ಕೌರವರ ಪರವಾಗಿ 
ಯುದ್ಧವನ್ನು ಮಾಡು. ಇದೇ ನಾನು ಬೇಡುವ ವರ. 
ಶಲ್ಯಃ 
ಬ್ರೂಹಿ ಕಿಮತ್ರ ಸಾಹ್ಯಂ ತೇ ಕರೋಮಿ ನೃಪಸತ್ತಮ । 
ಕಾಮಂ ಯೋತ್ಸ್ಯೇ ಪರಸ್ಕಾರ್ಥೇ ವೃತೋರಸ್ಕ ರನ ಕೌರವೈಃ ॥೮೧॥ 


ಶಲ್ಯ- ರಾಜಶ್ರೇಷ್ಠನೇ, ಈ ಯುದ್ಧದ ವಿಷಯದಲ್ಲಿ ನಾನು ನಿನಗೆ ಏನು 
ಸಹಾಯವನ್ನು ಮಾಡಲಿ ಎಂದು ಹೇಳು. ನಾನು ಕೌರವರ ಪರವಾಗಿ ನನ್ನ 
ಇಚ್ಛೆಯಿಂದಲೇ ಯುದ್ಧಮಾಡುವೆನು. ಅರ್ಥದಿಂದಾಗಿ ನನ್ನನ್ನುಕೌರವರು ವರಿಸಿದ್ದಾರೆ. 


ಯುಧಿಷ್ಠಿರಃ 
ಸ ಏವ ಮೇ ವರಃ ಸತ್ಯ ಉದ್ಯೋಗೇ ಯಸ್ವ್ಯಯಾ ಕೃತಃ | 
ಸೂತಪುತ್ರಸ್ಯ ಸಂಗ್ರಾಮೇ ಕಾರ್ಯಃ ತೇಜೋವಧಸ್ತ್ಮಯಾ 11೮೨॥॥ 
ಯುಧಿಷ್ಠಿರ- ಸೇನ್ಯೋದ್ಯಮ ಕಾಲದಲ್ಲಿನಾನು ಏನು ಕೇಳಿದೆನೋ ಅದೇ ನಾನು 


ನಿನ್ನಂದ ಬಯಸುವ ವರ. ಯುದ್ಧದಲ್ಲಿ ನೀನು ಸೂತಪುತ್ರನಾದ ಕರ್ಣನ 
ತೇಜೋವಧೆಯನ್ನು ಮಾಡಬೇಕು. 


ಭೀಷ್ಠವಧಪರ್ವ -385- 


ಶಲ್ಯ: 


ಸಂಪತ್ಸ್ಯತ್ಯೇಷ ತೇ ಕಾಮಃ ಕುಂತೀಪುತ್ರ ಯಥೇಪಿತ: । 


ಇಲೆ" 

ಗಚ್ಛ ಯುಧ್ಯಸ್ವ ವಿಸ್ರಬ್ಧಂ ಪ್ರತಿಜಾನೇ ಜಯಂ ತವ 11೮೩॥ 

ಶಲ್ಯ-ಎಲೈ ಕುಂತೀಪುತ್ರನೇ, ನಿನಗೆ ಇಷ್ಟವಾದ ಈ ಆಸೆಯು ನೆರವೇರುವುದು. 
ಹೋಗಿ ನಿಶ್ಚಿಂತೆಯಾಗಿ ಯುದ್ಧವನ್ನು ಮಾಡು. ನಿನ್ನ ಜಯವನ್ನು ನಾನು ಪ್ರತಿಜ್ಞೆ 
ಮಾಡುತ್ತೇನೆ. 

ಸಂಜಯಃ 

ಅನುಮಾನ್ಯಾಥ ಕೌಂತೇಯೋ ಮಾತುಲಂ ಮದ್ರಕೇಶ್ನರಮ್‌ । 

ನಿರ್ಜಗಾಮ ಮಹಾಸ್ಥೆನ್ಯಾದ್‌ ಭ್ರಾತೃಭಿಃ ಪರಿವಾರಿತಃ 11೮೪॥ 

ಸಂಜಯ- ಕೌಂತೇಯನಾದ ಯುಧಿಷ್ಠಿರನು, ಮದ್ರರಾಜನೂ, ಸೋದರ 
ಮಾವನೂ ಆದ ಶಲ್ಯನ ಅನುಮತಿಯನ್ನು ಪಡೆದು ಸಹೋದರರಿಂದ ಪರಿವಾರಿತನಾಗಿ 
ಕೌರವರ ದೊಡ್ಡಸೈನ್ಯದಿಂದ ಹೊರಬಂದನು. 

ವಾಸುದೇವಸ್ತು ರಾಧೇಯಮಾಹವೇತಭಿಜಗಾಮ ವೈ । 

ತತ ಏನಮುವಾಚೇದಂ ಪಾಂಡವಾರ್ಥೇ ಗದಾಗ್ರಜಃ "oH 

ಗದಾಗ್ರಜನಾದ ಕೃಷ್ಣನಾದರೂ ಯುದ್ಧದಲ್ಲಿ ಕರ್ಣನ ಸಮೀಪಕ್ಕೆ ಹೋಗಿ 
ಪಾಂಡವರ ಸಲುವಾಗಿ ಕರ್ಣನನ್ನು ಕುರಿತು ಈ ಮಾತನ್ನು ಆಡಿದನು. 


ಶ್ರುತಂ ಮೇ ಕರ್ಣ ಭೀಷ್ಮಸ್ಯ ದ್ದೇಷಾತ್‌ ಕಿಲ ನ ಯೋತ್ಮ್ಯಸಿ । 
ಅಸ್ಥಾನ್‌ ವರಯ ರಾಧೇಯ ಯಾವದ್‌ ಭೀಷ್ಮೋ ನ ಹನ್ಯತೇ ।1೮೬॥ 


ಕರ್ಣನೇ, ಭೀಷ್ಮರ ಮೇಲಿನ ದ್ವೇಷದಿಂದ ನೀನು ಯುದ್ಧವನ್ನು ಮಾಡುವುದಿಲ್ಲ 
ಎಂದು ನಾನು ಕೇಳಿದ್ದೇನೆ. ಎಲೈ ರಾಧೇಯನೇ, ಆದ್ದರಿಂದ ಭೀಷ್ಮರ 
ವಧೆಯಾಗುವವರೆಗೆ ನಮ್ಮ ಪರವಾಗಿ ಯುದ್ಧವನ್ನು ಮಾಡು. 


ಹತೇತು ಭೀಷ್ಮೇ ರಾಧೇಯ ಪುನರೇಷ್ಯಸಿ ಸಂಯುಗೇ । 
ಧಾರ್ತರಾಷ್ಟ್ರಸ್ಯ ಸಾಹಾಯ್ಕಂ ಯದಿ ಪಶ್ಯಸಿ ಚೇತಮಮ್‌ HSL 


-386- ಮಹಾಭಾರತ ಭೀಷ್ಮಪರ್ವ 


ರಾಧೇಯನೇ, ಭೀಷ್ಮರು ಹತರಾದ ಮೇಲೆ ಪುನಃ ಯುದ್ಧವನ್ನುಮಾಡಿ ನಿನಗೆ 
ಸರಿ ಎಂದು ತೋರಿದರೆ ದುರ್ಯೋಧನನಿಗೆ ಸಹಾಯವನ್ನು ಮಾಡುವಿ. 
ಕರ್ಣಃ 
ನ ವಿಪ್ರಿಯಂ ಕರಿಷ್ಯಾಮಿ ಧಾರ್ತರಾಷ್ಟ್ಯ ಕೇಶವ । 
ತ್ಯಕ್ತಪ್ರಾಣಂ ಹಿ ಮಾಂ ವಿದ್ಧಿ ದುರ್ಯೋಧನಹಿತೈಷಿಣಮ್‌ SSI 


ಕರ್ಣ- ಎಲೈ ಕೇಶವನೇ, ನಾನು ದುರ್ಯೋಧನನಿಗೆ ಎಂದೂ ಅಪ್ರಿಯವನ್ನು 
ಮಾಡುವುದಿಲ್ಲ. ನಾನು ದುರ್ಯೋಧನನ ಹಿತೈಷಿ ಮತ್ತು ಅವನ ಸಲುವಾಗಿ 
ಪ್ರಾಣವನ್ನೂ ಬಿಡಲು ಸಿದ್ಧಎಂದು ತಿಳಿ, 

ಸಂಜಯಃ 

ತಚ್ಚುತ್ತಾ ವಚನಂ ಕೃಷ್ಣಃ ಸಂನ್ಯವರ್ತತ ಭಾರತ | 

ಯುಧಿಷ್ಠಿರಪುರೋಗೈಶ್ಚ ಪಾಂಡವೈಃ ಸಹ ಸಂಗತಃ 11೮೯॥ 

ಸಂಜಯ- ಎಲೈ ಭಾರತನೇ, ಅದನ್ನು ಕೇಳಿ ಹಿಂದಿರುಗಿದ ಕೃಷ್ಣನು 
ಯುಧಿಷ್ಠಿರನೇ ಮೊದಲಾದ ಪಾಂಡವರ ಜೊತೆಯಲ್ಲಿಸೇರಿಕೊಂಡನು. 

ಅಥ ಸೈನ್ಯಸ್ಯ ಮಧ್ಯೇ ತು ಪ್ರಾಕ್ರೋಶತ್‌ ಪಾಂಡವಾಗ್ರಜ:ಃ | 

ಯೋತಸ್ಥಾನ್‌ ವೃಣೋತಿ ತದಹಂ ವರಯೇ ಸಾಹ್ಯಕಾರಣಾತ್‌ 11೯೦॥ 

ಅನಂತರ ಸೈನ್ಯದ ಮಧ್ಯದಲ್ಲಿ ನಿಂತು ಪಾಂಡವಾಗ್ರಜನಾದ ಯುಧಿಷ್ಠಿರನು 
ಯಾವನು ನಮ್ಮ ಪಕ್ಷಕ್ಕೆ ಬರುತ್ತಾನೆಯೋ ಅವನನ್ನುಯುದ್ಧದಲ್ಲಿನಮಗೆ ಸಹಾಯವನ್ನು 
ಮಾಡಲು ಸ್ನೀಕರಿಸುತ್ತೇನೆ ಎಂದು ಗಟ್ಟಿಯಾಗಿ ಹೇಳಿದನು. 

ಅಥ ತಾನ್‌ ಸಮಭಿಪ್ರೇಕ್ಷ್ಯ ಯುಯುತ್ತುರಿದಮಬ್ರವೀತ್‌ । 

ಪ್ರೀತಾತ್ಮಾ ಧರ್ಮರಾಜಾನಂ ಕುಂತೀಪುತ್ರಂ ಯುಧಿಷ್ಠಿರಮ್‌ EO 


ಆಗ ಅವರನ್ನುನೋಡಿ ಸಂತೋಷಗೊಂಡ ಯುಯುತ್ತುವು ಕುಂತೀಪುತ್ರನಾದ 
ಯುಧಿಷ್ಠಿರನನ್ನು ಕುರಿತು ಈ ಮಾತನ್ನಾಡಿದನು. 


ಅಹಂ ಯೋತ್ಪ್ಯಾಮಿ ಮಿಷತಃ ಸಂಯುಗೇ ಧಾರ್ತರಾಷ್ಟಜಾನ್‌ I 
ಯುಷ್ಠದರ್ಥೇ ಮಹಾರಾಜ ಯದಿ ಮಾಂ ವೃಣುಷೇ5ನಘ 1೯೨1 


ಭೀಷ್ಠವಧಪರ್ವ -387- 

ಎಲೈ ಮಹಾರಾಜನೇ, ಎಲ್ಫೆ ಅನಘನೇ, ನೀನು ನನ್ನನ್ನು ಸ್ವೀಕರಿಸುವುದಾದರೆ 
ನಾನು ದುರ್ಯೋಧನಾದಿಗಳು ನೋಡುತ್ತಿರುವಂತೆಯೇ ನಿಮ್ಮ ಪರವಾಗಿ ಯುದ್ಧವನ್ನು 
ಮಾಡುವೆನು. 

ಯುಧಿಷ್ಠಿರಃ 

ಏಹ್ಯೇಹಿ ಸರ್ವೇ ಯೋತ್ಪ್ಯಾಮಸ್ತವ ಭ್ರಾತ್ವನಪಂಡಿತಾನ್‌ । 

ಯುಯುತ್ತೋ ವಾಸುದೇವಶ್ಚ ವಯಂ ಚ ಬ್ರೂಮ ಸರ್ವಶಃ ೯೩॥ 

ಯುಧಿಷ್ಠಿರ- ಎಲ್ಫೆ ಯುಯುತ್ತುವೇ, ಬಾ ಬಾ. ಎಲ್ಲರೂ ಸೇರಿ ಅವಿವೇಕಿಗಳಾದ 
ನಿನ್ನಸಹೋದರರ ಜೊತೆಯಲ್ಲಿ ಯುದ್ಧವನ್ನುಮಾಡೋಣ. ಕೃಷ್ಣನೂ ಮತ್ತು ನಾವೂ 
ನಿನ್ನನ್ನು ಆಹ್ವಾನಿಸುತ್ತಿದ್ದೇವೆ. 

ವೃಣೋಮಿ ತ್ವಾಂ ಮಹಾಬಾಹೋ ಯುಧ್ಯಸ್ವ ಮಮ ಕಾರಣಾತ್‌ । 

ತ್ವಯಿ ಪಿಂಡಶ್ಚ ತಂತುಶ್ಚ ಧೃತರಾಷ್ಟ್ರಸ್ಯ ದೃಶ್ಯತೇ Hv 

ಎಲೈ ಮಹಾಬಾಹುವೇ, ನಿನ್ನನ್ನು ನಾನು ಸ್ವೀಕರಿಸುತ್ತೇನೆ. ನನ್ನ ಪರವಾಗಿ 
ಯುದ್ಧವನ್ನು ಮಾಡು. ಧೃತರಾಷ್ಟ್ರನ ಪಿಂಡವೂ ಮತ್ತು ಸಂತಾನವೂ ನಿನ್ನಲ್ಲಿಯೇ 
ಕಾಣುತ್ತಿದೆ. 

ಭಜಸ್ವಾಸ್ಕಾನ್‌ ರಾಜಪುತ್ರ ಭಜಮಾನಾನ್‌ ಮಹಾದ್ಯುತೇ । 

ನ ಭವಿಷ್ಯತಿ ದುರ್ಬುದ್ದಿರ್ಧಾರ್ತರಾಪ್ಟೋತತ್ಯಮರ್ಷಣಃ FAH 

ಎಲ್ಫೆ ರಾಜಪುತ್ರನೇ, ಮಹಾದ್ಯುತಿಯೇ, ನಿನ್ನಲ್ಲಿ ಪ್ರೀತಿ ಇರುವ ನಮ್ಮನ್ನು 
ಪ್ರೀತಿಯಿಂದ ಸೇವಿಸು. ದುರ್ಬುದ್ಧಿಯೂ, ಕ್ರೋಧಶೀಲನೂ ಆದ ದುರ್ಯೋಧನನು 
ಭೂಮಿಯ ಮೇಲೆ ಬದುಕುವುದಿಲ್ಲ. 

ಸಂಜಯಃ 

ತತೋ ಯುಯುತ್ತುಃ ಕೌರವ್ಯ: ಪರಿತ್ಯಜ್ಯ ಸುತಾಂಸ್ತವ । 

ಜಗಾಮ ಪಾಂಡುಪುತ್ರಾಣಾಂ ಸೇನಾಂ ವಿಶ್ರಾವ್ಯ ದುಂದುಭಿಮ್‌ ॥॥೯೬॥ 

ಸಂಜಯ- ಆಗ ಕೌರವನಾದ ಯುಯುತ್ತುವು ನಿನ್ನ ಮಕ್ಕಳ ಪಕ್ಷವನ್ನು ತೊರೆದು 
ದುಂದುಭಿಯನ್ನು ಬಾರಿಸಿ ಘೋಷಿಸಿ ಪಾಂಡವರ ಸೈನ್ಯವನ್ನು ಸೇರಿದನು. 


-388- ಮಹಾಭಾರತ ಭೀಷ್ಮಪರ್ವ 


ತತೋ ಯುಧಿಷ್ಠಿರೋ ರಾಜಾ ಸಂಪ್ರಹೃಷ್ಠಃ ಸಹಾನುಜೈ: । 

ಜಗ್ರಾಹ ಕವಚಂ ಭೂಯೋ ದೀಪ್ತಿಮತ್‌ ಕನಕೋಜ್ಜ್ವಲಮ್‌ ॥೯೭। 

ಅನಂತರ ರಾಜನಾದ ಯುಧಿಷ್ಠಿರನು ತಮ್ಮಂದಿರ ಜೊತೆಯಲ್ಲಿ 
ಸಂತೋಷಗೊಂಡು ಸುವರ್ಣಕಾಂತಿಯಿಂದ ಪ್ರಕಾಶಿಸುವ ತನ್ನ ಕವಚವನ್ನು ಪುನಃ 
ಧರಿಸಿದನು. 

ಪ್ರತ್ಯಪದ್ಯಂತ ತೇ ಸರ್ವೇ ರಥಾನ್‌ ಸ್ಟಾನ್‌ ಪುರುಷರ್ಷಭಾಃ । 

ತತೋ ವ್ಯೂಹಂ ಯಥಾಪೂರ್ವಂ ಪ್ರತ್ಯವ್ಯೂಹಂತ ತೇ ಪುನಃ 1೯೮॥ 


ಪುರುಷರ್ಷಭರಾದ ಪಾಂಡವರೆಲ್ಲರೂ ತಮ್ಮತಮ್ಮರಥಗಳಿಗೆ ಹಿಂದಿರುಗಿದರು. 
ಅನಂತರ ಅವರು ಮೊದಲಿನಂತೆಯೇ ಪ್ರತಿವ್ಯೂಹವನ್ನು ರಚಿಸಿದರು. 


ಅವಾದಯನ್‌ ದುಂದುಭೀಂಶ್ಚ ಶತಶಶ್ಚೆವ ಪುಷ್ಕರಾನ್‌ | 

ಸಿಂಹನಾದಾಂಶ್ಚ ವಿವಿಧಾನ್‌ ವಿನೇದುಃ ಪುರುಷರ್ಷಭಾಃ 1£೯೯॥ 

ಪುರುಷಶ್ರೇಷ್ಠರಾದ ಅವರು ದುಂದುಬ್ಮಗಳನ್ನೂ, ನೂರಾರು ಸಂಖ್ಯೆಯಲ್ಲಿ 
ಪುಷ್ಕರಗಳನ್ನೂ ಮೊಳಗಿಸಿ ಅನೇಕ ವಿಧವಾದ ಸಿಂಹನಾದಗಳನ್ನು ಮಾಡಿದರು. 

ರಥಸ್ಥಾನ್‌ ಪುರುಷವ್ಯಾಘ್ರಾನ್‌ ಪಾಂಡವಾನ್‌ ಪ್ರೇಕ್ಷ್ಯ ಪಾರ್ಥಿವಾಃ | 

ಧೃಷ್ಟದ್ಯುಮ್ನಾದಯಃ ಸರ್ವೇ ಪುನರ್ಜಹೃಷಿರೇ ಮುದಾ 11೧೦೦॥ 

ರಥದಲ್ಲಿ ಕುಳಿತ ಪುರುಷವ್ಯಾಘ್ರರಾದ ಪಾಂಡವರನ್ನು ನೋಡಿ ಧೃಷ್ಟದ್ಯುಮ್ನ 
ಮೊದಲಾದ ಎಲ್ಲರಾಜರೂ ಪುನಃ ಸಂತೋಷಗೊಂಡರು. 


ಗೌರವಂ ಪಾಂಡುಪುತ್ರಾಣಾಂ ಮಾನ್ಯಾನ್‌ ಮಾನಯತಾಂ ಚ ತಾನ್‌ | 
ದೃಷ್ಟ್ವಾ ಮಹೀಕ್ಷಿತಸ್ತತ್ರ ಪೂಜಯಾಂ ಚಕ್ರಿರೇಭೃಶಮ್‌ nooo 


ಮಾನ್ಯರಾದವರನ್ನು ಪೂಜಿಸುವ ಪಾಂಡುಪುತ್ರರ ಗೌರವವನ್ನುನೆರೆದಿದ್ದ ರಾಜರು 
ನೋಡಿ ಅಲ್ಲಿಪಾಂಡವರನ್ನು ಚೆನ್ನಾಗಿ ಪೂಜಿಸಿದರು. 


ಸೌಹೃದಂ ಚ ಕೃಪಾಂ ಚೈವ ಪ್ರಾಪ್ತಕಾಲಂ ಮಹಾತ್ಮನಾಮ್‌ । 
ದಯಾಂ ಚ ಜ್ಞಾತಿಷು ಪರಾಂ ಕಥಯಾಂಚಕ್ರಿರೇ ನೃಪಾಃ Mee 


ಭೀಷ್ಠ್ಮವಧಪರ್ವ -389- 

ರಾಜರು ಪಾಂಡವರ ಸ್ನೇಹವನ್ನು ಮಹಾತ್ಮರ ಕೃಪೆಯನ್ನು, ಮಹಾತ್ಮರಾದ ಅವರು 
ಯೋಗ್ಯಕಾಲದಲ್ಲಿತೋರಿಸಿದ ಶ್ರೇಷ್ಠವಾದ ಜ್ಞಾತಿಗಳಲ್ಲಿದಯೆಯನ್ನು ಪರಸ್ಪರವಾಗಿ 
ಮಾತನಾಡಿಕೊಂಡರು. 

ಸಾಧು ಸಾಧ್ವಿತಿ ಸರ್ವತ್ರ ನಿಶ್ಚೇರುಃ ಸ್ತುತಿಸಂಹಿತಾಃ । 

ವಾಚಃ ಪುಣ್ಯಾಃ ಕೀರ್ತಿಮತಾಂ ಮನೋಹೃದಯಹರ್ಷಿಣೇಃ ॥೧೦೩॥ 

ಕೀರ್ತಿವಂತರಾದ ಆ ಪಾಂಡವರಿಗೆ ಎಲ್ಲ ಕಡೆಗಳಿಂದಲೂ 'ಸಾಧು ಸಾಧು' 
ಎಂಬ ಸ್ತುತಿ ಸಹಿತವಾದ ಮನಸ್ಸು ಮತ್ತು ಹೃದಯವನ್ನು ಸಂತೋಷಪಡಿಸುವ 
ಪವಿತ್ರವಾದ ಮಾತುಗಳು ಹೊರಹೊಮ್ಮಿದವು. 

ಮ್ಲೇಚ್ಛಾಶ್ಟಾರ್ಯಾಶ್ಚ ಯೇ ತತ್ರ ದದ್ಭಶು: ಶುಶ್ರುವುಸ್ತದಾ । 

ವೃತ್ತಂ ತತ್‌ ಪಾಂಡುಪುತ್ರಾಣಾಂ ರುರುದುಸ್ಟೇ ಸಗದ್ಗದಾಃ ॥೧೦೪॥ 


ಅಲ್ಲಿಸೇರಿದ್ದಮ್ಗೇಚ್ಛರು ಮತ್ತು ಆರ್ಯರೂ ಸಹ ಪಾಂಡುಪುತ್ತರ ನಡತೆಯನ್ನು 
ನೋಡಿ ಮತ್ತು ಕೇಳಿ ಗದ್ಗದವಾದ ಕಂಠದಿಂದ ರೋದಿಸಿದರು. 


ತತೋ ಜಘುರ್ಮಹಾಭೇರೀಃ ಶತಶಕ್ಷೆವ ಪುಷ್ಕರಾನ್‌ | 
ಶಂಖಾಂಶ್ಚ ಗೋಕ್ಷೀರನಿಭಾನ್‌ ದಧ್ಮುರ್ಹಷ್ಟಾ ಮನುನ ele 
ಅನಂತರ ಧೈರ್ಯಶಾಲಿಗಳಾದ ಅವರು ನೂರಾರು ಸಂಖ್ಯೆಯಲ್ಲಿ ದೊಡ್ಡ 
ಭೇರಿಗಳನ್ನೂ , ಪುಷ್ಕರಗಳನ್ನೂ ಗೋಕ್ಟೀರದಂತೆ ಶ್ಲೇತವರ್ಣದಿಂದ ಕೂಡಿದ 
ಶಂಖಗಳನ್ನೂ ಸಂತೋಷದಿಂದ ಊದಿದರು. 
॥ ಇತಿ ಶ್ರೀಮನ್ನಹಾಭಾರತೇ ಶತಸಹಸ್ತಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಠಪರ್ವಣಿ ಏಕಚತ್ತಾರಿಂಶೋ5ಧ್ಯಾಯಃ W 
॥ ಭೀಷ್ಠವಧಪರ್ವಣಿ ಪ್ರಥಮೋಸಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ನಲವತ್ತೊಂದನೆಯ ಅಧ್ಯಾಯ ಮುಗಿಯಿತು. 
Mk 


-390- ಮಹಾಭಾರತ ಭೀಷ್ಮಪರ್ವ 


ನಲವತ್ತೆರಡನೆಯ ಅಧ್ಯಾಯ 
ಯುದ್ಧದ ಪ್ರಾರಂಭ. ಭೀಮಸೇನನ ವಿಜೃಂಭಣೆ. 
ಧೃತರಾಷ್ಟ್ರ 
ಏವಂ ವ್ಯೂಢೇಷ್ಠನೀಕೇಷು ಮಾಮಕೇಷಿತರೇಷು ಚ। 
ಕೇ ಪೂರ್ವಂ ಪ್ರಾಹರಂಸ್ತತ್ರ ಕುರವಃ ಪಾಂಡವಾಸ್ತಥಾ HO 
ಧೃತರಾಷ್ಟ್ರ: ಹೀಗೆ ನಮ್ಮ ಮತ್ತು ಪರರ ಸೈನ್ಯಗಳು ವ್ಯೂಹಗೊಂಡ ಮೇಲೆ 


ಮೊದಲು ಯಾರು ಪ್ರಹಾರವನ್ನು ಮಾಡಿದರು? ಕೌರವರೋ ಅಥವಾ 
ಪಾಂಡವರೋ? 


ಸಂಜಯ; 
ಭ್ರಾತೃಭಿಃ ಸಹಿತೋ ರಾಜನ್‌ ಪುತ್ರೋ ದುರ್ಯೋಧನಸ್ತವ । 
ಭೀಷ್ಮಂ ಪ್ರಮುಖತಃ ಕೃತ್ವಾ ಪ್ರಯಯೌ ಸಹ ಸೇನಯಾ 11೨1 
ಸಂಜಯ- ಎಲೈ ರಾಜನೇ, ನಿನ್ನಪುತ್ರನಾದ ದುರ್ಯೋಧನನು ತಮ್ಮಂದಿರಿಂದ 
ಸಹಿತನಾಗಿ ಭೀಷ್ಠರನ್ನುಮುಂದೆ ಮಾಡಿಕೊಂಡು ಸೈನ್ಯದ ಜೊತೆಯಲ್ಲಿ ಹೊರಟನು. 
ತಥೈವ ಪಾಂಡವಾಃ ಸರ್ವೇ ಭೀಮಸೇನಪುರೋಗಮಾಃ । 
ಭೀಷ್ಮೇಣ ಯುದ್ಧಮಿಚ್ಛಂತ: ಪ್ರಯಯುರ್ಪೃಷ್ಟಮಾನಸಾಃ 11೩1 


ಹಾಗೆಯೇ ಭೀಮಸೇನನನ್ನು ಮುಂದೆ ಮಾಡಿಕೊಂಡ ಎಲ್ಲಪಾಂಡವರು ಭೀಷ್ಮರ 
ಜೊತೆಯಲ್ಲಿಯುದ್ಧವನ್ನು ಬಯಸುತ್ತಾ ಸಂತೋಷಗೊಂಡ ಮನಸ್ಸಿನಿಂದ ಮುಂದೆ 
ಹೊರಟರು. 


ಕ್ಲೇ (ಡಾಃ ಕಿಲಕಿಲಾಶಬ್ಬಾಃ ಕೃಕವಾ ಗೋವಿಷಾಣಿಕಾಃ । 


ಭೇರೀಮೃದಂಗಮುರಜಾ ಹಯಕುಂಜರನಿಸ್ಟನಾಃ 11೪1 
ಉಭಯೋಃ ಸೇನಯೋ ರಾಜಂಸ್ತತಸ್ತೇ5ಸ್ಕಾನ್‌ ಸಮಾದ್ರವನ್‌ | 
ವಯಂ ಪ್ರತಿನದಂತಶ್ಚ ತದಾಸೀತ್‌ ತುಮುಲಂ ಮಹತ್‌ 11೫11 


ಭಟರ ಗರ್ಜನೆಗಳು, ಕೋಲಾಹಲ ಶಬ್ದಗಳು, ಕೃಕವ, ಗೋವಿಷಾಣ, ಭೇರೀ, 
ಮೃದಂಗ, ಮುರಜ ಮೊದಲಾದ ವಾದ್ಯವಿಶೇಷಗಳು, ಅಶ್ವ-ಗಜಗಳ ನಾದಗಳು 


ಭೀಷ್ಮವಧಪರ್ವ -391- 


ಇವು ಎರಡು ಸೈನ್ಯಗಳಲ್ಲೂಉಂಟಾದವು. ರಾಜನೇ, ಅನಂತರ ಅವರು ನಮ್ಮಮೇಲೆ 
ಎರಗಿದರು. ನಾವೂ ಸಹ ನಿಮಗೆ ಪ್ರತಿಯಾಗಿ ನಾವಿದ್ದೇವೆ ಎಂದು ಹೇಳುತ್ತಾ 
ಸಂತೋಷಪಡುತ್ತಾ ಮುಂದೆ ನಡೆದೆವು. 


ಮಹಾಂತ್ಯನೀಕಾನಿ ಮಹಾಸಮುಚ್ಛಯೇ 
ಸಮಾಗಮೇ ಪಾಂಡವಧಾರ್ತರಾಷ್ಟ್ರಬೋಃ | 
ಚಕಂಪಿರೇ ಶಂಖಮೃದಂಗನಿಸ್ಟನೈ: 
ಪ್ರಕಂಪಿತಾನೀವ ವನಾನಿ ವಾಯುನಾ Ll 


ಆಗ ದೊಡ್ಡ ಸಂಘರ್ಷ ಉಂಟಾಯಿತು. ಪಾಂಡವ, ಕೌರವರ ಎರಡು ದೊಡ್ಡ 
ಸೈನ್ಯಗಳ ಸಮಾಗಮ ಉಂಟಾದ ಶಂಖ ಮೃದಂಗಾದಿ ಶಬ್ದಗಳಿಂದ ಎರಡು ದೊಡ್ಡ 
ಸೈನ್ಯಗಳೂ ಬಿರುಗಾಳಿಗೆ ಕಂಪಿಸುವ ಕಾಡುಗಳಂತೆ ಕಂಪಿಸಿದವು. 


ನರೇಂದ್ರನಾಗಾಶ್ನರಥಾಕುಲಾನಾಮ್‌ 
ಅಭ್ಯಾಯತೀನಾಮಶಿವೇ ಮುಹೂರ್ತೇ । 
ಬಭೂವ ಘೋಷಸ್ತುಮುಲಶ್ಚಮೂನಾಂ 
ವಾತೋದ್ದುತಾನಾಮಿವ ಸಾಗರಾಣಾಮ್‌ 11೭ 
ರಾಜರು, ಗಜಗಳು, ಅಶ್ವ-ರಥಗಳು ಇವುಗಳು ವಿಸ್ತಾರವಾಗಿ ಹಬ್ಬಿರುವ ಆ 
ಅಮಂಗಳ ಮುಹೂರ್ತದಲ್ಲಿಸೈನ್ಯಗಳ ತೀವ್ರವಾದ ಘೋಷಗಳು ಬಿರುಗಾಳಿಗೆ ಎದ್ದ 
ಸಾಗರಗಳ ಅಲೆಗಳಂತೆ ಅದ್ಭುತವಾಗಿದ್ದಿತು. 
ತಸ್ಮಿನ್‌ ಸಮುತ್ವಿತೇ ಶಬ್ದೇ ತುಮುಲೇ ಲೋಮಹರ್ಷಣೇ । 
ಭೀಮಸೇನೋ ಮಹಾಬಾಹುಃ ಪ್ರಾಣದದ್‌ ಗೋವೃಷೋ ಯಥಾ ॥ 
ಶಂಖದುಂದುಭಿನಿರ್ಫೋಷಂ ವಾರಣಾನಾಂ ಚ ಬೃಂಹಿತಮ್‌ । 
ಸಿಂಹನಾದಂ ಚ ಸೈನ್ಯಾನಾಂ ಭೀಮಸೇನರವೋತಭ್ಯಭೂತ್‌ 11೯1 
ರೋಮಾಂಚಕಾರಿಯಾದ, ತೀವ್ರವಾದ ಆ ಕೋಲಾಹಲ ಶಬ್ದವು ಉಂಟಾದಾಗ 
ಮಹಾಬಾಹುವಾದ ಭೀಮಸೇನನು ಗೂಳಿಯಂತೆ ಗರ್ಜಿಸಿದನು. ಭೀಮಸೇನನ 
ಗರ್ಜನೆಯು ಶಂಖ-ದುಂದುಭಿಗಳ ಘೋಷಗಳನ್ನೂ, ಆನೆಗಳ ಗರ್ಜನೆಗಳನ್ನೂ. 
ಸೈನಿಕರ ಸಿಂಹನಾದವನ್ನೂ ಮುಳುಗಿಸಿತು. 


-392- ಮಹಾಭಾರತ ಭೀಷ್ಮಪರ್ವ 


ಹಯಾನಾಂ ಹೇಷಮಾಣಾನಾಮನೀಕೇಷು ಸಹಸ್ರಶಃ | 
ಸರ್ವಾನ್‌ ಪರಾಭವಚ್ಛಬ್ದಾನ್‌ ಭೀಮಸೇನಸ್ಯ ನಿಸ್ಸನಃ 11೧೦॥ 


ಭೀಮಸೇನನ ಗರ್ಜನೆಯು ಸಹಸ್ರ ಸಂಖ್ಯೆಯಲ್ಲಿ ಸೈನ್ಯದಲ್ಲಿ ಹೇಷಾರವ 
ಮಾಡುತ್ತಿದ್ದಎಲ್ಲಅಶ್ವಗಳ ಧನಿಯನ್ನೂ ಮೀರಿಸಿ ಕೇಳಿ ಬರುತ್ತಿದ್ದಿತು. 


ತಂ ಶ್ರುತ್ವಾ ನಿನದಂ ತಸ್ಯ ಸೈನ್ಯಾಸ್ತವ ವಿತತ್ರಸುಃ । 
ಜೀಮೂತಸ್ಯೇವ ನದತಃ ಶಕ್ರಾಶನಿಸಮಸ್ವನಮ್‌ Tee 


ಮೇಘಗಳ ಗರ್ಜನೆಯಂತೆ ಕೇಳಿಬರುವ ಇಂದ್ರನ ವಜ್ರಾಯುಧದ ಘೋಷಕ್ಕೆ 
ಸಮವಾದ ಭೀಮಸೇನನ ಆ ನಿನಾದವನ್ನುಕೇಳಿ ನಿನ್ನ ಸೈನ್ಯಗಳು ಹೆದರಿಹೋದವು. 


ವಾಹನಾನಿ ಚ ಸರ್ವಾಣಿ ಶಕೃನ್ಯೂತ್ರಂ ಪ್ರಸುಸ್ತುವು: | 
ಶಬ್ದೇನ ತಸ್ಯ ವೀರಸ್ಯ ಸಿಂಹಸ್ಯೇವೇತರೇ ಮೃಗಾಃ 11೧೨1 


ಸಿಂಹದ ಗರ್ಜನೆಗೆ ಇತರ ಮೃಗಗಳು ಹೆದರುವಂತೆ ಆ ವೀರನಾದ ಭೀಮಸೇನನ 
ಗರ್ಜನೆಯ ನಾದಕ್ಕೆ ಅಶ್ವ-ಗಜ ಮೊದಲಾದ ವಾಹನಗಳು ಮಲ-ಮೂತ್ರಗಳನ್ನು 
ವಿಸರ್ಜಿಸಿದವು. 


ದರ್ಶಯನ್‌ ಘೋರಮಾತ್ಮಾನಂ ಮಹಾಭ್ರಮಿವ ನಾದಯನ್‌ । 
ವಿಭೀಷಯಂಸ್ತವ ಸುತಾಂಸ್ತವ ಸೇನಾಂ ಸಮಭ್ಯಯಾತ್‌ 11೧೩ 


ಅವನು ಭಯಂಕರವಾದ ತನ್ನರೂಪವನ್ನುತೋರಿಸುತ್ತಾ! ದೊಡ್ಡಮೇಘದಂತೆ 
ಗರ್ಜಿಸುತ್ತ! ನಿನ್ನಪುತ್ರರನ್ನು ಹೆದರಿಸುತ್ತಾ! ನಿನ್ನ ಸೈನ್ಯದ ಮೇಲೆ ಎರಗಿದನು. 


ತಮಾಯಾಂತಂ ಮಹೇಷ್ವಾಸಂ ಸೋದರ್ಯಾಃ ಪರ್ಯವಾರಯನ್‌ ! 
ಛಾದಯಂತಃ ಶರವ್ರಾತೈರ್ಮೇಘಾ ಇವ ದಿವಾಕರಮ್‌ 11೧೪! 


ಹೀಗೆ ಮುಂದೆ ಬರುತ್ತಿರುವ ಮಹಾಧನುರ್ಧಾರಿಯಾದ ಆ ಭೀಮಸೇನನನ್ನು 
ಮೇಘಗಳು ಸೂರ್ಯನನ್ನುಸುತ್ತುವರಿದಂತೆ ನಿನ್ನಮಕ್ಕಳು ಬಾಣಗಳ ಸಮೂಹದಿಂದ 
ಸುತ್ತುವರಿದರು. 


ದುರ್ಯೋಧನಶ್ನ ಪುತ್ರಸ್ತೇ ದುರ್ಮುಖೋ ದುಡಹ: ಶಲ: | 
ದುಃಾಸನಶ್ಚಾತಿರಥಸ್ತಥಾ ದುರ್ಮರ್ಷಣೋ ನೃಪ (1೧೫ 


ಭೀಷ್ಮವಧಪರ್ವ -393- 


ವಿವಿಂಶತಿಶ್ಚಿತ್ರಸೇನೋ ವಿಕರ್ಣಶ್ಚ ಮಹಾರಥ: । 

ಪುರುಮಿತ್ರೋ ಜಯೋ ಭೋಜ: ಸೌಮದತ್ತಿತ ವೀರ್ಯವಾನ್‌ ॥೧೬॥ 
ಮಹಾಚಾಪಾನಿ ಧುನ್ಹಂತೋ ಜಲದಾ ಇವ ವಿದ್ಯುತ: । 

ಆದದಾನಾಶ್ಚ ನಾರಾಚಾನ್‌ ನಿರ್ಮುಕ್ತಾಶೀವಿಷೋಪಮಾನ್‌ ॥೧೭॥ 


ನಿನ್ನಪುತ್ರನಾದ ದುರ್ಯೋಧನ, ದುರ್ಮುಖ, ದುಸಹ, ಶಲ, ಅತಿರಥನಾದ 
ದುಶ್ಶಾಸನ, ಹಾಗೆಯೇ ದುರ್ಮರ್ಷಣ, ವಿವಿಂಶತಿ, ಚಿತ್ರಸೇನ, ಮಹಾರಥನಾದ 
ವಿಕರ್ಣ, ಪುರುಮಿತ್ರ, ಜಯ, ಭೋಜ, ಸೋಮದತ್ತನ ಮಗನಾದ ಭೂರಿಶ್ರವ 
ಇವರು ತಮ್ಮ ದೊಡ್ಡಧನುಸ್ಸುಗಳನ್ನುಕೊಡವುತ್ತಾ, ಪೊರೆಯನ್ನು ಬಿಟ್ಟಸರ್ಪದಂತಿದ್ದ 
ಮೇಘಗಳಿಂದ ಹೊರಟ ಮಿಂಚಿನಂತಿರುವ ಬಾಣಗಳನ್ನು ಬತ್ತಳಿಕೆಗಳಿಂದ ತೆಗೆಯುತ್ತಾ 
ಸುತ್ತುವರಿದರು. 


ಅಥ ತಾನ್‌ ದ್ರೌಪದೀಪುತ್ರಾ: ಸೌಭದ್ರಶ್ಚ ಮಹಾರಥಃ । 


ನಕುಲಃ ಸಹದೇವಶ್ಚ ಧೃಷ್ಟದ್ಯುಮ್ನ ಪಾರ್ಷತ: 11೧೮ 
ಧಾರ್ತರಾಷ್ಟ್ರಾನ್‌ ಪ್ರತಿಯಯುರರ್ದಯಂತಃ ಶಿತೈಃ ಶರೈ: | 
ವಜೈರಿವ ಮಹಾವೇಗೈ: ಶಿಖರಾಣಿ ಧರಾಭ್ಯತಾಮ್‌ le 


ಆಗ ದ್ರೌಪದಿಯ ಮಕ್ಕಳು, ಮಹಾರಥನಾದ ಅಭಿಮನ್ಯು, ನಕುಲ-ಸಹದೇವರು 
ಮತ್ತು ದ್ರುಪದನ ಮಗನಾದ ಧೃಷ್ಟದ್ಯುಮ್ನ ಇವರು ಮಹಾವೇಗವುಳ್ಳ ವಜ್ರಾಯುಧಗಳು 
ಪರ್ವತದ ಶಿಖರಗಳನ್ನು ಕುರಿತು ಹೊರಟಂತೆ ಹರಿತವಾದ ಬಾಣಗಳನ್ನು 
ತೆಗೆದುಕೊಂಡು ನಿನ್ನ ಪುತ್ರರನ್ನು ಮರ್ದಿಸುತ್ತಾ ಪ್ರತಿಯಾಗಿ ಸಾಗಿದರು. 

ತಸ್ಮಿನ್‌ ಪ್ರಥಮಸಮ್ಯರ್ದೇ ಭೀಮಜ್ಯಾತಲನಿಸ್ವನೇ | 

ತಾವಕಾನಾಂ ಪರೇಷಾಂ ಚ ನಾಸೀತ್‌ ಕಶ್ಚ ಪರಾಯ್ಕುಖ: oT] 

ಭಯಂಕರವಾದ, ಹೆದೆಯ ಮತ್ತು ಹಸ್ತತಳಗಳ ಶಬ್ದದಿಂದ ಕೂಡಿದ ಮೊದಲಿನ 
ಸಂಘರ್ಷದಲ್ಲಿನಿನ್ನ ಸೈನ್ಯದಲ್ಲಾಗಲೀ ಅಥವಾ ಪಾಂಡವರ ಸೈನ್ಯದಲ್ಲಾಗಲೀ ಯಾರೂ 
ಪರಾಜ್ಮುಖರಾಗಲಿಲ್ಲ. 


-394- ಮಹಾಭಾರತ ಭೀಷ್ಮಪರ್ವ 
ಲಾಘವಂ ದ್ರೋಣಶಿಷ್ಯಾಣಾಮಪಶ್ಯಂ ಭರತರ್ಷಭ । 
ನಿಮಿತ್ತವೇಧಿನಾಂ ರಾಜನ್‌ ಶರಾನುತ್ಸಜತಾಂ ಭೃಶಮ್‌ 11೨೧11 


ರಾಜನೇ, ನಾನು ಅಲ್ಲಿ ನಿಮಿತ್ತ ವೇಧಿಗಳಾಗಿ, ಸತತವಾಗಿ ಶರಗಳನ್ನು 
ಪ್ರಯೋಗಿಸುವ ದ್ರೋಣಶಿಷ್ಯರ ಕೌಶಲವನ್ನು ನೋಡಿದೆನು. 


ನೋಪಶಾಮ್ಯತಿ ನಿರ್ಫೂಷೋ ಧನುಷಾಂ ಕೂಜತಾಂ ತಥಾ | 
ವಿನಿಶ್ನೇರು: ಶರಾ ದೀಪ್ತಾ ಜ್ಯೋತೀಂಷೀವ ನಭಸ್ತಳಾತ್‌ 11೨೨11 


ನಾದ ಮಾಡುವ ಧನುಸುಗಳ ಶಬ್ದವು ನಿಲ್ಲುತ್ತಲೇ ಇರಲಿಲ್ಲ. ಆಕಾಶದಿಂದ 
ಜ್ಯೋತಿಗಳು ಹೊರಟಂತೆ ದೀಪ್ರವಾದ ಶರಗಳು ಧನುಸುಗಳಿಂದ ಹೊರಹೊಮ್ಮಿದವು. 


ಸರ್ವೇ ತ್ವನ್ಯೇ ಮಹೀಪಾಲಾಃ ಪ್ರೇಕ್ಷಕಾ ಇವ ಭಾರತ | 
ದದೃಶುರ್ದರ್ಶನೀಯಂ ತಂ ಭೀಮಂ ಜ್ಞಾತಿಸಮಾಗಮಮ್‌ ॥೨೩॥ 


ಎಲ್ಫೆ ಭಾರತನೇ, ಉಳಿದ ರಾಜರೆಲ್ಲರೂ ನೋಡಲು ಮನೋಹರವಾಗಿದ್ದ 
ಭಯಂಕರವಾದ ಆ ದಾಯಾದಿಗಳ ಸಮಾಗಮವನ್ನು ಪ್ರೇಕ್ಷಕರಂತೆ ನೋಡಿದರು. 

ತತಸ್ತೇ ಜಾತಸಂರಂಭಾಃ ಪರಸ್ಫರಕೃತಾಗಸಃ । 

ಅನ್ಯೋನ್ಯಸ್ಫರ್ಧಯಾ ರಾಜನ್‌ ವ್ಯಾಯಚ್ಛಂತ ಮಹಾರಥಾಃ 11೨೪ 


ರಾಜನೇ, ಅನಂತರ ಆ ಮಹಾರಥರು ಕ್ರೋಧವನ್ನು. ತಂದುಕೊಂಡು ಪರಸ್ಪರವಾಗಿ 
ಹಿಂಸೆಯನ್ನು ಮಾಡುತ್ತಾ ಅನ್ಯೋನ್ಯ ಸರ್ಧೆಯಿಂದ ಪ್ರಹಾರಗಳಲ್ಲಿತೊಡಗಿದರು. 


ಕುರುಪಾಂಡವಸೇನೇ ತೇ ಹಸ್ಯಶ್ನರಥಸಂಕುಲೇ । 
ಶುಶುಭಾತೇ ರಣೇರತೀವ ಪಟೇ ಚಿತ್ರಗತೇ ಇವ (1೨೫1! 


ಗಜ-ಅಶ್ವ-ರಥಗಳಿಂದ ನಿಬಿಡವಾದ ಆ ಕುರು-ಪಾಂಡವ ಸೈನ್ಯಗಳು ಯುದ್ಧದಲ್ಲಿ 
ಬಟ್ಟೆಯ ಮೇಲೆ ಬರೆದ ಚಿತ್ರಗಳಂತೆ ಶೋಭಿಸಿದವು. 

ತತಸ್ತೇ ಪಾರ್ಥಿವಾಃ ಸರ್ವೇ ಪ್ರಗೃಹೀತಶರಾಸನಾಃ 1 

ಸಹಸೈನ್ಯಾಃ ಸಮಾಪೇತು: ಪುತ್ರಸ್ಯ ತವ ಶಾಸನಾತ್‌ 11೨೬! 


ಅನಂತರ ನಿನ್ನಮಗನ ಶಾಸನದಂತೆ ಎಲ್ಲರಾಜರೂ ತಮ್ಮ ಸೈನ್ಯದ ಜೊತೆಯಲ್ಲಿ 
ಧನುಸ್ಸುಗಳನ್ನುಕ್ಳೆಯಲ್ಲಿ ಹಿಡಿದು ಪಾಂಡವರ ಸೈನ್ಯದ ಮೇಲೆ ಎರಗಿದರು. 


ಭೀಷ್ಠವಧಪರ್ವ -395- 


ಯುಧಿಷ್ಠಿರೇಣ ಚಾದಿಷ್ಟಾ ಪಾರ್ಥಿವಾಸ್ತೇ ಸಹಸ್ರಶಃ । 

ವಿನದಂತಃ ಸಮಾಪೇತುಃ ಪುತ್ರಸ್ಯ ತವ ವಾಹಿನೀಮ್‌ 11೨೭।॥ 

ಯುಧಿಷ್ಠಿರನಿಂದ ಆದೇಶವನ್ನು ಪಡೆದ ಸಹಸ್ರಾರು ಸಂಖ್ಯೆಯ ಆ ರಾಜರು 
ಸಿಂಹನಾದವನ್ನು ಮಾಡುತ್ತಾ ನಿನ್ನಮಗನ ಸೈನ್ಯದ ಮೇಲೆ ಎರಗಿದರು. 

ಉಭಯೋಃ ಸೇನಯೋಸ್ಪೀವ್ರ: ಸೈನ್ಯಾನಾಂ ಸ ಸಮಾಗಮ: । 

ಅಂತರ್ಧೀಯತ ಚಾದಿತ್ಯಃ ಸೈನ್ಯೇನ ರಜಸಾವೃತ: 1೨೮ 

ಎರಡು ಸೈನ್ಯಗಳಿಗೂ ತೀವ್ರವಾದ ಸಮಾಗಮ ಉಂಟಾಯಿತು. ಸೈನ್ಯದ 
ಚಲನೆಯಿಂದ ಎದ್ದ ಧೂಳಿನಿಂದ ಸೂರ್ಯನು ಅಂತರ್ಧಾನವನ್ನು ಹೊಂದಿದನು. 

ಪ್ರಯುದ್ಧಾನಾಂ ಪ್ರಭಗ್ನಾನಾಂ ಪುನರಾವರ್ತತಾಮಪಿ । 

ನಾತ್ರ ಸ್ಟೇಷಾಂ ಪರೇಷಾಂ ವಾ ವಿಶೇಷ: ಸಮಜಾಯತ 11೨೯1 

ಯುದ್ಧಮಾಡುವ, ಅವಯವಗಳನ್ನು ಕಳೆದುಕೊಳ್ಳುವ ಮತ್ತು ಸ್ವಲ್ಪ ಸಮಯ 
ಹೊರಗೆ ಹೋಗಿ ಹಿಂದಿರುಗುವ ಎರಡು ಸೈನ್ಯಗಳ ಯೋಧರಲ್ಲಿಯಾವ ಅತಿಶಯವೂ 
ಕಂಡುಬರಲಿಲ್ಲ. 

ತಸ್ಥಿಂಸು ತುಮುಲೇ ಯುದ್ಧೇ ವರ್ತಮಾನೇ ಮಹಾಭಯೇ | 

ಅತಿ ಸರ್ವಾಣ್ಯನೀಕಾನಿ ಪಿತಾ ತೇ5ಭಿವ್ಯರೋಚತ ee] 

ಮಹಾಭಯಂಕರವಾದ ಅಂತಹ ತೀವ್ರ ಯುದ್ಧವು ನಡೆಯುತ್ತಿರುವಾಗ ಎಲ್ಲ 
ಸೈನ್ಯಗಳಿಗಿಂತಲೂ ಅಧಿಕವಾಗಿ ನಿನ್ನತಂದೆಯಾದ ಭೀಷ್ಮರು ಶೋಭಿಸಿದರು. 

(| ಇತಿ ಶ್ರೀಮನ್ಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ಭೀಷ್ಮಪರ್ವಣಿ ದ್ವಿಚತ್ತಾರಿಂಶೋ5ಧ್ಯಾಯಃ ॥ 
|| ಭೀಷ್ಠವಧಪರ್ವಣಿ ದ್ವಿತೀಯೋಂಧ್ಯಾಯಃ i 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ನಲವತ್ತೆರಡನೆಯ ಅಧ್ಯಾಯ ಮುಗಿಯಿತು. 
ha 


-396- ಮಹಾಭಾರತ ಭೀಷ್ಮಪರ್ವ 


ನಲವತ್ಮೂರನೆಯ ಅಧ್ಯಾಯ 
ಪ್ರಥಮ ದಿವಸದ ಯುದ್ಧದ ವರ್ಣನೆ. 
ಸಂಜಯಃ 
ಪೂರ್ವಾಹ್ನೇ ತಸ್ಯ ರೌದ್ರಸ್ಯ ಯುದ್ಧಮಹ್ಲೋ ವಿಶಾಂಪತೇ । 
ಪ್ರಾವರ್ತತ ಮಹಾಘೋರಂ ರಾಜ್ಞಾಂ ದೇಹಾವಕರ್ತನಮ್‌ Holl 


ಸಂಜಯ- ಎಲೈ ರಾಜನೇ, ಆ ಭಯಂಕರ ದಿವಸದ ಪ್ರಾತಃಕಾಲದಲ್ಲಿ ರಾಜರ 
ದೇಹಗಳನ್ನು ಕತ್ತರಿಸುವಂತಹ ಬಹಳ ಘೋರವಾದ ಯುದ್ಧವು ಪ್ರಾರಂಭವಾಯಿತು. 


ಕುರೂಣಾಂ ಪಾಂಡವಾನಾಂ ಚ ಸಂಗ್ರಾಮೇ ವಿಜಿಗೀಷತಾಮ್‌ ಟ 
ಸಿಂಹಾನಾಮಿವ ಸಂಹ್ರಾದೋ ದಿವಮುರ್ವೀಂ ಚ ನಾದಯನ್‌ ॥೨॥ 


ಯುದ್ಧದಲ್ಲಿ ಜಯವನ್ನು ಪಡೆಯಲು ಬಯಸಿದ ಕುರುಗಳ ಮತ್ತು ಪಾಂಡವರ 
ಸಿಂಹ ಗರ್ಜನೆಗಳಂತಹ ಗರ್ಜನೆಗಳು ಭೂಮಿಯಲ್ಲಿ ಮತ್ತು ಆಕಾಶದಲ್ಲಿ 
ಪ್ರತಿಧ್ವನಿಸಿದವು. 


ಆಸೀತ್‌ ಕಿಲಕಿಲಾಶಬ್ದಸ್ತಳಶಂಖರವೈ: ಸಹ | 


ಜಜ್ಞಿರೇ ಸಿಂಹನಾದಾಶ್ಚ ಶೂರಾಣಾಂ ಪ್ರತಿಗರ್ಜತಾಮ್‌ Wal 
ತಳತ್ರಾಭಿಹತಾಶ್ಷೆವ ಜ್ಯಾಶಬ್ದಾ ಭರತರ್ಷಭ ! 

ಪತ್ತೀನಾಂ ಪಾದಶಬ್ಬಾಶ್ಚ ವಾಜಿನಾಂ ಚ ಮಹಾಸ್ಟನಾಃ 11೪1 
ತೋತ್ಪ್ರಾಕುಶನಿಪಾತಾಶ್ಚ ಆಯುಧಾನಾಂ ಚ ನಿಸ್ಪನಾಃ | 
ಘಂಟಾಶಬ್ದಾಶ್ಚ ನಾಗಾನಾಮನ್ಯೋನ್ಯಮಭಿಧಾವತಾಮ್‌ 11೫11 


ಹಸ್ತತಳಗಳ ಶಬ್ದಗಳಿಂದ, ಶಂಖ ಶಬ್ದಗಳಿಂದ ಸೇರಿದ ದೊಡ್ಡಕೋಲಾಹಲವು 
ಉಂಟಾಯಿತು. ಪ್ರತಿಯಾಗಿ ಗರ್ಜಿಸುವ ಶೂರರ ಸಿಂಹನಾದಗಳೂ ಉಂಟಾದವು. 
ಹಸ್ತರಕ್ಷಣೆ (೧1065) ಗಳನ್ನು ಹೆದೆಗಳಿಗೆ ಉಜ್ಜುವುದರಿಂದ ಉಂಟಾಗುವ ಶಬ್ದವು. 
ಪದಾತಿಗಳ ಪಾದ ಶಬ್ದಗಳು, ಅಶ್ಚಗಳ ಮಹಾ ಹೇಷಾರವಗಳು ಉಂಟಾದವು. ಎಲೈ 
ಭರತಶ್ರೇಷ್ಠನೇ, ಚಾವಟಿ ಮತ್ತು ಅಂಕುಶಗಳು ಬಿದ್ದ ಶಬ್ದಗಳು, ಆಯುಧಗಳ ಶಬ್ದಗಳು. 
ಪರಸ್ಪರವಾಗಿ ಮುನ್ನುಗ್ಗುವ ಗಜಗಳ ಕೊರಳಿನ ಘಂಟಾಶಬ್ದವು ಉಂಟಾದವು. 


ಭೀಷ್ಠವಧಪರ್ವ -397- 


ತಸ್ಮಿನ್‌ ಸಮುದಿತೇ ಶಬ್ಬೇ ತುಮುಲೇ ಲೋಮಹರ್ಷಣೇ । 
ಬಭೂವ ರಥನಿರ್ಫೋಷಃ ಪರ್ಜನ್ಯನಿನದೋಪಮಃ Hk 


ರೋಮಹರ್ಷಣವೂ ಮತ್ತು ತೀವ್ರವೂ ಆದ ಆ ಶಬ್ದಸಮುದಾಯದಲ್ಲಿಪರ್ಜನ್ಯ 
ಘೋಷದಂತಿದ್ದರಥನಿರ್ಫೋಷಗಳೂ ಉಂಟಾದವು. 

ತೇ ಮನಃ ಕ್ರೂರಮಾಧಾಯ ಸಮಭಿತ್ಯಕ್ತಜೀವಿತಾ: । 

ಪಾಂಡವಾನಭ್ಯವರ್ತಂತ ಸರ್ವ ವವೋಚ್ಚಿತಧ್ಧಜಾ: 11೭11 

ಕೌರವರ ಸೈನ್ಯದವರೆಲ್ಲರೂ ಮನಸ್ಸಿಗೆ ಕ್ರೌರ್ಯವನ್ನು ತಂದುಕೊಂಡು ಜೀವನದ 
ಆಸೆಯನ್ನು ತೊರೆದು ತಮ್ಮ ರಥಗಳ ಧ್ವಜಗಳನ್ನು ಮೇಲೆತ್ತಿ ಪಾಂಡವರ ಮೇಲೆ 
ಎರಗಿದರು. 

ಸ್ವಯಂ ಶಾಂತನವೋ ರಾಜನ್ನಭ್ಯಧಾವದ್‌ ಧನಂಜಯಮ್‌ । 

ಪ್ರಗೃಹ್ಯ ಕಾರ್ಮುಕಂ ಘೋರಂ ಕಾಲದಂಡೋಪಮಂ ರಣೇ 11೮॥ 

ಎಲೈ ರಾಜನೇ, ಭೀಷ್ಮರು ಕಾಲದಂಡದಂತಿದ್ದಘೋರವಾದ ಧನುಸ್ಸನ್ನು ಹಿಡಿದು 
ಯುದ್ಧದಲ್ಲಿ ಧನಂಜಯನ ಕಡೆಗೆ ಸ್ವತಃ ಧಾವಿಸಿದರು. 

ಅರ್ಜುನೋತಪಿ ಧನುರ್ಗ್ಗಹ್ಯ ಗಾಂಡೀವಂ ಲೋಕವಿಶ್ರುತಮ್‌ । 

ಅಭ್ಯಧಾವತ ತೇಜಸ್ವೀ ಗಾಂಗೇಯಂ ರಣಮೂರ್ಧನಿ 11೯1 

ಪರಾಕ್ರಮಿಯಾದ ಅರ್ಜುನನೂ ಸಹ ಆ ಶ್ರೇಷ್ಠವಾದ ಯುದ್ಧದಲ್ಲಿ 
ಲೋಕವಿಖ್ಯಾತವಾದ ಗಾಂಡೀವ ಧನುಸ್ಸನ್ನು ಹಿಡಿದುಕೊಂಡು ಭೀಷ್ಠರ ಕಡೆಗೆ 
ಧಾವಿಸಿದನು. 

ತಾವುಭೌ ಕುರುಶಾರ್ದೂಲೌ ಪರಸ್ತರವಧ್ಯೆಷಿಣೌ । 

ಗಾಂಗೇಯಸ್ತು ರಣೇ ಪಾರ್ಥಂ ವಿದ್ದಾ ನಾಕಂಪಯದ್‌ ಬಲೀ । 

ತಥೈವ ಪಾಂಡವೋ ರಾಜನ್‌ ಭೀಷ್ಮಂ ನಾಕಂಪಯದ್‌ ಯುಧಿ ॥೧೦॥ 

ಪರಸ್ಪರ ವಧೆಯನ್ನು ಬಯಸಿದ ಆ ಇಬ್ಬರು ಕುರುಶ್ರೇಷ್ಠರು ಬಾಣಗಳನ್ನು 
ಪ್ರಯೋಗಿಸಿದರು. ಬಲಿಷ್ಠರಾದ ಭೀಷ್ಮರು ಯುದ್ಧದಲ್ಲಿ ಅರ್ಜುನನ ಮೇಲೆ ಬಾಣ 


-398- ಮಹಾಭಾರತ ಭೀಷ್ಮಪರ್ವ 


ಪ್ರಯೋಗವನ್ನು ಮಾಡಿದರೂ ಅವನನ್ನು ಅಲುಗಾಡಿಸಲೂ ಸಾಧ್ಯವಾಗಲಿಲ್ಲ. 
ಹಾಗೆಯೇ ಪಾಂಡುಪುತ್ರನಾದ ಅರ್ಜುನನೂ ಸಹ ಯುದ್ಧದಲ್ಲಿ ಭೀಷ್ನರನ್ನು 
ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. 


ಸಾತ್ಯಕಿಶ್ಚ ಮಹೇಷ್ವಾಸಃ ಕೃತವರ್ಮಾಣಮಭ್ಯಯಾತ್‌ । 
ತಯೋಃ ಸಮಭವದ್‌ ಯುದ್ಧಂ ತುಮುಲಂ ಲೋಮಹರ್ಷಣಮ್‌ ॥ 


ಮಹಾಧನುರ್ಧಾರಿಯಾದ ಸಾತ್ಯಕಿಯು ಕೃತವರ್ಮನ ಜೊತೆಯಲ್ಲಿ ಯುದ್ಧ 
ಮಾಡಿದನು. ಅವರಿಬ್ಬರಿಗೂ ತೀವ್ರವೂ, ರೋಮಾಂಚಕಾರಿಯೂ ಆದ ಯುದ್ಧವು 
ಜರುಗಿತು. 


ಸಾತ್ಯಕಿಃ ಕೃತವರ್ಮಾಣಂ ಕೃತವರ್ಮಾ ಚ ಸಾತ್ಯಕಿಮ್‌ । 
ಆನರ್ಚ್ಛತುಃ ಶರೈರ್ಫೋರೈಸ್ತಕ್ಷಮಾಣೌ ಪರಸ್ಪರಮ್‌ (1೧೨! 


ಸಾತ್ಯಕಿಯು ಕೃತವರ್ಮನನ್ನೂ ಮತ್ತು ಕೃತವರ್ಮನು ಸಾತ್ಯಕಿಯನ್ನೂ 
ಪರಸ್ಪರವಾಗಿ ಘೋರವಾದ ಬಾಣಗಳನ್ನು ಪ್ರಯೋಗಿಸಿ ದೇಹಗಳಲ್ಲಿಗಾಯವನ್ನು 
ಉಂಟುಮಾಡಿದರು. 


ತೌ ಶರಾಚಿತಸರ್ವಾಂಗೌ ಶುಶುಭಾತೇ ಮಹಾಬಲೌ । 
ವಸಂತೇ ಪುಷಶಬಲೌ ಪುಷ್ಟಿತಾವಿವ ಕಿಂಶುಕೌ 11೧೩1 


ದೇಹದಲ್ಲಿ ಎಲ್ಲಾ ಕಡೆಯಲ್ಲಿಯೂ ಬಾಣಗಳನ್ನು ನೆಟ್ಟ ಮಹಾಬಲಿಷ್ಠರಾದ 
ಅವರಿಬ್ಬರು ವಸಂತಕಾಲದಲ್ಲಿಕೆಂಪು ಪುಷ್ಪಗಳಿಂದ ಕೂಡಿದ ಮುತ್ತುಗದ ಮರಗಳಂತೆ 
ಶೋಭಿಸಿದರು. 


ಅಭಿಮನ್ಯುರ್ಮಹೇಷ್ಟಾಸೋ ಬೃಹದ್ದಲಮಯೋಧಯತ್‌ | 
ತತ: ಕೋಸಲಕೋ ರಾಜಾ ಸೌಭದ್ರಸ್ಯ ವಿಶಾಂಪತೇ । 
ಧ್ವಜಂ ಚಿಚ್ಛೇದ ಸಮರೇ ಸಾರಥಿಂ ಚ ನ್ಯಪಾತಯತ್‌ novi 


ಮಹಾಧನುರ್ಧಾರಿಯಾದ ಅಭಿಮನ್ಯುವು ಕೋಸಲ ದೇಶದ ರಾಜನಾದ 
ಬೃಹದ್ಬಲನ ಜೊತೆಯಲ್ಲಿ ಯುದ್ಧ ಮಾಡಿದನು. ಎಲೈ ರಾಜನೇ, ಬೃಹದ್ದಲನು 
ಅಭಿಮನ್ಯುವಿನ ಧ್ವಜವನ್ನುಕತ್ತರಿಸಿ ಅವನ ರಥದ ಸಾರಥಿಯನ್ನುಉರುಳಿಸಿದನು. 


ಭೀಷ್ಠವಧಪರ್ವ -399- 


ಸೌಭದ್ರಸ್ತು ತತಃ ಕ್ರುದ್ಧ ಪಾತಿತೇ ರಥಸಾರಥೌ । 

ಬೃಹದ್ದಲಂ ಮಹಾರಾಜ ವಿವ್ಯಾಧ ನವಭಿಃ ಶರೈ: 11೧೫1 

ಎಲೈ ಮಹಾರಾಜನೇ, ತನ್ನ ರಥದ ಸಾರಧಿಯು ಕೆಳಗೆ ಉರುಳಿಸಲ್ಪಡುತ್ತಿರಲು 
ಅಭಿಮನ್ಯುವು ಕ್ರುದ್ಧನಾಗಿ ಬೃಹದ್ಬಲನ ಮೇಲೆ ಒಂಬತ್ತು ಬಾಣಗಳನ್ನು 
ಪ್ರಯೋಗಿಸಿದನು. 

ಅಥಾಪರಾಭ್ಯಾಂ ಭಲ್ಲಾಭ್ಯಾಂ ಪೀತಾಭ್ಯಾಮರಿಮರ್ದನ: । 

ಧ್ವಜಮೇಕೇನ ಚಿಚ್ಛೇದ ಪಾರ್ಪ್ಲಿಮೇಕೇನ ಸಾರಥಿಮ್‌ । 

ಅನ್ಯೋನ್ಯಂ ಚ ಶರೈಸ್ತೀಕ್ಷ್ಲೈಃ ಕ್ರುದ್ಧೌ ರಾಜಂಸ್ತತಕ್ಷತು: 11೧೬॥ 

ಶತ್ರುಮರ್ದನನಾದ ಅವನು ಹೊಳೆಯುವ ಎರಡು ಭಲ್ಲಗಳನ್ನುತೆಗೆದುಕೊಂಡು 
ಒಂದರಿಂದ ಬೃಹದ್ಬಲನ ಧ್ವಜವನ್ನೂ, ಇನ್ನೊಂದರಿಂದ ಅವನ ಒಂದು ಪಕ್ಕದ 
ಸಾರಥಿಯನ್ನೂಕತ್ತರಿಸಿದನು. ರಾಜನೇ, ಅವರು ಕ್ರುದ್ಧರಾಗಿ ಪರಸ್ಪರವಾಗಿ ತೀಕ್ಷ್ಣವಾದ 
ಬಾಣಗಳಿಂದ ಒಬ್ಬರನ್ನೊಬ್ಬರು ಘಾಸಿಗೊಳಿಸಿದರು. 


ಮಾನಿನಂ ಸಮರೇ ದೃಪ್ತಂ ಕೃತವೈರಂ ಮಹಾರಥಮ್‌ । 
ಭೀಮಸೇನಸ್ತವ ಸುತಂ ದುರ್ಯೋಧನಮಯೋಧಯತ್‌ 1೧೭ 


ಅಹಂಕಾರಿಯೂ, ಯುದ್ಧದಲ್ಲಿದರ್ಪಿಷ್ಠನೂ, ಬಹಳ ವೈರವನ್ನುಮಾಡಿದವನೂ, 
ಮಹಾರಥನೂ ಆದ ನಿನ್ನಪುತ್ತನಾದ ದುರ್ಯೋಧನನ ಜೊತೆಯಲ್ಲಿ ಭೀಮಸೇನನು 
ಯುದ್ಧವನ್ನುಮಾಡಿದನು. 

ತಾವುಭೌ ನರಶಾರ್ದೂಲೌ ಕುರುಮುಖ್ಯೌ ಮಹಾಬಲೌ । 

ಅನ್ಯೋನ್ಯಂ ಶರವರ್ಷಾಭ್ಯಾಂ ವವೃಷಾತೇ ರಣಾಜಿರೇ 11೧೮ 

ನರಶ್ರೇಷ್ಠರೂ, ಕುರುಶ್ರೇಷ್ಠರೂ, ಮಹಾಬಲಿಷ್ಠರೂ ಆದ ಅವರಿಬ್ಬರೂ 
ಯುದ್ಧಭೂಮಿಯಲ್ಲಿಪರಸ್ಪರವಾಗಿ ಬಾಣಗಳ ಮಳೆಯನ್ನುಕರೆದರು. 

ತೌ ತು ವೀಕ್ಷ್ಯ ಮಹಾತ್ಮಾನೌ ಕೃತಿನೌ ಚಿತ್ರಯೋಧಿನೌ । 

ವಿಸ್ನಯಃ ಸರ್ವಭೂತಾನಾಂ ಸಮಪದ್ಯತ ಭಾರತ 11೧೯॥ 

$ 


4020- ಮಹಾಭಾರತ ಭೀಷ್ಮಪರ್ವ 


ಎಲೆ ಭಾರತನೇ, ವಿಚಿತ್ರವಾಗಿ ಯುದ್ಧವನ್ನು ಮಾಡುವವರೂ, ಕುಶಲರೂ, 
ಮಹಾಪ್ರಯತ್ನಶೀಲರೂ ಆದ ಅವರಿಬ್ಬರನ್ನೂ ನೋಡಿ ಎಲ್ಲರಿಗೂ ವಿಸ್ಮಯ 
ಉಂಟಾಯಿತು. 


ದುಡಾಸನಸ್ತು ನಕುಲಂ ಪ್ರತ್ಯುದ್ಕಾಯ ಮಹಾರಥಮ್‌ । 
ಅವಿಧ್ಯನ್‌ ನಿಶಿತೈರ್ಬಾಸೈರ್ಟಹುಧರ್ಮರ್ಮಭೇದಿಭಿಃ 11೨೦॥ 
ದುತ್ಕಾಸನನು ಮಹಾರಥನಾದ ನಕುಲನ ಜೊತೆಯಲ್ಲಿ ಯುದ್ಧವನ್ನು ಮಾಡಿ 
ಹರಿತವಾದ ಮರ್ಮ ಧೇದಿಗಳಾದ ಅನೇಕ ಬಾಣಗಳಿಂದ ಅವನನ್ನು 
ಘಾಸಿಗೊಳಿಸಿದನು. 


ತಕ್ಕ ಮಾದ್ರೀಸುತು ಕೇತುಂ ಸಶರಂ ಚ ಶರಾಸನಮ್‌ । 

ಚಿಚ್ಛೇದ ವಿಶಿತೈರ್ಬಾಣ್ಯ: ಪ್ರಹಸ್ಯುವ ಭಾರತ । 

ಅಚ್ಛೆನಂ ಪಂಚಎಂತತ್ಕಾ ಕ್ಷುದ್ರಕಾಣಾಂ ಸಮಾರ್ದಯತ್‌ HON 

ಎಲ್ಳ ಭಾರತನೇ, ಅದಕ್ಕೆ ಪ್ರತಿಯಾಗಿ ಮಾದ್ರೀಸುತನಾದ ನಕುಲನು ತೀಕ್ಷ್ಣನಾದ 
ಬಾಣಗಳಿಂದ ಅವನ ಧ್ವಜವನ್ನೂ, ಬಿಲ್ಲು: ಬಾಣಗಳನ್ನೂ ನಗುತ್ತಲೇ ಕತ್ತರಿಸಿದನು 
ಮತ್ತು ಇಪ್ಪತ್ತೈದು ಸಣ್ಣದಾಣಗಳನ್ನುಪ್ರಯೋಗಿಸಿ ಅವನನ್ನು ಹಿಂಸಿಸಿದನು. 


ಪುತ್ರಸ್ತು ಶವ ದುರ್ಧರ್ಷೋ ನಕುಲಸ್ಕ ಮಹಾಹವೇ । 

ಯುಗೇಷಾಂ ಚಟ್ಟದೇ ಬಾಣೈರ್ಧ್ಗಜಂ ಚೈವ ನೃಪಾತಯತ್‌ 1/೨೨ 

ಸೋಲಿಸಲು ಅಸಾಧ್ಯನಾದ ನಿನ್ನ ಪುತ್ರನು ಆ ದೊಡ್ಡ ಯುದ್ಧದಲ್ಲಿ ನಕುಲನ 
ರಥದ ನೊಗ ಮತ್ತು ಮೂಕಿಗಳನ್ನೂ ಮತ್ತು ಧ್ವಜವನ್ನೂ ಬಾಣಗಳಿಂದ ಕತ್ತರಿಸಿ 
ಕೆಡವಿದನು. 


ದುರ್ಮುಖಃ ಸಹದೇವಂ ತು ಪ್ರತ್ಯುದ್ಯಾಯ ಮಹಾಬಲಮ್‌ । 
ಎವ್ಯಾಧ ಶರವರ್ಷೇಣ ಯತಮಾನಂ ಮಹಾಹವೇ 1೨೩/1 


ದುರ್ಮುಖನು ಮಹಾಬಲನಾದ ಸಹದೇವನ ಮೇಲೆ ಎರಗಿ ಮಹಾಯುದ್ಧದಲ್ಲಿ 
ಬಹಳ ಪ್ರಯತ್ನಕಾಲಿಯಾಗಿದ್ದ ಅವನನ್ನು ಬಾಣಗಳ ಮಳೆಯನ್ನು ಸುರಿಸಿ ಅವನ 
ಜೊತೆಯಲ್ಲಿಯುದ್ದಮಾಡಿದನು. 


ಭೀಷ್ಮವಧಪರ್ವ -401- 


ಸಹದೇವಸ್ತತೋ ವೀರೋ ದುರ್ಮುಖಸ್ಯ ಮಹಾಹವೇ । 
ಶರೇಣ ಭೃಶತೀಕ್ಷ್ವೇನ ಪಾತಯಾಮಾಸ ಸಾರಥಿಮ್‌ ||೨೪। 


ವೀರನಾದ ಸಹದೇವನು ಆಗ ದೊಡ್ಡ ಯುದ್ಧದಲ್ಲಿ ತೀಕ್ಷವಾದ ಬಾಣದಿಂದ 
ದುರ್ಮುಖನ ಸಾರಥಿಯನ್ನುರಥದಿಂದ ಉರುಳಿಸಿದನು. 


ತಾವನ್ಯೋನ್ಯಂ ಸಮಾಸಾದ್ಯ ಸಮರೇ ಯುದ್ಧದುರ್ಮದೌ | 
ತ್ರಾಸಯೇತಾಂ ಶರೈರ್ಫೋರೈಃ ಕೃತಪ್ರತಿಕೃತೈಷಿಣೌ 11೨೫! 
ಯುದ್ಧದುರ್ಮದರೂ, ಒಬ್ಬರು ಮಾಡಿದ್ದಕ್ಕೆ ಇನ್ನೊಬ್ಬರು ಪ್ರತಿಯಾಗಿ ಮಾಡಲು 


ಬಯಸುವವರೂ ಆದ ಅವರಿಬ್ಬರೂ ಯುದ್ಧದಲ್ಲಿ ಪರಸ್ಪರವಾಗಿ ಸಂಧಿಸಿ ಘೋರವಾದ 
ಬಾಣ ಪ್ರಯೋಗಗಳಿಂದ ಪರಸ್ಪರವಾಗಿ ಹೆದರಿಸಿದರು. 


ಯುಧಿಷ್ಠಿರಃ ಸ್ವಯಂ ರಾಜಾ ಮದ್ರರಾಜಾನಮಭ್ಯಯಾತ್‌ । 

ತಸ್ಯ ಮದ್ರಾಧಿಪಶ್ಚಾಪಂ ದ್ವಿಧಾ ಚಿಚ್ಛೇದ ಮಾರಿಷ (1೨೬1 

ರಾಜನಾದ ಯುಧಿಷ್ಠಿರನು ತಾನೇ ಶಲ್ಯನ ಜೊತೆಯಲ್ಲಿ ಯುದ್ಧಕ್ಕೆ ಹೋದನು. 
ಮದ್ರರಾಜನಾದ ಶಲ್ಯನು ಯುಧಿಷ್ಠಿರನ ಬಿಲ್ಲನ್ನು ಎರಡು ಭಾಗವಾಗಿ ಕತ್ತರಿಸಿದನು. 

ತದಪಾಸ್ಯ ಧನುಶ್ಚಿನಂ ಕುಂತೀಪುತ್ರೋ ಯುಧಿಷ್ಠಿರಃ । 

ಅನ್ಯತ್ಕಾರ್ಮುಕಮಾದಾಯ ವೇಗವದ್‌ ಬಲವತ್ತರಮ್‌ 11೨೭! 

ತತೋ ಮದ್ರೇಶ್ನರಂ ರಾಜಾ ಶರೈಃ ಸನ್ನತಪರ್ವಭಿಃ | 

ಛಾದಯಾಮಾಸ ಸಂಕ್ರುದ್ಧಶಿಷ್ಠ ತಿಷ್ಕೇತಿ ಚಾಬ್ರವೀತ್‌ 11೨೮1 

ಕುಂತೀಪುತ್ರನಾದ ಯುಧಿಷ್ಠಿರನು ಕತ್ತರಿಸಿ ಹೋದ ಆ ಧನುಸ್ಸನ್ನು ಬಿಟ್ಟುಇನ್ನೊಂದು 
ದೃಢವಾದ ಮತ್ತು ವೇಗಶಾಲಿಯಾದ ಧನುಸನ್ನು ತೆಗೆದುಕೊಂಡು ಯುದ್ಧಮಾಡಿದನು. 
ಆಗ ಶಲ್ಯರಾಜನನ್ನು ಬಾಗಿದ ತುದಿಯುಳ್ಳ ಬಾಣಗಳಿಂದ "ನಿಲ್ಲು ನಿಲ್ಲು'ಎಂದು 
ಹೇಳುತ್ತಾ ಧರ್ಮರಾಜನು ಮುಚ್ಚಿಹಾಕಿದನು. 

ಧೃಷ್ಟದ್ಯುಮಸ್ತತೋ ದ್ರೋಣಮಭ್ಯದ್ರವತ ಭಾರತ । 

ತಸ್ಯ ದ್ರೋಣಃ ಸುಸಂಕ್ರುದ್ಧ ಪರಾಸುಕರಣಂ ದೃಢಮ್‌ । 

ತ್ರಿಧಾ ಚಿಚ್ಛೇದ ಸಮರೇ ಯತಮಾನಸ್ಯ ಕಾರ್ಮುಕಮ್‌ 11೨೯ 


-402- ಮಹಾಭಾರತ ಭೀಷ್ಮಪರ್ವ 


ಎಲೈ ಭಾರತನೇ, ಧೃಷ್ಟದ್ಯುಮ್ನನು ದ್ರೋಣರ ಮೇಲೆ ಎರಗಿದನು. ದ್ರೋಣರು 
ಬಹಳ ಕ್ರೋಧಗೊಂಡವರಾಗಿ ಯುದ್ಧದಲ್ಲಿ ಬಹಳ ಪ್ರಯತ್ನವನ್ನು ಮಾಡುತ್ತಿದ್ದ 
ಧೃಷ್ಟದ್ಯುಮ್ನನ ಪ್ರಾಣಾಂತಕವಾದ, ದೃಢವಾದ ಬಿಲ್ಲನ್ನು ಮೂರು ಭಾಗವಾಗಿ 
ಕತ್ತರಿಸಿದರು. 


ಶರಂ ಚೈವ ಮಹಾಘೋರಂ ಕಾಲದಂಡಮಿವಾಪರಮ್‌ ।ಟ 
ಪ್ರೇಷಯಾಮಾಸ ಸಮರೇ ಸೋರಸ್ಯ ಕಾಯೇ ನ್ಯಮಜ್ಜತ 11೩೦॥ 


ಮತ್ತು ಯಮದಂಡದಂತಿದ್ದಮಹಾಘೋರವಾದ ಇನ್ನೊಂದು ಬಾಣವನ್ನು ಅವನ 
ಮೇಲೆ ಪ್ರಯೋಗಿಸಿದರು. ಅದು ಧೃಷ್ಟದ್ಯುಮ್ನನ ಶರೀರದಲ್ಲಿನಾಟಿತು. 


ಅಥಾನ್ಯದ್‌ ಧನುರಾದಾಯ ಸಾಯಕಾಂಶ್ಚ ಚತುರ್ದಶ । 
ದ್ರೋಣಂ ದ್ರುಪದಪುತ್ರಸ್ತು ಪ್ರತಿವಿವ್ಯಾಧ ಸಂಯುಗೇ । 
ತಾವನ್ಯೋನ್ಯಂ ಸುಸಂಕ್ರುದ್ಧೌ ಚಕ್ರತುಃ ಸುಭೃಶಂ ರಣಮ್‌ 11೩೧॥ 


ಆಗ ದ್ರುಪದ ಪುತ್ರನಾದ ಧೃಷ್ಟದ್ಯುಮ್ನನು ಇನ್ನೊಂದು ಧನುಸ್ಸನ್ನು, ಹದಿನಾಲ್ಕು 
ಬಾಣಗಳನ್ನು ತೆಗೆದುಕೊಂಡು ದ್ರೋಣರ ಜೊತೆಯಲ್ಲಿ ಪ್ರತಿಯಾಗಿ ಯುದ್ಧವನ್ನು 
ಮಾಡಿದನು. ಪರಸ್ಪರ ಸಂಕ್ರುದ್ಧರಾದ ಅವರಿಬ್ಬರೂ ತೀವ್ರವಾದ ಯುದ್ಧವನ್ನು 
ಮಾಡಿದರು. 


ಸೌಮದತ್ತಿಂ ರಣೇ ಶಂಖೋ ರಭಸಂ ರಭಸೋ ಯುಧಿ । 
ಪ್ರತ್ಯುದ್ಧಯೌ ಮಹಾರಾಜ ತಿಪ್ಕ ತಿಪ್ನೇತಿ ಚಾಬ್ರವೀತ್‌ 11೩೨1! 


ಎಲೈ ಮಹಾರಾಜನೇ, ವೇಗಶಾಲಿಯಾದ ಶಂಖರಾಜನು ವೇಗಶಾಲಿಯಾದ 
ಸೋಮದತ್ತನ ಪುತ್ರನಾದ ಭೂರಿಶ್ರವನ ಮೇಲೆ ಯುದ್ಧದಲ್ಲಿ ಎರಗಿ ನಿಲ್ಲು, ನಿಲ್ಲು 
ಎಂದು ಹೇಳಿದನು. 


ತಸ್ಯ ವೈ ದಕ್ಷಿಣಂ ವೀರೋ ನಿರ್ಬಿಭೇದ ರಣೇ ಭುಜಮ್‌ ।ಟ 
ಸೌಮದತ್ತಿಸ್ತಥಾ ಶಂಖಂ ಜತ್ರುದೇಶೇ ಸಮಾಹನತ್‌ WAMU 


ವೀರನಾದ ಶಂಖನು ಅವನ ಬಲಭುಜವನ್ನು ತೀವ್ರವಾಗಿ ಗಾಯಗೊಳಿಸಿದನು. 
ಆಗ ಭೂರಿಶ್ರವನು ಶಂಖನನ್ನು ಅವನ ಭುಜದ ಮೂಲದಲ್ಲಿಹೊಡೆದನು. 


ಭೀಷ್ಮವಧಪರ್ವ 403- 


ತಯೋಃ ಸಮಭವದ್‌ ಯುದ್ದಂ ಘೋರರೂಪಂ ವಿಶಾಂಪತೇ । 
ದೃಷ್ಟಯೋಃ ಸಮರೇ ತೂರ್ಣಂ ವೃತ್ರವಾಸವಯೋರಿವ 1೩೪॥ 


ಎಲ್ಫೆ ರಾಜನೇ, ಸಮರದಲ್ಲಿ ದರ್ಪಶಾಲಿಗಳಾದ ಅವರಿಬ್ಬರಿಗೂ ವೃತ್ತ ಮತ್ತು 
ವಾಸವರಿಗೆ ನಡೆದಂತೆ ಶೀಘ್ರವಾದ ಮತ್ತು ಘೋರವಾದ ಯುದ್ಧವು ಜರುಗಿತು. 

ಬಾಹ್ಲೀಕಂ ತು ರಣೇ ಕ್ರುದ್ಧಂ ಕ್ರುದ್ಧರೂಪೋ ವಿಶಾಂಪತೇ । 

ಅಭ್ಯದ್ರವದಮೇಯಾತ್ಮಾ ಧೃಷ್ಟಕೇತುರ್ಮಹಾರಥ: 1೩೫ 

ಎಲೈ ರಾಜನೇ, ಅಪರಿಮಿತ ಪ್ರಯತ್ನಶಾಲಿಯಾದ ಮಹಾರಥನಾದ ಧೃಷ್ಟೇತುವು 
ಕ್ರೋಧಗೊಂಡು ಯುದ್ಧದಲ್ಲಿಕ್ರುದ್ಧನಾದ ಬಾಹ್ಲೀಕನ ಕಡೆಗೆ ಧಾವಿಸಿದನು. 

ಬಾಹ್ಲೀಕಸ್ತು ತತೋ ರಾಜನ್‌ ಧೃಷ್ಟೇತುಮಮರ್ಷಣಮ್‌ । 

ಶರೈರ್ಬಹುಭಿರಾನರ್ಚ್ಛತ್‌ ಸಿಂಹನಾದಮಥಾನದತ್‌ 11೩೬।॥ 

ಎಲ್ಫೆ ರಾಜನೇ, ಆಗ ಬಾಹ್ಲೀಕನು ಕ್ರೋಧಗೊಂಡ ಧೃಷ್ಟಕೇತುವನ್ನು ಅನೇಕ 
ಬಾಣಗಳಿಂದ ಘಾಸಿಗೊಳಿಸಿ ಸಿಂಹನಾದವನ್ನು ಮಾಡಿದನು. 

ಚೇದಿರಾಜಸ್ತು ಸಂಕ್ರುದ್ಧೋ ಬಾಹ್ಲೀಕಂ ನವಭಿ: ಶರೈಃ । 

ವಿವ್ಯಾಧ ಸಮರೇ ತೂರ್ಣಂ ಮತ್ತೋ ಮತ್ತಮಿವ ದ್ವಿಪಮ್‌  ॥೩೭॥ 

ಚೇದಿರಾಜನಾದ ಧೃಷ್ಟಕೇತುವು ಕ್ರೋಧಗೊಂಡು ಮದಿಸಿದ ಗಜದ ಜೊತೆಯಲ್ಲಿ 
ಯುದ್ಧಮಾಡುವಂತೆ ಒಂಬತ್ತು ಬಾಣಗಳನ್ನು ಶೀಘ್ರವಾಗಿ ಅವನ ಮೇಲೆ 
ಪ್ರಯೋಗಿಸಿದನು. 

ತೌ ತತ್ರ ಸಮರೇ ಕ್ರುದ್ಧಾ ನರ್ದಂತೌ ಚ ಮುಹುರ್ಮುಹುಃ | 

ಸಮೀಯತುಃ ಸುಸಂಕ್ರುದ್ದಾವಂಗಾರಕಬುಧಾವಿವ 

ಅವರಿಬ್ಬರೂ ಯುದ್ಧದಲ್ಲಿ ಪುನಃ ಪುನಃ ಕ್ರುದ್ಧರಾಗಿ ಗರ್ಜಿಸುತ್ತಾ ಅಂಗಾರಕ ಮತ್ತು 
ಬುಧರಂತೆ ಪರಸ್ಪರವಾಗಿ ಎರಗಿದರು. 

ರಾಕ್ಷಸಂ ಕ್ರೂರಕರ್ಮಾಣಂ ಕ್ರೂರಕರ್ಮಾ ಘಟೋತ್ಕಚ: । 

ಅಲಂಬುಸಂ ಪ್ರತ್ಯುದಿಯಾದ್‌ ಬಲಂ ಶಕ್ರ ಇವಾಹವೇ 


೩೮! 


11೩೯1 


Bic ಮಹಾಭಾರತ ಭೀಷ್ಮಪರ್ವ 


ಕ್ರೂರಕರ್ಮನಾದ ಘಟೋತ್ಸಚನು, ಕ್ರೂರಕರ್ಮನಾದ ಅಲಂಬುಸ ರಾಕ್ಷಸನ 
ಮೇಲೆ ಇಂದ್ರನು ಬಲಾಸುರನ ಮೇಲೆ ಎರಗಿದಂತೆ ಎರಗಿದನು. 


ಫಟೋತ್ಸಟಿಸ್ತು ಸಂಕ್ರುದ್ಧೋ ರಾಕ್ಷಸಂ ತಂ ಮಹಾಬಲಮ್‌ । 
ನವತ್ಯಾ ಸಾಯಕ್ಕೆಸೀಕ್ಸೈರ್ದಾರಯಾಮಾಸ ಭಾರತ won 


ಎಲೆ ಭಾರತನೇ, ಬಹಳ ಕೋಪಗೊಂಡ ಘಟೋತ್ಕಚನು ಆ ಮಹಾಬಲನಾದ 
ರಾಕ್ಷಸನನ್ನುತೊಂಬತ್ತು ಬಾಣಗಳಿಂದ ಹರಿದು ಹಾಕಿದಂತೆ ಮಾಡಿದನು. 


ಅಲಂಬುಸಸ್ತು ಸಮರೇ ಭೈಮಸೇನಿಂ ಮಹಾಬಲಮ್‌ । 
ಬಹುಧಾ ವಾರಯಾಮಾಸ ಶರೈ। ಸನತಪರ್ವಭಿಃ 1೪೧11 


ಅಲಂಬುಸನಾದರೂ ಯುದ್ಧದಲ್ಲಿ ಮಹಾಬಲನಾದ ಘಟೋತ್ಕಚನ ಮೇಲೆ 
ಬಾಗಿದ ತುದಿಯುಳ್ಳ ಅನೇಕ ಬಾಣಗಳನ್ನು ಪ್ರಯೋಗಿಸಿ ಅವನನ್ನು ಅನೇಕ ರೀತಿಯಲ್ಲಿ 
ತಡೆದನು. 


ವ್ಯಭ್ರಾಜೇತಾಂ ತತ್ತಿ ತು ಸಂಯುಗೇ ಶರವಿಕ್ಷತೌ । 

ಯಥಾ ದೇವಾಸುರೇ ಯುದ್ಧೇ ಬಲತಕ್ರೆ ಮಹಾಬಲೌ 11೪೨1 

ಬಾಣಗಳಿಂದ ಗಾಯಗೊಂಡ ಅವರಿಬ್ಬರೂ ದೇವಾಸುರಯುದ್ಧದಲ್ಲಿ 
ಮಹಾಬಲಿಷ್ಯರಾದ ಬಲಾಸುರ ಮತ್ತು ಇಂದ್ರನಂತೆ ಶೋಭಿಸಿದರು. 

ಶಿಖಂಡೀ ಸಮರೇ ರಾಜನ್‌ ದ್ರೌಣಿಮಭ್ಯುದ್ಧಯೌ ಬಲೀ | 

ಆತ್ಮತ್ಥಾಮಾ ತತಃ ಕ್ರುದ್ಧ ಶಿಖಂಡಿನಮಮ್ಮತಮ್‌ 11೪೩ 

ನಾರಾಚೇನ ಸುತೀಕ್ಷ್ಯೇನ ಭೃತಂ ವಿದ್ಧಾ ವ್ಯಕಂಪಯತ್‌ । 

ಶಿಖಂಡ್ಯಪಿ ತತೋ ರಾಜನ್‌ ದ್ರೋಣಪುತ್ರಮತಾಡಯತ್‌ 11೪9! 

ಎಲ್ಫೆ ರಾಜನೇ, ಬಲಿಷ್ಠನಾದ ಶಿಖಂಡಿಯು ಯುದ್ಧದಲ್ಲಿ ದ್ರೋಣಪುತ್ರರಾದ 
ಅಶ್ವತ್ಯಾಮರ ಮೇಲೆ ಎರಗಿದನು. ಅಶ್ವತ್ಥಾಮರು ಕ್ರೋಧಗೊಂಡು ಎದುರಿಗೆ ನಿಂತ 
ಶಿಖಂಡಿಯ ಮೇಲೆ ತೀಕ್ಷ್ಮವಾದ ಬಾಣಗಳನ್ನುಪ್ರಯೋಗ ಮಾಡಿ ಅವನನ್ನು ಚೆನ್ನಾಗಿ 


ಗಾಯ ಮಾಡಿ ನಡುಗಿಸಿದರು. ರಾಜನೇ, ಆಗ ಶಿಖಂಡಿಯು ದ್ರೋಣ ಪುತ್ರರ ಮೇಲೆ 
ಬಾಣ ಪ್ರಯೋಗವನ್ನುಮಾಡಿದನು. 


ಭೀಷ್ಮವಧಪರ್ವ -405- 


ಸಾಯಕೇನ ಸುಪೀತೇನ ತೀಕ್ಷ್ಮ ನ ನಿಶಿತೇನ ಚ । 

ತೌ ಜಫುತುಸ್ತದಾನ್ಯೋನ್ಯಂ ಶರೈರ್ಬಹುವಿಧೈರ್ಮ್ಯಧೇ 1೪೫। 

ಬಹಳ ಹಳದಿಯ ಬಣ್ಣವನ್ನು ಹೊಂದಿದ್ದ ತೀಕ್ಷ್ಣವಾದ ಬಾಣಗಳಿಂದ ಮತ್ತು 
ಇನ್ನೂ ಅನೇಕ ವಿಧವಾದ ಬಾಣಗಳಿಂದ ಯುದ್ಧದಲ್ಲಿ ಅವರು ಪರಸ್ಥರವಾಗಿ 
ಹೊಡೆದಾಡಿದರು. 

ಭಗದತ್ತಂ ರಣೇ ಶೂರಂ ವಿರಾಟೋ ವಾಹಿನೀಪತಿಃ । 

ಅಭ್ಯಯಾತ್‌ ತ್ತರಿತೋ ರಾಜನ್‌ ತತೋ ಯುದ್ಧಮವರ್ತತ 1೪೬॥ 

ಎಲ್ಫೆ ರಾಜನೇ, ಶೂರನಾದ ಭಗದತ್ತನ ಮೇಲೆ ಅಕ್ಟೋಹಿಣಿ ಪತಿಯಾದ ವಿರಾಟನು 
ಶೀಘ್ರವಾಗಿ ಎರಗಿದನು. ಆನಂತರ ಅವರಿಬ್ಬರ ಯುದ್ಧವು ಪ್ರಾರಂಭವಾಯಿತು. 


ವಿರಾಟೋ ಭಗದತ್ತೇನ ಶರವರ್ಷೇಣ ತಾಡಿತಃ । 

ಅಭ್ಯವರ್ಷತ್‌ ಸುಸಂಕ್ರುದ್ದ್ಧೋ ಮೇಘೋ ವೃಷ್ಟ್ಯಾ ಇವಾಚಲಮ್‌ ॥ 

ಭಗದತ್ತನ ಬಾಣಗಳ ವರ್ಷದಿಂದ ಹೊಡೆಯಲ್ಪಟ್ಟ ವಿರಾಟನು ಬಹಳ 
ಕೋಪಗೊಂಡು ಮೇಘವು ಬೆಟ್ಟಗಳ ಮೇಲೆ ಸುರಿಸಿದಂತೆ ಅವನ ಮೇಲೆ ಬಾಣಗಳ 
ಮಳೆಯನ್ನುಸುರಿಸಿದನು. 


ಭಗದತ್ತಸ್ತತಸ್ತೂರ್ಣಂ ವಿರಾಟಂ ಪೃಥಿವೀಪತಿಮ್‌ । 

ಛಾದಯಾಮಾಸ ಸಮರೇ ಮೇಘಃ ಸೂರ್ಯಮಿವೋದಿತಮ್‌ ॥೪೮॥ 

ಆಗ ಭಗದತ್ತನು ವಿರಾಟರಾಜನನ್ನು ಶೀಘ್ರವಾಗಿ ಮೋಡವು ಸೂರ್ಯನನ್ನು 
ಮುಚ್ಚುವಂತೆ ತನ್ನ ಬಾಣಗಳ ಮಳೆಯಿಂದ ಮುಚ್ಚಿಹಾಕಿದನು. 

ಬೃಹತ್‌ಕೃತ್ರಂ ತು ಕೈಕೇಯಂ ಕೃಪ: ಶಾರದ್ದತೋ ಯಯೌ । 

ತಂ ಕೃಪ; ಶರವರ್ಷೇಣ ಛಾದಯಾಮಾಸ ಭಾರತ 

ಕೈಕೇಯರಾಜನಾದ ಬೃಹತ್‌ಕ್ಟತ್ರನ ಜೊತೆಯಲ್ಲಿ ಕೃಪಾಚಾರ್ಯರು ಯುದ್ಧವನ್ನು 
ಮಾಡಿದರು. ಎಲೈ ಭಾರತನೇ, ಕೃಪಾಚಾರ್ಯರು ಅವನನ್ನು ಬಾಣಗಳ ಮಳೆಯಿಂದ 
ಮುಚ್ಚಿಹಾಕಿದರು. 


YE 


-404- ಮಹಾಭಾರತ ಭೀಷ್ಮಪರ್ವ 


ಕ್ರೂರಕರ್ಮನಾದ ಘಟೋತ್ಕಚನು, ಕ್ರೂರಕರ್ಮನಾದ ಅಲಂಬುಸ ರಾಕ್ಷಸನ 
ಮೇಲೆ ಇಂದ್ರನು ಬಲಾಸುರನ ಮೇಲೆ ಎರಗಿದಂತೆ ಎರಗಿದನು. 


ಘಟೋತ್ಕಚಸ್ತು ಸಂಕ್ರುದ್ಧೋ ರಾಕ್ಷಸಂ ತಂ ಮಹಾಬಲಮ್‌ । 
ನವತ್ಯಾ ಸಾಯಕ್ಕೆಸ್ತೀಕ್ಷೈರ್ದಾರಯಾಮಾಸ ಭಾರತ 11೪೦॥ 


ಎಲ್ಫೆ ಭಾರತನೇ, ಬಹಳ ಕೋಪಗೊಂಡ ಘಟೋತ್ಕಚನು ಆ ಮಹಾಬಲನಾದ 
ರಾಕ್ಷಸನನ್ನು ತೊಂಬತ್ತು ಬಾಣಗಳಿಂದ ಹರಿದು ಹಾಕಿದಂತೆ ಮಾಡಿದನು. 


ಅಲಂಬುಸಸ್ತು ಸಮರೇ ಭೈಮಸೇನಿಂ ಮಹಾಬಲಮ್‌ । 
ಬಹುಧಾ ವಾರಯಾಮಾಸ ಶರೈಃ ಸನ್ನತಪರ್ವಭಿಃ ell 


ಅಲಂಬುಸನಾದರೂ ಯುದ್ಧದಲ್ಲಿ ಮಹಾಬಲನಾದ ಘಟೋತ್ಸಚನ ಮೇಲೆ 
ಬಾಗಿದ ತುದಿಯುಳ್ಳ ಅನೇಕ ಬಾಣಗಳನ್ನು ಪ್ರಯೋಗಿಸಿ ಅವನನ್ನು ಅನೇಕ ರೀತಿಯಲ್ಲಿ 
ತಡೆದನು. 


ವ್ಯಭ್ರಾಜೇತಾಂ ತತಸ್ತೌ ತು ಸಂಯುಗೇ ಶರವಿಕ್ಷತೌ । 
ಯಥಾ ದೇವಾಸುರೇ ಯುದ್ಧೇ ಬಲಶಕ್ರೌ ಮಹಾಬಲೌ ISU 


ಬಾಣಗಳಿಂದ ಗಾಯಗೊಂಡ ಅವರಿಬ್ಬರೂ ದೇವಾಸುರಯುದ್ಧದಲ್ಲಿ 
ಮಹಾಬಲಿಷ್ಯರಾದ ಬಲಾಸುರ ಮತ್ತು ಇಂದ್ರನಂತೆ ಶೋಭಿಸಿದರು. 


ಶಿಖಂಡೀ ಸಮರೇ ರಾಜನ್‌ ದ್ರೌಣಿಮಭ್ಯುದ್ಯಯೌ ಬಲೀ ॥ 
ಅಶ್ವತ್ಥಾಮಾ ತತಃ ಕ್ರುದ್ಧಃ ಶಿಖಂಡಿನಮವಸ್ಥಿತಮ್‌ (1೪೩/1 


ನಾರಾಚೇನ ಸುತೀಕ್ಷ್ವೇನ ಭೃಶಂ ವಿದ್ಧ್ವಾ ವ್ಯಕಂಪಯತ್‌ 1 
ಶಿಖಂಡ್ಯಪಿ ತತೋ ರಾಜನ್‌ ದ್ರೋಣಪುತ್ರಮತಾಡಯತ್‌ 1೪೪॥ 


ಎಲ್ಫಿ ರಾಜನೇ, ಬಲಿಷ್ಠನಾದ ಶಿಖಂಡಿಯು ಯುದ್ಧದಲ್ಲಿ ದ್ರೊ ಣಪುತ್ರರಾದ 
ಅಶ್ವತ್ಯಾಮರ ಮೇಲೆ ಎರಗಿದನು. ಅಶ್ವತ್ಯಾಮರು ಕ್ರೋಧಗೊಂಡು ಎದುರಿಗೆ ನಿಂತ 
ಶಿಖಂಡಿಯ ಮೇಲೆ ತೀಕ್ಷವಾದ ಬಾಣಗಳನು ಪ್ರಯೋಗ ಮಾಡಿ ಅವನನ್ನು ಚೆನ್ನಾಗಿ 
ಗಾಯ ಮಾಡಿ ನಡುಗಿಸಿದರು. ರಾಜನೇ, ಆಗ ಶಿಖಂಡಿಯು ದ್ರೋಣ ಪುತ್ರರ ಮೇಲೆ 
ಬಾಣ ಪ್ರಯೋಗವನ್ನುಮಾಡಿದನು. 


ಭೀಷ್ಮವಧಪರ್ವ 405. 


ಸಾಯಕೇನ ಸುಪೀತೇನ ತೀಕ್ಷ್ಮೇನ ನಿಶಿತೇನ ಚ । 

ತೌ ಜಫ್ನತುಸ್ತದಾನ್ಯೋನ್ಯಂ ಶರೈರ್ಬಹುವಿಧೈರ್ಮ್ಯಧೇ 11೪೫। 

ಬಹಳ ಹಳದಿಯ ಬಣ್ಣವನ್ನು ಹೊಂದಿದ್ದ ತೀಕ್ಷ್ಣವಾದ ಬಾಣಗಳಿಂದ ಮತ್ತು 
ಇನ್ನೂ ಅನೇಕ ವಿಧವಾದ ಬಾಣಗಳಿಂದ ಯುದ್ಧದಲ್ಲಿ ಅವರು ಪರಸ್ಪರವಾಗಿ 
ಹೊಡೆದಾಡಿದರು. 


ಭಗದತ್ತಂ ರಣೇ ಶೂರಂ ವಿರಾಟೋ ವಾಹಿನೀಪತಿ: । 
ಅಭ್ಯಯಾತ್‌ ತ್ವರಿತೋ ರಾಜನ್‌ ತತೋ ಯುದ್ಧಮವರ್ತತ 1೪೬! 


ಎಲ್ಲೆ ರಾಜನೇ, ಶೂರನಾದ ಭಗದತ್ತನ ಮೇಲೆ ಅಕ್ಟೋಹಿಣಿ ಪತಿಯಾದ ವಿರಾಟನು 
ಶೀಘ್ರವಾಗಿ ಎರಗಿದನು. ಆನಂತರ ಅವರಿಬ್ಬರ ಯುದ್ಧವು ಪ್ರಾರಂಭವಾಯಿತು. 


ವಿರಾಟೋ ಭಗದತ್ತೇನ ಶರವರ್ಷೇಣ ತಾಡಿತ: । 

ಅಭ್ಯವರ್ಷತ್‌ ಸುಸಂಕ್ರುದ್ಧೋ ಮೇಘೋ ವೃಷ್ಟ್ಯಾ ಇವಾಚಲಮ್‌ ॥। 

ಭಗದತ್ತನ ಬಾಣಗಳ ವರ್ಷದಿಂದ ಹೊಡೆಯಲ್ಪಟ್ಟ ವಿರಾಟನು ಬಹಳ 
ಕೋಪಗೊಂಡು ಮೇಘವು ಬೆಟ್ಟಗಳ ಮೇಲೆ ಸುರಿಸಿದಂತೆ ಅವನ ಮೇಲೆ ಬಾಣಗಳ 
ಮಳೆಯನ್ನುಸುರಿಸಿದನು. 

ಭಗದತ್ತಸ್ತತಸ್ತೂರ್ಣಂ ವಿರಾಟಂ ಪೃಥಿವೀಪತಿಮ್‌ । 

ಛಾದಯಾಮಾಸ ಸಮರೇ ಮೇಘಃ ಸೂರ್ಯಮಿವೋದಿತಮ್‌ ॥೪೮॥ 

ಆಗ ಭಗದತ್ತನು ವಿರಾಟರಾಜನನ್ನು ಶೀಘ್ರವಾಗಿ ಮೋಡವು ಸೂರ್ಯನನ್ನು 
ಮುಚ್ಚುವಂತೆ ತನ್ನ ಬಾಣಗಳ ಮಳೆಯಿಂದ ಮುಚ್ಚಿಹಾಕಿದನು. 

ಬೃಹತ್‌ಕ್ಷತ್ರಂ ತು ಕೈಕೇಯಂ ಕೃಪ: ಶಾರದ್ದತೋ ಯಯೌ । 

ತಂ ಕೃಪಃ ಶರವರ್ಷೇಣ ಛಾದಯಾಮಾಸ ಭಾರತ 11೪೯॥ 

ಕೈಕೇಯರಾಜನಾದ ಬೃಹತ್‌ಕತ್ರನ ಜೊತೆಯಲ್ಲಿ ಕೃಪಾಚಾರ್ಯರು ಯುದ್ಧವನ್ನು 
ಮಾಡಿದರು. ಎಲ್ಫೆ ಭಾರತನೇ, ಕೃಪಾಚಾರ್ಯರು ಅವನನ್ನು ಬಾಣಗಳ ಮಳೆಯಿಂದ 
ಮುಚ್ಚಿಹಾಕಿದರು. 


-406- ಮಹಾಭಾರತ ಭೀಷ್ಮಪರ್ವ 


ಗೌತಮಂ ಕೇಕಯ: ಕ್ರುದ್ಧಃ ಶರವೃಷ್ಟ್ಯಾಭ್ಯಪೂರಯತ್‌ । 
ತಾವನ್ಯೋನ್ಯಂ ಹಯಾನ್‌ ಹತ್ವಾ ಧನುಷೀ ವಿನಿಕೃತ್ಯ ವೈ ॥೫೦॥ 
ವಿರಥಾವಸಿಯುದ್ಧಾಯ ಸಮೀಯತುರಮರ್ಷಣ್‌ಾ । 
ತಯೋಪಸ್ತದಭವದ್‌ ಯುದ್ಧಂ ಘೋರರೂಪಂ ಸುದಾರುಣಮ್‌ ॥ಃ೫೧॥ 


ಕ್ರುದ್ಧನಾದ ಕೇಕಯ ರಾಜನು ಕೃಪಾಚಾರ್ಯರನ್ನು ಬಾಣದ ಮಳೆಯಿಂದ ಮುಚ್ಚಿ 
ಹಾಕಿದನು. ಅವರಿಬ್ಬರೂ ಪರಸ್ಪರವಾಗಿ ರಥಾಶ್ವಗಳನ್ನು ಕೊಂದು, ಧನುಸ್ಸುಗಳನ್ನು 
ಕತ್ತರಿಸಿ, ರಥವನ್ನುಕಳೆದುಕೊಂಡು, ಖಡ್ಗಯುದ್ಧಕ್ಕಾಗಿ ಕೋಪಗೊಂಡು ಒಬ್ಬರನ್ನೊಬ್ಬರು 
ಎದುರಿಸಿದರು. ಅವರಿಬ್ಬರಿಗೂ ಘೋರವೂ, ಅತಿಭಯಂಕರವೂ ಆದ ಖಡ್ಗ ಯುದ್ಧವು 
ನಡೆಯಿತು. 


ದ್ರುಪದಸ್ತು ತತೋ ರಾಜಾ ಸೈಂಧವಂ ವೈ ಜಯದ್ರಥಮ್‌ । 
ಅಭ್ಯುದ್ಯಯೌ ಸಂಪ್ರಹೃಷ್ಟೋ ಹೃಷ್ಠರೂಪಂ ಪರಂತಪ 11೫೨11 


ಎಲ್ಫೆ ಪರಂತಪನೇ, ಆಗ ಯುದ್ಧದಲ್ಲಿದ್ರುಪದನು ಬಹಳ ಸಂತೋಷಗೊಂಡು 
ಸಿಂಧುದೇಶದ ರಾಜನಾದ, ಸಂತೋಷದಿಂದ ಕೂಡಿದ ಜಯದ್ರಥನ ಮೇಲೆ ಯುದ್ದಕ್ಕೆ 
ಹೋದನು. 


ತತಃ ಸೈಂಧವಕೋ ರಾಜಾ ದ್ರುಪದಂ ವಿಶಿಖ್ಛೆಸ್ತಿಭಿ: । 
ತಾಡಯಾಮಾಸ ಸಮರೇ ಸ ಚ ತಂ ಪ್ರತ್ಯವಿಧ್ಯತ (1೫೩1 
ಸಿಂಧುರಾಜನಾದ ಜಯದ್ರಥನು ಮೂರು ಬಾಣಗಳನ್ನು ಪ್ರಯೋಗಿಸಿ 


ದ್ರುಪದನನ್ನು ಹೊಡೆದನು. ದ್ರುಪದನಾದರೂ ಯುದ್ಧದಲ್ಲಿಪ್ರತಿಯಾಗಿ ಅವನ ಮೇಲೆ 
ಬಾಣ ಪ್ರಯೋಗವನ್ನುಮಾಡಿದನು. 


ತಯೋಃ ಸಮಭವದ್‌ ಯುದ್ಧಂ ಘೋರರೂಪಂ ಸುದಾರುಣಮ್‌ 1 
ಈಕ್ಷಿತೃಪ್ರೀತಿಜನನಂ ಶುಕ್ರಾಂಗಾರಕಯೋರಿವ 11೫೪॥॥ 


ಶುಕ್ರ-ಅಂಗಾರಕರಂತಿದ್ದಅವರಿಬ್ಬರಿಗೂ ನೋಡುವವರಿಗೆ ಸಂತೋಷವನ್ನುಂಟು 
ಮಾಡುವಂತೆ ಘೋರವೂ ಮತ್ತು ಅತ್ಯಂತ ದಾರುಣವೂ ಆದ ಯುದ್ಧವು ಜರುಗಿತು. 


ಭೀಷ್ಠವಧಪರ್ವ -407- 


ವಿಕರ್ಣಸ್ತು ಸುತಸ್ತುಭ್ಯಂ ಸುತಕೋಮಂ ಮಹಾಬಲಮ್‌ । 

ಅಭ್ಯಯಾಜ್ಜವನೈರಶ್ಚೈಸ್ತತೋ ಯುದ್ಧಮವರ್ತತ 11೫೫1 

ನಿನ್ನ ಮಗನಾದ ವಿಕರ್ಣನು ಭೀಮಸೇನನ ಮಗನಾದ, ಮಹಾಬಲನಾದ 
ಸುತಸೋಮನನ್ನು ಕುರಿತು ಮಹಾವೇಗಶಾಲಿಯಾದ ಅಶ್ವಗಳನ್ನು ಹೂಡಿದ ರಥದಲ್ಲಿ 
ಧಾವಿಸಿದನು. ಅನಂತರ ಅವರಿಬ್ಬರಿಗೂ ಯುದ್ಧವು ನಡೆಯಿತು. 


ವಿಕರ್ಣ: ಸುತಕೋಮಂ ತು ವಿದ್ಧ್ವಾ ನಾಕಂಪಯಚ್ಛರೈ: | 

ಸುತಸೋಮೋ ವಿಕರ್ಣಂ ಚ ತದದ್ದುತಮಿವಾಭವತ್‌ 11೫೬॥॥ 

ವಿಕರ್ಣನು ಸುತಸೋಮನ ಮೇಲೆ ಬಾಣ ಪ್ರಯೋಗವನ್ನುಮಾಡಿ ಅವನನ್ನು 
ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಸುತಸೋಮನೂ ವಿಕರ್ಣನನ್ನು ಅಲುಗಾಡಿಸಲು 
ಸಾಧ್ಯವಾಗಲಿಲ್ಲ. ಅದು ಅದ್ಭುತವಾಗಿದ್ದಿತು. 

ಸುಶರ್ಮಾಣಂ ನರವ್ಯಾಫುಂ ಚೇಕಿತಾನೋ ಮಹಾರಥಃ । 

ಅಭ್ಯದ್ರವತ್‌ ಸುಸಂಕ್ರುದ್ಧ್ರ ಪಾಂಡವಾರ್ಥೇ ಪರಾಕ್ರಮೀ ISL 

ಮಹಾರಥನೂ, ಪರಾಕ್ರಮಿಯೂ ಆದ ಚೇಕಿತಾನನು ಬಹಳ ಕೋಪಗೊಂಡು 
ಪಾಂಡವರ ಸಲುವಾಗಿ ನರವ್ಯಾಘ್ರನಾದ ಸುಶರ್ಮನ ಮೇಲೆ ಎರಗಿದನು. 


ಸುಶರ್ಮಾ ತು ಮಹಾರಾಜ ಚೇಕಿತಾನಂ ಮಹಾರಥಮ್‌ । 
ಮಹತಾ ಶರವರ್ಷೇಣ ವಾರಯಾಮಾಸ ಸಂಯುಗೇ 11೫೮॥।॥ 


ಎಲ್ಫೆ ಮಹಾರಾಜನೇ, ಸುಶರ್ಮನಾದರೂ ಮಹಾರಥನಾದ ಚೇಕಿತಾನನನ್ನು 
ಯುದ್ಧದಲ್ಲಿ ದೊಡ್ಡಬಾಣಗಳ ಮಳೆಯನ್ನು ಸುರಿಸಿ ಅವನನ್ನುತಡೆದನು. 

ಚೇಕಿತಾನೋಆಪಿ ಸಂರಬ್ಧಃ ಸುಶರ್ಮಾಣಂ ಮಹಾಹವೇ । 

ಪ್ರಾಚ್ಛಾದಯತ್‌ ತಮ್‌ ಇಷುಭಿರ್ಮಹಾಮೇಘ ಇವಾಚಲಮ್‌ ।1೫೯॥ 


ಚೇಕಿತಾನನೂ ಸಹ ಕ್ರೋಧಗೊಂಡು ಆ ದೊಡ್ಡ ಯುದ್ಧದಲ್ಲಿ ಮಹಾಮೇಘವು 
ಪರ್ವತದ ಮೇಲೆ ಮಳೆಯನ್ನುಸುರಿಸಿದಂತೆ ಬಾಣ ಪ್ರಯೋಗವನ್ನುಮಾಡಿ ಅವನನ್ನು 


ಮುಚ್ಚಿಹಾಕಿದನು. 


-408- ಮಹಾಭಾರತ ಭೀಷ್ಮಪರ್ವ 


ಶಕುನಿಃ ಪ್ರತಿವಿಂಧ್ಯಂ ತು ಪರಾಕ್ರಾಂತಂ ಪರಾಕ್ರಮೀ ॥ 
ಅಭ್ಯದ್ರವತ ರಾಜೇಂದ್ರ ಮತ್ತೋ ಮತ್ತಮಿವ ದ್ವಿಷಮ್‌ 1೬೦/ 


ಎಲ್ಫೆ ರಾಜನೇ, ಪರಾಕ್ರಮಶಾಲಿಯಾದ ಶಕುನಿಯು, ಪರಾಕ್ರಮಶಾಲಿಯಾದ 
ಯುಧಿಷ್ಠಿರನ ಪುತ್ರನಾದ ಪ್ರತಿವಿಂಧ್ಯನ ಮೇಲೆ ಮದಗಜವು ಮದಗಜದ ಮೇಲೆ 
ಎರಗಿದಂತೆ ಎರಗಿದನು. 


ಯೌಧಿಷ್ಠಿರಸ್ತು ಸಂಕ್ರುದ್ಧಃ; ಸೌಬಲಂ ನಿಶಿತೈಃ ಶರೈಃ । 
ವ್ಯದಾರಯತ ಸಂಗ್ರಾಮೇ ಮಘವಾನಿವ ದಾನವಮ್‌ moll 


ಯುಧಿಷ್ಠಿರನ ಮಗನಾದ ಪ್ರತಿವಿಂಧ್ಯನು ಕ್ರುದ್ಧನಾಗಿ ಯುದ್ಧದಲ್ಲಿ ಶಕುನಿಯನ್ನು 
ನಿಶಿತವಾದ ಬಾಣಗಳಿಂದ ಇಂದ್ರನು ದಾನವರನ್ನುಸೀಳಿದಂತೆ ಸೀಳಿದನು. 


ಶಕುನಿಃ ಪ್ರತಿವಿಂಧ್ಯಂ ತು ಪ್ರತಿವಿಧ್ಯಂತಮಾಹವೇ । 
ವ್ಯದಾರಯನ್‌ ಮಹಾಪ್ರಾಜ್ಞಃ ಶರೈಃ ಸನ್ನತಪರ್ವಭಿಃ 11ಓ೨। 


ಎಲ್ಫೆ ಮಹಾಪ್ರಾಜ್ಞನೇ, ತನ್ನ ಎದುರಿಗೆ ಯುದ್ಧ ಮಾಡುತ್ತಿದ್ದ ಪ್ರತಿವಿಂಧ್ಯನನ್ನು 
ಶಕುನಿಯು ಬಾಗಿದ ತುದಿಗಳುಳ್ಳ ಬಾಣಗಳಿಂದ ಗಾಯಗೊಳಿಸಿದನು. 


ಸುದಕ್ಷಿಣಂ ತು ರಾಜೇಂದ್ರ ಕಾಂಬೋಜಾನಾಂ ಮಹಾರಥಮ್‌ । 
ಶ್ರುತಕರ್ಮಾ ಪರಾಕ್ರಾಂತಮಭ್ಯದ್ರವತ ಸಂಯುಗೇ 11೬೩ 


ಎಲೈ ರಾಜೇಂದ್ರನೇ, ಕಾಂಬೋಜ ರಾಜನೂ, ಮುಹಾರಥನೂ, 
ಪರಾಕ್ರಮಶಾಲಿಯೂ ಆದ ಸುದಕ್ಷಿಣನನ್ನು ಸಹದೇವನ ಮಗನಾದ ಶ್ರುತಕರ್ಮನನ್ನು 
ಎದುರಿಸಿದನು. 


ಸುದಕ್ಷಿಣಸ್ತು ಸಮರೇ ಸಾಹದೇವಿಂ ಮಹಾರಥಮ್‌ । 
ವಿದ್ಧ್ವಾ ನಾಕಂಪಯತ ವೈ ಮೈನಾಕಮಿವ ಪರ್ವತಮ್‌ MEY 


ಸುದಕ್ಷಿಣನಾದರೂ ಯುದ್ಧದಲ್ಲಿ ಮಹಾರಧನಾದ ಶ್ರುತಕರ್ಮನನ್ನು ಬಾಣಗಳಿಂದ 
ಹೊಡೆದರೂ ಮೈನಾಕ ಪರ್ವತದಂತೆ ಸ್ಥಿರವಾಗಿದ್ದ ಅವನನ್ನು ಅಲುಗಾಡಿಸಲು 
ಸಾಧ್ಯವಾಗಲಿಲ್ಲ. 


ಭೀಷ್ಮವಧಪರ್ವ -409- 


ಶ್ರುತಕರ್ಮಾ ತತಃ ಕ್ರುದ್ಧ ಕಾಂಬೋಜಾನಾಂ ಮಹಾರಥಮ್‌ । 

ಶರೈರ್ಬಹುಭಿರಾನರ್ಚ್ಛದ್‌ ದಾರಯನ್ನಿವ ಸರ್ವಶಃ 11೬೫1 

ಆಗ ಕೋಪಗೊಂಡ ಶ್ರುತಕರ್ಮನು ಕಾಂಬೋಜರ ಮಹಾರಥನಾದ 
ಸುದಕ್ಷಿಣನನ್ನು ಅನೇಕ ಬಾಣಗಳಿಂದ ಸೀಳುವವನಂತೆ ಎಲ್ಲ ಕಡೆಗಳಲ್ಲಿಯೂ 
ಗಾಯಗೊಳಿಸಿದನು. 

ಇರಾವಾನಥ ಸಂಕ್ರುದ್ಧಃ ಶ್ರುತಾಯುಷಮಮರ್ಷಣಮ್‌ । 

ಪ್ರತ್ಯುದ್ಯಯೌ ರಣೇ ಯತ್ತೋ ಯತ್ತರೂಪಂ ಪರಂತಪಃ ELH 

ಅರ್ಜುನನ ಮಗನಾದ ಇರಾವಂತನು ಕೋಪಗೊಂಡು ಸನ್ನದ್ಧನಾಗಿದ್ದ 
ಶ್ರುತಾಯುವಿನ ಮೇಲೆ ತಾನೂ ಸನ್ನದ್ಧನಾಗಿ ಯುದ್ಧದಲ್ಲಿಎರಗಿದನು. 

ಆರ್ಜುನಿಸ್ತಸ್ಯ ಸಮರೇ ಹಯಾನ್‌ ಹತ್ವಾ ಮಹಾರಥ: । 

ನನಾದ ಸುಮಹನ್ನಾದಂ ತೇ ಸೈನ್ಯಾನ್ಯಸ್ಯ ಪೂಜಯನ್‌ 11೬೭! 

ಮಹಾರಥನಾದ ಅರ್ಜುನನ ಪುತ್ರನು ಯುದ್ಧದಲ್ಲಿ ಅವನ ಕುದುರೆಗಳನ್ನುಕೊಂದು 
ದೊಡ್ಡ ನಾದವನ್ನುಮಾಡಿದನು. ನಿನ್ನಸೈನ್ಯವೂ ಸಹ ಇರಾವಂತನ ವೀರಕರ್ಮವನ್ನು 
ಪೂಜಿಸಿತು. 

ಶ್ರುತಾಯುಸ್ತ ಥ ಸಂಕ್ರುದ್ಧಃ ಫಾಲ್ಗುನೇಃ ಸಮರೇ ಹಯಾನ್‌ । 

ನಿಜಘಾನ ಗದಾಗ್ರೇಣ ತತೋ ಯುದ್ಧಮವರ್ತತ mC 

ಆಗ ಶ್ರುತಾಯುವು ಕ್ರೋಧಗೊಂಡು ಇರಾವಂತನ ರಥದ ಕುದುರೆಗಳನ್ನು ತನ್ನ 
ಗದೆಯ ಅಗ್ರಭಾಗದಿಂದ ಕೊಂದನು. ಅನಂತರ ಯುದ್ಧವು ಮುಂದುವರೆಯಿತು. 


ವಿಂದಾನುವಿಂದಾವಾವಂತ್ಯೌ ಕುಂತಿಭೋಜಂ ಮಹಾರಥಮ್‌ । 

ಸಸೇನಂ ಸಸುತಂ ವೀರಂ ಸಂಸಸಜ್ಜತುರಾಹವೇ 11೬೯1 

ಅವಂತಿದೇಶದ ವಿಂದಾನುವಿಂದರು ಯುದ್ಧದಲ್ಲಿ ತನ್ನ ಸೇನೆ ಮತ್ತು ಮಕ್ಕಳಿಂದ 
ಕೂಡಿದ ಮಹಾರಥನಾದ ಕುಂತಿಭೋಜನ ಜೊತೆಯಲ್ಲಿಸೆಣೆಸಿದರು. 


-410- ಮಹಾಭಾರತ ಭೀಷ್ಮಪರ್ವ 


ತತ್ರಾದ್ದುತಮಪಶ್ಯಾಮ ಆವಂತ್ಯಾನಾಂ ಪರಾಕ್ರಮಮ್‌ । 
ಯದಯುಧ್ಯನ್‌ ಸ್ಮಿರಾ ಭೂತ್ವಾ ಮಹತ್ಯಾ ಸೇನಯಾ ಸಹ 11೭೦॥ 


ಅವಂತಿದೇಶದ ಸೈನಿಕರು ಸ್ಥಿರವಾಗಿ ನಿಂತು ದೊಡ್ಡಸೈನ್ಯದ ಜೊತೆಯಲ್ಲಿ ಯುದ್ಧ 
ಮಾಡಿದ ಅವರ ಅದ್ಭುತ ಪರಾಕ್ರಮವನ್ನು ಅಲ್ಲಿನೋಡಿದೆವು. 


ಅನುವಿಂದಸ್ತು ಗದಯಾ ಕುಂತಿಭೋಜಮತಾಡಯತ್‌ । 
ಕುಂತಿಭೋಜಸ್ತತಸ್ತೂರ್ಣಂ ಶರವ್ರಾತೈರವಾಕಿರತ್‌ 11೭೧॥ 


ಅನುವಿಂದನು ಕುಂತಿಭೋಜನನ್ನುಗದೆಯಿಂದ ಹೊಡೆದನು. ಕುಂತಿಭೋಜನು 
ಶೀಘ್ರವಾಗಿ ಬಾಣಗಳ ಸಮೂಹವನ್ನು ಅವನ ಮೇಲೆ ಸುರಿಸಿದನು. 


ಕುಂತಿಭೋಜಸುತಶ್ಟಾಪಿ ವಿಂದಂ ವಿವ್ಯಾಧ ಸಾಯಕೈಃ: । 
ಸ ಚ ತಂ ಪ್ರತಿವಿವ್ಯಾಧ ತದದ್ದುತಮಿವಾಭವತ್‌ 1೭೨ 


ಕುಂತಿಭೋಜನ ಪುತ್ರನೂ ಸಹ ವಿಂದನ ಜೊತೆಯಲ್ಲಿ ಬಾಣಗಳಿಂದ ಯುದ್ಧ 
ಮಾಡಿದನು. ವಿಂದನೂ ಸಹ ಅದಕ್ಕೆ ಪ್ರತಿಯಾಗಿ ಬಾಣಗಳನ್ನು ಪ್ರಯೋಗಿಸಿದನು. 
ಅದು ಅದ್ಭುತವಾಗಿದ್ದಿತು. 


ಕೇಕಯಾ ಭ್ರಾತರಃ ಪಂಚ ಗಾಂಧಾರಾನ್‌ ಪಂಚ ಮಾರಿಷ । 
ಸಸೈನ್ಯಾಸ್ತೇ ಸಸೈನ್ಯಾಂಶ್ಚ ಯೋಧಯಾಮಾಸುರಾಹವೇ 1೭೩/1 


ಎಲ್ಫೆ ವೀರನೇ, ಕೇಕಯದೇಶದ ಐವರು ಸಹೋದರರು ತಮ್ಮ ಸೈನ್ಯಗಳಿಂದ 
ಕೂಡಿ, ತಮ್ಮ ಸೈನ್ಯದಿಂದ ಕೂಡಿದ ಗಾಂಧಾರದೇಶದ ಐವರು ರಾಜರೊಡನೆ 
ಯುದ್ಧವನ್ನುಮಾಡಿದರು. 


ವೀರಬಾಹುಶ್ಚ ತೇ ಪುತ್ರೋ ಇ ರಥಸತ್ತಮಮ್‌ । 
ಉತ್ತರಂ ಯೋಧಯಾಮಾಸ ವಿವ್ಯಾಧ ನಿಶಿತೈಃ ಶರೈಃ 1 
ಉತ್ತರಶ್ಚಾನಿ ತಂ ಧೀರಂ ವಿವ್ಕಾ ನನ ನಿಶಿತೈಃ ಶರೈಃ 11೭೪1! 


ನಿನ್ನಪುತ್ರನಾದ ವೀರಬಾಹುವು ಎರಾಟನ ಪುತ್ರನಾದ ರಥಶ್ರೇಷ್ಠನಾದ ಉತ್ತರನ 
ಜೊತೆಯಲ್ಲಿ ಹರಿತವಾದ ಬಾಣಗಳಿಂದ ಯುದ್ಧಮಾಡಿದನು. ಉತ್ತರನೂ ಸಹ 
ಅವನನ್ನು ಹರಿತವಾದ ಬಾಣಗಳಿಂದ ಘೋರವಾಗಿ ಯುದ್ಧ ಮಾಡಿ ವ್ಯಥೆ ಪಡಿಸಿದನು. 


ಭೀಷ್ಠವಧಪರ್ವ 411. 


ಚೇದಿರಾಟ್‌ ಸಮರೇ ರಾಜನ್ನುಲೂಕಂ ಸಮಭಿದ್ರವತ್‌ । 
ಉಲೂಶಶ್ಚಾಪಿ ತಂ ಬಾಣೈರ್ನಿಶಿತ್ಸರ್ಲೋಮವಾಹಿಭಿ: 1೭2 


ಎಲೈ ರಾಜನೇ, ಚೇದಿರಾಜನು ಯುದ್ಧದಲ್ಲಿ ಉಲೂಕನ ಮೇಲೆ ಧಾವಿಸಿದನು. 
ಉಲೂಕನೂ ಸಹ ಕೂದಲನ್ನು ಸೀಳುವಂತಹ ಬಾಣಗಳಿಂದ ಅವನ ಜೊತೆಯಲ್ಲಿ 
ಯುದ್ಧಮಾಡಿದನು. 

ತಯೋರ್ಯದ್ದಂ ಸಮಭವದ್‌ ಘೋರರೂಪಂ ವಿಶಾಂಪತೇ । 

ದಾರಯೇತಾಂ ಸುಸಂಕ್ರುದ್ಧಾವನ್ಯೋನ್ಯಮಪರಾಜಿತೌ 11೭೬।। 

ಎಲ್ಲೆ ರಾಜನೇ, ಅವರಿಬ್ಬರಿಗೂ ಘೋರವಾದ ಯುದ್ಧವು ನಡೆಯಿತು. 
ಅಪರಾಜಿತರಾದ ಅವರಿಬ್ಬರೂ ಬಹಳ ಕ್ರುದ್ಧರಾಗಿ ಪರಸ್ಪರವಾಗಿ ಒಬ್ಬರನ್ನೊಬ್ಬರು 
ಸೀಳಿ ಗಾಯಗೊಳಿಸಿದರು. 


ಏವಂ ದ್ವಂದ್ವಸಹಸ್ರಾಣಿ ರಥವಾರಣವಾಜಿನಾಮ್‌ । 
ಪದಾತೀನಾಂ ಚ ಸಮರೇ ತವ ತೇಷಾಂ ಚ ಸಂಕುಲಮ್‌ 11೭೭1 


ಹೀಗೆ ಯುದ್ಧದಲ್ಲಿ, ಪದಾತಿಗಳಿಗೂ, ರಥಗಳಿಗೂ, ಗಜಗಳಿಗೂ ಮತ್ತು ಅಶಗಳಿಗೂ 
ನಿನ್ನಮತ್ತು ಅವರ ಸೈನ್ಯದಲ್ಲಿಸಹಸ್ರಾರು ಸಂಖ್ಯೆಯ ದ್ವಂದ್ಹ ಯುದ್ಧವು ನಡೆಯಿತು. 

ಮುಹೂರ್ತಮಿವ ತದ್ಕುದ್ದಮಾಸೀನ್ನಧುರದರ್ಶನಮ್‌ । 

ತತ ಉನ್ನತ್ತವದ್‌ ರಾಜನ್‌ ನ ಪ್ರಾಜ್ಞಾಯತ ಕಿಂಚನ 11೭೮! 

ಎಲ್ಫೆ ರಾಜನೇ, ಒಂದು ಮುಹೂರ್ತದ ಕಾಲ ಆ ಯುದ್ಧವು ನೋಡಲು 
ಮಧುರವಾಗಿದ್ದಿತು. ಅನಂತರ ಹುಚ್ಚೆದ್ದಂತೆ ಏನೂ ತಿಳಿಯಲಿಲ್ಲ. 


ಗಜೋ ಗಜೇನ ಸಮರೇ ರಥೀ ಚ ರಥಿನಂ ಯಯೌ । 

ಅಶ್ಟೋ5ಶ್ಚಂ ಸಮಭಿಪ್ರೇತ್ಯ ಪದಾತಿಶ್ಚ ಪದಾತಿನಮ್‌ 11೭೯ 

ಗಜವು ಗಜದ ಜೊತೆಯಲ್ಲಿಯೂ, ರಥಿಯು ರಥಿಕನ ಜೊತೆಯಲ್ಲಿಯೂ, 
ಅಶ್ವಾರೋಹಿಯು ಅಶ್ವಾರೋಹಿಯ ಜೊತೆಯಲ್ಲಿಯೂ, ಪದಾತಿಯು ಪದಾತಿಯ 
ಜೊತೆಯಲ್ಲಿಯೂ ಒಬ್ಬರನ್ನೊಬ್ಬರು ಉದ್ದೇಶಿಸಿ ಮುನ್ನುಗ್ಗಿದರು. 


-412- ಮಹಾಭಾರತ ಭೀಷ್ಮಪರ್ವ 


ತತೋ ಯುದ್ಧಂ ಸುದುರ್ಧರ್ಷಂ ವ್ಯಾಕುಲಂ ಸಮಪದ್ಯತ । 
ಶೂರಾಣಾಂ ಸಮರೇ ತತ್ರ ಸಮಾಸಾದ್ಯ ಪರಸ್ಪರಮ್‌ 11೮0॥ 


ಆಗ ಪರಸ್ಪರವಾಗಿ ಮುನ್ನುಗ್ಗಿಯುದ್ಧಮಾಡುವ ಶೂರರಿಂದ ಯುದ್ಧದಲ್ಲಿ ಎಲ್ಲವೂ 
ಕಲಸಿ ಹೋಯಿತು. 


ತತ್ರ ದೇವರ್ಷಯ: ಸಿದ್ಧಾಶ್ಚಾರಣಾಶ್ಚ ಸಮಾಗತಾ: । 
ಪೈಕ್ಷಂತ ತದ್‌ ರಣಂ ಘೋರಂ ದೇವಾಸುರರಣೋಪಮಮ್‌ ॥೮೧॥ 


ತತೋ ದಂತಿಸಹಸ್ರಾಣಿ ರಥಾನಾಂ ಚಾಪಿ ಮಾರಿಷ । 

ಅಶ್ವೌಘಾ: ಪುರುಷೌಘಾಶ್ಚ ವಿಪರೀತಂ ಸಮಾಯಯುಃ 11೮೨॥ 

ಅಲ್ಲಿಸಮಾಗತರಾಗಿದ್ದ ದೇವರ್ಷಿಗಳು ಮತ್ತು ಸಿದ್ಧರು ದೇವಾಸುರ ಯುದ್ಧಕ್ಕೆ 
ಸದೃಶವಾದ ಆ ಘೋರವಾದ ಯುದ್ಧವನ್ನುನೋಡಿದರು. ಅನಂತರ ಸಹಸ್ರ ಗಜಗಳು, 


ಸಹಸ್ರ ರಥಗಳು, ಸಹಸ್ರ ಅಶ್ಚಗಳು, ಪದಾತಿಗಳು ವಿಪರೀತವಾಗಿ ಒಬ್ಬರನ್ನೊಬ್ಬರು 
ಎದುರಿಸಿದರು. 


ವಶೇಷ ವಿಚಾರ- ಗಜಗಳು ಗಜಗಳನ್ನು ಬಿಟ್ಟು ರಥಗಳೊಡನೆ, ರಥಗಳು 
ರಥಗಳನ್ನುಬಿಟ್ಟುಗಜಗಳೂಡನೆ ಹೀಗೆ ತಮ್ಮಸಮಾನರಾದವರನ್ನುಬಿಟ್ಟು ಬೇರೆಯವರ 
ಜೊತೆಯಲ್ಲಿ ಯುದ್ಧವು ಪ್ರವೃತ್ತವಾಯಿತು. 
ತತ್ರ ತತ್ರೆವ ದೃಶ್ಯಂತೇ ರಥವಾರಣಪತ್ತಯ: । 
ಸಾದಿನಶ್ಚ ನರವ್ಯಾಫ್ರ ಯುಧ್ಯಮಾನಾ ಮುಹುರ್ಮುಹುಃ MOAI 
ಎಲ್ಫೆ ನರವ್ಯಾಘ್ರನೇ, ಅಲ್ಲಲ್ಲಿರಥ-ಗಜ-ಪದಾತಿಗಳು, ಅಶ್ವಾರೋಹಿಗಳು ಪುನಃ 
ಪುನಃ ಯುದ್ಧಮಾಡುವುದು ಕಂಡುಬಂದಿತು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ಪಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಭೀಷ್ಮಪರ್ವಣಿ ತ್ರಿಚತ್ವಾರಿಂಶೋ5ಧ್ಯಾಯಃ ॥ 
| ಭೀಷ್ಮವಧಪರ್ವಣಿ ತೃತೀಯೋ5ಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿನಲವತ್ಥೂರನೆಯ ಅಧ್ಯಾಯ ಮುಗಿಯಿತು. 
Xk 


ಭೀಷ್ಠವಧಪರ್ವ 413. 


ನಲವತ್ನಾಲ್ಕನೆಯ ಅಧ್ಯಾಯ 
ಪ್ರಥಮ ದಿವಸದ ಯುದ್ಧದ ವರ್ಣನೆ. 
ಸಂಜಯಃ 
ರಾಜನ್‌ ಶತಸಹಸ್ರಾಣಿ ತತ್ರತತ್ರ ತದಾತದಾ । 
ನಿರ್ಮರ್ಯಾದಂ ಪ್ರಯುದ್ಧಾನಿ ತತ್ತೇ ವಕ್ಷ್ಯಾಮಿ ಭಾರತ eT 
ಸಂಜಯ- ಎಲೈ ರಾಜನೇ, ಭಾರತನೇ, ಆಗ ಅಲ್ಲಲ್ಲಿ ಲಕ್ಷಾದಿ ಸಂಖ್ಯೆಯಲ್ಲಿ 
ಮರ್ಯಾದೆಯನ್ನು ಮೀರಿದ ಯುದ್ಧಗಳು ನಡೆದವು. ಅದನ್ನುನಿನಗೆ ಹೇಳುವೆನು. 
ನ ಪುತ್ರಃ ಪಿತರಂ ಜಜ್ಞೇ ನ ಪಿತಾ ಪುತ್ರಮೌರಸಮ್‌ । 
ನ ಭ್ರಾತಾ ಭ್ರಾತರಂ ತತ್ರ ಸ್ಪ್ರೀಯಂ ನ ಚ ಮಾತುಲಃ 1೨1 
ಅಲ್ಲಿಮಗನು ತಂದೆಯನ್ನು ತಿಳಿಯಲಿಲ್ಲ. ತಂದೆಯಾದರೂ ಔರಸ ಪುತ್ರನನ್ನು 
ತಿಳಿಯಲಿಲ್ಲ. ಸಹೋದರನು ಸಹೋದರನನ್ನು, ಸೋದರಮಾವನು 
ಸೋದರಳಿಯನನ್ನು ತಿಳಿಯಲಿಲ್ಲ. 
ಮಾತುಲಂ ನ ಚ ಸ್ಪ್ರೀಯೋ ನ ಸಖಾಯಂ ಸಖಾ ತಥಾ । 
ಆವಿಷ್ಟಾ ಇವ ಯುಧ್ಯಂತೇ ಪಾಂಡವಾಃ ಕುರುಭಿಃ ಸಹ 
ಸೋದರಳಿಯನು ಸೋದರ ಮಾವನನ್ನು, ಸ್ನೇಹಿತನು ಸ್ನೇಹಿತನನ್ನು ತಿಳಿಯಲಿಲ್ಲ. 
ಪಿಶಾಚಿ ಹಿಡಿದವರಂತೆ ಪಾಂಡವರು ಕೌರವರ ಜೊತೆಯಲ್ಲಿ ಯುದ್ಧವನ್ನುಮಾಡಿದರು. 
ರಥಾನೀಕಂ ನರವ್ಯಾಘ್ರಾ: ಕೇಚಿದಭ್ಯಪತನ್‌ ರಥ್ಛೆ: ! 
ಅಭಜ್ಯಂತ ಯುಗೈರೇವ ಯುಗಾನಿ ಭರತರ್ಷಭ 
ಕೆಲವು ನರಶ್ರೇಷ್ಠರು ರಥದ ಸಮೂಹದ ಮೇಲೆ ತಮ್ಮ ರಥಗಳಿಂದ ಎರಗಿ 
ಬಿದ್ದರು. ಎಲ್ಫೆ ಭರತರ್ಷಭನೇ, ನೊಗಗಳು ನೊಗಗಳ ಘರ್ಷಣೆಯಿಂದಲೇ ಮುರಿದು 
ಹೋದವು. 


ರಥೇಷಾಶ್ಚ ರಥೇಷಾಭಿ: ಕೂಬರಾ ರಥಕೂಬರೈ: । 
ಸಂಹತಾಃ ಸಂಹತ್ಯೆಃ ಕೇಚಿತ್‌ ಪರಸ್ಪರಜಿಘಾಂಸವ: 11೫11 


Hal 


nv 


-414- ಮಹಾಭಾರತ ಭೀಷ್ಮಪರ್ವ 


ರಥದ ಮೂಕಿಗಳು ಮೂಕಿಗಳಿಂದಲೂ, ಈಷ್ಟಿ (ಈರಚಿ) ಮರಗಳು ಈಷ್ಟಿ 
ಮರಗಳಿಂದಲೂ ಘಟ್ಟಿಸಲ್ಪಟ್ಟವು. 


ನ ಶೇಕುಶ್ಚಲಿತುಂ ಕೇಚಿತ್‌ ಸನ್ನಿಪತ್ಯ ರಥಾ ರಥ್ಛೆಃ । 
ಪ್ರಭಿನ್ನಾಸ್ತು ಮಹಾಕಾಯಾಃ ಸನ್ನಿಪತ್ಯ ಗಜಾ ಗಜೈ: Wl 


ಪರಸ್ಪರ ಕೊಲ್ಲುವ ಇಚ್ಛೆಯುಳ್ಳ ಅವರಲ್ಲಿಕೆಲವರು ರಥಗಳಿಗೆ ರಥಗಳನ್ನುಘಟ್ಟಿಸಿ 
ಚಲಿಸಲೂ ಸಾಧ್ಯವಾಗಲಿಲ್ಲ. ದೊಡ್ಡ. ಶರೀರವುಳ್ಳ ಗಜಗಳು ಪ್ರತಿಗಜಗಳ ಜೊತೆಯಲ್ಲಿ 
ಸಂಘಟ್ಟಿಸಿ ಗಾಯಗೊಂಡವು. 


ಬಹುಧಾ ದಾರಯನ್‌ ಕ್ರುದ್ಧಾ ವಿಷಾಣೈರಿತರೇತರಮ್‌ । 
ಸತೋಮರಪತಾಕೈಶ್ಚ ವಾರಣಾಃ ಪರವಾರಣ್ಯೆಃ 1೭1 


ತೋಮರ, ಪತಾಕೆಗಳಿಂದ ಕೂಡಿದ ಗಜಗಳು ಕ್ರೋಧಗೊಂಡು ಪ್ರತಿಗಜಗಳ 
ಜೊತೆಯಲ್ಲಿಎದುರಿಸಿ ದಂತಗಳಿಂದ ಅನೇಕ ರೀತಿಯಲ್ಲಿಗಾಯಗಳನ್ನುಮಾಡಿದವು. 


ಅಭಿಸೃತ್ಯ ಮಹಾರಾಜ ವೇಗವದ್ದಿರ್ಮಹಾಗಜೈ: | 

ದಂತೈರಭಿಹತಾಸ್ತತ್ರ ಚುಕ್ರುಶುಃ ಪರಮಾತುರಾಃ WS 

ಎಲ್ಲೆ ಮಹಾರಾಜನೇ, ವೇಗದಿಂದ ಓಡಿಬಂದು ದಂತಗಳಿಂದ ತಿವಿಯಲ್ಪಟ್ಟ 
ಪ್ರತಿಗಜಗಳು ಬಹಳ ನೋವಿನಿಂದ ನರಳಿದವು. 

ಅಭಿನೀತಾಶ್ಚ ಶಿಕ್ಷಾಭಿಸ್ತೋತ್ವಾಂಕುಶಸಮಾಹತಾಃ । 

ಸುಪ್ರಭಿನ್ನಾ ಪ್ರಭಿನ್ನಾನಾಂ ಸಮ್ಮುಖಾಭಿಮುಖಾ ಯಯುಃ ue 

ಚೆನ್ನಾಗಿ ಶಿಕ್ಷಿವಾದ ಗಜಗಳು ಅಂಕುಶ ಮತ್ತು ಬೇರೆ ಆಯುಧಗಳಿಂದ 


ಹೊಡೆಯಲ್ಲಟ್ಟು ಬಹಳ ಗಾಯಗೊಂಡಿದ್ದರೂ, ಗಾಯಗೊಂಡ ಪ್ರತಿಗಜಗಳನ್ನು 
ಎದುರಿಸಿ ಮುಂದೆ ನಡೆದವು. 


ಪ್ರಭಿನ್ನೈರಪಿ ಸಂಸಕ್ತಾಃ ಕೇಚಿತ್‌ ತತ್ರ ಮಹಾಗಜಾಃ | 
ಕ್ರೌಂಚವನ್ನಿನದಂ ಮುಕ್ತ್ವಾ ಪ್ರಾದ್ರವಂತ ತತಸ್ತತಃ (1೧೦॥ 


ಭೀಷ್ಮವಧಪರ್ವ 415. 


ಗಾಯಗೊಂಡ ಪ್ರತಿಗಜಗಳ ಜೊತೆಯಲ್ಲಿ ಹೋರಾಡಿದ ಮಹಾಗಜಗಳು ಕೌಂಚ 
ಪಕ್ಷಿಯಂತೆ ನಿನಾದವನ್ನು ಮಾಡುತ್ತಾ ಅಲ್ಲಿಂದ ಓಡಿಹೋದವು. 


ಸಮ್ಯಕ್‌ ಪ್ರಣೀತಾ ನಾಗಾಶ್ಚ ಪ್ರಭಿನಕರಟಾಮುಖಾಃ । 


ಖಯಷ್ಠಿತೋಮರನಾರಾಚೈರ್ನಿರ್ವಿದ್ದಾ ವರವಾರಣಾ: ele] 
ವಿನೇದುರ್ಭಿನ್ನಮರ್ಮಾಣೋ ನಿಪೇತುಶ್ಚ ಗತಾಸವ: । 
ಪ್ರಾದ್ರವಂತ ದಿಶಃ ಕೇಚಿನ್ನದಂತೋ ಭೈರವಾನ್‌ ರವಾನ್‌ ek 


ಚೆನ್ನಾಗಿ ಶಿಕ್ಷಿಕವಾದ, ಮದೋದಕವು ಸುರಿಯುವ ಕುಂಭಸ್ಕಲವುಳ್ಳ ಶ್ರೇಷ್ಠವಾದ 
ಗಜಗಳು, ಯಷ್ಟಿ, ತೋಮರ ಮತ್ತು ಬಾಣಗಳಿಂದ ಚೆನ್ನಾಗಿ ಹೊಡೆಯಲ್ಪಟ್ಟವುಗಳಾಗಿ 
ತಮ್ಮ ಮರ್ಮಸ್ಥಾನಗಳು ಭಿನ್ನವಾಗಿ ಗರ್ಜಿಸುತ್ತಾ ಪ್ರಾಣಗಳನ್ನು ಕಳೆದುಕೊಂಡು ಬಿದ್ದವು. 
ಇನ್ನು ಕೆಲವು ಆನೆಗಳು ಭಯಂಕರವಾಗಿ ಗರ್ಜಿಸುತ್ತ ದಿಕ್ಕು ದಿಕ್ಕುಗಳಿಗೆ ಓಡಿ 
ಹೋದವು. 

ಗಜಾನಾಂ ಪಾದರಕ್ಷಾಸ್ತು ವ್ಯೂಢೋರಸ್ಕಾಃ ಪ್ರಹಾರಿಣ: । 


ಯಷ್ಠಿಭಿಶ್ಚ ಧನುರ್ಭಿಶ್ಚ ವಿಮಲೈಶ್ಚ ಪರಶಧ್ಯೆ: (1೧೩! 
ಗದಾಭಿರ್ಮುಸಲೈಶ್ಸೈವ ಭಿಂಡಿಪಾಲೈಃ ಸತೋಮರೈ: । 

ಆಯಸ್ಯೆ: ಪರಿಫೈಕ್ಟೈವ ನಿಸ್ತ್ರಿಶೈರ್ವಿಮಲೈ;: ಶಿತೈಃ (1೧೪। 
ಪ್ರಗೃಹೀತೈಃ ಸುಸಂರಬ್ದಾ ಧಾವಮಾನಾಸ್ತತಸ್ತತ: | 

ವ್ಯದ್ಧಶ್ಯಂತ ಮಹಾರಾಜ ಪರಸ್ಪರಜಿಘಾಂಸವ: 11೧೫! 


ಎಲ್ಲೆ ಮಹಾರಾಜನೇ, ಗಜಗಳ ಪಾದರಕ್ಷಕರಾದ, ವಿಸ್ತಾರ ವಕ್ಸ್‌ಸ್ಥಲವುಳ್ಳ ಸೈನಿಕರು 
ಯಷ್ಟಿಗಳನ್ನು, ಧನುಸ್ಸುಗಳನ್ನು, ವಿಮಲವಾದ ಗಂಡು ಕೊಡಲಿಗಳನ್ನು ಗದೆಗಳನ್ನು 
ಮುಸಲಗಳನ್ನು, ಭಿಂಡಿಪಾಲಗಳನ್ನು, ತೋಮರಗಳನ್ನು, ಕಬ್ಬಿಣದ ಒನಕೆಗಳನ್ನು, 
ವಿಮಲವಾದ ನಿಶಿತವಾದ ಖಡ್ಗಗಳನ್ನೂ ಹಿಡಿದು ಬಹಳ ಕೋಪದಿಂದ ಪರಸ್ಪರರನ್ನು 


ಕೊಲ್ಲುವ ಇಚ್ಛೆಯಿಂದ ಅಲ್ಲಿಂದಿಲ್ಲಿಓಡಾಡುವುದು ಕಂಡು ಬಂದಿತು. 


ರಾಜಮಾನಾಶ್ಚ ನಿಸ್ತ್ರಿಂತಾಃ ಸಂಸಿಕ್ತಾ ನರಶೋಣಿತೈ: । 
ಪ್ರತ್ಯದ್ಧಶ್ಕಂತ ಶೂರಾಣಾಮನ್ಯೋನ್ಯಮಭಿಧಾವತಾಮ್‌ “OL 


-416- ಮಹಾಭಾರತ ಭೀಷ್ಮಪರ್ವ 


ಪರಸ್ಪರವಾಗಿ ಮೇಲೆರಗುವ ಶೂರರ ಖಡ್ಗಗಳು ಮನುಷ್ಯರಕ್ತದಿಂದ ನೆನೆದು 
ಶೋಭಿಸುತ್ತಿದ್ದವು. 


ಅವಕ್ಷಿಪ್ತಾವಧೂತಾನಾಮಸೀನಾಂ ವೀರಬಾಹುಭಿಃ । 
ಸಂಜಜ್ಞೇ ತುಮುಲಃ ಶಬ್ದು ಪತತಾಂ ಪರಮರ್ಮಸು OL 


ವೀರರ ಬಾಹುಗಳಿಂದ ಕೆಳಗೆ ಎಸೆಯಲ್ಲಟ್ಟು ಅಥವಾ ಕೊಡವಲ್ಲಟ್ಟು ಶತ್ರುಗಳ 
ಮರ್ಮಸ್ಥಾನಗಳಲ್ಲಿ ಬೀಳುವ ಖಡ್ಗಗಳ ಶಬ್ದವು ತೀವ್ರವಾಗಿದ್ದಿತು. 


ಗದಾಮುಸಲರುಗ್ಗಾನಾಂ ಭಿನ್ನಾನಾಂ ಚ ವರಾಸಿಭಿಃ । 


ದಂತಿದಂತಾವಭಿನ್ನಾನಾಂ ಮೃದಿತಾನಾಂ ಚ ದಂತಿಭಿಃ 11೧೮1॥ 
ತತ್ರತತ್ರ ನರೌಘಾಣಾಂ ಕ್ರೋಶತಾಮಿತರೇತರಮ್‌ । 
ಶುಶ್ರುವುರ್ದಾರುಣಾ ವಾಚಃ ಪ್ರೇತಾನಾಮಿವ ಭಾರತ nou 


ಎಲೈ ಭಾರತನೇ, ಗದಾ-ಮುಸಲಗಳಿಂದಲೂ, ಶ್ರೇಷ್ಠವಾದ ಕತ್ತಿಗಳಿಂದಲೂ 
ಕತ್ತರಿಸಲ್ಪಟ್ಟು, ಗಜಗಳ ದಂತಗಳಿಂದ ತಿವಿಯಲ್ಲಟ್ಟು, ಗದೆಗಳಿಂದ ತಿವಿಯಲ್ಪಟ್ಟ 
ಪರಸ್ಥರವಾಗಿ ಕಿರುಚುವ ಸೈನಿಕ ಸಮುದಾಯಗಳ ದಾರುಣವಾದ ಮಾತುಗಳು ಮರಣ 
ಹೊಂದಿದ ಪ್ರೇತಗಳ ಮಾತುಗಳಂತೆ ದಾರುಣವಾಗಿ ಕೇಳಿಬಂದವು. 


ಹಯೈರಪಿ ಹಯಾರೋಹಾಶ್ಚಾಮರಾಷೀಡಧಾರಿಭಿಃ 1 
ಹಂಸೈರಿವ ಮಹಾವೇಗೈರನ್ಯೋನ್ಯಮಭಿದುದ್ರುವುಃ ॥೨೦॥ 


ಅಶ್ವಾರೋಹಿಗಳ ಮೇಲೆ ಚಾಮರ ಮತ್ತು ತಲೆಯ ಮೇಲೆ ಹೂಗೊಂಚಲನ್ನು 
ಧರಿಸಿದ ಅಶ್ವಾರೋಹಿಗಳು, ಮಹಾವೇಗವುಳ್ಳ ಹಂಸಗಳ ಜೊತೆಯಲ್ಲಿ ಹಂಸಗಳು 
ಸೇರಿದಂತೆ ಪರಸ್ಪರವಾಗಿ ಒಬ್ಬರ ಕಡೆಗೆ ಒಬ್ಬರು ಓಡಿದರು. 


ತೈರ್ವಿಮುಕ್ತಾ ಮಹಾಪ್ರಾಸಾ ಜಾಂಬೂನದವಿಭೂಷಣಾ: । 
ಆಶುಗಾ ವಿಮಲಾಸ್ಟೀಕ್ಷಾಃ ಸಂಪೇತುರ್ಭುಜಗೋಪಮಾಃ TE 


ಅವರು ಪ್ರಯೋಗಿಸಿದ ಸುವರ್ಣಾಲಂಕೃತವಾದ, ವೇಗವಾಗಿ ಸಂಚರಿಸುವ, 
ನಿರ್ಮಲವೂ ಮತ್ತು ನಿಶಿತವೂ ಆಗಿದ್ದು ಸರ್ಪಗಳನ್ನು ಹೋಲುವ ದೊಡ್ಡಪ್ರಾಸಗಳು 
(ಈಟಿಗಳು) ಶತ್ರು ಸೈನಿಕರ ಮೇಲೆ ಬಿದ್ದವು. 


ಭೀಷ್ಮವಧಪರ್ವ 417. 


ಅಶ್ವೈರಗ್ರ ಜವೈ: ಕೇಟದಾಪುತ್ಯ ಮಹತೋ ರಥಾನ್‌ । 
ಶಿರಾಂಸ್ಕಾದದಿರೇ ವೀರಾ ರಥಿನಾಮಶ್ಪಸಾದಿನ: 11೨೨॥॥ 
ಕೆಲವು ಅಶ್ವಾರೋಹಿಗಳು ಶ್ರೇಷ್ಠವಾದ ವೇಗವುಳ್ಳ ಅಶ್ವಗಳಿಂದ ದೊಡ್ಡರಥಗಳಿಗೆ 
ಹಾರಿ ಆ ವೀರರು ರಥಿಕರ ಶಿರಸ್ಸುಗಳನ್ನು ಕತ್ತರಿಸಿದರು. 
ಬಹೂನಪಿ ಹಯಾರೋಹಾನ್‌ ಭಲ್ಲೆ: ಸನ್ನತಪರ್ವಭಿಃ । 
ರಥೀ ಜಘಾನ ಸಂಪ್ರಾಪ್ಯ ಬಾಣಗೋಚರಮಾಗತಾನ್‌ ॥೨೩।॥ 
ತನ್ನ ಬಾಣದ ವ್ಯಾಪ್ತಿಗೆ ಬಂದ ಅನೇಕ ಅಶ್ವಾರೋಹಿಗಳನ್ನು ರಥಿಯು ಸಮೀಪಿಸಿ 
ಬಾಗಿದ ತುದಿಯುಳ್ಳ ಭಲ್ಲೆಗಳಿಂದ ಅವರನ್ನು ಕೊಂದನು. 
ನಗಮೇಘಪ್ರತೀಕಾಶಾಶ್ನಾಕ್ಷಿಪ್ಯ ತುರಗಾನ್‌ ಗಜಾಃ । 
ಪಾದೈರೇವಾವಮೃದ್ಧಂತ ಮತ್ತಾ: ಕನಕಭೂಷಣಾ: 11೨೪। 
ಕನಕಭೂಷಣವುಳ್ಳ ಪರ್ವತದಂತೆ ಮತ್ತು ಮೇಘದಂತೆ ಕಾಣುತ್ತಿದ್ದಮದಗಜಗಳು 
ಅಶ್ವಗಳನ್ನು ಎಸೆದು ತಮ್ಮ ಪಾದಗಳಿಂದ ಅವುಗಳನ್ನು ತುಳಿದವು. 
ಪಾಟ್ಯಮಾನೇಷು ಕುಂಭೇಷು ಪಾರ್ಶ್ವೇಷ್ಟನಿ ಚ ವಾರಣಾಃ । 
ಪ್ರಾಸೈರ್ವಿನಿಹತಾ: ಕೇಚಿದ್‌ ವಿನೇದುಃ ಪರಮಾತುರಾಃ 11೨೫ 
ಪಕ್ಕದಲ್ಲಿದ್ದ ಗಜಗಳ ಕುಂಭಸ್ಥಲಗಳು ಸೀಳಲ್ಪಡುತ್ತಿದ್ದರೂ ಸಹ ಈಟಿಗಳಿಂದ 
ಹತವಾದ ಇನ್ನುಕೆಲವು ಗಜಗಳು ಪರಮವೇದನೆಯಿಂದ ಗರ್ಜಿಸಿದವು. 
ಸಾಶ್ವಾರೋಹಾನ್‌ ಹಯಾನ್‌ ಕೇಚಿದುನ್ನಥ್ಕ ವರವಾರಣಾ: | 
ಸಹಸಾ ಚಿಕ್ಷಿಪುಸ್ತತ್ರ ಸಂಕುಲೇ ಭೈರವೇ ಸತಿ 
ಆ ಭಯಂಕರವಾದ ಸಮಾವೇಶದಲ್ಲಿ ಕೆಲವು ಶ್ರೇಷ್ಠ ಗಜಗಳು 
ಆಶ್ವಾರೋಹಿಗಳಿಂದ ಕೂಡಿದ ಅಶ್ತಗಳನ್ನು ಪರಾಭವಗೊಳಿಸಿ ಹಿಡಿದು ದೂರ ಎಸೆದವು. 
ಸಾಶ್ವಾರೋಹಾನ್‌ ಎಷಾಣಾಗ್ಯೆರುತ್ತಿ ಪ್ಯ ತುರಗಾನ್‌ ದ್ವಿಪಾ: । 
ರಥೌಘಾನವಮೃದ್ಧಂತಃ ಸಧ್ದಜಾನ್‌ ಪರಿಚಕ್ರಮು: Sn 


11೨೬॥। 


-418. ಮಹಾಭಾರತ ಭೀಷ್ಮಪರ್ವ 


ಗಜಗಳು, ಅಶ್ವಾರೋಹಿ ಸಹಿತವಾದ ಅಶ್ವಗಳನ್ನು ತಮ್ಮ ದಂತದ ತುದಿಗಳಿಂದ 
ಎಸೆದು ಧ್ವಜದಿಂದ ಕೂಡಿದ ರಥಸಮೂಹಗಳನ್ನು ಪುಡಿ ಮಾಡುತ್ತಾ ತಿರುಗಾಡಿದವು. 


ಪುಂಸ್ತಾ ದಭಿಮದತ್ವಾಚ್ಚ ಕೇಚಿದತ್ರ ಮಹಾಗಜಾ: । 

ಸಾಶ್ನಾರೋಹಾನ್ನಯಾನ್‌ ಜಘ್ಗು; ಕರೈ: ಸಚರಣೈೆಸ್ತಥಾ 20H 

ಮದಿಸಿದ ಕೆಲವು ಮಹಾಗಜಗಳು (ಗಂಡಾನೆಗಳು) ತಮ್ಮ ಸೊಂಡಿಲುಗಳಿಂದಲೂ 
ಮತ್ತು ಪಾದಗಳಿಂದಲೂ ಅಶ್ವಾರೋಹಿಗಳಿಂದ ಸಹಿತವಾದ ಅಶ್ನಗಳನ್ನು ಕೊಂದವು. 


ಕೇಚಿದಾಕ್ಷಿಪ್ಯ ಕರಿಣ: ಸಾಶ್ಚಾನಪಿ ರಥಾನ್‌ ಕರೈ: । 
ವಿಕರ್ಷಂತೋ ದಿಶಃ ಸರ್ವಾಃ ಸಮೀಯುಃ ಸರ್ವಶಬ್ಬಗಾಃ 1೨೯ 


ಕೆಲವು ಆನೆಗಳು ಅಶ್ವ ಸಹಿತವಾಗಿ ರಥಗಳನ್ನು ತಮ್ಮ ಸೊಂಡಿಲಿನಿಂದ ಹಿಡಿದು 
ಎಳೆಯುತ್ತಾ ಎಲ್ಲ ಕಡೆಯಲ್ಲಿಯೂ ಶಬ್ದ ಮಾಡುತ್ತಾ, ಎಲ್ಲ ದಿಕ್ಕುಗಳಲ್ಲಿಯೂ 
ಸಂಚರಿಸಿದವು. 

ಆಶುಗಾ ವಿಮಲಾಸ್ತೀಕ್ಷಾ ಸಂಪೇತುರ್ಭುಜಗೋಪಮುಃ । 

ನರಾಶ್ಚಕಾಯಾನಿರ್ಭದ್ಯ ಲೌಹಾನಿ ಕವಚಾನಿ ಚ |1೩೦॥ 


ಶೀಘ್ರವಾದ ವೇಗವುಳ್ಳ ವಿಮಲವಾದ, ತೀಕ್ಷ್ಣವಾದ, ಸರ್ಪಗಳನ್ನು ಹೋಲುವ 
ಬಾಣಗಳು ನರರ ಮತ್ತು ಅಶ್ಷಗಳ ದೇಹವನ್ನು ಭೇದಿಸಿ, ಲೋಹಮಯವಾದ 
ಕವಚಗಳನ್ನೂ ಭೇದಿಸಿ ಸಾಗಿದವು. 


ನಿಪೇತುರ್ವಿಮಲಾಃ ಶಕ್ಟೋ ವೀರಬಾಹುಭಿರರ್ಪಿತಾ: । 
ಮಹೋಲ್ಭಾಪ್ರತಿಮಾ ಘೋರಾಸ್ತತ್ರ ತತ್ರ ವಿಶಾಂಪತೇ HAO 


ಎಲೈ ರಾಜನೇ, ವೀರಬಾಹುಗಳಿಂದ ಪ್ರಯೋಗಿಸಲ್ಪಟ್ಟ ದೊಡ್ಡ ಉಲೈಗೆ 
ಸದೃಶವಾದ, ಘೋರವೂ, ಸ್ವಚ್ಛವೂ ಆದ ಶಕ್ತ್ಯಾಯುಧಗಳು ಅಲ್ಲಲ್ಲಿ ಬಿದ್ದವು. 


ದ್ವೀವಿಚರ್ಮಾವನದ್ದೈಶ್ಚ ವ್ಯಾಫ್ರಚರ್ಮಶಯೈೆರಪಿ । 
ವಿಕೋಶೈರ್ವಿಮಲೈಃ: ಖಡ್ಗೈರಭಿಜಫುುಃ ಪರಾನ್‌ ರಣೇ 11೩೨1 


ಭೀಷ್ಮವಧಪರ್ವ -419- 


ಚಿರತೆಯ ಚರ್ಮಗಳಿಂದ ಮತ್ತು ವ್ಯಾಘ್ರಚರ್ಮಗಳಿಂದ ಕೂಡಿದ ಹಿಡಿಯುಳ್ಳ, 
ಒರೆಯಿಂದ ಎಳೆದ ವಿಮಲವಾದ ಖಡ್ಗಗಳಿಂದ ಯೋಧರು ಶತ್ರುಗಳ ಸೈನ್ಯದಲ್ಲಿ 
ಸಂಹರಿಸಿದರು. 

ಅಭಿಪುತಮಭಿಕ್ರುದ್ಧಮೇಕಪಾರ್ಶ್ವಾವದಾರಿತಮ್‌ | 

ವಿದರ್ಶಯಂತಃ ಸಂಪೇತು: ಖಡ್ಗಚರ್ಮಪರಶಧ್ಯೆಃ 11೩೩1 

ಖಡ್ಗ , ಚರ್ಮ, ಪರಶ್ಲಧಗಳಿಂದ ಬಹಳವಾಗಿ ಗಾಯಗೊಂಡ ಯೋಧರು ಸೀಳಿ 
ಹೋದ ತಮ್ಮ ಒಂದು ಪಾರ್ಶವನ್ನು ತೋರಿಸುತ್ತಾ ಕ್ರೋಧಗೊಂಡು ಮುನ್ನುಗ್ಗಿದರು. 

ಎ ಇ 6 ಇಗ 

ಶಕ್ತಿಭಿರ್ದಾರಿತಾಃ ಕೇಚಿತ್‌ ಸಂ(ಭಿ)ಛಿನ್ನಾಶ್ಚ ಪರಶ್ಪಧ್ಯೆಃ । 

ಹಸ್ತಿಭಿರ್ಮೃದಿತಾಃ ಕೇಚಿತ್‌ ಕ್ಪುಣ್ಣಾಶ್ಚಾನ್ಯೇ ತುರಂಗಮೈ: WAV 

ಕೆಲವರು ಶಕ್ತ್ಯಾಯುಧಗಳಿಂದ ಸೀಳಲ್ಪಟ್ಟರು. ಇನ್ನು ಕೆಲವರು ಪರಶ್ಚಧಗಳಿಂದ 
ಛೇದಿಸಲ್ಪಟ್ಟರು. ಕೆಲವರು ಆನೆಗಳಿಂದ ತುಳಿಯಲ್ಪಟ್ಟರು. ಇನ್ನುಕೆಲವರು ಅಶ್ವಗಳಿಂದ 
ಪುಡಿಮಾಡಲ್ಪಟ್ಟರು. 

ರಥನೇಮಿನಿಕೃತ್ತಾಶ್ಚ ನಿಕೃತ್ತಾ ನಿಶಿತೈಃ ಶರೈಃ । 

ಎಕ್ರೋಶಂತಿ ನರಾ ರಾಜನ್‌ ತತ್ರತತ್ರ ಸ್ಮ ಬಾಂಧವಾನ್‌ 11೩೫1! 

ಎಲೈ ರಾಜನೇ, ರಥಚಕ್ರದ ಗಾಲಿಗಳಿಂದ ಗಾಯಗೊಂಡ, ನಿಶಿತವಾದ 
ಬಾಣಗಳಿಂದ ಗಾಯಗೊಂಡ ಯೋಧರು ಸಹಾಯಕ್ಕಾಗಿ ತಮ್ಮ ಬಂಧುಗಳನ್ನು 
ಉದ್ದೇಶಿಸಿ ಕಿರುಚುತ್ತಿದ್ದರು. 

ಪುತ್ರಾನನ್ಯೇ ಪಿತ್ಥನನ್ಯೇ ಭ್ರಾತ್ಮಂಶ್ಚ ಸಹ ಬಾಂಧವೈ: । 

ಮಾತುಲಾನ್‌ ಭಾಗಿನೇಯಾಂಶ್ಚ ಪರಾನಪಿ ಚ ಸಂಯುಗೇ WALI 

ಇನ್ನು ಕೆಲವರು ತಮ್ಮ ಪುತ್ರರನ್ನೂ , ಕೆಲವರು ಪಿತೃಗಳನ್ನೂ , ಕೆಲವರು ಬಾಂಧವ 


ಸಹಿತರಾದ ತಮ್ಮ ಸಹೋದರರನ್ನೂ ಇನ್ನು ಕೆಲವರು ಸೋದರ ಮಾವರನ್ನೂ, 
ಸೋದರ ಅಳಿಯಂದಿರನ್ನೂ ; ಇನ್ನು ಕೆಲವರು ಶತ್ರುಗಳನ್ನೂ ಸಹ ಸಹಾಯಕ್ಕಾಗಿ 


ಕರೆಯುತ್ತಿದ್ದರು. 


-420- ಮಹಾಭಾರತ ಭೀಷ್ಮಪರ್ವ 


ವಿಕೀರ್ಣಾಂತ್ರಾಃ ಸುಬಹವೋ ಭಗ್ನಸಕ್ಕಾಶ್ಚ ಭಾರತ । 
ಬಾಹುಭಿಃ ಸುಭುಜಾಚ್ಛಿನ್ಸೆ ೪! ಪಾರ್ಶ್ವೇಷು ಚ ವಿದಾರಿತಾಃ । 
ಕ್ರಂದಂತಃ ಸಮದೃಶ್ಯಂತ ತೃಷಿತಾ ಜೀವಿತೇಪ್ಪವಃ ALI 


ಅನೇಕರು ತಮ್ಮ ಕರುಳು ಚೆಲ್ಲಾಪಿಲ್ಲಿಯಾಗಿ, ತೊಡೆಗಳು ಮುರಿದು, ಬಾಹುಗಳು 
ಭುಜಗಳು ಕತ್ತರಿಸಲ್ಪಟ್ಟು, ಪಕ್ಕೆಗಳಲ್ಲಿಸೀಳಲ್ಲಟ್ಟಯೋಧರು ಬಾಯಾರಿ ಬದುಕಲು 
ಬಯಸಿ ಗೋಳಾಡುತ್ತಿದ್ದುದು ಕಂಡುಬಂದಿತು. 


ತೃಷ್ಣಾಪರಿಗತಾಃ ಕೇಚಿದಲ್ಪಸತ್ತ್ವಾ ವಿಶಾಂಪತೇ । 
ಭೂಮೌ ನಿಪತಿತಾಃ ಸಂಖೇ ಜಲಮೇವ ಯಯಾಚಿರೇ TERI) 


ಎಲೈ ರಾಜನೇ, ಅಲ್ಪ ಬಲವುಳ್ಳ ಕೆಲವರು ಯುದ್ಧದಲ್ಲಿ ಭೂಮಿಯ ಮೇಲೆ 
ಬಿದ್ದುನೀರಡಿಕೆಯಿಂದ ಬಳಲಿ ನೀರನ್ನೇ ಯಾಚಿಸಿದರು. 


ರುಧಿರೌಘಪರಿಕ್ಸಿನ್ನಾ ಕಿಶ್ಯಮಾನಾಶ್ನ ಭಾರತ । 
ವ್ಯನಿಂದನ್‌ ಭೃಶಮಾತ್ಕಾನಂ ತವ ಪುಸ್ರಾಂಶ್ಚ ಸಂಗತಾನ್‌ 11೩೯॥ 


ಎಲ್ಫೆ ಭಾರತನೇ, ರಕ್ತದ ಮಡುವಿನಲ್ಲಿನೆನೆದು ಕ್ಲೇಶ ಪಡುತ್ತಿದ್ದ ಅವರು ತಮ್ಮನ್ನೂ 
ನಿನ್ನಪುತ್ರರನ್ನೂಮತ್ತು ಯುದ್ಧಕ್ಕಾಗಿ ಬಂದ ರಾಜರನ್ನೂನಿಂದಿಸಿದರು. 


ಅಪರೇ ಕ್ಷತ್ರಿಯಾಃ ಶೂರಾಃ ಕೃತವೈರಾಃ ಪರಸ್ಪರಮ್‌ । 
ನೈವ ಶಸ್ತ್ರ ವಿಮುಂಚಂತಿ ನೈವ ಕ್ರಂದಂತಿ ಮಾರಿಷ । 
ತರ್ಜಯಂತಿ ಚ ಸಂಹೃಷ್ಠಾಸ್ತತ್ರ ತತ್ರ ಪರಸ್ಪರಮ್‌ 11೪೦॥ 


ನಿರ್ದಶ್ಯ ದಶನೈಶ್ಚಾನಿ ಕ್ರೋಧಾತ್‌ ಸ್ವದಶನಚ್ಛದಾನ್‌ । 
ಭ್ರುಕುಟೀಕುಟಿಲೈರ್ವಕ್ತೈ: ಪ್ರೇಕ್ಷಂತೇ ಚ ಪರಸ್ಥರಮ್‌ ೪೧ 


ಎಲ್ಫೆ ವೀರನೇ, ಇನ್ನು ಕೆಲವು ಶೂರರೂ, ಪರಸ್ಪರವಾಗಿ ವೈರವನ್ನು ಮಾಡಿದವರೂ 
ಆದ ಕ್ಷತ್ರಿಯರು ತಮ್ಮ ಹಸ್ತದಿಂದ ಶಸ್ತ್ರಗಳನ್ನು ಬಿಡಲಿಲ್ಲ. ಗೋಳಾಟವನ್ನೂಮಾಡಲಿಲ್ಲ. 
ಸಂತೋಷದಿಂದ ಶತ್ರುಗಳನ್ನು ಹೆದರಿಸುತ್ತಿದ್ದರು. ಕ್ರೋಧದಿಂದ ತಮ್ಮ ಹಲ್ಲುಗಳಿಂದ 
ತುಟಿಗಳನ್ನು ಕಚ್ಚಿ, ಹುಬ್ಬುಗಳನ್ನು ಗಂಟಿಕ್ಕಿದ ಮುಖಗಳನ್ನು ಪರಸ್ಪರವಾಗಿ ದೃಷ್ಟಿ 
ನೋಡಿದರು. 


ಭೀಷ್ಠವಧಪರ್ವ 421- 


ಅಪರೇ ಕ್ಲಿಶ್ಕಮಾನಾಸ್ತು ವ್ರಣಾರ್ತಾ: ಶರಪೀಡಿತಾ: । 

ನಿಷ್ಠೂಜಾ: ಸಮಪದ್ಯಂತ ದೃಢಸತ್ತ್ವಾ ಮಹಾಬಲಾಃ 11೪೨! 

ಇನ್ನುಕೆಲವು ದೃಢವಾದ ಸ್ಮೈರ್ಯವುಳ್ಳ ಮಹಾಬಲಿಷ್ಠರಾದವರು ಬಾಣಗಳಿಂದ 
ಪೀಡಿತರಾಗಿ ವ್ರಣಗಳ ನೋವನ್ನು ಅನುಭವಿಸುತ್ತಿದ್ದರೂ ಮೌನವಾಗಿದ್ದರು. 

ಅನ್ಯೇ ತು ವಿರಥಾ: ಶೂರಾ ರಥಮನ್ಯಸ್ಯ ಸಂಯುಗೇ । 

ಪ್ರಾರ್ಥಯಾನಾ ನಿಪತಿತಾ: ಸಂಕ್ಷುಣ್ಣಾ ವರವಾರಣ್ಯೆ: । 

ಅಶೋಭಂತ ಮಹಾರಾಜ ಪುಷ್ಟಿತಾ ಇವ ಕಿಂಶುಕಾ: 11೪೩ 

ಎಲ್ಫೆ ಮಹಾರಾಜನೇ, ರಥವನ್ನು ಕಳೆದುಕೊಂಡ ಕೆಲವು ಶೂರರು ಇನ್ನೊಬ್ಬರ 
ರಥವನ್ನು ಬೇಡುತ್ತಾ ನೆಲದ ಮೇಲೆ ಬಿದ್ದು ಶ್ರೇಷ್ಠವಾದ ಗಜಗಳ ಕಾಲಿಗೆ ಸಿಕ್ಕಿ 
ಗಾಯಗೊಂಡು ಹೂವರಳಿದ ಮುತ್ತುಗಗಳಂತೆ ಶೋಭಿಸಿದರು. 


ಸಂಬಭೂವುರನೀಕೇಷು ಬಹವೋ ಭೈರವಸ್ವನಾ: । 
ವರ್ತಮಾನೇ ಮಹಾಭೀಮೇ ತಸ್ಮಿನ್‌ ವೀರವರಕ್ಷಯೇ 11೪೪। 


ಶ್ರೇಷ್ಠರಾದ ವೀರರ ವಿನಾಶ ಉಂಟಾಗುವ ಅಂತಹ ಭಯಂಕರವಾದ ಯುದ್ಧವು 
ನಡೆಯುತ್ತಿರಲು ಅನೇಕ ಸ್ಥಳಗಳಲ್ಲಿ ಅನೇಕ ಭೇರಿ ನಿನಾದಗಳು ಮೂಡಿ ಬಂದವು. 


ಅಹನತ್‌ ತು ಪಿತಾ ಪುತ್ರಂ ಪುತ್ರಶ್ಚ ಪಿತರಂ ರಣೇ । 

ಸ್ಪಪ್ರೀಯೋ ಮಾತುಲಂ ಚಾಪಿ ಸ್ಪೀಯಂ ಚಾಪಿ ಮಾತುಲಃ 11೪೫ 

ತಂದೆಯು ಮಗನನ್ನು ಕೊಂದನು. ಯುದ್ಧದಲ್ಲಿಮಗನು ತಂದೆಯನ್ನುಕೊಂದನು. 
ಸೋದರಳಿಯನು ಸೋದರಮಾವನನ್ನು, ಸೋದರಮಾವನು ಸೋದರಳಿಯನನ್ನು 
ಕೊಂದನು. 

ಸಖಾಯಂ ಚ ಸಖಾ ರಾಜನ್‌ ಸಂಬಂಧೀ ಬಾಂಧವಂ ತಥಾ । 

ಎವಂ ಯುಧಿಷ್ಠಿರೇ ತತ್ರ ಕುರಮ ಪಾಂಡವೈಃ ಸಹ WOH 

ಎಲ್ಫೆ ರಾಜನೇ, ಸ್ನೇಹಿತನು ಸ್ನೇಹಿತನನ್ನು. ಬಂಧುವು ಬಂಧುವನ್ನುಕೊಂದನು. 
ಹೀಗೆ ಕುರುಗಳು ಅಲ್ಲಿ ಪಾಂಡವರ ಜೊತೆಯಲ್ಲಿ ಯುದ್ಧವನ್ನು ಮಾಡಿದರು. 


-422- ಮಹಾಭಾರತ ಭೀಷ್ಮಪರ್ವ 


ವರ್ತಮಾನೇ ಭಯೇ ತಸ್ಮಿನ್‌ ನಿರ್ಮರ್ಯಾದೇ ಮಹಾಹವೇ । 

ಭೀಷ್ಮಮಾಸಾದ್ಯ ಪಾರ್ಥಾನಾಂ ವಾಹಿನೀ ಸಮಕಂಪತ 1೪೭ 

ಎಲ್ಲ ಎಲ್ಲೆಗಳನ್ನೂ ಮೀರಿದ ಭಯಂಕರವಾದ ಮಹಾಯುದ್ಧವು ಅಲ್ಲಿ 
ನಡೆಯುತ್ತಿರಲು ಪಾಂಡವರ ಸೈನ್ಯವು ಭೀಷ್ಮರನ್ನು ಸಮೀಪಿಸಿ ನಡುಗಿತು. 

ಕೇತುನಾ ಪಂಚತಾರೇಣ ತಾಳೇನ ಭರತರ್ಷಭ । 

ರಾಜತೇನ ಮಹಾಬಾಹುರುಚ್ಛಿತೇನ ಮಹಾಹವೇ । 

ಬಭೌ ಭೀಷ್ಮಸ್ತದಾ ರಾಜನ್‌ ಚಂದ್ರಮಾ ಇವ ಮೇರುಣಾ Hv 

ಎಲೈ ಭರತಶ್ರೇಷ್ಠನೇ, ಆಗ ಮಹಾಬಾಹುಗಳಾದ ಭೀಷ್ಮರು ಪಂಚನಕ್ಷತ್ರಗಳಿಂದ 
ಕೂಡಿದ ರಜತಮಯವಾದ ತಾಳಧ್ದಜವನ್ನು ಹೊಂದಿದ ಮಹಾರಥದಲ್ಲಿ 
ಮೇರುಪರ್ವತದ ಜೊತೆಯಲ್ಲಿರುವ ಚಂದ್ರನಂತೆ ಶೋಭಿಸಿದರು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ಭೀಷ್ಮಪರ್ವಣಿ ಚತುಶ್ನತಾರಿಂಶೋ5ಧ್ಯಾಯಃ || 
|| ಭೀಷ್ಕವಧಪರ್ವಣಿ ಚೆತುರ್ಥೋಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ಭೀಷ್ಯಪರ್ವದಲ್ಲಿ ನಲವತ್ನಾಲ್ಕನೆಯ ಅಧ್ಯಾಯ ಮುಗಿಯಿತು. 
ರ್ಕರ್ಸ್ಗ ರ ರ 1% 
ಮಹಾಭಾರತತಾತರ್ಯನಿರ್ಣಯಃ - ಅಧ್ಯಾಯಃ ೨೫ 

ಅಥ ವ್ಯೂಢೇಷ್ಠನೀಕೇಷು ನದನ್‌ ವಾಯುಸುತೋರಭ್ಯಯಾತ್‌ | 

ಸಮಿತಿಂ ಧಾರ್ತರಾಷ್ಟ್ರಾಣಾಂ ತೇ ತಂ ಸರ್ವೇ ಭ್ಯವಾರಯನ್‌ 11೧೮॥ 

ಬಳಿಕ ಸೈನ್ಯಗಳು ಯುದ್ಧಕ್ಕೆ ತೊಡಗಿದಾಗ ಭೀಮ ಘರ್ಜಿಸುತ್ತ ಕೌರವರ ಸೈನ್ಯವನ್ನು 
ಆಕ್ರಮಿಸಿದ. ಅವರು ಅವನನ್ನು ಎದುರಿಸಿದರು. 

ಸಸ್ಫಜುಃ ಶರವೃಷ್ಟಿಂ ಚ ಭೀಮಸೇನಸ್ಯ ಮೂರ್ಧನಿ । 

ಕ್ಷಿಪ್ರಂ ನೈವ ಪ್ರಹರ್ತವ್ಯಂ ಜ್ಞಾತಿಷು ಪ್ರಹರತ್ನಪಿ ! 

ಇತ್ಯೇವಾಪ್ರಹರತ್ಯಸ್ಮಿನ್‌ ಶತ್ರುಭಿ: ಶರವಿಕ್ಷತೇ ॥೧೯॥ 


ಭೀಷ್ಮವಧಪರ್ವ -423- 


ಅಮುಚನ್‌ ಧಾರ್ತರಾಷ್ಟ್ರೇಷು ಶಸ್ತ್ರವೃಷ್ಟಿಂ ದುರಾಸದಮ್‌ । 
ಸೌಭದ್ರಪ್ರಮುಖಾ ವೀರಾಃ ಸರ್ವೇ ಪಾಂಡುಸುತಾತ್ಮಜಾಃ Son 


ಕೌರವರು ಭೀಮನ ತಲೆಯ ಮೇಲೆ ಬಾಣಗಳ ಮಳೆಗರೆದರು. ಬಂಧುಗಳು 
ಹೊಡೆಯುತ್ತಿದ್ದರೂ ಪ್ರತಿಯಾಗಿ ಕೂಡಲೇ ಹೊಡೆಯಬಾರದೆಂದೇ ಭೀಮ 
ಹೊಡೆಯದೆ ನಿಂತು ಶತ್ರುಗಳ ಬಾಣಗಳಿಂದ ಜರ್ಜರಿತನಾಗದೇ ನಿಂತ. ಆಗ 
ಅಭಿಮನ್ಯು ಮುಂತಾದ ವೀರರಾದ ಎಲ್ಲ ಪಾಂಡವ ಪುತ್ರರೂ ಕೌರವರ ಮೇಲೆ 
ಸಹಿಸಲಸಾಧ್ಯವಾದ ಬಾಣಗಳ ಮಳೆಗರೆದರು. 


ಅಪೀಡಯಂಸ್ತಾನ್‌ ಶಸ್ತೌಫೈರ್ಧಾರ್ತರಾಷ್ಟ್ರಾ ಸಮಂತತಃ । 
ರರಕ್ಷ ತಾನ್‌ ವಾಯುಸುತೋ ವಿಸೃಜನ್‌ ಶರಸಂಚಯಾನ್‌ ॥೨೧॥ 


ತತ್ರ ಭೀಮಶರೈರ್ನುನ್ನಾ ಧಾರ್ತರಾಷ್ಟ್ರಾ ಸಮಂತತಃ । 


ಭಗ್ನಾಸ್ತಾನಥ ಗಾಂಗೇಯೋ ದಿವ್ಯಾಸ್ತಏದಧಾರಯತ್‌ 1೨2೨ 
ಅಥ ದ್ವಂದ್ಹಾನಿ ಯುದ್ಧಾನಿ ಬಭೂವುರ್ವಿಜಿಗೀಷತಾಮ್‌ । 
ದ್ರೋಣಪಾರ್ಷತಯೋಕ್ಷೆವ ಶೈನೇಯಕೃತವರ್ಮಣೋಃ 11೨೩॥॥ 


ಅಭಿಮನ್ಯು ಮುಂತಾದವರನ್ನು ಕೌರವರು ಎಲ್ಲ ಕಡೆ ಶಸ್ತ್ರಸಮೂಹಗಳಿಂದ 
ಪೀಡಿಸಿದರು. ಅವರನ್ನು ಭೀಮನೇ ಬಾಣ ಸಮೂಹಗಳನ್ನೆಸೆಯುತ್ತ ರಕ್ಷಿಸಿದ. ಆಗ 
ಭೀಮನ ಬಾಣಗಳಿಂದ ಕೌರವರು ಎಲ್ಲಕಡೆ ಪಲಾಯನ ಮಾಡುವಂತಾಯಿತು. 
ಸೋತ ಅವರನ್ನು ದಿವ್ಯಾಸ್ಟವೇತ್ತರಾದ ಭೀಷ್ಮರು ಸ್ಥಿರವಾಗಿ ನಿಲ್ಲಿಸಿದರು. ಬಳಿಕ 
ಜಯೇಚ್ಛುಗಳಾದ ವೀರರ ದ್ವಂದ್ಹಯುದ್ಧಗಳು ನಡೆದವು. 


ದುಃಶಾಸನೇನ ವೀರಸ್ಯ ಮಾದ್ರೇಯಸ್ಯ ಯವೀಯಸಃ । 

ನಕುಲಸ್ಯ ವಿಕರ್ಣಸ್ಯ ಕಾರ್ಪ್ಲೆಯೈರ್ದುರ್ಮುಖಾದಿನಾಮ್‌ 11೨೪ 
ವೃತ್ತೇ ದ್ವಂದ್ಹಮಹಾಯುದ್ದೇ ತತ್ರ ಧರ್ಮಜಪಕ್ಷಗಾ: ! 

ಜಿತಾ ವಿನೈವ ಶೈನೇಯಂ ಸೋಂಜಯದ್‌ ಹೃದಿಕಾತ್ಮಜಮ್‌ 2೫ 


ಅಥ ಭೀಷ್ಮದ್ರೋಣಮುಖೈರ್ಭಗದತ್ತಾದಿಭಿಸ್ತಥಾ 1 
ಎದ್ರಾಪ್ಯಮಾಣಂ ಸ್ವಬಲಂ ಸ್ವಾಪಯಾಮಾಸ ಮಾರುತಿ: 11೨೬।॥ 


-424- ಮಹಾಭಾರತ ಭೀಷ್ಮಪರ್ವ 


ದ್ರೋಣಂ ಚ ಭಗದತ್ತಂ ಚ ಕೃಪಂ ದುರ್ಯೋಧನಂ ತಥಾ । 
ಕೇವಲಂ ಬಾಹುವೀರ್ಯೇಣ ವ್ಯಜಯದ್‌ ಭೀಮವಿಕ್ರಮಃ ॥೨೭॥ 


ಹತ್ವೋತ್ತರಂ ಮದ್ರರಾಜೋ ವ್ಯದ್ರಾವಯದನೀಕಿನೀಮ್‌ ॥1೨೮॥ 


ದ್ರೋಣ ದ್ರುಪದರಿಗೂ ಸಾತ್ಯಕಿ ಕೃತವರ್ಮರಿಗೂ ದುಶ್ಶಾಸನ ಸಹದೇವರಿಗೂ 
ನಕುಲ ವಿಕರ್ಣರಿಗೂ, ದ್ರೌಪದೀ ಪುತ್ರರು ದುರ್ಮುಖ ಮುಂತಾದವರಿಗೂ ಮಹಾ 
ದ್ವಂದ್ವಯುದ್ಧನಡೆಯಲು ಧರ್ಮರಾಜನ ಪಕ್ಷದವರು ಸಾತ್ಯಕಿ ಹೊರತಾಗಿ ಎಲ್ಲರೂ 
ಪರಾಜಿತರಾದರು. ಸಾತ್ಯಕಿ ಕೃತವರ್ಮನನ್ನುಗೆದ್ದ. ಭಯಂಕರ ಪರಾಕ್ರಮಿಯಾದ 
ಭೀಮ ತನ್ನ ಸೈನ್ಯವನ್ನು ಭೀಷ್ಮ-ದ್ರೋಣಾದಿಗಳೂ ಭಗದತ್ತಾದಿಗಳೂ ಓಡಿಸಿದಾಗ 
ತಡೆದು ನಿಲ್ಲಿಸಿದ. ದ್ರೋಣ ಭಗದತ್ತ ಕೃಪ ದುರ್ಯೋಧನರನ್ನು ಕೇವಲ 
ಬಾಹುಬಲದಿಂದ ಗೆದ್ದ. ಶಲ್ಯ ಉತ್ತರ ಕುಮಾರನನ್ನುಕೊಂದು ಸೇನೆಯನ್ನು ಓಡಿಸಿದ. 


LR NS 1೪ 


ನಲವತ್ತೈದನೆಯ ಅಧ್ಯಾಯ 
ಮೊದಲನೆಯ ದಿವಸದ ಯುದ್ಧದಲ್ಲಿ ಭೀಷ್ಠರ ಮೇಲುಗೈ, 
ಪಾಂಡವರಿಂದ ಸಾಯಂಕಾಲದಲ್ಲಿ ಸೇನಾ ಅವಹಾರ. 
ಸಂಜಯಃ 

ಗತಪೂರ್ವಾಹ್ನಭೂಯಿಷ್ಕೇ ತಸ್ಮಿನಹನಿ ದಾರುಣೇ । 

ವರ್ತಮಾನೇ ಮಹಾರೌದ್ರೇ ಮಹಾವೀರವರಕ್ಷಯೇ "ol 
ದುರ್ಮುಖ: ಕೃತವರ್ಮಾ ಚ ಕೃಪಃ ಶಲ್ಕೋ ವಿವಿಂಶತಿಃ । 

ಭೀಷ್ಮಂ ಜುಗುಪುರಾಸಾದ್ಯ ತವ ಪುತ್ರೇಣ ಚೋದಿತಾಃ 12H 


ಸಂಜಯ- ಎಲೈ ರಾಜನೇ, ಶ್ರೇಷ್ಠರಾದ ವೀರರ ವಿನಾಶಕಾರಿಯಾದ ಆ 
ಭಯಂಕರವೂ, ದಾರುಣವೂ ಆದ ದಿವಸದಲ್ಲಿ ಪ್ರಾತಃಕಾಲದ ಬಹುಭಾಗವು 
ಕಳೆಯುತ್ತಿರಲು ನಿನ್ನ ಪುತ್ರನಿಂದ ಪ್ರೇರಿತರಾದ ದುರ್ಮುಖ, ಕೃತವರ್ಮಾ, ಕೃಪ, 
ಶಲ್ಯ ಮತ್ತು ವಿವಿಂಶತಿ ಇವರು ಭೀಷ್ಮರ ಸಮೀಪಕ್ಕೆ ಬಂದು ಅವರನ್ನುರಕ್ಕಿಸಿದರು. 


ಭೀಷ್ಮವಧಪರ್ವ -425- 
ಏತೈರತಿರಥೈರ್ಗುಪಃ ಪಂಚಭಿರ್ಭರತರ್ಷಭ । 
ಪಾಂಡವಾನಾಮನೀಕಾನಿ ವಿಜಗಾಹೇ ಮಹಾರಥ: 11೩ 
ಎಲೈ ಭರತರ್ಷಭನೇ, ಈ ಐವರು ಅತಿರಥರಿಂದ ರಕ್ಷಿತರಾಗಿ, ಮಹಾರಥರಾದ 
ಭೀಷ್ಮರು ಪಾಂಡವರ ಸೈನ್ಯವನ್ನು ಪ್ರವೇಶಿಸಿದರು. 
ಚೇದಿಕಾಶಿಕರೂಷೇಷು ಪಾಂಚಾಲೇಷು ಚ ಭಾರತ । 
ಭೀಷ್ಮಸ್ಯ ಬಹುಧಾ ತಾಳಶ್ಚರನ್‌ ಕೇತುರದೃಶ್ಯತ Wu 
ಎಲ್ಫೆ ಭಾರತನೇ, ಚೇದಿ, ಕಾಶಿ, ಕರೂಷ ಸೈನ್ಯಗಳಲ್ಲಿಯೂ, ಪಾಂಚಾಲ 
ಸೈನ್ಯಗಳಲ್ಲಿಯೂ ಬಹಳವಾಗಿ ಸಂಚರಿಸುವ ಭೀಷ್ಠರ ತಾಳಧ್ವಜವು ಕಂಡುಬರುತ್ತಿದ್ದಿತು. 
ಶಿರಾಂಸಿ ಚ ತದಾ ಭೀಷ್ಮೋ ಬಾಹೂಂಶ್ಚಾಪಿ ಸಹಾಯುಧಾನ್‌ । 
ನಿಚಕರ್ತ ಮಹಾವೇಗೈರ್ಭಲ್ಲೈ: ಸನ್ನತಪರ್ವಭಿಃ 11೫ 
ಆಗ ಭೀಷ್ಮರು ಬಾಗಿದ ತುದಿಯುಳ್ಳ ಮಹಾವೇಗವುಳ್ಳ ಭಲ್ಲಗಳಿಂದ ಯೋಧರ 
ಶಿರಸ್ತುಗಳನ್ನೂ ಮತ್ತು ಆಯುಧ ಸಹಿತವಾದ ಬಾಹುಗಳನ್ನೂ ಕತ್ತರಿಸಿದರು. 
ನೃತ್ಯತೋ ರಥಮಾರ್ಗೇಷು ಭೀಷ್ಮಸ್ಯ ಭರತರ್ಷಭ ಟ 
ಕೇಚಿದಾರ್ತಸ್ಟರಂ ಚಕ್ರುರ್ನಾಗಾ ಮರ್ಮಣಿ ತಾಡಿತಾ: 


ಎಲೈ ಭರತರ್ಷಭನೇ, ರಥಮಾರ್ಗಗಳಲ್ಲಿನರ್ತನ ಮಾಡುವ ಭೀಷ್ಠರನ್ನುನೋಡಿ 
ಅವರಿಂದ ಮರ್ಮದಲ್ಲಿತಾಡಿತವಾದ ಕೆಲವು ಗಜಗಳು ಆರ್ತಸ್ಪರ ಮಾಡಿದವು. 


1೬1! 


ಅಭಿಮನ್ಯು: ಸುಸಂಕ್ರುದ್ಧಃ ಪಿಶಂಗೈಸ್ತುರಗೋತ್ತಮೈೆ: । 

ಸಂಯುಕ್ತಂ ರಥಮಾಸ್ಟಾಯ ಪ್ರಾಯಾದ್‌ ಭೀಷ್ಮರಥಂ ಪ್ರತಿ 11೭11 

ಅಭಿಮನ್ಯುವು ಬಹಳ ಕೋಪಗೊಂಡು ಕಂದುಬಣ್ಣದ ಕುದುರೆಗಳನ್ನು ಹೂಡಿದ್ದ 
ತನ್ನ ರಥವನ್ನು ಏರಿ ಭೀಷ್ಠರ ರಥದ ಕಡೆಗೆ ಹೊರಟನು. 


ಜಾಂಬೂನದವಿಚಿತ್ರೇಣ ಕರ್ಣಿಕಾರೇಣ ಕೇತುನಾ । 


ಅಭ್ಯವರ್ಷತ ಭೀಷ್ಮಂ ಚ ತಾಂಕ್ಟೈವ ರಥಸತ್ತಮಾನ್‌ 11೮॥॥ 


-426- ಮಹಾಭಾರತ ಭೀಷ್ಮಪರ್ವ 


ಸುವರ್ಣಾಲಂಕೃತವಾದ, ಕರ್ಣಿಕಾರ ವೃಕ್ಷಧ್ವಜದಿಂದ ಕೂಡಿದ ರಥದಲ್ಲಿದ್ದಅವನು 
ಭೀಷ್ಮ್ಠರನ್ನೂ ಮತ್ತು ಅವರ ರಕ್ಷಕರಾದ ಆ ರಥಶ್ರೇಷ್ಠರನ್ನೂ ಉದ್ದೇಶಿಸಿ ಬಾಣಗಳ 
ಮಳೆಯನ್ನು ಸುರಿಸಿದನು. 


ಸ ತಾಳಕೇತೋಸ್ತೀಕ್ಷ್ಯೇನ ಕೇತುಮಾಹತ್ಯ ಪತ್ರಿಣಾ । 
ಭೀಷ್ಮೇಣ ಯುಯುಧೇ ವೀರಸ್ತಸ್ಯ ಚಾನುಚರೈ: ಸಹ Tal 


ಆ ವೀರನು ತಾಳಧ್ದಜರಾದ ಭೀಷ್ಮರ ಧ್ವಜವನ್ನು ಬಾಣದಿಂದ ಕೆಡವಿ ಭೀಷ್ಮರ 
ಅನುಚರರ ಜೊತೆಯಲ್ಲಿಯುದ್ದವನ್ನು ಮಾಡಿದನು. 


ಕೃತವರ್ಮಾಣಮೇಕೇನ ಶಲ್ಯಂ ಪಂಚಭಿರಾಯಸ್ಯ: । 
ಎದ್ದಾ ನವಭಿರಾನರ್ಚ್ಛಚ್ಛಿತಾಗೈ: ಪ್ರಪಿತಾಮಹಮ್‌ ॥೧೦॥ 
ಕೃತವರ್ಮನನ್ನು ಒಂದು ಬಾಣದಿಂದಲೂ, ಶಲ್ಯನನ್ನು ಅಯೋಮಯವಾದ 


ಐದು ಬಾಣಗಳಿಂದಲೂ ಪ್ರಹಾರ ಮಾಡಿ, ತಮ್ಮ ಮುತ್ತಾತರಾದ ಭೀಷ್ಮರ ಮೇಲೆ 
ಹರಿತವಾದ ಅಲಗುಳ್ಳ ಒಂಬತ್ತು ಬಾಣಗಳನ್ನು ಪ್ರಯೋಗಿಸಿದನು. 


ಪೂರ್ಣಾಯತವಿಸೃಷ್ಟೇನ ಸಮ್ಯಕ್‌ ಪ್ರಣಿಹಿತೇನ ಚ । 
ಧ್ವಜಮೇಕೇನ ವಿವ್ಯಾಧ ಚಾಂಬೂನದವಿಭೂಷಿತಮ್‌ ೧೧1 


ಬಿಲ್ಲನ್ನುಪೂರ್ಣವಾಗಿ ಎಳೆದು ಗುರಿಯಿಟ್ಟುಪ್ರಯೋಗಿಸಿದ ಒಂದು ಬಾಣದಿಂದ 
ಭೀಷ್ಮರ ಸುವರ್ಣಾಲಂಕೃತವಾದ ಧ್ವಜಕ್ಕೆ ಹೊಡೆದನು. 


ದುರ್ಮುಖಸ್ಕ ತು ಭಲ್ಲೇನ ಸರ್ವಾವರಣಭೇದಿನಾ ! 
ಜಹಾರ ಸಾರಥೇಃ ಕಾಯಾಚ್ಛಿರ: ಸನ್ನತಪರ್ವಣಾ 1೧೨! 


ಬಾಗಿದ ತುದಿಯುಳ್ಳ ಸರ್ವಾವರಣಗಳನ್ನೂ ಭೇದಿಸುವ ಭಲ್ಲದಿಂದ 
ದುರ್ಮುಖನ ಸಾರಥಿಯ ದೇಹದಿಂದ ಅವನ ಶಿರಸ್ಸನ್ನು ಬೇರ್ಪಡಿಸಿದನು. 

ಧನುಶ್ಚಿಚ್ಛೇದ ಭಲ್ಲೇನ ಕಾರ್ತಸ್ವರವಿಭೂಷಿತಮ್‌ । 

ಕೃಪಸ್ಯ ನಿಶಿತಾಗ್ರೇಣ ತಾಂಶ್ಚ ತೀಕ್ಷ್ಣಮುಖ್ಯೆ: ಶರೈಃ OMI 


ಭೀಷ್ಮವಧಪರ್ವ -427- 


ಸುವರ್ಣಭೂಷಿತವಾದ ಕೃಪಾಚಾರ್ಯರ ಧನುಸ್ಸನ್ನು ಹರಿತವಾದ ತುದಿಯುಳ್ಳ 
ಭಲ್ಲದಿಂದ ಕತ್ತರಿಸಿ ಭೀಷ್ಠರ ರಥದ ರಕ್ಷಕರ ಮೇಲೆಯೂ ತೀಕ್ಷ್ಣ ಮುಖವುಳ್ಳ 
ಬಾಣಗಳನ್ನು ಪ್ರಯೋಗಿಸಿದನು. 


ಜಘಾನ ಪರಮಕ್ರುದ್ದೋ ನೃತ್ಯನಿವ ಮಹಾರಥ: । 


[=] 


ತಸ್ಯ ಲಾಘವಮುದ್ವೀಕ್ಷ 4 ತುತುಷುರ್ದೇವತಾ ಅಪಿ 11೧೪। 

ಮಹಾರಥನಾದ ಅವನು ಪರಮ ಕ್ರುದ್ಧನಾಗಿ ನರ್ತನವನ್ನು ಮಾಡುವವನಂತೆ 
ಶತ್ರುಗಳನ್ನು ಸಂಹರಿಸಿದನು. ಅವನ ಕ್ಪಿಪ್ರತೆಯನ್ನು ನೋಡಿ ದೇವತೆಗಳೂ 
ಸಂತೋಷಗೊಂಡರು. 

ಲಬ್ಬಲಕ್ಷ ತಯಾ ಕಾರ್ಪೇಃ ಸರ್ವೇ ಭೀಷ್ಮಮುಖಾ ರಥಾಃ । 

ಸತ್ತ್ವದಂತಮಮನ್ಯಂತ ಸಾಕ್ಷಾದಿವ ಧನಂಜಯಮ್‌ 1೧೫॥ 

ಅರ್ಜುನನ ಮಗನಾದ ಅಭಿಮನ್ಯುವು ಲಕ್ಷ್ಯವನ್ನುತಪ್ಪದಿರುವುದನ್ನುನೋಡಿ 
ಭೀಷ್ನರೇ ಮೊದಲಾದ ಮಹಾರಥರು ಅವನನ್ನು ಬಲವುಳ್ಳವನೆಂದೂ, ಸಾಕ್ಷಾತ್‌ 
ಅರ್ಜುನನಂತೆ ಇರುವವನೆಂದೂ ತಿಳಿದರು. 

ತಸ್ಯ ಲಾಘವಮಾರ್ಗಸ್ಥಮಲಾತಸದೃಶಪ್ರಭಮ್‌ I 

ದಿಶಃ ಪರ್ಯಪತಚ್ಚಾಪಂ ಗಾಂಡೀವಮಿವ ಘೋಷವತ್‌ WHOL 

ಅಲಾತ ಚಕ್ರದ ಕಾಂತಿಯನ್ನು ಹೊಂದಿದ್ದ, ಕ್ಷಿಪ್ರವಾದ ಅವನ ಧನುಸ್ಸುಗಾಂಡೀವ 
ಧನುಸ್ಸಿನಂತೆ ಘೋಷವುಳ್ಳದ್ದಾಗಿ ತನ್ನಿಂದ ಹೊರಹೊಮ್ಮಿದ ಬಾಣಗಳನ್ನು ದಿಕ್ಕು ದಿಕ್ಕುಗಳಿಗೆ 
ಕಳುಹಿಸಿತು. 


ತಮಾಸಾದ್ಯ ಮಹಾವೇಗೈರ್ಭೀಷ್ಠೋ ನವಭಿರಾಶುಗ್ಗೆಃ । 
ವಿವ್ಯಾಧ ಸಮರೇ ತೂರ್ಣಮಾರ್ಜುನಿಂ ಪರವೀರಹಾ 11೧೭1! 


ಪರಶತ್ರುಗಳನ್ನು ಸಂಹರಿಸುವ ಭೀಷ್ಠರು ಅರ್ಜುನನ ಮಗನಾದ ಅವನನ್ನು 
ಯುದ್ಧದಲ್ಲಿಸಮೀಪಿಸಿ ಶೀಘ್ರಗಾಮಿಗಳಾದ ಮಹಾವೇಗವುಳ್ಳ ಒಂಬತ್ತು ಬಾಣಗಳಿಂದ 


ಅವನನ್ನು ಹೊಡೆದರು. 


-428- ಮಹಾಭಾರತ ಭೀಷ್ಮಪರ್ವ 


ಧ್ವಜಂ ಚಾಸ್ಯ ತ್ರಿಭಿರ್ಭಲ್ಲೆ ೈಶ್ಚಿಚ್ಛೇದ ಪರಮೌಜಸಃ । 
ಸಾರಥಿಂ ಚ ತ್ರಿಭಿರ್ಬಾಣೈರಾಜಘಾನ ಯತವ್ರತಃ 11೧೮॥ 


ದೃಢವ್ರತರಾದ ಭೀಷ್ಮರು ಮೂರು ಭಲ್ಲಗಳಿಂದ ಪರಮಶಕ್ಷಿಶಾಲಿಯಾದ ಅವನ 
ಧ್ವಜವನ್ನೂ ಮತ್ತು ಮೂರು ಬಾಣಗಳಿಂದ ಅವನ ಸಾರಥಿಯನ್ನೂ ಹೊಡೆದು 
ಉರುಳಿಸಿದರು. 


ತಥ್ಳೆವ ಕೃತವರ್ಮಾ ಚ ಕೃಪಃ ಶಲೃಶ್ಚ ಮಾರಿಷ । 
ವಿದ್ಧ್ವಾ ನಾಕಂಪಯತ್‌ ಕಾರ್ಷ್ಸಿಂ ಮೈನಾಕಮಿವ ಪರ್ವತಮ್‌ ॥೧೯॥ 


ಹಾಗೆಯೇ ಎಲೈ ವೀರನೇ, ಕೃತವರ್ಮನೂ, ಕೃಪರೂ ಮತ್ತು ಶಲ್ಕನೂ ಅರ್ಜುನನ 
ಪುತ್ರನಾದ ಅವನ ಮೇಲೆ ಬಾಣಪ್ರಯೋಗವನ್ನು ಮಾಡಿದರೂ ಮೈನಾಕ 
ಪರ್ವತದಂತಿದ್ದ ಅವನನ್ನು ಅಲುಗಾಡಿಸಲೂ ಸಾಧ್ಯವಾಗಲಿಲ್ಲ. 


ಸ ತೈಃ ಪರಿವೃತ: ಶೂರೋ ಧಾರ್ತರಾಷ್ಟ್ರೈರ್ಮಹಾರಥೈ: । 

ವವರ್ಷ ಶರವರ್ಷಾಣಿ ಕಾರ್ಷಿಃ ಪಂ::೨ಥಾನ್‌ ಪ್ರತಿ ॥೨೦॥ 

ಧೃತರಾಷ್ಟ್ರಪುತ್ರರಾದ ಐವರು ಮಹಾರಥರಿಂದ ಸುತ್ತುವರಿಯಲ್ಪಟ್ಟ ಅರ್ಜುನನ 
ಪುತ್ರನಾದ ಆ ಸೂರು ಆ ಐದು ರಥಗಳ ಮೇಲೆ ಬಾಣಗಳ ಮಳೆಯನ್ನುಕರೆರನು. 

ತತಸ್ತೇಷಾಂ ಮಹಾಸ್ಟ್ರಾಣಿ ಸಂವಾರ್ಯ ಶರವೃಷ್ಟಿಭಿಃ । 

ನನಾದ ಬಲವಾನ್‌ ಕಾರ್ಷಿರ್ಭೀಷ್ಠಾಯ ವಿಸೃಜನ್‌ ಶರಾನ್‌ ॥೨೧॥ 

ಅನಂತರ ತನ್ನಬಾಣಗಳ ಮಳೆಯಿಂದ ಅವರ ಮಹಾಸ್ತ್ರಗಳನ್ನುನಿವಾರಿಸಿ ಭೀಷ್ಮರ 


ಮೇಲೆ ಬಾಣ ಪ ಪ್ರಯೋಗವನ್ನು ಮಾಡುತ್ತಾ, ಬಲಿಷ್ಠನೂ, "೨ರ್ಜುನಪುತ್ರನೂ ಆದ 
ಅವನು ಸಿಂಹನಾದವನ್ನುಮಾಡಿದನು. 


ತತ್ರಾಸ್ಯ ಸುಮಹದ್‌ ರಾಜನ್‌ ಬಾಹ್ಟೋರ್ಬಲಮದೃಶ್ಯತ । 
ಯತಮಾನಸ್ಯ ಸಮರೇ ಭೀಷ್ಮಮರ್ದಯತಃ ಶರೈಃ 1೨೨! 


ಯುದ್ಧದಲ್ಲಿ ಪ್ರಯತ್ನಶೀಲನಾಗಿ ಬಾಣಗಳಿಂದ ಭೀಷ್ಠರನ್ನುಹಿಂಸಿಸುತ್ತಿದ್ದ ಅವನ 
ಬಾಹುಗಳ ದೊಡ್ಡ ಬಲವು ಅಲ್ಲಿಕಂಡುಬಂದಿತು. 


ಭೀಷ್ಮವಧಪರ್ವ 429. 


ಪರಾಕ್ರಾಂತಸ್ಯ ತಸ್ಕೈವ ಭೀಷ್ಮೋರಪಿ ಪ್ರಾಹಿಣೋಚ್ಛರಾನ್‌ । 

ಸ ತಾಂಶ್ಚಿಚ್ಛೇದ ಸಮರೇ ಭೀಷ್ಮಚಾಪಚ್ಕುತಾನ್‌ ಶತರಾನ್‌ 12೩ 

ಪರಾಕ್ರಮಶಾಲಿಯಾದ ಅವನ ಮೇಲೆ ಭೀಷ್ಮರೂ ಬಾಣಗಳನ್ನು 
ಪ್ರಯೋಗಿಸಿದರು. ಯುದ್ಧದಲ್ಲಿಭೀಷ್ಠರ ಬಿಲ್ಲಿನಿಂದ ಹೊರಹೊಮ್ಮಿದ ಆ ಬಾಣಗಳನ್ನು 
ಅವನು ಕತ್ತರಿಸಿ ಹಾಕಿದನು. 

ತತೋ ಧ್ವಜಮಮೋಘೇಷುರ್ಭೀಷ್ಠಸ್ಯ ನವಭಿಃ ಶರೈಃ । 

ಚಿಚ್ಛೇದ ಸಮರೇ ವೀರಸ್ತತ ಉಚ್ಚುಕ್ರುಶುರ್ಜನಾ: 11೨೪॥ 

ಅನಂತರ ಅಮೋಘ ಬಾಣಗಳುಳ್ಳ ಆ ವೀರನು ಒಂಬತ್ತು ಬಾಣಗಳಿಂದ ಭೀಷ್ಮರ 
ರಥದ ಧ್ವಜವನ್ನುಕತ್ತರಿಸಿದನು. ಆಗ (ಪಾಂಡವರ ಸೇನೆಯ) ಯೋಧರು ಗಟ್ಟಿಯಾಗಿ 
ನಾದವನ್ನು ಮಾಡಿದರು. 

ಸ ರಾಜತೋ ಮಹಾಸ್ಥಂಧಸ್ತಾಳೋ ಹೇಮವಿಭೂಪಿತ: । 

ಸೌಭದ್ರವಿಶಿಖ್ಯಶ್ಚಿನ್ನ ಪಪಾತ ಭುವಿ ಭಾರತ 11೨೫ 

ಎಲ್ಫೆ ಭಾರತನೇ, ಸುವರ್ಣಭೂಷಿತವಾದ, ರಜತಮಯವಾದ, ದೊಡ್ಡ 
ಕೊಂಬೆಗಳಿಂದ ಕೂಡಿದ್ದ ಆ ತಾಳವೃಕ್ಚದ ಧ್ವಜವು ಅಭಿಮನ್ಯುವಿನ ಬಾಣಗಳಿಂದ 
ಕತ್ತರಿಸಲ್ಲಟ್ಟು ಭೂಮಿಯಲ್ಲಿ ಬಿದ್ದಿತು. 

ಧ್ವಜಂ ಸೌಭದ್ರವಿಶಿಖ್ಛೆ: ಪತಿತಂ ಭರತರ್ಷಭ । 

ದೃಷ್ಟ್ವಾ ಭೀಮೋ5ನದದ್‌ ಹೃಷ್ಟ ಸೌಭದ್ರಮಭಹರ್ಷಯನ್‌ ॥೨೬॥ 

ಎಲೈ ಭರತರ್ಷಭನೇ, ಭೀಷ್ಮರ ಧ್ವಜವು ಅಭಿಮನ್ಯುವಿನ ಬಾಣಗಳಿಂದ ನೆಲದ 


ಮೇಲೆ ಬಿದ್ದುದನ್ನು ನೋಡಿ ಸಂತೋಷಗೊಂಡ ಭೀಮನು ಅಭಿಮನ್ಯುವನ್ನು 
ಸಂತೋಷಪಡಿಸುವವನಾಗಿ ಸಂತೋಷದಿಂದ ಸಿಂಹನಾದವನ್ನುಮಾಡಿದನು. 


ಅಥ ಭೀಷ್ಮೋ ಮಹಾಸ್ಟ್ರಾಜಿ ದಿವ್ಯಾನಿ ಚ ಬಹೂನಿ ಚ । 

ಪ್ರಾದುಶ್ರೇ ಮಹಾರೌದ್ರ: ಕ್ಷಣೇ ತಸ್ಮಿನ್‌ ಮಹಾಬಲ: ॥1೨೭।॥ 

ಆ ಕ್ಷಣದಲ್ಲಿ ಮಹಾಬಲರೂ, ಮಹಾಭಯಂಕರರೂ ಆದ ಭೀಷ್ಮರು ದಿವ್ಯವಾದ 
ಅನೇಕ ಮಹಾಸ್ಟಗಳನ್ನು ಪ್ರುದುರ್ಭಾವಗೊಳಿಸಿದರು. 


-430- ಮಹಾಭಾರತ ಭೀಷ್ಮಪರ್ವ 


ತತ: ಶತಸಹಸ್ರೇಣ ಸೌಭದ್ರಂ ಪ್ರಪಿತಾಮಹ: । 
ಅವಾಕಿರದಮೇಯಾತ್ಮಾ ಶರಾಣಾಂ ನತಪರ್ವಣಾಮ್‌ 11೨೮ 


ಮುತ್ತಜ್ಜನೂ ಮತ್ತು ಅಪಾರಶಕ್ತಿಯುಳ್ಳವರೂ ಆದ ಅವರು ಅಭಿಮನ್ಯುವಿನ 
ಮೇಲೆ ಬಾಗಿದ ತುದಿಯುಳ್ಳ ಒಂದುಲಕ್ಷ ಬಾಣಗಳ ಮಳೆಯನ್ನು ಸುರಿಸಿದರು. 


ತತೋ ದಶ ಮಹೇಷಾಸಾಃ ಪಾಂಡವಾನಾಂ ಮಹಾರಥಾಃ । 
ರಕ್ಷಾರ್ಥಮಭ್ಯಧಾವಂತ ಸೌಭದ್ರಂ ತ್ತರಿತಾ ರಥ್ಛೆಃ Meal 


ಆಗ ಪಾಂಡವರ ಹತ್ತು ಜನ ಮಹಾರಥರು, ಮಹಾಧನುರ್ಧಾರಿಗಳಾಗಿ 
ಶೀಘ್ರವಾಗಿ ಅಭಿಮನ್ಯುವನ್ನು ರಕ್ಕಿಸಲು ತಮ್ಮ ರಥಗಳಿಂದ ಅವನೆಡೆಗೆ ಬಂದರು. 


ವಿರಾಟಃ ಸಹ ಪುತ್ರೇಣ ಧೃಷ್ಠದ್ಯುಮಶ್ಚ ಪಾರ್ಷತಃ । 


ಟೆ ಜಡಿ 
ಭೀಮಶ್ಚ ಕೇಕಯಾಕ್ಹೆವ ಸಾತ್ಯಕಿಶ್ಚ ವಿಶಾಂಪತೇ 11೩೦॥ 
ಎಲೈ ರಾಜನೇ, ಪುತ್ರನಿಂದ ಸಹಿತನಾದ ವಿರಾಟನು, ದ್ರುಪದನ ಮಗನಾದ 
ಧೃಷ್ಟದ್ಯುಮ್ನನು, ಭೀಮ, ಕೇಕಯರು ಮತ್ತು ಸಾತ್ಯಕಿಯು ಅವನೆಡೆಗೆ ಬಂದರು. 


ಜವೇನಾಪತತಾಂ ತೇಷಾಂ ಭೀಷ್ಮಃ ಶಾಂತನವೋ ರಣೇ । 

ಪಾಂಚಾಲ್ಯಂ ತ್ರಿಭಿರಾನರ್ಚ್ಛತ್‌ ಸಾತ್ಯಕಿಂ ನಿಶಿತೈಃ ಶರೈಃ AO 

ಅವರು ವೇಗವಾಗಿ ಅಭಿಮನ್ಯುವಿನ ಕಡೆಗೆ ಬರುತ್ತಿದ್ದಂತೆ ಶಂತನು ಪುತ್ರರಾದ 
ಭೀಷ್ಮರು ಯುದ್ಧದಲ್ಲಿದ್ರುಪದನನ್ನು ಮತ್ತು ಸಾತ್ಯಕಿಯನ್ನು ಮೂರು ಮೂರು ಹರಿತವಾದ 
ಬಾಣಗಳಿಂದ ಹಿಂಸಿಸಿದರು. 


ಪೂರ್ಣಾಯತವಿಸೃಷ್ಟೇನ ಕ್ಷುರೇಣ ನಿಶಿತೇನ ಚ । 
ಧ್ವಜಮೇಕೇನ ಚಿಚ್ಛೇದ ಭೀಮಸೇನಸ್ಯ ಪತ್ರಿಣಾ 11೩೨1 


ಬಿಲ್ಲನ್ನು ಪೂರ್ಣವಾಗಿ ಎಳೆದು ಪ್ರಯೋಗಿಸಿದ ಪತ್ರಸಹಿತವಾದ ಒಂದು 
ನಿಶಿತವಾದ ಕ್ಷುರದಿಂದ ಭೀಮಸೇನನ ಧ್ವಜವನ್ನು ಕತ್ತರಿಸಿದರು. 


ಜಾಂಬೂನದಮಯ: ಕೇತು: ಕೇಸರೀ ನರಸತ್ತಮ । 
ಪಪಾತ ಭೀಮಸೇನಸ್ಯ ಭೀಷ್ಮೇಣ ಮಥಿತೋ ರಥಾತ್‌ 11೩೩! 


ಭೀಷ್ಮವಧಪರ್ವ 43]. 


ಎಲೈ ನರಶ್ರೇಷ್ಠನೇ, ಸುವರ್ಣಮಯವಾದ ಭೀಮಸೇನನ ಸಿಂಹಧ್ದಜವು 
ಭೀಷ್ಠರಿಂದ ಮಧಿತವಾಗಿ ರಥದಿಂದ ಕೆಳಗೆ ಬಿದ್ದಿತು. 

ಭೀಮಸೇನಸ್ತಿಭಿರ್ವಿದ್ದಾ ಭೀಷ್ಮಂ ಶಾಂತನವಂ ರಣೇ | 

ಕೃಪಮೇಕೇನ ವಿವ್ಯಾಧ ಕೃತವರ್ಮಾಣಮಷ್ಟಬಿ: 11೩೪ 

ಭೀಮಸೇನನು ಮೂರು ಬಾಣಗಳನ್ನು ಪ್ರಯೋಗಿಸಿ ಯುದ್ಧದಲ್ಲಿ ಭೀಷ್ಠರನ್ನು 
ಹೊಡೆದು, ಒಂದು ಬಾಣದಿಂದ ಕೃಪರನ್ನೂ ಮತ್ತು ಎಂಟು ಬಾಣಗಳಿಂದ 
ಕೃತವರ್ಮನನ್ನೂ ಹೊಡೆದನು. 

ಪ್ರಗೃಹೀತಾಗ್ರಹಸ್ತೇನ ವೈರಾಟರಪಿ ದಂತಿನಾ । 

ಅಭ್ಯದ್ರವತ ರಾಜಾನಂ ಮದ್ರಾಧಿಪತಿಮುತ್ತರಃ 11೩೫1 

ಎರಾಟ ಪುತ್ರನಾದ ಉತ್ತರನು ತನ್ನ ಸೊಂಡಿಲಿನ ಮುಂಭಾಗವನ್ನು ಎತ್ತಿದ ಆನೆಯ 
ಮೇಲೆ ಕುಳಿತು ಮದ್ರರಾಜನಾದ ಶಲ್ಯನ ಕಡೆಗೆ ಧಾವಿಸಿದನು. 

ತಸ್ಯ ವಾರಣರಾಜಸ್ಯ ಜವೇನಾಪತತೋ ರಥೀ ॥ 

ಶಲ್ಯೋ ನಿವಾರಯಾಮಾಸ ವೇಗಮಪ್ರತಿಮಂ ರಣೇ WAL 

ರಥಿಯಾದ ಶಲ್ಯನು ವೇಗದಿಂದ ತನ್ನ ಮೇಲೆ ಎರಗುತ್ತಿರುವ ಆ ಗಜರಾಜನ 
ಅಸದೃಶ ವೇಗವನ್ನು ತಡೆದನು. 

(ಕ್ಮ 

ತಸ್ಯ ಕ್ರುದ್ಧ ಸ ನಾಗೇಂದ್ರೋ ಬೃಹತ: ಸಾಧುವಾಹಿನಃ । 

ಪದಾ ಯುಗಮಧಿಷ್ಠಾಯ ಜಘಾನ ಚತುರೋ ಹಯಾನ್‌ 

ಅದರಿಂದ ಅವನ ಮೇಲೆ ಸಿಟ್ಟುಗೊಂಡ ಆ ಶ್ರೇಷ್ಠ ಗಜವು ದೃಢವೂ, ಚೆನ್ನಾಗಿ 
ರಥವನ್ನು ಎಳೆಯುವವೂ ಆದ ಅವನ ರಥದ ನಾಲ್ಕುಕುದುರೆಗಳನ್ನುನೊಗದ ಮೇಲೆ 
ತನ್ನಪಾದಗಳನ್ನಿಟ್ಟುಕೊಂದಿತು. 


ಸ ಹತಾಶ್ವೇ ರಥೇ ತಿಷ್ಠನ್‌ ಮದ್ರಾಧಿಪತಿರಾಯಸೀಮ್‌ । 
ಉತ್ತರಾಂತಕರೀಂ ಶಕ್ತಿಂ ಚಿಕ್ಷೇಪ ಭುಜಗೋಪಮಾಮ್‌ ual 


mau 


-432- ಮಹಾಭಾರತ ಭೀಷ್ಮಪರ್ವ 


ಹತಾಶ್ಚನಾದ ಮದ್ರರಾಜನು ರಥದಲ್ಲಿಕುಳಿತು ಉತ್ತರನನ್ನುವಿನಾಶ ಮಾಡುವ 
ಸರ್ಪದಂತಿದ್ದಅಯೋಮಯವಾದ ಶಕ್ತಿಯನ್ನು ಉತ್ತರನ ಮೇಲೆ ಪ್ರಯೋಗಿಸಿದನು. 


ತಯಾ ಭನ್ನತನುತ್ರಾಣ: ಪ್ರವಿಶ್ಯ ವಿಪುಲಂ ತಮಃ । 
ಸ ಪಪಾತ ಗಜಸ್ಮಂಧಾತ್‌ ಪ್ರಮುಕ್ತಾಂಕುಶತೋಮರ:ಃ 11೩೯ 


ಅದರಿಂದ ತನ್ನಕವಚವು ಸೀಳಿ ಹಸ್ತದಲ್ಲಿದ್ದ ಅಂಕುಶ, ತೋಮರಗಳನ್ನುನೆಲಕ್ಕೆ 
ಹಾಕಿ ಗಜದ ಕೊರಳಿನಿಂದ ಕೆಳಗೆ ಬಿದ್ದು ಉತ್ತರನು ಅತ್ಯಂತ ಮೂರ್ಛೆ ಹೊಂದಿದನು. 


ಸಮಾದಾಯ ಚ ಶಲ್ಕೋಂತಸಿಮವಪುತ್ಯ ರಥೋತ್ತಮಾತ್‌ । 
ವಾರಣೇಂದ್ರಸ್ಯ ವಿಕ್ರಮ್ಯ ಚಚ್ಚೇದಾಥ ಮಹಾಕರಮ್‌ 11೪೦/| 


ಭಿನ್ನಮರ್ಮಾ ಶರವ್ರಾತೈಶ್ಚಿನಹಸ್ತ: ಸ ವಾರಣ: । 
ಭೀಮಮಾರ್ತಸ್ಟರಂ ಕೃತ್ವಾ ಪಪಾತ ಚ ಮಮಾರ ಚ ॥|೪೧॥ 


ಶಲ್ಯನು ತನ್ನ ಶ್ರೇಷ್ಠರಥದಿಂದ ಕೆಳಗೆ ಹಾರಿ, ಕೈಯಲ್ಲಿಖಡ್ಗವನ್ನು ತೆಗೆದುಕೊಂಡು 
ತನ್ನಪರಾಕ್ರಮದಿಂದ ಆ ಗಜೇಂದ್ರನ ದೊಡ್ಡ ಸೊಂಡಿಲನ್ನು ಕತ್ತರಿಸಿದನು. ಬಾಣಗಳ 
ಸಮೂಹದಿಂದ ಮರ್ಮಸ್ಥಲಗಳಲ್ಲಿ ಗಾಯಗೊಂಡಿದ್ದಆ ಗಜವು ಈಗ ಸೊಂಡಿಲು 
ಕತ್ತರಿಸಲ್ಪಡುತ್ತಿರಲು ಭಯಂಕರವಾದ ಆರ್ತನಾದವನ್ನು ಮಾಡಿ ಬಿದ್ದು ಮರಣ 
ಹೊಂದಿತು. 


ಏತದೀದೃಶಕಂ ಕೃತ್ವಾ ಮದ್ರರಾಜೋ ಮಹಾರಥಃ । 

ಆರುರೋಹ ರಥಂ ತೂರ್ಣಂ ಭಾಸ್ಥರಂ ಕೃತವರ್ಮಣ: 11೪೨! 

ಮಹಾರಥನಾದ ಮದ್ರರಾಜನು ಇಂತಹ ಈ ಕಾರ್ಯವನ್ನುಮಾಡಿ ಶೀಘ್ರವಾಗಿ 
ಕೃತವರ್ಮನ ಪ್ರಕಾಶಮಾನವಾದ ರಥವನ್ನು ಏರಿದನು. 

ಉತ್ತರಂ ನಿಹತಂ ದೃಷ್ಟ್ವಾ ವೈರಾಟರ್ಭ್ರಾತರಂ ಶುಭಮ್‌ ! 

ಕೃತವರ್ಮಣಾ ಚ ಸಹಿತಂ ದೃಷ್ಟ್ವಾ ಶಲ್ಯಮವಸ್ಥಿತಮ್‌ । 

ಶಂಖಃ ಕ್ರೋಧಾತ್‌ ಪ್ರಜಚ್ಚಾಲ ಹವಿಷಾ ಹವ್ಯವಾಡಿವ (1೪೩! 


ಭೀಷ್ಮವಧಪರ್ವ -433- 


ತನ್ನ ಶುಭ ಸಹೋದರನಾದ ಉತ್ತರನು ಹತನಾದುದನ್ನು ನೋಡಿ, ಶಲ್ಯನು 
ಕೃತವರ್ಮನ ಜೊತೆಯಲ್ಲಿ ಇರುವುದನ್ನು ನೋಡಿ ವಿರಾಟನ ಮಗನಾದ ಶಂಖನು 
ಹವಿಸ್ಸಿನಿಂದ ಉರಿಯುವ ಅಗ್ನಿಯಂತೆ ಕ್ರೋಧದಿಂದ ಜ್ವಲಿಸಿದನು. 


ಸ ವಿಸ್ಥಾರ್ಯ ಮಹಚ್ಚಾಪಂ ಕಾರ್ತಸ್ವರವಿಭೂಷಿತಮ್‌ । 
ಅಭ್ಯಧಾವಜ್ಜಿಘಾಂಸನ್‌ ವೈ ಶಲ್ಯಂ ಮದ್ರಾಧಿಪಂ ಬಲೀ 11೪೪॥ 


ಬಲಿಷ್ಠನಾದ ಅವನು ಸುವರ್ಣವಿಭೂಷಿತವಾದ ತನ್ನ ದೊಡ್ಡ ಚಾಪವನ್ನು ಎಳೆದು 
ಮದ್ರರಾಜನಾದ ಶಲ್ಕನನ್ನು ಕೊಲ್ಲುವ ಇಚ್ಛೆಯಿಂದ ಅವನ ಕಡೆಗೆ ಧಾವಿಸಿದನು. 


ಮಹತಾ ರಥವಂಶೇನ ಸಮಂತಾತ್‌ ಪರಿವಾರಿತಃ । 
ಸೃಜನ್‌ ಬಾಣಮಯಂ ವರ್ಷಂ ಪ್ರಾಯಾತ್‌ ಶಲ್ಕರಥಂ ಪ್ರತಿ ॥೪೫॥ 


ಅನೇಕ ರಥಸಮೂಹಗಳಿಂದ ಸುತ್ತಲೂ ಪರಿವಾರಿತನಾಗಿ, ಬಾಣಗಳ ಮಳೆಯನ್ನು 
ಸುರಿಸುತ್ತಾ ಅವನು ಶಲ್ಯನ ರಥದ ಕಡೆಗೆ ಧಾವಿಸಿದನು. 

ತಮಾಪತಂತಂ ಸಂಪ್ರೇಕ್ಷ್ಯ ಮತ್ತವಾರಣವಿಕ್ರಮಮ್‌ । 

ತಾವಕಾನಾಂ ರಥಾಃ ಸಪ್ತ ಸಮಂತಾತ್‌ ಪರ್ಯವಾರಯನ್‌ । 

ಮದ್ರರಾಜಂ ಪರೀಪ್ಲಂತೋ ಮೃತ್ಯೋರ್ದಂಷ್ಟಾಂತರಂ ಗತಮ್‌ 1೪೬॥ 


ಮದಗಜದಂತೆ ಪರಾಕ್ರಮವುಳ್ಳ ಅವನು ಹಾಗೆ ಮೇಲೆರಗುತ್ತಿರುವುದನ್ನುನೋಡಿ, 
ಮೃತ್ಯುವಿನ ದವಡೆಗೆ ಸಿಕ್ಕಿದ ಮದ್ರರಾಜನನ್ನು ರಕ್ಷಿಸಲು ಬಯಸಿ, ನಿನ್ನ ಸಪ್ತರಥರು 
ಅವನನ್ನು ಎಲ್ಲಕಡೆಯಿಂದಲೂ ಸುತ್ತುವರಿದರು. 

ತತೋ ಭೀಷ್ಮೋ ಮಹಾಬಾಹುರ್ವಿನದ್ಯ ಜಲದೋ ಯಥಾ । 

ತಾಳಮಾತ್ರಂ ಧನುರ್ಗ್ಗಹ್ಯ ಶಂಖಮಭ್ಯದ್ರವದ್‌ ರಣೇ 11೪೭। 

ಆಗ ಮಹಾಬಾಹುಗಳಾದ ಭೀಷ್ಠರು ಮೇಘದಂತೆ ಗರ್ಜಿಸುತ್ತಾ, ತಾಳ 
ಪ್ರಮಾಣದ ಧನುಸ್ಸನ್ನು ಹಿಡಿದುಕೊಂಡು ಯುದ್ಧದಲ್ಲಿಶಂಖನ ಕಡೆಗೆ ಧಾವಿಸಿದರು. 


ತಮುದ್ಯತಮುದೀಕ್ಷಾಥ ಮಹೇಷ್ವಾಸಂ ಮಹಾಬಲಮ್‌ । 


ಸಂತ್ರಸ್ತಾ ಪಾಂಡವೀ ಸೇನಾ ವಾತವೇಗಹತೇವ ನೌಃ 11೪೮॥ 


-434- ಮಹಾಭಾರತ ಭೀಷ್ಮಪರ್ವ 


ಮಹಾಬಲಿಷ್ಠರೂ, ಮಹಾಧನುರ್ಧಾರಿಗಳೂ ಮತ್ತು ಪ್ರಯತ್ನಶೀಲರೂ ಆದ 
ಅವರನ್ನುನೋಡಿ ಪಾಂಡವ ಸೇನೆಯು ಬಿರುಗಾಳಿಯ ವೇಗಕ್ಕೆ ಸಿಕ್ಕಿದ ನಾವೆಯಂತೆ 
ಹೆದರಿತು. 


ತತ್ರಾರ್ಜುನಃ ಸಂತ್ಸರಿತಃ ಶಂಖಸ್ಯಾಸೀತ್‌ ಪುರ:ಸರ: । 
ಭೀಷ್ಮಾದ್‌ ರಕ್ಷ್ಯೋರಯಮದ್ಯೇತಿ ತತೋ ಯುದ್ಧಮವರ್ತತ ॥೪೯॥ 


ಅಲ್ಲಿಅರ್ಜುನನು ಶಂಖನನ್ನುಭೀಷ್ಠರಿಂದ ರಕ್ಷಿಸಬೇಕೆಂದು ತಿಳಿದು ಶೀಘ್ರವಾಗಿ 
ಶಂಖನ ಮುಂದೆ ಬಂದನು. ಅನಂತರ ಯುದ್ಧವು ನಡೆಯಿತು. 


ಹಾಹಾಕಾರೋ ಮಹಾನಾಸೀದ್‌ ಯೋಧಾನಾಂ ಯುಧಿ ಯುಧ್ಯತಾಮ್‌ । 
ತೇಜಸ್ಟೇಜಸಿ ಸಂಪೃಕ್ರಮಿತ್ಯೇವಂ ವಿಸ್ಮಯಂ ಯಯುಃ (1೫೦॥ 


ಆಗ ಆ ಯುದ್ಧದಲ್ಲಿ ಯುದ್ಧ ಮಾಡುವ ಯೋಧರಿಗೆ ದೊಡ್ಡ ಹಾಹಾಕಾರ 
(ಶಲ್ಯನ ಎದುರಿಗೆ ಅರ್ಜುನನು ಬಂದದ್ದನ್ನುನೋಡಿ) ಉಂಟಾಯಿತು. ತೇಜಸ್ಸು, 
ತೇಜಸ್ಸಿನ ಜೊತೆಯಲ್ಲಿಸೇರಿದಂತಾಯಿತು ಎನ್ನುತ್ತಾ ವಿಸ್ಮಯವನ್ನು ಹೊಂದಿದರು. 


ಅಥ ಶಲ್ಕೋ ಗದಾಪಾಣಿರವತೀರ್ಯ ಮಹಾರಥಾತ್‌ । 
ಶಂಖಸ್ಯ ಚತುರೋ ವಾಹಾನಹನದ್‌ ಭರತರ್ಷಭ 1೫೧/1 


ಎಲೈ ಭರತಶ್ರೇಷ್ಠನೇ, ಅನಂತರ ಶಲ್ಯನು ಕೈಯಲ್ಲಿ ಗದೆಯನ್ನು ಹಿಡಿದು ತನ್ನ 
ದೊಡ್ಡರಥದಿಂದ ಇಳಿದು ಶಂಖನ ನಾಲ್ಕುಕುದುರೆಗಳನ್ನುಕೊಂದನು. 


ಸ ಹತಾಶ್ಚಾದ್‌ ರಥಾತ್‌ ತೂರ್ಣಂ ಖಡ್ಗಮಾದಾಯ ವಿದ್ರುತಃ । 
ಬೀಭತ್ತೋಃ ಸ್ಯಂದನಂ ಪ್ರಾಪ್ಯ ತತಃ ಶಾಂತಿಮವಿಂದತ ೫೨1! 


ಕುದುರೆಗಳು ಕೊಲ್ಲಲ್ಪಡುತ್ತಿರಲು ಶಂಖನು ತನ್ನ ರಥದಿಂದ ಶೀಘ್ರವಾಗಿ ಕೆಳಗೆ 
ಇಳಿದು ಖಡ್ಗವನ್ನು ಹಿಡಿದು ಓಡಿ ಅರ್ಜುನನ ರಥವನ್ನು ಸೇರಿ ಶಾಂತಿಯನ್ನು 
ಹೊಂದಿದನು. 


ತತೋ ಭೀಷ್ಮರಥಾತ್‌ ತೂರ್ಣಮುತ್ತತಂತಿ ಪತತ್ರಿಣ: ! 
ಯೈರಂತರಿಕ್ಷಂ ಭೂಮಿಶ್ಚ ಸರ್ವತಃ ಸಮವಸ್ಪತಮ್‌ 11೩! 


ಭೀಷ್ಮವಧಪರ್ವ -435- 


ಅನಂತರ ಭೀಷ್ಠರಥದಿಂದ ಶೀಘ್ರವಾಗಿ ಬಾಣಗಳು ಬರಲು ಪ್ರಾರಂಭಿಸಿದವು. 
ಅವು ಅಂತರಿಕ್ಷವನ್ನು ಮತ್ತು ಭೂಮಿಯನ್ನು ಎಲ್ಲಕಡೆಗಳಲ್ಲಿಯೂ ಮುಚ್ಚಿ ಹಾಕಿದವು. 


ಪಾಂಚಾಲಾನಥ ಮತ್ತಾ ಶ್ವ ಕೇಕಯಾಂಶ್ಚ ಪ್ರಭದ್ರಕಾನ್‌ । 

ಭೀಷ್ಠಃ ಪ್ರಹರತಾಂ ಶ್ರೇಷ್ಠ ಪಾತಯಾಮಾಸ ಮಾರ್ಗಣ್ಯೆ: 11೫೪। 

ಪ್ರಹಾರ ಮಾಡುವವರಲ್ಲಿ ಶ್ರೇಷ್ಠರಾದ ಭೀಷ್ಮರು ತಮ್ಮ ಬಾಣಗಳಿಂದ 
ಪಾಂಚಾಲರನ್ನೂ, ಮತ್ಸ (ರನ್ನೂ, ಕೇಕಯರನ್ನೂ, ಪ್ರಭದ್ರಕರನ್ನೂ ಹೊಡದು 
ಉರುಳಿಸಿದರು. 


ಉತ್ಸೃಜ್ಯ ಸಮರೇ ತೂರ್ಣಂ ಪಾಂಡವಂ ಸವ್ಯಸಾಚಿನಮ್‌ । 
ಅಭ್ಯದ್ರವತ ಪಾಂಚಾಲ್ಯಂ ದ್ರುಪದಂ ಸೇನಯಾ ವೃತಮ್‌ । 
ಪ್ರಿಯಂ ಸಂಬಂಧಿನಂ ರಾಜನ್‌ ಶರಾನವಕಿರನ್‌ ಬಹೂನ್‌  ॥॥೫೫॥ 


ಎಲ್ಲೆ ರಾಜನೇ, ಭೀಷ್ಮರು ಸವ್ಯಸಾಚಿಯಾದ ಪಾಂಡವ ಅರ್ಜುನನನ್ನು ಯುದ್ಧದಲ್ಲಿ 
ಶೀಘ್ರವಾಗಿ ಬಿಟ್ಟು, ಸೇನೆಯಿಂದ ಪರಿವೃತನಾದ ಪಾಂಚಾಲನಾದ ದ್ರುಪದನ ಕಡೆಗೆ 
ಧಾವಿಸಿದರು. ಪ್ರಿಯನೂ, ಸಂಬಂಧಿಯೂ ಆದ ಅವನ ಮೇಲೆ ಅನೇಕ ಬಾಣಗಳ 


ಮಳೆಯನ್ನುಕರೆದರು. 


ಅಗ್ನಿನೇವ ಪ್ರದಗ್ಗಾನಿ ವನಾನಿ ಶಿಶಿರಾತ್ಯಯೇ । 

ಶರದಗ್ಗಾನ್ಯದ್ಧಶೃಂತ ಸೈನ್ಯಾನಿ ದ್ರುಪದಸ್ಯ ಹ | 

ಅತಿಷ್ಠತ ರಣೇ ಭೀಷ್ಮೋ ವಿಧೂಮ ಇವ ಪಾವಕಃ HSL 

ಶಿಶಿರ ಯತುವು ಮುಗಿದ ಮೇಲೆ ಅಗ್ನಿಯಿಂದ ಸುಟ್ಟ ವನದಂತೆ ದ್ರುಪದನ 
ಸೈನ್ಯವು ಭೀಷ್ಮರ ಶರಗಳಿಂದ ದಗ್ಗವಾದುದು ಕಂಡುಬಂದಿತು. ಭೀಷ್ಮರು ಧೂಮವಿಲ್ಲದ 


ಅಗ್ನಿಯಂತೆ ರಣರಂಗದಲ್ಲಿನಿಂತರು. 


ಮಧ್ಯಂದಿನೇ ಯಥಾದಿತ್ಯಂ ತಪಂತಮಿವ ತೇಜಸಾ । 
ನ ಶೇಕು: ಪಾಂಡವೇಯಸ್ಯ ಯೋಧಾ ಭೀಷ್ಠಂ ನಿರೀಕ್ಷಿತುಮ್‌ ॥೫೭॥ 


-436- ಮಹಾಭಾರತ ಭೀಷ್ಮಪರ್ವ 


ಮಧ್ಯಾಹ್ನ ಕಾಲದಲ್ಲಿ ತನ್ನ ತೇಜಸ್ಸಿನಿಂದ ಸುಡುತ್ತಿರುವ ಸೂರ್ಯನನ್ನು ಹೇಗೆ 
ನೋಡಲು ಸಾಧ್ಯವಿಲ್ಲವೋ, ಹಾಗೆ ಪಾಂಡವರ ಸೇನೆಯ ಯೋಧರು ಭೀಷ್ಮರನ್ನು 
ನೋಡುವುದಕ್ಕೂಸಾಧ್ಯವಾಗಲಿಲ್ಲ. 


ವೀಕ್ಷಾಂಚಕ್ರು: ಸಮಂತಾತ್‌ ತೇ ಪಾಂಡವಾ ಭಯಪೀಡಿತಾ: । 
ತ್ರಾತಾರಂ ನಾಧ್ಯಗಚ್ಛಂತ ಗಾವಃ ಶೀತಾರ್ದಿತಾ ಇವ 11೫೮। 


ಭಯಪೀಡಿತರಾದ ಪಾಂಡವರು ಎಲ್ಲಕಡೆಯಲ್ಲಿಯೂ ನೋಡಿದರು. ಹಿಮ 
ಬಾಧೆಗೆ ಒಳಗಾದ ಗೋವುಗಳಂತೆ ಅವರು ಯಾವ ರಕ್ಷಕರನ್ನೂಕಾಣಲಿಲ್ಲ. 


ಹತವಿಪ್ರದ್ರುತೇ ಸೈನ್ಯೇ ನಿರುತ್ತಾಹೇ ವಿಮರ್ದಿತೇ । 
ಹಾಹಾಕಾರೋ ಮಹಾನಾಸೀತ್‌ ಪಾಂಡುಸೈನ್ಯೇಷು ಭಾರತ mA 


ಎಲ್ಫೆ ಭಾರತನೇ, ಸೈನ್ಯವು ವಿಮರ್ದನಕ್ಕೆ ಒಳಗಾಗಿ, ಸಲ್ಪ ಭಾಗವು ಹತವಾಗಿ, 
ಸ್ವಲ್ಪಭಾಗವು ನಿರುತ್ಸಾಹದಿಂದ ಓಡಿ ಹೋಗುತ್ತಿರಲು ಪಾಂಡವರ ಸೈನ್ಯದಲ್ಲಿದೊಡ್ಡ 
ಹಾಹಾಕಾರವುಂಟಾಯಿತು. 


ತತೋ ಭೀಷ್ಠಃ ಶಾಂತನವೋ ನಿತ್ಯಂ ಮಂಡಲಕಾರ್ಮುಕಃ ! 
ಮುಮೋಚ ಬಾಣಾನ್‌ ದೀಪ್ತಾಗ್ರಾನಹೀನಾಶೀವಿಷಾನಿವ 11೬೦1 


ಆಗ ಶಂತನು ಪುತ್ರರಾದ ಭೀಷ್ಠರು ಯಾವಾಗಲೂ ಮಂಡಲಾಕಾರದ ಧನುಸ್ಸನ್ನು 
ಹೊಂದಿದವರಾಗಿ ದೀಪ್ರವಾದ ತುದಿಯುಳ್ಳ ವಿಷ ಸರ್ಪಗಳಂತಿದ್ದ ಬಾಣಗಳನ್ನು 
ಪಾಂಡವರ ಸೈನ್ಯದ ಮೇಲೆ ಪ್ರಯೋಗಿಸಿದರು. 


ಶರೈರೇಕಾಯನೀಕುರ್ವನ್‌ ದಿಶಃ ಸರ್ವಾ ಯತವ್ರತಃ | 
ಜಘಾನ ಪಾಂಡವರಥಾನಾದಿಶ್ಯಾದಿಶ್ಯ ಭಾರತ mol 


ಎಲೈ ಭಾರತನೇ, ನಿಯತವ್ರತರಾದ ಭೀಷ್ಮರು ಎಲ್ಲ ದಿಕ್ಕುಗಳನ್ನೂ ತಮ್ಮ 
ಬಾಣಗಳಿಂದ ಒಂದೇ ಆಶ್ರಯವನ್ನಾಗಿ ಮಾಡುತ್ತಾ ಪಾಂಡವರ ರಥರನ್ನು ಹೇಳಿ 
ಹೇಳಿ ಘೆಡದರು. 


ಭೀಷ್ಠವಧಪರ್ವ 437 


ತತಃ ಸೈನ್ಯೇಷು ಭಗ್ನೇಷು ಮಥಿತೇಷು ಚ ಸರ್ವಶಃ । 
ಪ್ರಾಪ್ತೇ ಚಾಸ್ತಂ ದಿನಕರೇ ನ ಪ್ರಾಜ್ಞಾಯತ ಕಿಂಚನ CT 
ಆಗ ಎಲ್ಲ ಕಡೆಯಲ್ಲಿಯೂ ಪಾಂಡವರ ಸೈನ್ಯವು ಕಲಕಲ್ಪಟ್ಟು ಭಗ್ಗವಾಗಿ 
ಸೂರ್ಯನು ಮುಳುಗುವ ಸಮಯವು ಬರುತ್ತಿರಲು ಯಾವುದೂ ಕಾಣಲಿಲ್ಲ. 
ಭೀಷ್ಮಂ ಚ ಸಮುದೀರ್ಯಂತಂ ದೃಷ್ಟ್ವಾ ಪಾರ್ಥಾ ಮಹಾಹವೇ । 
ಅವಹಾರಮಕುರ್ವಂತ ಸೈನ್ಯಾನಾಂ ಭರತರ್ಷಭ WLAN 
ಎಲೈ ಭರತರ್ಷಭನೇ, ಆ ದೊಡ್ಡ ಯುದ್ಧದಲ್ಲಿ ವಿಜೃಂಭಿಸುತ್ತಿರುವ ಭೀಷ್ಮರನ್ನು 
ನೋಡಿ ಪಾಂಡವರು ತಮ್ಮ ಸೈನ್ಯವನ್ನು ಅವಹಾರ ಮಾಡಿದರು (ಹಿಂದಕ್ಕೆ 
ತೆಗೆದುಕೊಂಡರು). 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ಪಂಚಚತ್ವಾರಿಂಶೋ5ಧ್ಯಾಯಃ || 
|| ಭೀಷ್ಠವಧಪರ್ವಣಿ ಪಂಚಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ನಲವತ್ತೈದನೆಯ ಅಧ್ಯಾಯ ಮುಗಿಯಿತು. 
La 
ನಲವತ್ತಾರನೆಯ ಅಧ್ಯಾಯ 
ಕೃಷ್ಣನಿಂದ ಯುಧಿಷ್ಠಿರನ ಸಮಾಶ್ವಾಸನೆ. ದ್ವಿತೀಯ ದಿವಸ 
ಯುದ್ಧಕ್ಕಾಗಿ ಪಾಂಡವರ ಉದ್ಯಮ. 
ಸಂಜಯಃ 


ಕೃತೇರವಹಾರೇ ಸೈನ್ಯಾನಾಂ ಪ್ರಥಮೇ ಭರತರ್ಷಭ । 

ಭೀಷ್ಮೇ ಚ ಯುಧಿ ಸಂರಬ್ಬೇ ಹೃಷ್ಟೇ ದುರ್ಯೋಧನೇ ತಥಾ 11೧11 
ಧರ್ಮರಾಜಸ್ತತಸ್ತೂರ್ಣಮಭಿಗಮ್ಯ ಜನಾರ್ದನಮ್‌ । 

ಭ್ರಾತೃಭಿಃ ಸಹಿತಃ ಸರ್ವೈಃ ಸರ್ವ್ಯೈಕ್ಷೆವ ಜನೇಶ್ವರೈ: 11೨11 
ಶುಚಾ ಪರಮಯಾ ಯುಕ್ತಶ್ಚಿಂತಯಾನ: ಪರಾಜಯಮ್‌ । 
ವಾರ್ಷ್ಗೆಯಮಬ್ರವೀದ್‌ ರಾಜನ್‌ ದೃಷ್ಟ್ವಾ ಭೀಷ್ಮಸ್ಯ ವಿಕ್ರಮಮ್‌ ॥೩॥ 


-438- ಮಹಾಭಾರತ ಭೀಷ್ಮಪರ್ವ 


ಸಂಜಯ- ಎಲೈ ಭರತರ್ಷಭನೇ, ಭೀಷ್ಮರು ಯುದ್ಧದಲ್ಲಿ ಸಂಕ್ರುದ್ಧರಾಗಿ 
ದುರ್ಯೋಧನನು ಸಂತೋಷದಿಂದ ಕೂಡಿದವನಾಗಿ ಪ್ರಥಮ ದಿವಸದಲ್ಲಿ 
ಪಾಂಡವರು ತಮ್ಮ ಸೈನ್ಯವನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಿರಲು ಧರ್ಮರಾಜನು 
ಶೀಘ್ರವಾಗಿ ಎಲ್ಲಾಸಹೋದರರ ಜೊತೆಯಲ್ಲಿಮತ್ತು ಎಲ್ಲಾರಾಜರ ಜೊತೆಯಲ್ಲಿ 
ಕೃಷ್ಣನನ್ನು ಸಂಧಿಸಿ ಭೀಷ್ಮವಿಕ್ರಮವನ್ನುನೋಡಿ, ತಮ್ಮ ಪರಾಜಯವನ್ನುಚಿಂತಿಸುತ್ತಾ, 
ಪರಮಶೋಕದಿಂದ ಕೂಡಿದವನಾಗಿ ಕೃಷ್ಣನನ್ನು ಕುರಿತು ಮಾತನಾಡಿದನು. 

ಕೃಷ್ಣ ಪಶ್ಯ ಮಹೇಷ್ವಾಸಂ ಭೀಷ್ಠಂ ಭೀಮಪರಾಕ್ರಮಮ್‌ । 

ಶರೈರ್ದಹಂತಂ ಸೈನ್ಯಂ ಮೇ ಗ್ರೀಷ್ಮೇ ಕಕ್ಷಮಿವಾನಲಮ್‌ 11೪॥ 

ಭಯಂಕರ ಪರಾಕ್ರಮವುಳ್ಳ ಮಹಾಧನುರ್ಧಾರಿಗಳಾದ ಭೀಷ್ಮರು ಗ್ರೀಷ್ಠ 
ಯತುವಿನಲ್ಲಿ ಅಗ್ನಿಯು ಹುಲ್ಲುಗಾವಲನ್ನುಸುಟ್ಟಂತೆ ತಮ್ಮ ಬಾಣಗಳಿಂದ ನನ್ನ ಸೈನ್ಯವನ್ನು 
ಸುಡುವುದನ್ನುನೋಡು. 

ಕಥಮೇನಂ ಮಹಾತ್ಮಾನಂ ಶಕ್ಷಾಮಃ ಪ್ರತಿವೀಕ್ಷಿತುಮ್‌ । 

ಲೇಲಿಹ್ಯಮಾನಂ ಸೈನ್ಯಂ ಮೇ ಹವಿಷ್ಠಂತಮಿವಾನಲಮ್‌ 1೫1 


ಹವಿಸ್ಸನ್ನು ಹಾಕಿದ ಅಗ್ನಿಯಂತೆ ನನ್ನ ಸೈನ್ಯವನ್ನು ನುಂಗುತ್ತಿರುವ ಈ 
ಮಹಾನುಭಾವರನ್ನುನಾವು ಪ್ರತಿಯಾಗಿ ನೋಡಲು ಹೇಗೆ ಶಕ್ಕವಾದೀತು? 


ಏತಂ ಹಿ ಪುರುಷವ್ಯಾಘ್ರಂ ಧನುಷ್ಠಂತಂ ಮಹಾಬಲಮ್‌ । 
ದೃಷ್ಟ್ವಾ ವಿಪ್ರದ್ರುತಂ ಸೈನ್ಯಂ ಮದೀಯಂ ಮಾರ್ಗಣಾಹತಮ್‌ ೬! 


ಅವರ ಬಾಣಗಳಿಂದ ಚೆನ್ನಾಗಿ ಪ್ರಹರಿಸಲ್ಪಟ್ಟನನ್ನ ಸೈನ್ಯವು ಮಹಾಬಲಿಷ್ಠರೂ, 
ಪುರುಷವ್ಯಾಘ್ರರೂ ಧನುರ್ಧಾರಿಗಳೂ ಆದ ಇವರನ್ನುನೋಡಿ ಓಡಿಹೋಯಿತು. 
ಶಕ್ಯೋ ಜೇತುಂ ಯಮಃ ಕ್ರುದ್ಧೋ ವಜ್ರಪಾಣಿಶ್ಚ ಸಂಯುಗೇ | 
[2 ಚ 
ವರುಣಃ ಪಾಶಭ್ಯಚ್ಚಾಪಿ ಕುಬೇರೋ ವಾ ಗದಾಧರ: 11೭1 


ನತು ಭೀಷ್ಮೋ ಮಹಾತೇಜಾಃ ಶಕ್ಕೋ ಜೇತುಂ ಮಹಾಬಲಃ | 
ಸೋ5ಹಮೇವಂ ಗತೇ ಮಗ್ನೋ ಭೀಷ್ಮಾಗಾಧಜಲೇಶಪ್ಪವಃ 11೮1 


ಭೀಷ್ಠವಧಪರ್ವ 439- 


ಕೋಪಗೊಂಡ ಯಮನನ್ನು ಜಯಿಸುವುದು ಸಾಧ್ಯ. ಯುದ್ಧದಲ್ಲಿ 
ವಜ್ರಪಾಣಿಯಾದ ಇಂದ್ರನನ್ನೂ ಗೆಲ್ಲಬಹುದು. ಪಾಶಧಾರಿಯಾದ ವರುಣನನ್ನಾಗಲೀ, 
ಗದಾಧಾರಿಯಾದ ಕುಬೇರನನ್ನಾಗಲೀ ಗೆಲ್ಲಬಹುದು. ಆದರೆ ಮಹಾಬಲರೂ, ಮಜಾ 
ತೇಜಸ್ವಿಗಳೂ ಆದ ಭೀಷ್ಮರನ್ನು, ಗೆಲ್ಲಲು ಸಾಧ್ಯವಿಲ್ಲ. ಪರಿಸ್ಥಿತಿಯು ಹೀಗಿರುವಾಗ 
ನಾನು ಭೀಷ್ಮರೆಂಬ ಅಗಾಧವಾದ ಜಲದಲ್ಲಿ ದೋಣಿ ಇಲ್ಲದೆ ಮುಳುಗಿ ಹೋಗಿದ್ದೇನೆ. 


ಆತ್ಮನೋ ಬುದ್ಧಿದೌರ್ಬಲ್ಯಾದ್‌ ಭೀಷ್ಮಮಾಸಾದ್ಯ ಕೇಶವ । 

ವನಂ ಯಾಸ್ಯಾಮಿ ಗೋವಿಂದ ಶ್ರೇಯೋ ಮೇ ತತ್ರ ಜೀವಿತುಮ್‌ ॥£॥ 

ಎಲೆ ಕೇಶವನೇ, ಭೀಷ್ಮರನ್ನು ಸಮೀಪಿಸಿದರೆ ನನ್ನ ಬುದ್ಧಿಯೇ 
ದುರ್ಬಲವಾಗುವುದರಿಂದ ಎಲ್ಲೆ ಗೋವಿಂದನೇ, ನಾನು ಕಾಡಿಗೆ ಹೋಗುವೆನು. 
ನಾನು ಅಲ್ಲಿಜೀವಿಸುವುದು ಒಳ್ಳೆಯದು. 


ನ ತ್ಲಿಮಾನ್‌ ಪೃಥಿವೀಪಾಲಾನ್‌ ದಾತುಂ ಭೀಷ್ಮಾಯ ಮೃತ್ಯವೇ । 

ಕ್ಷಪಯಿಷ್ಯತಿ ಸೇನಾಂ ಮೇ ಕೃಷ್ಣ ಭೀಷ್ಮೋ ಮಹಾಸ್ಟ್ರವಿತ್‌ [ele] 

ಆದರೆ ಈ ರಾಜರನ್ನು ಭೀಷ್ಠರೆಂಬ ಮೃತ್ಯುವಿಗೆ ಕೊಡಲಾರೆ. ಎಲ್ಸಿ ಕೃಷ್ಣನೇ, 
ಮಹಾಸ್ಸವೇತ್ತರಾದ ಭೀಷ್ಮರು ನನ್ನ ಸೈನ್ಯವನ್ನು ನಾಶಮಾಡುವರು. 

ಯಥಾsನಲಂ ಪ್ರಜ್ವಲಿತಂ ಪತಂಗಾ: ಸಮಭಿದ್ರುತಾ: । 

ವಿನಾಶಾಯೈವ ಗಚ್ಛಂತಿ ತಥಾ ಮೇ ಸೈನಿಕೋ ಜನಃ eel 

ದೀಪ್ರವಾದ ಅಗ್ನಿಯನ್ನು ಹೇಗೆ ಪತಂಗಗಳು ತಮ್ಮವಿನಾಶಕ್ಕಾಗಿಯೇ ವೇಗದಿಂದ 
ಪ್ರವೇಶಿಸುತ್ತವೆಯೋ ಹಾಗೆ ನನ್ನಸ್ಫೆನಿಕ ಜನರೂ ಹೋಗುತ್ತಾರೆ. 

ಕ್ಷಯಂ ನೀತೋಶಸ್ಥಿ ವಾರ್ಷ್ಣೆಯ ರಾಜ್ಯಹೇತೋ:ಃ ಪರಾಕ್ರಮೀ । 

ಭ್ರಾತರಶ್ವೆವ ಮೇ ವೀರಾಃ ಕರ್ಶಿತಾಃ ಶರಪೀಡಿತಾಃ 11೧೨।॥ 


ಎಲ್ಫೆ ವಾರ್ಷ್ಗ್ಣಯನೇ, ಪರಾಕ್ರಮಿಯಾದ ನಾನು ರಾಜ್ಯದ ಕಾರಣದಿಂದಾಗಿ 
ಎನಾಶವನು ಹೊಂದಿದ್ದೇನೆ. ಕಷಕೆ ಒಳಗಾದ, ಬಾಣಪೀಡಿತರಾದ, ವೀರರಾದ ನನ್ನ 
ER ಒಕ 


ತಮ್ಮಂದಿರೂ ಸಹ ಹಾಗೆಯೇ ಸರಿ. 


-440- ಮಹಾಭಾರತ ಭೀಷ್ಮಪರ್ವ 


ಮತೃತೇ ಭ್ರಾತ್ಪಸೌಹಾರ್ದಾದ್‌ ರಾಜ್ಯಾದ್‌ ಭ್ರಷ್ಟಾಸ್ಟಥಾ ಸುಖಾತ್‌ | 
ಜೀವಿತಂ ಬಹು ಮನ್ಯೇ5ಹಂ ಜೀವಿತಂ ಹ್ಯದ್ಯ ದುರ್ಲಭಮ್‌ ॥/೧೩॥ 


ಅವರು ಅಣ್ಣನಾದ ನನ್ನಮೇಲಿನ ಸ್ನೇಹದಿಂದ ನನ್ನ ಸಲುವಾಗಿ ರಾಜ್ಯದಿಂದಲೂ 
ಮತ್ತು ಸುಖದಿಂದಲೂ ಭ್ರಷ್ಟರಾಗಿದ್ದಾರೆ. ನಾನು ಜೀವನವು ಶ್ರೇಷ್ಠವಂದು 
ತಿಳಿಯುತ್ತೇನೆ. ಆದರೆ ಈ ದಿನ ಜೀವನವೇ ದುರ್ಲಭವಾಗಿದೆ. 


ಜೀವಿತಸ್ಯ ಹಿ ಶೇಷೇಣ ತಪಸ್ತಪ್ಸ್ಯಾಮಿ ದುಶ್ಚರಮ್‌ । 
ನ ಘಾತಯಿಷ್ಯಾಮಿ ರಣೇ ಮಿತ್ರಾಣೀಮಾನಿ ಕೇಶವ 1೧೪1 


ಶೇಷುಯುಷ್ಯದಿಂದ ನಾನು ದುಶ್ಚರವಾದ ತಪಸ್ಸನ್ನು ಮಾಡುವೆನು. ಎಲೈ 
ಕೇಶವನೇ, ನನ್ನಮಿತ್ರರಾದ ಈ ರಾಜರನ್ನು ಯುದ್ಧದಲ್ಲಿಕೊಲ್ಲಿಸಲಾರೆ. 


ರಥಾನ್‌ ಮೇ ಬಹುಸಾಹಸ್ರಾನ್‌ ದಿವ್ಯೈರಸ್ತೈರ್ಮಹಾಬಲ:ಃ ! 


ಘಾತಯತ್ಯನಿಶಂ ಭೀಷ್ಮ: ಪ್ರವರಾಣಾಂ ಪ್ರಹಾರಿಣಾಮ್‌ 11೧೫! 

ಮಹಾಬಲರಾದ, ಅನೇಕ ಸಹಸ್ರ ರಥಗಳನ್ನು ಪ್ರಹಾರ ಮಾಡುವವರಲ್ಲಿ 
ಶ್ರೇಷ್ಠರಾದ ಭೀಷ್ಮರು ತಮ್ಮ ದಿವ್ಯಾಸ್ತ್ರಗಳಿಂದ ನನ್ನ ಅನೇಕ ಸಹಸ್ರ ಯೋಧರನ್ನು 
ಸತತವಾಗಿ ಸಂಹರಿಸುತ್ತಿದ್ದಾರೆ. 


ಕಿಂ ನು ಕೃತ್ವಾ ಕೃತಂ ಮೇ ಸ್ಯಾದ್‌ ಬ್ರೂಹಿ ಮಾಧವ ಮಾಚಿರಮ್‌ | 

ಮಧ್ಯಸ್ಥಮಿವ ಪಶ್ಯಾಮಿ ಸಮರೇ ಸವ್ಯಸಾಚಿನಮ್‌ HOLM 

ಎಲ್ಫೆ ಮಾಧವನೇ, ಏನು ಮಾಡಿದರೆ ನನಗೆ ಕ್ಷೇಮವಾಗುತ್ತದೆ ಎಂದು ಶೀಘ್ರವಾಗಿ 
ಹೇಳು. ಸವ್ಯಸಾಚಿಯಾದ ಅರ್ಜುನನು ಯುದ್ಧದಲ್ಲಿತಟಸ್ಥನಾಗಿರುವಂತೆ ತೋರುತ್ತದೆ. 

ಏಕೋ ಭೀಮಃ ಪರಂ ಶಕ್ತ್ಯಾ ಯುಧ್ಯತ್ಯೇಷ ಮಹಾಭುಜಃ | 

ಕೇವಲಂ ಬಾಹುವೀರ್ಯೇಣ ಕ್ಷತ್ರಧರ್ಮಮನುಸ್ಥರನ್‌ 1೧೭! 


ಮಹಾಭುಜನಾದ ಭೀಮನೊಬ್ಬನೇ ಕೃತ್ರಿಯ ಧರ್ಮವನ್ನುಸ್ಥರಿಸಿ ಕೇವಲ ತನ್ನ' 
ಬಾಹುವೀರ್ಯದಿಂದ ಶಕ್ತಿಯನ್ನು ಮೀರಿ ಯುದ್ಧವನ್ನು ಮಾಡುತ್ತಿದ್ದಾನೆ. 


ಭೀಷ್ಮವಧಪರ್ವ ೨44]. 


ಗದಯಾ ವೀರಘಾತಿನ್ಯಾ ಯಥೋತ್ಪಾಹಂ ಮಹಾಮನಾಃ । 

ಕರೋತ್ಯಸುಕರಂ ಕರ್ಮ ಗಜಾಶ್ಚರಥಪತ್ತಿಷು es] 

ಮಹಾಧೈರ್ಯಶಾಲಿಯಾದ ಅವನು ವೀರರನ್ನು ಕೊಲ್ಲುವ ತನ್ನ ಗದೆಯಿಂದ 
ತನ್ನ ಉತ್ಸಾಹಕ್ಕೆ ಅನುಗುಣವಾಗಿ ಗಜಾಶ್ಚರಥ ಪದಾತಿಗಳ ವಿಷಯದಲ್ಲಿ ದುಷ್ಠರವಾದ 
ಕಾರ್ಯವನ್ನು ಮಾಡುತ್ತಿದ್ದಾನೆ. 

ನಾಲಮೇಷ ಕ್ಷಯಂ ಕರ್ತುಂ ಪರಸೈನ್ಯಸ್ಯ ಮಾರಿಷ । 

ಆರ್ಜವೇನೈವ ಯುದ್ದೇನ ವೀರ ವರ್ಷಶತೈರಪಿ 11೧೯॥ 

ಆದರೆ ಎಲೈ ವೀರನೇ, ಭೀಮಸೇನನು ಖಜುಮಾರ್ಗದಿಂದ ನೂರು ವರ್ಷಗಳ 
ಕಾಲ ಯುದ್ಧವನ್ನು ಮಾಡಿದರೂ ಪರಸೈನ್ಯವನ್ನು ನಾಶ ಮಾಡಲು ಸಾಧ್ಯವಾಗುವುದಿಲ್ಲ. 

ಏಕೋತಸ್ಪವಿತ್‌ ಸಖಾ ತೇಂಯಂ ಸೋತಪ್ಯಸ್ಥಾನ್‌ ಸಮುಪೇಕ್ಷತೇ । 

ನಿರ್ದಹ್ಯಮಾನಾನ್‌ ಭೀಷ್ಮೇಣ ದ್ರೋಣೇನ ಚ ಮಹಾತ್ಮನಾ ॥೨೦॥ 


ಅಸ್ಪವನ್ನು ತಿಳಿದವನು ಒಬ್ಬನೇ, ಅವನು ನಿನ್ನ ಸ್ನೇಹಿತ. ಮಹಾತ್ಮರಾದ 
ಭೀಷ್ಠರಿಂದಲೂ, ದ್ರೋಣರಿಂದಲೂ, ದಹಿಸಲ್ಪಡುವ ನಮ್ಮನ್ನು ನೋಡಿ ಅವನು 
ಉದಾಸೀನನಾಗಿದ್ದಾನೆ. 

ದಿವ್ಯಾನ್ಯಸ್ಟ್ರಾಣಿ ಭೀಷ್ಠಸ್ಯ ದ್ರೋಣಸ್ಯ ಚ ಮಹಾತ್ಮನಃ । 

ಧಕ್ಷ್ಯಂತಿ ಕ್ಷತ್ರಿಯಾನ್‌ ಸರ್ವಾನ್‌ ಪ್ರಯುಕ್ತಾನಿ ಪುನಃ ಪುನಃ 

ಪುನಃ ಪುನಃ ಪ್ರಯೋಗಿಸುವ ಮಹಾನುಭಾವರಾದ ಭೀಷ್ಮರ ಮತ್ತು ದ್ರೋಣರ 
ದಿವ್ಯಾಸ್ತಗಳು ಎಲ್ಲಾ ಕ್ಷತ್ರಿಯರನ್ನು ಸುಟ್ಟುಹಾಕುವುವು. 


lel 


ಕೃಷ್ಣ ಭೀಷ್ಮಃ ಸುಸಂರಬ್ಧಃ ಸಹಿತ: ಸರ್ವಪಾರ್ಥಿವೈ: I 

ಕ್ಷಪಯಿಷ್ಯತಿ ನೋ ನೂನಂ ಯಾದ್ಧಶೋತಸ್ಯ ಪರಾಕ್ರಮಃ 

ಎಲ್ಫೆ ಕೃಷ್ಣನೇ, ಭೀಷ್ಮರ ಪರಾಕ್ರಮವು ಹೇಗಿದೆ ಎಂದು ನೋಡಿದರೆ, ಸಿಟ್ಟುಗೊಂಡ 
ಅವರು ಎಲ್ಲಾರಾಜರ ಜೊತೆಯಲ್ಲಿಕೂಡಿ ನಮ್ಮನ್ನು ವಿನಾಶ ಮಾಡುವರು ಎಂದು 
ನಿಶ್ಚಿತವಾಗಿ ತೋರುತ್ತಿದೆ. 


1೨2೨1 


-442- ಮಹಾಭಾರತ ಭೀಷ್ಮಪರ್ವ 


ಸತ್ತಂ ಪಶ್ಯ ಮಹೇಷ್ವಾಸಂ ಯೋಗೀಶ್ಚರ ಮಹಾರಥಮ್‌ । 
ಯೋ ಭೀಷ್ಮಂ ಶಮಯೇತ್‌ ಸಂಖೇ ದಾವಾಗಿಂ ಜಲದೋ ಯಥಾ ॥ 


ಎಲ್ಫೆ ಯೋಗೀಶ್ರರನೇ, ಮಹಾರಥರೂ, ಮಹೇಷಾಸರೂ ಆದ ಭೀಷ್ಮರನ್ನು 
ದಾವಾಗ್ನಿಯನ್ನು ಮೋಡವು ಶಾಂತಗೊಳಿಸಿದಂತೆ ಯುದ್ಧದಲ್ಲಿಶಾಂತಗೊಳಿಸುವವರು 
ಯಾರಾದರೂ ಇದ್ದಾರೆಯೇ ಎಂದು ಆಲೋಚಿಸು. 


ತವ ಪ್ರಸಾದಾದ್‌ಗೋವಿಂದ ಪಾಂಡವಾ ನಿಹತದ್ದಿಷಃ | 
ಸ್ವರಾಜ್ಯಮನುಸಂಪ್ರಾಪ್ತಾ ಮೋದಿಪ್ಯಂತಿ ಸಬಾಂಧವಾಃ 11೨೪॥ 


ಏವಮುಕ್ತ್ವಾ ತತಃ ಪಾರ್ಥೋ ಧ್ಯಾಯನಾಸ್ತೇ ಮಹಾಮನಾಃ | 
ಚಿರಮಂತರ್ಮನಾ ಭೂತ್ವಾ ಶೋಕೋಪಹತಚೇತನಃ 11೨೫! 


ಎಲೈ ಗೋವಿಂದನೇ, ನಿನ್ನಅನುಗ್ರಹದಿಂದ ಪಾಂಡವರು ಶತ್ರುಗಳನ್ನು ಕೊಂದು, 
ತಮ್ಮ ರಾಜ್ಯವನ್ನು ಹೊಂದಿ, ಬಾಂಧವರ ಜೊತೆಯಲ್ಲಿಸಂತೋಷ ಪಡುವರು. ಹೀಗೆ 
ಹೇಳಿ ಮಹಾಧೈರ್ಯಶಾಲಿಯಾದ ಯುಧಿಷ್ಠಿರನು ದುಃಖದಿಂದ ಕೂಡಿದ 
ಮನಸ್ಸುಳ್ಳವನಾಗಿ ಅಂತರ್ಮುಖಿಯಾಗಿ ಯೋಚನೆ ಮಾಡುತ್ತಾ ಬಹಳ ಕಾಲ 
ಕುಳಿತನು. 


ಶೋಕಾರ್ತಂ ಪಾಂಡವಂ ಜ್ಞಾತ್ವಾ ದುಃಖೇನ ಹತಚೇತಸಮ್‌ | 
ಅಬ್ರವೀತ್‌ ತತ್ರ ಗೋವಿಂದೋ ಹರ್ಷಯನ್‌ ಸರ್ವಪಾಂಡವಾನ್‌ ॥ 


ಶೋಕಾರ್ತನಾದ ಯುಧಿಷ್ಠಿರನು ದುಃಖದಿಂದ ಕೂಡಿದ 
ಮನಸ್ಸುಳ್ಳವನಾಗಿದ್ದಾನೆಂದು ತಿಳಿದು ಗೋವಿಂದನು ಅಲ್ಲಿ ಎಲ್ಲ ಪಾಂಡವರಿಗೂ 
ಸಂತೋಷವನ್ನುಂಟು ಮಾಡುತ್ತಾ ಮಾತನಾಡಿದನು. 


ಮಾ ಶುಚೋ ಭರತಶ್ರೇಷ್ಠ ನ ತಂ ಶೋಚಿತುಮರ್ಹಸಿ | 

ಯಸ್ಯ ತೇ ಭ್ರಾತರಃ ಶೂರಾಃ ಸರ್ವಲೋಕಸ್ಯ ಧನ್ವಿನ: ॥1೨೭॥ 
ಅಹಂ ಚ ಪ್ರಿಯಕೃದ್‌ ರಾಜನ್‌ ಸಾತ್ಯಕಿಶ್ಚ ಮಹಾರಥ: | 
ಎರಾಟದ್ರುಪದೌ ವೃದ್ದ ಧೃಷ್ಟದ್ಯಮಶ್ಚ ಪಾರ್ಷತಃ Se 


ಭೀಷ್ಮವಧಪರ್ವ 443. 


ಎಲ್ಫೆ ಭರತಶ್ರೇಷ್ಠನೇ, ದುಃಖ ಪಡಬೇಡ. ಯಾವ ನಿನ್ನ ತಮ್ಮಂದಿರು 
ಸರ್ವಲೋಕದ ಶ್ರೇಷ್ಠ ಧನುರ್ಧಾರಿಗಳೋ ಶೂರರೋ, ಅಂತಹ ನೀನು 
ದುಃಖಪಡಲು ಅರ್ಹನಲ್ಲ. ಎಲೈ ರಾಜನೇ, ಮತ್ತು ನಾನೂ, ಮಹಾರಥನಾದ 
ಸಾತ್ಯಕಿಯೂ, ವೃದ್ಧರಾದ ವಿರಾಟದ್ರುಪದರೂ, ದ್ರುಪದನ ಮಗನಾದ ಧೃಷ್ಟದ್ಯಮ್ಮನೂ 
ಸಹ ನಿನಗೆ ಪ್ರಿಯವನ್ನುಉಂಟುಮಾಡುತ್ತೇವೆ. 

ತಥೈವ ಸಬಲಾಃ ಸರ್ವೇ ರಾಜಾನೋ ರಾಜಸತ್ತಮ । 

ತತ್ಥಸಾದಂ ಪ್ರತೀಕ್ಷಂತೇ ತ್ನದಕ್ಷಾಶ್ಚ ವಿಶಾಂಪತೇ 11೨೯ 


ಆಟದ 
ಎಲ್ಫೆ ರಾಜಶ್ರೇಷ್ಠನೇ, ಪ್ರಜೆಗಳ ಒಡೆಯನೇ, ಹಾಗೆಯೇ ತಮ್ಮತಮ್ಮ ಸೈನ್ಯಗಳಿಂದ 
ಕೂಡಿದ ಎಲ್ಲಾ ರಾಜರು ನಿನಲ್ಲಿ ನಿಷ್ಠೆಯುಳವರಾಗಿ ನಿನ್ನ ಅನುಗ್ರಹವನ್ನೇ 
ಣಾ Ka) ೪ ಹ್ಮ Kl 
ನಿರೀಕ್ಷಿಸುತ್ತಿದ್ದಾರೆ. 
ಏಷ ತೇ ಪಾರ್ಷತೋ ನಿತ್ಯಂ ಹಿತಳಾಮಃ ಪ್ರಿಯೇ ರತಃ । 
ಸೇನಾಪತ್ಯಮನುಪ್ರಾಪ್ರೋ ಧೃಷ್ಟದ್ಯುಮ್ನೋ ಮಹಾಬಲ: । 
ಶಿಖಂಡೀ ಚ ಮಹಾಬಾಹೋ ಭೀಷ್ಮಸ್ಯ ನಿಧನಂ ಕಿಲ 1೩೦।॥ 
ಮಹಾಬಲನಾದ, ದ್ರುಪದನ ಮಗನಾದ ಈ ಧೃಷ್ಟದ್ಯುಮ್ನನು ಯಾವಾಗಲೂ 
ನಿನ್ನ ಹಿತವನ್ನು ಬಯಸಿ, ನಿನ್ನ ಪ್ರಿಯದಲ್ಲೇ ರತನಾಗಿ ನಿನ್ನ ಸೇನಾಪತ್ಯವನ್ನು 
ಸ್ಟೀಕರಿಸಿದ್ದಾನೆ. ಎಲ್ಫೆ ಮಹಾಬಾಹುವೇ, ಶಿಖಂಡಿಯು ಭೀಷ್ಠರ ಮೃತ್ಯುವಷ್ಟೆ! 
ಏತಚ್ಛುತ್ತಾ ತತೋ ರಾಜಾ ಧೃಷ್ಟದ್ಯುಮ್ಗಂ ಮಹಾರಥಮ್‌ । 
ಲ್ರ ವ ಬ KN 
ಅಬ್ರವೀತ್‌ ಸಮಿತೌ ತಸ್ಯಾಂ ವಾಸುದೇವಸ್ಯ ಶೃಣ್ಣತ: 
ಈ ಮಾತನ್ನು ಕೇಳಿದ ರಾಜನು ಮಹಾರಥನಾದ ಧೃಷ್ಟದ್ಯುಮ್ನನನ್ನು ಕುರಿತು ಆ 
ಸಭೆಯಲ್ಲಿಕೃಷ್ಣನು ಕೇಳುವಂತೆ ಮಾತನಾಡಿದನು. 
ಧೃಷ್ಟದ್ಯುಮ್ನ ನಿಬೋಧೇದಂ ಯತ್ತ್ವಾ ವಕ್ಷ್ಯಾಮಿ ಮಾರಿಷ । 
ನಾತಿಕ್ರಮ್ಯಂ ಭವೇತ್‌ ತಚ್ಚ ವಚನಂ ಮಮ ಭಾಷಿತಮ್‌ । 
ಭವಾನ್‌ ಸೇನಾಪತಿರ್ಮಹ್ಯಂ ವಾಸುದೇವೇನ ಸಮ್ಮತ: 


11೩೧ 


1೩೨1 


-444- ಮಹಾಭಾರತ ಭೀಷ್ಮಪರ್ವ 
ವೀರನಾದ ಧೃಷ್ಟದ್ಯುಮನೇ, ನಾನು ನಿನಗೆ ಹೇಳುವ ಮಾತನ್ನು ಗಮನಿಸು. ನನ್ನ 
ಮಾತನ್ನುನೀನು ಮೀರಬಾರದು. ನೀನು ಕೃಷ್ಣನಿಗೆ ಸಮೃತನಾದ ನನ್ನ ಸೇನಾಪತಿ. 


ಕಾರ್ತಿಕೇಯೋ ಯಥಾ ನಿತ್ಯಂ ದೇವಾನಾಮಭವತ್‌ ಪುರಾ । 
ತಥಾ ತ್ವಮಪಿ ಪಾಂಡೂನಾಂ ಸೇನಾನೀಃ ಪುರುಷರ್ಷಭ 11೩೩ 


ಎಲೈ ಪುರುಷರ್ಷಭನೇ, ಹಿಂದೆ ಷಣ್ಮುಖನು ದೇವತೆಗಳಿಗೆ ಯಾವಾಗಲೂ ಹೇಗೆ 
ಸೇನಾಪತಿಯಾಗಿದ್ದನೋ, ಹಾಗೆ ನೀನು ಪಾಂಡವರಿಗೆ ಸೇನಾಪತಿಯಾಗಿದ್ದೀಯೆ. 


ಸ ತಂ ಪುರುಷಶಾರ್ದೂಲ ವಿಕ್ರಮ್ಯ ಜಹಿ ಕೌರವಾನ್‌ । 


ಅಹಂ ಚ ತ್ವಾನುಯಾಸ್ಕಾಮಿ ಭೀಮಃ ಕೃಷ್ಣಶ್ತ ಮಾರಿಷ AVI 
ಮಾದ್ರೀಪುತ್ರೌ ಚ ಸಹಿತೌ ದ್ರೌಪದೇಯಾಶ್ಚ ದಂಸಿತಾಃ । 
ಯೇ ಚಾನ್ಯೇ ಪೃಥಿವೀಪಾಲಾಃ ಪ್ರಧಾನಾಃ ಪುರುಷರ್ಷಭ 11೩೫1 


ಎಲೈ ಪುರುಷಶಾರ್ದೂಲನೇ, ಅಂತಹ ನೀನು ಪರಾಕ್ರಮವನ್ನು ತೋರಿ 
ಕೌರವರನ್ನುಸಂಹರಿಸು. ಎಲೈ ಮಾನ್ಯನೇ, ನಾನು ನಿನ್ನನ್ನು ಹಿಂಬಾಲಿಸುವೆನು. ಭೀಮು 
ಮತ್ತು ಕೃಷ್ಣರು ಹಿಂಬಾಲಿಸುವರು. ಮಾದ್ರೀಪುತ್ರರಾದ ನಕುಲ-ಸಹದೇವರು, 
ದ್ರೌಪದಿಯ ಐದು ಮಕ್ಕಳು ಮತ್ತು ಉಳಿದ ಯಾವ ಪ್ರಧಾನರಾದ ರಾಜರಿದ್ದರೋ 
ಅವರೂ ಸಹ ಎಲೈ "ಪುರುಷ ಷಶ್ರೇಷ್ಠನೇ, ಶಸ್ತಕವಚಧಾರಿಗಳಾಗಿ ನನ್ನನ್ನು 
ಹಿಂಬಾಲಿಸುವರು. 


ತತ ಉದ್ಧರ್ಷಯನ್‌ ಸರ್ವಾನ್‌ ಧೃಷ್ಟದ್ಯುಮ್ನೋರಭ್ಯಭಾಷತ 11೩೬! 
ಆಗ ಎಲ್ಲರನ್ನೂ ಹುರಿದುಂಬಿಸುತ್ತಾ ಧೃಷ್ಟದ್ಯುಮ್ನನು ಮಾತನಾಡಿದನು. 


ಅಹಂ ದ್ರೋಣಾಂತಕ: ಪಾರ್ಥ ವಿಹಿತಃ ಶಂಭುನಾ ಪುರಾ ! 
ರಣೇ ಭೀಷ್ಮಂ ತಥಾ ದ್ರೋಣಂ ಕೃಪಂ ಶಲ್ಯಂ ಜಯದ್ರಥಮ್‌ ! 
ಸರ್ವಾನದ್ಯ ರಣೇ ದೃಪ್ತಾನ್‌ ಪ್ರತಿಯೋತ್ಸ್ಯಾಮಿ ಪಾರ್ಥಿವ 1೩೭1 


ಎಲೈ ರಾಜನೇ, ನಾನು ಈ ದಿನ ರಣದರ್ಪವನ್ನು ಹೊಂದಿರುವ ಭೀಷ್ಮರು, 
ದ್ರೋಣರು, ಕೃಪರು, ಶಲ್ಕ, ಜಯದ್ರಥ ಮತ್ತು ಎಲ್ಲರನ್ನೂ ಎದುರಿಸಿ ಯುದ್ಧವನ್ನು 
ಮಾಡುವೆನು. 


ಭೀಷ್ಮವಧಪರ್ವ ೨4452 


ಅಥೋತ್ಪುಷ್ಠಂ ಮಹೇಷಾಸ್ಸೆ: ಪಾಂಡವೈರ್ಯುದ್ಧದುರ್ಮದೆ: | 

ಸಮುದ್ಯತೇ ಪಾರ್ಥಿವೇಂದ್ರೇ ಪಾರ್ಪತೇ ಶತ್ರುಸೂದನೇ 11೩೮ 

ಎಲ್ಫೆ ರಾಜಶ್ರೇಷ್ಠನೇ, ಶತ್ರುಸಂಹಾರಕನಾದ ಧೃಷ್ಟದ್ಯುಮ್ನನು ಹೀಗೆ 
ಘೋಷಿಸುತ್ತಿರಲು ಯುದ್ಧದುರ್ಮದರಾದ ಮಹಾಧನುರ್ಧಾರಿಗಳಾದ 
ಪಾಂಡವರೆಲ್ಲರೂ ಸಂತೋಷದ ಘೋಷವನ್ನು ಮಾಡಿದರು. 


ತಮಬ್ರವೀತ್‌ ತತಃ ಪಾರ್ಥಃ ಪಾರ್ಷತಂ ಪೃತನಾಪತಿಮ್‌ । 

ವ್ಯೂಹಃ ಕ್ರೌಂಚಾರುಣೋ ನಾಮ ಸರ್ವತತ್ರುನಿಬರ್ಹಣಃ 11೩೯ 

ಯಂ ಬೃಹಸ್ತತಿರಿಂದ್ರಾಯ ತದಾ ದೇವಾಸುರೇತಬ್ರವೀತ್‌ । 

ತಂ ಯಥಾವತ್‌ ಪ್ರತಿವ್ಯೂಹ ಪರಾನೀಕವಿನಾಶನಮ್‌ । 

ಅದ್ಭಷ್ಟಪೂರ್ವಂ ರಾಜಾನಃ ಪಶ್ಯಂತು ಕುರುಭಿಃ ಸಹ 11೪೦॥ 

ಆಗ ಯುಧಿಷ್ಠಿರನು ಸೇನಾಪತಿಯಾದ ಧೃಷ್ಟದ್ಯುಮ್ನನನ್ನು ಕುರಿತು ಹೀಗೆ 
ಮಾತನಾಡಿದನು. ದೇವಾಸುರ ಯುದ್ಧದಲ್ಲಿ ಬೃಹಸ್ಪತಿಗಳು ಇಂದ್ರನಿಗೆ ಹೇಳಿದ 
ಸರ್ವಶತ್ರು ನಿವಾರಕವಾದ ಕ್ರೌಂಚಾರುಣ ಎಂಬ ಪಕ್ಷಿವ್ಯೂಹವಿದೆ. ಶತ್ರುಸೈನ್ಯ 
ವಿನಾಶಕವಾದ ಅದನ್ನು ಅವರ ವ್ಯೂಹಕ್ಕೆ ಪ್ರತಿಯಾಗಿ ನೀನು ಸರಿಯಾಗಿ 
ಹೂಡುವವನಾಗು. ಹಿಂದೆ ಎಂದೂ ನೋಡದ ಆ ವ್ಯೂಹವನ್ನು ಕುರುಗಳೆ ಜೊತೆಯಲ್ಲಿ 
ರಾಜರು ನೋಡಲಿ. 

ತಥೋಕ್ತಃ ಸ ನೃದೇವೇನ ವಿಷ್ಣುರ್ವಜ್ರಭೃತಾ ಇವ । 

ಪ್ರಭಾತೇ ಸರ್ವಸೈನ್ಯಾನಾಮಗ್ರೇ ಚಕ್ರೇ ಧನಂಜಯಮ್‌ 11೪೧ 

ರಾಜನಾದ ಯುಧಿಷ್ಠಿರನಿಂದ ಇಂದ್ರನಿಂದ ವಿಷ್ಣುವು ಹೇಳಲ್ಪಟ್ಟಂತೆ ಆ ರೀತಿ 
ಹೇಳಲ್ಪಟ್ಟ ಧೃಷ್ಟದ್ಯುಮ್ನನು ಪ್ರಾತಃಕಾಲದಲ್ಲಿ ಸರ್ವಸೇನೆಗಳ ಮುಂಭಾಗದಲ್ಲಿ 
ಅರ್ಜುನನನ್ನು ನಿಲ್ಲಿಸಿದನು. 

ಆದಿತ್ಯಪಥಗಃ ಕೇತುಸ್ತಸ್ಯಾದ್ಧುತಮನೋರಮಃ । 

ಶಾಸನಾತ್‌ ಪುರುಹೂತಸ್ಯ ನಿರ್ಮಿತೋ ವಿಶ್ವಕರ್ಮಣಾ 11೪೨।॥ 

ಇಂದ್ರನ ಅಪ್ಪಣೆಯಂತೆ ವಿಶ್ವಕರ್ಮನಿಂದ ನಿರ್ಮಿತವಾದ 
ಆದಿತ್ಯಪಥಗಾಮಿಯಾದ ಅರ್ಜುನನ ರಥದ ಧ್ವಜವು ಅದ್ಭುತವೂ, ಮನೋರಮವೂ 
ಆಗಿದ್ದಿತು. 


-446- ಮಹಾಭಾರತ ಭೀಷ್ಮಪರ್ವ 


ಇಂದ್ರಾಯುಧಸವರ್ಣಾಭಿಃ ಪತಾಕಾಭಿರಲಂಕೃತಃ । 
ಆಕಾಶಗ ಇವಾಕಾಶೇ ಗಂಧರ್ವನಗರೋಪಮ:ಃ । 
ನೃತ್ಯಮಾನ ಇವಾಭಾತಿ ರಥಚರ್ಯಾಸು ಮಾರಿಷ YAN 


ಎಲೈ ವೀರನೇ, ಕಾಮನಬಿಲ್ಲಿನ ಬಣ್ಣಗಳಿಂದ ಕೂಡಿದ ಪತಾಕೆಗಳಿಂದ 
ಅಲಂಕೃತವಾದ, ಆಕಾಶದಲ್ಲಿ ಹೋಗುವ ವಿಮಾನವನ್ನು ಹೋಲುವ, ಗಂಧರ್ವ 
ನಗರದಂತಿದ್ದಅವನ ರಥವು ರಥಮಾರ್ಗಗಳಲ್ಲಿನರ್ತಿಸುವಂತೆ ಕಾಣುತ್ತಿದ್ದಿತು. 


ತೇನ ರತ್ತವತಾ ಪಾರ್ಥಃ ಸ ಚ ಗಾಂಡೀವಧನ್ನನಾ । 
ಬಭೂವ ಪರಮೋಪೇತಃ ಸ್ವಯಂಭೂರಿವ ಭಾನುನಾ 11೪೪॥ 


ರತ್ನಾಲಂಕೃತವಾದ ಆ ರಥದಿಂದ, ಅರ್ಜುನನು ಗಾಂಡೀವ ಧನುರ್ಧಾರಿಯಾದ 
ಅರ್ಜುನನಿಂದ, ಆ ರಥವು ಕಿರಣಗಳಿಂದ ಕೂಡಿದ ಸೂರ್ಯನಂತೆ ಪರಮ 
ಕಾಂತಿಯುಕ್ತವಾಗಿ ಶೋಭಿಸಿತು. 


ಶಿರೋ5ಭೂದ್‌ ದ್ರುಪದೋ ರಾಜಾ ಮಹತ್ಯಾ ಸೇನಯಾ ವೃತಃ | 
ಕುಂತಿಭೋಜಶ್ಚ ಚೈದ್ಯಶ್ಚ ಚಕ್ಷುಷ್ಯಾಸ್ತಾಂ ಜನೇಶ್ವರ [೪೫1 


ಆ ಪಕ್ಷಿವ್ಯೂಹದ ಶಿರೋಭಾಗದಲ್ಲಿ ದೊಡ್ಡ ಸೈನ್ಯದಿಂದ ಕೂಡಿದ್ದ ದ್ರುಪದ 
ರಾಜನಿದ್ದನು. ಎಲ್ಫೆ ಜನೇಶ್ವರನೇ, ಕುಂತಿಭೋಜ ಮತ್ತು ಧೃಷ್ಟಕೇತು ಇವರು ಚಕ್ನುಸಿನ 
ಸ್ಥಾನದಲ್ಲಿದ್ದರು. 

ದಾಶಾರ್ಣಕಾಃ ಪ್ರಯಾಗಾಶ್ಚ ದಾಶೇರಕಗಣೈೆ: ಸಹ । 


ಅನೂಪಗಾಃ ಕಿರಾತಾಶ್ಚ ಗ್ರೀವಾಯಾಂ ಭರತರ್ಷಭ 1೪೬/1 


ಎಲೈ ಭರತಶ್ರೇಷ್ಠನೇ, ದಶಾರ್ಣದೇಶದ ಯೋಧರು, ಪ್ರಯಾಗ ದೇಶದವರು, 
ದಾಶೇರಕರು, ಅನೂಪಗರು, ಕಿರಾತರು ಈ ಯೋಧರೆಲ್ಲರೂ ಪಕ್ಷಿಯ ಕತ್ತಿನ 
ಭಾಗದಲ್ಲಿದ್ದರು. 


ಪಟಚ್ಚರೈಶ್ಚ ಹುಂಡೈಶ್ಚ ರಾಜನ್‌ ಪೌರವಕ್ಕೆಸ್ತಥಾ । 
ನಿಷಾದೈ: ಸಹಿತಶ್ಟಾಪಿ ಪೃಷ್ಠಮಾಸೀದ್‌ ಯುಧಿಷ್ಠಿರ: 11೪೭! 


ಭೀಷ್ಠವಧಪರ್ವ 447 


ಎಲ್ಫೆ ರಾಜನೇ, ಪಟಚ್ಚರರು, ಹುಂಡರು, ಪೌರವಕರು (ಇವರು ಇನ್ನೊಂದು 
ದೇಶವಿಶೇಷದವರು), ನಿಷಾದರು, ಇವರ ಜೊತೆಯಲ್ಲಿ ಯುಧಿಷ್ಠಿರನು 
ಪೃಷ್ಠಭಾಗದಲ್ಲಿದ್ದನು. 

ಪಕ್ಷಾತು ಭೀಮಸೇನಶ್ಚ ಧೃಷ್ಟದ್ಯುಮ್ನಶ್ಚ ಪಾರ್ಷತಃ । 

ದ್ರೌಪದೇಯಾಭಿಮನ್ಯುಶ್ಚ ಸಾತ್ಯಕಿಶ್ಚ ಮಹಾರಥ: 11೪೮1 

ಅದರ ರೆಕ್ಕೆಗಳ ಸ್ಥಾನದಲ್ಲಿ ಭೀಮಸೇನ, ದ್ರುಪದಪುತ್ರನಾದ ಧೃಷ್ಟದ್ಯುಮ್ನ, 
ದ್ರೌಪದಿಯ ಮಕ್ಕಳು, ಅಭಿಮನ್ಯು ಮತ್ತು ಮಹಾರಥನಾದ ಸಾತ್ಯಕಿಯು ಇದ್ದರು. 


ಪಿಶಾಚಾ ದರದಾಶ್ಹೆವ ಪುಂಡ್ರಾಃ ಕುಂಡೀವಿಪೈಃ ಸಹ । 


ಮಡಕಾ ಕಡಕಾಶ್ಚೆವ ತಂಗಣಾಃ ಪರತಂಗಣಾ: vn 
ಬಾಹಿಕಾಸ್ತಿತ್ತಿರಾಶ್ಚೆವ ಚೋಲಾ: ಪಾಂಡ್ಯಾಶ್ಚ ಭಾರತ । 
ಏತೇ ಜನಪದಾ ರಾಜನ್‌ ದಕ್ಷಿಣಂ ಪಕ್ಷಮಾಶ್ರಿತಾ: Hou 


ಪಿಶಾಚರು, ದರದರು, ಪುಂಡ್ರರು, ಕುಂಡೀವಿಷರು, ಮಡಕರು, ಕಡಕರು, 
ತಂಗಣರು, ಪರತಂಗಣರು, ಬಾಹ್ಮಿಕರು, ತಿತ್ತಿರರು, ಚೋಲರು, ಪಾಂಡ್ಯರು, ಎಲ್ಫೆ 
ಭಾರತನೇ, ರಾಜನೇ, ಈ ದೇಶದವರೆಲ್ಲರೂ ಬಲಭಾಗದ ರೆಕ್ಕೆಯ ಸ್ಥಾನದಲ್ಲಿದ್ದರು. 


ಅಗ್ನಿವೇಶ್ಯಾ ಜಗತ್ತುಂಡಾಃ ಪಲದಾಶಾಶ್ಚ ಭಾರತ । 
ಶಬರಾಸ್ತುಂಬುಪಾಶ್ವೆವ ವತ್ತಾಶ್ಚ ಸಹ ನಾಕುಲೈ: । 


ನಕುಲಃ ಸಹದೇವಶ್ಚ ವಾಮಂ ಪಾರ್ಶಂ ಸಮಾಶ್ರಿತಾ: HBO 


ಎಲೈ ಭಾರತನೇ, ಅಗ್ನಿವೇಶ್ಯರು, ಜಗತ್ತುಂಡರು, ಪಲದಾಶರು, ಶಬರರು, 
ತುಂಬುಪರು, ವತ್ತರು, ನಾಕುಲರು ಮತ್ತು ನಕುಲ-ಸಹದೇವರು ಪಕ್ಷಿಯ ಎಡಭಾಗದ 
ರೆಕ್ಕೆಯನ್ನು ಆಶ್ರಯಿಸಿದ್ದರು. 

ರಥಾನಾಮಯುತಂ ಪಕ್ಷೌ ಶಿರಶ್ಚ ನಿಯುತಂ ತಥಾ | 

ಪೃಷ್ಠಮರ್ಬುದಮೇವಾಸೀತ್‌ ಸಹಸ್ರಾಣಿ ಚ ಎಂಶತಿಃ 1 


ಗ್ರೀವಾಯಾಂ ನಿಯುತಂ ಚಾಪಿ ಸಹಸ್ರಾಣಿ ಚ ಸಪ್ತೂಃ 11೫ ೨।। 


-448- ಮಹಾಭಾರತ ಭೀಷ್ಮಪರ್ವ 


ಪಕ್ಷಿಯ ರೆಕ್ಕೆಗಳ ಸ್ಥಾನದಲ್ಲಿ ಹತ್ತುಸಹಸ್ತ ರಥಗಳು, ಶಿರಃಸ್ಥಾನದಲ್ಲಿ ಇಪ್ಪತ್ತು ಸಹಸ್ರ 
ರಥಗಳು, ಪೃಷ್ಠ್ಯಭಾಗದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಹಸ್ರ ರಥಗಳು, ಕತ್ತಿನ ಸ್ಥಾನದಲ್ಲಿ 
ಇಪ್ಪತ್ತು ಸಹಸ್ರ ಮತ್ತು ಎಪ್ಪತ್ತು ಸಹಸ್ರ ರಥಗಳು ಇದ್ದವು (ಲಕ್ಷಾಲಂಕಾರ). 


ಪಕ್ಷಕೋಟಪ್ರಪಕ್ಷೇಷು ಪಕ್ಷಾಂತೇಷು ಚ ವಾರಣಾಃ | 

ಜಗ್ಗುಃ ಪರಿವೃತಾ ರಾಜನ್‌ ಚಲಂತ ಇವ ಪರ್ವತಾಃ HHA 

ಎಲೈ ರಾಜನೇ, ಪಕ್ಷ (ರೆಕ್ಕೆ) ಗಳ ಸಂಧಿಗಳಲ್ಲಿ ಮತ್ತು ಪಕ್ಸಗಳ ಕೊನೆಯಲ್ಲಿ 
ಚಲಿಸುವ ಪರ್ವತಗಳಂತೆ ಗಜಗಳು ಹೊರಟವು. 


ಜಘನಂ ಪಾಲಯಾಮಾಸ ವಿರಾಟಃ ಸಹ ಕೇಕಯ: । 
ಕಾಶಿರಾಜಶ್ಚ ಶೈಬ್ಯಶ್ಚ ರಥಾನಾಮಯು ತ್ಛೈಸ್ಟಿಬಿ: 1೫೪ 
ವಿರಾಟನು ಕೇಕಯರ ಜೊತೆಯಲ್ಲಿ ಪಕ್ಷಿಯ ಕಟಿ ಪ್ರದೇಶವನ್ನು ರಕ್ಷಿಸಿದನು. 


ಕಾಶಿರಾಜನೂ, ಶೈಬ್ಯನೂ ಮೂವತ್ತು ಸಾವಿರ ರಥಗಳಿಂದ ಕಟಿ ಪ್ರದೇಶವನ್ನು 
ರಕ್ಷಿಸಿದರು. 


ಏವಮೇತಂ ಮಹಾವ್ಯೂಹಂ ವ್ಯೂಹ್ಯ ಭಾರತ ಪಾಂಡವಾಃ । 
ಸೂರ್ಯೋದಯನಮಿಚ್ಛಂತ: ಸ್ಥಿತಾ ಯುದ್ಧಾಯ ದಂಸಿತಾಃ HAHN 


ಎಲೈ ಭಾರತನೇ, ಹೀಗೆ ಪಾಂಡವರು ಮಹಾವ್ಯೂಹವನ್ನು ರಚಿಸಿ ಯುದ್ಧಕ್ಕೆ 
ಸನ್ನದ್ಧರಾಗಿ ಸೂರ್ಯೋದಯವನ್ನು ನಿರೀಕ್ಷಿಸುತ್ತಾ ನಿಂತರು. 


ತೇಷಾಮಾದಿತ್ಯವರ್ಣಾನಿ ವಿಮಲಾನಿ ಮಹಾಂತಿ ಚ | 

ಶ್ವೇತಚ್ಛತ್ರಾಣ್ಯಶೋಭಂತ ವಾರಣೇಷು ರಥೇಷು ಚ 11೫೬। 

ಗಜಗಳಲ್ಲಿಯೂ ಮತ್ತು ರಥಗಳಲ್ಲಿಯೂ ಅವರ ಸೂರ್ಯನ ವರ್ಣದಿಂದ 
ಕೂಡಿದ ಶುದ್ಧವಾದ ಮತ್ತು ದೊಡ್ಡದಾದ ಶ್ಲೇತಚ್ಚತ್ರಗಳು ಶೋಭಿಸಿದವು. 


॥| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ಷಟ್‌ಚತ್ವಾರಿಂಶೋಂಧ್ಯಾಯಃ ॥ 
|| ಭೀಷ್ಠ್ಮವಧಪರ್ವಣಿ ಷಷ್ಟೋ5ಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ನಲವತ್ತಾರನೆಯ ಅಧ್ಯಾಯ ಮುಗಿಯಿತು. 
Xk 


ಭೀಷ್ಮವಧಪರ್ವ 449. 


ನಲವತ್ತೇಳನೆಯ ಅಧ್ಯಾಯ 
ದ್ವಿತೀಯ ದಿವಸದ ಯುದ್ಧಕ್ಕಾಗಿ ಕೌರವರ ಸಮಾಗಮ. 
ಸಂಜಯಃ 
ಕ್ರೌಂಚಂ ತತೋ ಮಹಾವ್ಯೂಹಮಭೇದ್ಯಂ ತನಯಸ್ತವ । 
ವ್ಯೂಢಂ ದೃಷ್ಟ್ವಾ ಮಹಾಘೋರಂ ಪಾರ್ಥೇನಾಮಿತತೇಜಸಾ 11೧ 
ಆಚಾರ್ಯಮುಪಸಂಗಮ್ಯ ಕೃಪಂ ಶಲ್ಕಂ ಚ ಮಾರಿಷ । 
ಸೌಮದತ್ತಿಂ ವಿಕರ್ಣಂ ಚ ಅಶ್ವತ್ಥಾಮಾನಮೇವ ಚ 1೨ 


ದುಃಶಾಸನಾದೀನ್‌ ಭ್ರಾತ್ವಂಶ್ಚ ಸ ಸರ್ವಾನೇವ ಭಾರತ । 
ಅನ್ಯಾಂಶ್ಚ ಸುಬಹೂನ್‌ ಶೂರಾನ್‌ ಯುದ್ದಾಯ ಸಮುಪಾಗತಾನ್‌।॥।೩॥ 


ಪ್ರಾಹೇದಂ ವಚನಂ ಕಾಲೇ ಹರ್ಷಯನ್‌ ತನಯಸ್ತವ । 


ಸಂಜಯ- ಎಲೈ ಪೂಜ್ಯನೇ, ನಿನ್ನ ಪುತ್ರನು ಅಮಿತಪರಾಕ್ರಮಿಯಾದ 
ಯುಧಿಷ್ಠಿರನು ರಚಿಸಿದ ಅಭೇದ್ಯವೂ, ಮಹಾಘೋರವೂ ಆದ ಕ್ರೌಂಚವ್ಯೂಹವನ್ನು 
ನೋಡಿ ದ್ರೋಣಾಚಾರ್ಯರನ್ನೂ, ಕೃಪಾಚಾರ್ಯನನ್ನೂ, ಸೌಮದತ್ತಿ. ವಿಕರ್ಣ, 
ಅಶ್ವತ್ಥಾಮರು, ದುಶ್ಶಾಸನಾದಿ ಸಹೋದರರನ್ನೂ, ಯುದ್ಧಕ್ಕಾಗಿ ಬಂದಿದ್ದ ಇನ್ನೂ ಉಳಿದ 
ಅನೇಕ ಶೂರರನ್ನೂ ಸಮೀಪಿಸಿ, ಅವರನ್ನು ಸಂತೋಷಪಡಿಸುತ್ತಾ ಯೋಗ್ಯವಾದ 
ಕಾಲದಲ್ಲಿಈ ಮಾತನ್ನು ಆಡಿದನು. 


ನಾನಾಶಸ್ತಪ್ರಹರಣಾ: ಸರ್ವೇ ಶಸ್ತ್ರಾಪ್ರವೇದಿನ: uu 


ಏಕೈಕಶಃ ಸಮರ್ಥಾ ಹಿ ಯೂಯಂ ಸರ್ವೇ ಮಹಾರಥಾಃ । 

ಪಾಂಡುಪುತ್ರಾನ್‌ ರಣೇ ಹಂತುಂ ಸಸೈನ್ಯಾನ್‌ ಕಿಮು ಸಂಹತಾ: ॥೫॥ 

ಮಹಾರಥರಾದ ನೀವೆಲ್ಲರೂ ಶಸ್ತ್ರಾಸಗಳನ್ನು ತಿಳಿದವರು. ನಾನಾ ವಿಧವಾದ 
ಶಸ್ತ್ರಗಳನ್ನು ಹೊಂದಿರುವವರು. ನಿಮ್ಮಲ್ಲಿ ಒಬ್ಬೊಬ್ಬರೂ ಸೈನ್ಯಸಹಿತರಾದ ಪಾಂಡವರನ್ನು 
ಯುದ್ಧದಲ್ಲಿಕೊಲ್ಲಲು ಸಮರ್ಥರಾಗಿದ್ದೀರಿ. ಇನ್ನು ಎಲ್ಲರೂ ಒಟ್ಟುಗೂಡಿದ ಮೇಲೆ 
ಹೇಳುವುದೇನಿದೆ? 


4. ಮಹಾಭಾರತ ಭೀಷ್ಮನರ್ವ 


ಪಕ್ಷಿಯ ರೆಕ್ಕೆಗಳ ಸ್ಥಾನದಲ್ಲಿ ಹತ್ತುಸಹಸ್ತ ರಥಗಳು, ಶಿರಣ್ಯಾನದಲ್ಲಿ ಇಪ್ಪತ್ತು ಸಹಸ್ಯ 
ರಥಗಳು, ಪೃಷ್ಠಧಾಗದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಹಸ್ರ ರಥಗಳು, ಕತ್ತಿನ ಸ್ಥಾನದಲ್ಲಿ 
ಇಪ್ಪತ್ತು ಸಹಸ ಮತ್ತು ಎಪ್ಪತ್ತು ಸಹಸ್ತ ರಥಗಳು ಇದ್ದವು (ಲಕ್ಷಾಲಂಕಾರ). 


ಪಕ್ಷಕೋಟಪ್ರಪಕ್ಷೇಷು ಪಕ್ಷಾಂತೇಷು ಚ ವಾರಣಾ: । 

ಜಗ್ಗು ಪರಿವೃತಾ ರಾಜನ್‌ ಚಲಂತ ಇವ ಪರ್ವತಾಃ 1೫೩ 

ಎಲ್ಫೆ ರಾಜನೇ, ಪಕ್ಷ (ರೆಕ್ಕೆ ಗಳ ಸಂಧಿಗಳಲ್ಲಿ ಮತ್ತು ಪಕ್ಷಗಳ ಕೊನೆಯಲ್ಲಿ 
ಚಲಿಸುವ ಪರ್ವತಗಳಂತೆ ಗಜಗಳು ಹೊರಟವು. 


ಜಘನಂ ಪಾಲಯಾಮಾಸ ವಿರಾಟಃ ಸಹ ಕೇಳಯ್ಯ: । 

ಕಾಶಿರಾಜತ್ನ ಶೈಬ್ಯಶ್ಚ ರಥಾನಾಮಯುತೈಸ: 1೫೪॥ 

ಎರಾಟನು ಕೇಕಯರ ಜೊತೆಯಲ್ಲಿ ಪಕ್ಷಿಯ ಕಟಿ ಪ್ರದೇಶವನ್ನು ರಕ್ಷಿಸಿದನು. 
ಕಾತಿರಾಜನೂ, ಶೈಬ್ಯನೂ ಮೂವತ್ತು ಸಾಎರ ರಥಗಳಿಂದ ಕಟಿ ಪ್ರದೇಶವನ್ನು 
ರಟದರು. 


ಏವಮೇಶಂ ಮಹಾವ್ಯೂಹಂ ವ್ಯೂಹ್ಯ ಭಾರತ ಪಾಂಡವಾಃ । 

ಸೂರ್ಯೋದಯನಮಿಚ್ಛಂತಃ ಸ್ಥಿತಾ ಯುದ್ಧಾಯ ದಂಸಿತಾಃ 1೫೫! 

ಎಲ್ಫೆ ಭಾರತನೇ, ಹೀಗೆ ಪಾಂಡವರು ಮಹಾವ್ಯೂಹವನ್ನು ರಚಿಸಿ ಯುದ್ಧಕ್ಕೆ 
ಸನ್ನದ್ಧರಾಗಿ ಸೂರ್ಯೋದಯವನ್ನು ನಿರೀಕ್ಷಿಸುತ್ತಾ ನಿಂತರು. 


ತೇಷಾಮಾದಿತ್ಯವರ್ಣಾನಿ ವಿಮಲಾನಿ ಮಹಾಂತಿ ಚ । 
ಶ್ವೇತಚ್ಛತ್ರಾಣ್ಯಶೋಭಂತ ವಾರಣೇಷು ರಥೇಷು ಚ 1೫೬/1 
ಗಜಗಳಲ್ಲಿಯೂ ಮತ್ತು ರಥಗಳಲ್ಲಿಯೂ ಅವರ ಸೂರ್ಯನ ವರ್ಣದಿಂದ 
ಕೂಡಿದ ಶುದ್ಧವಾದ ಮತ್ತು ದೊಡ್ಡದಾದ ಶ್ವೇತಚ್ಛತ್ರಗಳು ಶೋಭಿಸಿದವು. 
1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ಕಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ಷಟ್‌ ಚತ್ವಾರಿಂಶೋ-ಧ್ಯಾಯಃ ॥ 
| ಭೀಷ್ಠವಧಪರ್ವಣಿ ಷಷ್ಠೋ5ಧ್ಯಾಯಃ | 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ನಲವಶ್ತಾರನೆಯ ಅಧ್ಯಾಯ ಮುಗಿಯಿತು. 
ರರ ರ ರ್ಗ ರ್ಗ 


ಭೀಷ್ಠವಧಪರ್ವ -449- 


ನಲವತ್ತೇಳನೆಯ ಅಧ್ಯಾಯ 
ದ್ವಿತೀಯ ದಿವಸದ ಯುದ್ಧಕ್ಕಾಗಿ ಕೌರವರ ಸಮಾಗಮ. 
ಸಂಜಯಃ 

ಕ್ರೌಂಚಂ ತತೋ ಮಹಾವ್ಯೂಹಮಭೇದ್ಯಂ ತನಯಸ್ತವ । 
ವ್ಯೂಢಂ ದೃಷ್ಟ್ವಾ ಮಹಾಘೋರಂ ಪಾರ್ಥೇನಾಮಿತತೇಜಸಾ Hou 
ಆಚಾರ್ಯಮುಪಸಂಗಮ್ಯ ಕೃಪಂ ಶಲ್ಯಂ ಚ ಮಾರಿಷ । 
ಸೌಮದತ್ತಿಂ ವಿಕರ್ಣಂ ಚ ಅಶ್ವತ್ಯಾಮಾನಮೇವ ಚ 11೨1 

ಃಶಾಸನಾದೀನ್‌ ಭ್ರಾತ್ವಂಶ್ಚ ಸ ಸರ್ವಾನೇವ ಭಾರತ । 
ಅನ್ಯಾಂಶ್ಚ ಸುಬಹೂನ್‌ ಶೂರಾನ್‌ ಯುದ್ದಾಯ ಸಮುಪಾಗತಾನ್‌॥೩॥ 


ಪ್ರಾಹೇದಂ ವಚನಂ ಕಾಲೇ ಹರ್ಷಯನ್‌ ತನಯಸ್ತವ । 


ಸಂಜಯ- ಎಲೈ ಪೂಜ್ಯನೇ, ನಿನ್ನ ಪುತ್ರನು ಅಮಿತಪರಾಕ್ರಮಿಯಾದ 
ಯುಧಿಷ್ಠಿರನು ರಚಿಸಿದ ಅಭೇದ್ಯವೂ, ಮಹಾಘೋರವೂ ಆದ ಕ್ರೌಂಚವ್ಯೂಹವನ್ನು 
ನೋಡಿ ದ್ರೋಣಾಚಾರ್ಯರನ್ನೂ, ಕೃಪಾಚಾರ್ಯನನ್ನೂ, ಸೌಮದತ್ತಿ, ವಿಕರ್ಣ, 
ಅಶ್ವತ್ಯಾಮರು, ದುಶ್ಶಾಸನಾದಿ ಸಹೋದರರನ್ನೂ, ಯುದ್ಧಕ್ಕಾಗಿ ಬಂದಿದ್ದಇನ್ನೂಉಳಿದ 
ಅನೇಕ ಶೂರರನ್ನೂ ಸಮೀಪಿಸಿ, ಅವರನ್ನು ಸಂತೋಷಪಡಿಸುತ್ತಾ ಯೋಗ್ಯವಾದ 
ಕಾಲದಲ್ಲಿಈ ಮಾತನ್ನು ಆಡಿದನು. 


ನಾನಾಶಸ್ಪಪ್ರಹರಣಾ: ಸರ್ವೇ ಶಸ್ಟಾಸ್ತಧೇದಿನಃ 11೪1! 


ಏಕೈಕಶ: ಸಮರ್ಥಾ ಹಿ ಯೂಯಂ ಸರ್ವೇ ಮಹಾರಥಾಃ | 
ಪಾಂಡುಪುತ್ರಾನ್‌ ರಣೇ ಹಂತುಂ ಸಸೈನ್ಯಾನ್‌ ಕಿಮು ಸಂಹತಾಃ ॥೫॥ 


ಮಹಾರಥರಾದ ನೀವೆಲ್ಲರೂ ಶಸ್ತ್ರಾಸ್ತ್ರಗಳನ್ನು ತಿಳಿದವರು. ನಾನಾ ವಿಧವಾದ 
ಶಸ್ತ್ರಗಳನ್ನು ಹೊಂದಿರುವವರು. ನಿಮ್ಮಲ್ಲಿ ಒಬ್ಬೊಬ್ಬರೂ ಸೈನ್ಯಸಹಿತರಾದ ಪಾಂಡವರನ್ನು 
ಯುದ್ಧದಲ್ಲಿಕೊಲ್ಲಲು ಸಮರ್ಥರಾಗಿದ್ದೀರಿ. ಇನ್ನು ಎಲ್ಲರೂ ಒಟ್ಟುಗೂಡಿದ ಮೇಲೆ 
ಹೇಳುವುದೇನಿದೆ? 


-450- ಮಹಾಭಾರತ ಭೀಷ್ಮಪರ್ವ 
ಅಪರ್ಯಾಪ್ತಂ ತದಸ್ಥಾಕಂ ಬಲಂ ಭೀಷ್ಠಾಭಿರಕ್ಷಿತಮ್‌ । 
ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಪಾರ್ಥಿವಸತ್ತಮಾಃ WEI 


ಎಲೈ ರಾಜಶ್ರೇಷ್ಠರೇ, ಭೀಷ್ಮರಿಂದ ರಕ್ಷಿತವಾದ ಈ ನಮ್ಮ ಸೈನ್ಯವು 
ಅಸಮರ್ಥವೆನಿಸುತ್ತದೆ. ಈ ಪಾಂಡವರ ಸೈನ್ಯವು ಸಮರ್ಥವಾಗಿದೆ. 


ಸಂಸ್ಥಾನಾಃ ಶೂರಸೇನಾಶ್ಚ ವೇಣಿಕಾಃ ಕುಕುರಾಸ್ತಥಾ । 


ಆರೇವಕಾಸ್ತಿಗರ್ತಾಶ್ಚ ಮದ್ರಕಾ ಯವನಾಸ್ತಥಾ 1೭1 
ಶತ್ರುಂಜಯೇನ ಸಹಿತಾಸ್ತಥಾ ದುಃಶಾಸನೇನ ಚ । 

ವಿಕರ್ಣೇನ ಚ ವೀರೇಣ ತಥಾ ನಂದೋಪನಂದಕ್ಕೆ: nel 
ಚಿತ್ರಸೇನೇನ ಸಹಿತಾಃ ಸಹಿತಾಃ ಪಾಣಿಭದ್ರಕ್ಕೆ: 1 

ಭೀಷ್ಮಮೇವಾಭಿರಕ್ಷಂತು ಸಹ ಸೈನ್ಯಪುರಸೃತಾ: HE 


ಸಂಸ್ಥಾನರೂ, ಶೂರಸೇನರೂ, ವೇಣಿಕರೂ, ಕುಕುರರೂ, ಆರೇವಕರೂ, 
ತ್ರಿಗರ್ತರೂ, ಮದ್ರಕರೂ, ಯವನರೂ ಇವರು ಶತ್ರುಗಳನ್ನು ಗೆಲ್ಲುವ 
ದುಶ್ಮಾಸನನಿಂದಲೂ, ವೀರನಾದ ವಿಕರ್ಣನಿಂದಲೂ ಹಾಗೆಯೇ 
ನಂದೋಪನಂದರಿಂದಲೂ, ಚಿತ್ರಸೇನನಿಂದಲೂ, ಪಾಣಿಭದ್ರಕರಿಂದಲೂ ತಮ್ಮತಮ್ಮ 
ಸೈನ್ಯಗಳಿಂದಲೂ ಸಹಿತರಾಗಿ ಭೀಷ್ಮರನ್ನೇ ರಕ್ಷಿಸಿ. 


ತತೋ ದ್ರೋಣಶ್ಚ ಭೀಷ್ಮಶ್ಚ ತವ ಪುತ್ರಶ್ಚ ಮಾರಿಷ । 

ಅವ್ಯೂಹಂತ ಮಹಾವ್ಯೂಹಂ ಪಾಂಡೂನಾಂ ಪ್ರತಿಬಾಧನೇ 1(೧೦॥ 

ಎಲೈ ಪೂಜ್ಯನೇ, ಅನಂತರ ದ್ರೋಣರು, ಭೀಷ್ಮರು ಮತ್ತು ನಿನ್ನ ಪುತ್ರನು ಸೇರಿ 
ಪಾಂಡವರ ವ್ಯೂಹವನ್ನು ಪ್ರತಿಯಾಗಿ ಬಾಧಿಸಲು ಇನ್ನೊಂದು ಮಹಾವ್ಯೂಹವನ್ನು 
ರಚಿಸಿದರು. 


ಭೀಷ್ಮ: ಸೈನ್ಯೇನ ಮಹತಾ ಸಮಂತಾತ್‌ ಪರಿವಾರಿತಃ । 
ಯಯೌ ಪ್ರಕರ್ಷನ್‌ ಮಹತೀಂ ವಾಹಿನೀಂ ಸುರರಾಡಿವ 11೧೧॥ 


ಭೀಷ್ಮರು ದೊಡ್ಡಸೈನ್ಯದಿಂದ ಪರಿವೃತರಾಗಿ ದೇವೇಂದ್ರನಂತೆ ಆ ದೊಡ್ಡಸೈನ್ಯವನ್ನು 
ನಡೆಸುತ್ತಾ ಹೊರಟರು. 


ಭೀಷ್ಠವಧಪರ್ವ -451- 


ತಮನ್ಹಯಾನ್ನಹೇಷ್ಟಾಸೋ ಭಾರದ್ದಾಜ: ಪ್ರತಾಪವಾನ್‌ । 


ಕುಂತಲೈಶ್ಚ ದಶಾರ್ಣೈಶ್ಚ ಮಾಗಧೈಶ್ಚ ವಿಶಾಂಪತೇ 1೧೨/1 
ವಿದರ್ಭೈರ್ಮೇಕಲೈಕ್ಟೈವ ಕರ್ಣಪ್ರಾವರಣೈರಪಿ । 

ಸಹಿತಾಃ ಸರ್ವಸೈನ್ಯೇನ ಭೀಷ್ಮಮಾಹವಶೋಭಿನಮ್‌ 10೩ 1 
ಗಾಂಧಾರಾಃ ಸಿಂಧುಸೌವೀರಾಃ ಶಿಬಯೋ5ಥ ವಸಾತಯ: । 

ಶಕುನಿಶ್ಚ ಸ್ವಸೈನ್ಯೇನ ಭಾರದ್ದಾಜಮಪಾಲಯತ್‌ Mel 


ಎಲ್ಪೆ ರಾಜನೇ, ಮಹಾಧನುರ್ಧಾರಿಯಾದ, ಪ್ರತಾಪಶಾಲಿಯಾದ ದ್ರೋಣರು 
ಕುಂತಲರಿಂದಲೂ, ದಶಾರ್ಣರಿಂದಲೂ, ಮಾಗಧರಿಂದಲೂ, ವಿದರ್ಭರಿಂದಲೂ, 
ಮೇಕಲರಿಂದಲೂ, ಕರ್ಣಪ್ರಾವರಣರಿಂದಲೂ ಸಹಿತರಾಗಿ ಯುದ್ಧದಲ್ಲಿ ಶೋಭಿಸುವ 
ಭೀಷ್ಠರನ್ನು ಹಿಂಬಾಲಿಸಿದರು. ಗಾಂಧಾರರು, ಸಿಂಧುಸೌವೀರರೂ, ಶಿಬಿಗಳೂ, 
ವಸಾತಿಗಳೂ ಮತ್ತು ತನ್ನ ಸ್ಥೆನ್ಕದಿಂದ ಕೂಡಿದ ಶಕುನಿಯೂ ದ್ರೋಣರನ್ನು ರಕ್ಷಿಸಿದರು. 


ತತೋ ದುರ್ಯೋಧನೋ ರಾಜಾ ಸಹಿತಃ ಸರ್ವಸೋದರೈ । 


ಅಶ್ವಾತಕೈರ್ವಿಕರ್ಣೈಶ್ಟ ತಥಾ ಶರ್ಮಿಲಕೋಸಲೈ: HORM 
ದರದೈಶ್ಚೂಚುಪೈಕ್ಷೈವ ತಥಾ ಕ್ಷುದ್ರಕಮಾಲವೈ: । 
ಅಭ್ಯರಕ್ಷತ ಸಂಹೃಷ್ಟ ಸೌಬಲೇಯಸ್ಯ ವಾಹಿನೀಮ್‌ 11೧೬ 


ಆಗ ರಾಜನಾದ ದುರ್ಯೋಧನನು ಎಲ್ಲ ಸಹೋದರರಿಂದಲೂ, 
ಅಶ್ವಾತಕರಿಂದಲೂ, ವಿಕರ್ಣರಿಂದಲೂ, ಶರ್ಮಿಲರಿಂದಲೂ, ಕೋಸಲರಿಂದಲೂ, 
ದರದರಿಂದಲೂ, ಚೂಚುಪರಿಂದಲೂ, ಕುದಕಮಾಲವರಿಂದಲೂ ಸಹಿತನಾಗಿ 
ಸಂತೋಷದಿಂದ ಶಕುನಿಯ ಸೃನ್ಯವನ್ನು ರಕ್ಷಿಸಿದನು. 

ಭೂರಿಶ್ರವಾಃ ಶಲ: ಶಲ್ಯೋ ಭಗದತ್ತಶ್ಚ ಮಾರಿಷ । 

ವಿಂದಾನುವಿಂದಾವಾವಂತ್ಕೌ ವಾಮಂ ಪಾರ್ಶಮಪಾಲಯನ್‌ ॥೧೭॥ 

ಎಲೈ ಮಾನ್ಯನೇ, ಭೂರಿಶ್ರವ, ಶಲ, ಶಲ್ಯ, ಭಗದತ್ತ ಮತ್ತು ಅವಂತಿ ದೇಶದ 
ವಿಂದಾನುವಿಂದರು ಸೈನ್ಯದ ಎಡಪಾರ್ಶವನ್ನು ರಕ್ಷಿಸಿದರು. 


-452- ಮಹಾಭಾರತ ಭೀಷ್ಮಪರ್ವ 


ಸೌಮದತ್ತಿಃ ಸುಶರ್ಮಾ ಚ ಕಾಂಬೋಜಶ್ಚ ಸುದಕ್ಷಿಣಃ । 
ಶತಾಯುಶ್ಚ ಶ್ರುತಾಯುಶ್ಚ ದಕ್ಷಿಣಂ ಪಾರ್ಶ್ವಮಾಸ್ಥಿತಾಃ Hos 


ಸೌಮದತ್ತಿ (ಭೂರಿಶ್ರವ), ಸುಶರ್ಮಾ, ಕಾಂಬೋಜ ದೇಶದ ಸುದಕ್ಷಿಣ, 
ಶತಾಯು, ಶ್ರುತಾಯು ಇವರು ಸೈನ್ಯದ ದಕ್ಷಿಣ ಭಾಗದಲ್ಲಿ ಅವಸ್ಥಿತರಾದರು. 
ಅಶತ್ಸಾಮಾ ಕೃಪಶ್ರೆವ ಕೃತವರ್ಮಾ ಚ ಸಾತತಃ । 
ಎ" ಲಜ್‌ ಬ ವ 
ಮಹತ್ಯಾ ಸೇನಯಾ ಸಾರ್ಧಂ ಸೇನಾಷೃಷ್ಕೇ ವ್ಯವಸ್ಥಿತಾಃ Meal 
ಅಶತ್ನಾಮರು, ಕೃಪರು, ಸಾತತ ಕುಲದ ಕೃತವರ್ಮ ಇವರು ದೊಡ್ಡ ಸೈನ್ಯದ 
ವಧ ಲ ವೆ ಲ a 
ಜೊತೆಯಲ್ಲಿ ಸೈನ್ಯದ ಹಿಂಭಾಗದಲ್ಲಿ ಅವಸ್ಥಿತರಾದರು. 
ಪೃಷ್ಠಗೋಪಾಸ್ತು ತಸ್ಯಾಸನ್ನಾನಾದೇಶ್ಯಾ ಜನೇಶರಾ: । 
ಕೇತುಮಾನ್‌ ವಸುದಾನಶ್ಚ ಪುತ್ರಃ ಕಾಶ್ಯಸ್ಯ ಚಾಭಿಭೂಃ 11೨೦॥ 
ಆ ಸೈನ್ಯಕ್ಕೆ ಕೇತುಮಾನ್‌, ವಸುದಾನ, ಶತ್ರುಗಳನ್ನು ಸೋಲಿಸುವ ಕಾಶಿರಾಜನ 
ಪುತ್ರ, ಇನ್ನೂಅನೇಕ ದೇಶದ ರಾಜರು ಹಿಂಭುಗದಿಂದ ರಕ್ಷಕರಾದರು. 
ತತಸ್ತೇ ತಾವಕಾಃ ಸರ್ವೇ ಹೃಷ್ಟಾ ಯುದ್ಧಾಯ ಭಾರತ ಟ 
ದಧ್ದುಃ ಶಂಖಾನ್‌ ಮುದಾ ಯುಕ್ತಾಃ ಸಿಂಹನಾದಾಂಶ್ಚ ನಾದಯನ್‌ ॥ 
ಎಲ್ಫೆ ಭಾರತನೇ, ಅನಂತರ ನಿನ್ನವರೆಲ್ಲರೂ ಸಂತೋಷಗೊಂಡು ಯುದ್ಧಕ್ಕಾಗಿ 
ತಮ್ಮ ಶಂಖಗಳನ್ನು ಊದಿ ಸಿಂಹನಾದಗಳನ್ನುಮಾಡಿದರು. 
ತೇಷಾಂ ಶ್ರುತ್ವಾ ತು ಹೃಷ್ಟಾನಾಂ ಕುರುವೃದ್ಧ; ಪಿತಾಮಹ: | 
ಸಿಂಹನಾದಂ ವಿನದ್ಯೋಚ್ಚೆ: ಶಂಖಂ ದಧ್ಕೌ ಪ್ರತಾಪವಾನ್‌ 11೨೨॥ 
ಕುರುವೃದ್ಧರೂ, ಪಿತಾಮಹರೂ ಆದ ಭೀಷ್ಮರು ಸಂತೋಷಗೊಂಡ ಅವರ 
ಶಂಖಧ್ವನಿಗಳನ್ನು ಕೇಳಿ ತಾವೂ ಸಿಂಹನಾದವನ್ನು ಮಾಡಿ ಪ್ರತಾಪಶಾಲಿಗಳಾದ ಅವರು 
ತಮ್ಮ ಶಂಖವನ್ನು ಊದಿದರು. 
ತತಃ ಶಂಖಾಶ್ಚ ಭೇರ್ಯಶ್ಚ ಪೇಶ್ಯಶ್ಚ ವಿವಿಧಾಃ ಪರೈಃ । 
ಆನಕಾಶ್ಚಾಭ್ಯಹನ್ಯಂತ ಸ ಶಬ್ದತ್ತುಮುಲೋ5ಭವತ್‌ 11೨೩1! 


ಭೀಷ್ಠವಧಪರ್ವ -453- 


ಅನಂತರ ಪಾಂಡವರ ಪಕ್ಷದಲ್ಲಿ ಶಂಖಗಳು, ಭೇರಿಗಳು, ವಿವಿಧವಾದ ಪೇಶಿಗಳು, 
ಆನಕಗಳು ಊದಲ್ಪಟ್ಟವು ಮತ್ತು ಬಾರಿಸಲ್ಪಟ್ಟವು. ಆ ಶಬ್ದವು ಬಹಳ ತೀವ್ರವಾಗಿದ್ದಿತು. 


ತತಃ ಶ್ವೇತೈರ್ಹಯೈರ್ಯುಕ್ತೇ ಮಹತಿ ಸ್ಕಂದನೇ ಸ್ಥಿತಾ | 
ಪ್ರದಧ್ಧತುಃ ಶಂಖವರೌ ಹೇಮರತ್ನಪರಿಷ್ಕತೌ 1|೨೪।॥ 


ಅನಂತರ ಶ್ವೇತಾಶ್ವಗಳನ್ನು ಹೂಡಿದ ದೊಡ್ಡರಥದಲ್ಲಿಕುಳಿತು ಕೃಷ್ಣನಾರ್ಜುನರು 
ಹೇಮರತ್ನಾಲಂಕೃತವಾದ ತಮ್ಮ ಶ್ರೇಷ್ಠಶಂಖಗಳನ್ನು ಊದಿದರು. 


ಪಾಂಚಜನ್ಯಂ ಹೃಷೀಕೇಶೋ ದೇವದತ್ತಂ ಧನಂಜಯಃ । 
ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮಾ ವೃಕೋದರಃ: 11೨೫॥ 


ಅನಂತವಿಜಯಂ ರಾಜಾ ಕುಂತೀಪುತ್ರೋ ಯುಧಿಷ್ಠಿರ: । 

ನಕುಲಃ ಸಹದೇವಶ್ಚ ಸುಘೋಷಮಣಿಪುಷ್ಟಕೌ 11೨೬॥ 

ತೃಷೀಕೇಶನು ಪುಂಚಜನ್ಯವನ್ನೂ, ಧನಂಜಯನು ದೇವದತ್ತವನ್ನೂ, ಭಯಂಕರ 
ಕಾರ್ಯವನ್ನು ಮಾಡುವ ಭೀಮಸೇನನು ಪೌಂಡ್ರವೆಂಬ ಮಹಾಶಂಖವನ್ನೂ 
ಊದಿದರು. ಕುಂತೀಪುತ್ರನಾದ ಯುಧಿಷ್ಠಿರರಾಜನು ಅನಂತವಿಜಯವೆಂಬ 
ಶಂಖವನ್ನೂ, ನಕುಲ-ಸಹದೇವರು ಕ್ರಮವಾಗಿ ಸುಘೋಷ ಮತ್ತು ಮಣಿಪುಷ್ಟಕ 
ಎಂಬ ಶಂಖಗಳನ್ನೂ ಊದಿದರು. 

ಕಾಶಿರಾಜಶ್ಚ ಶೈಬ್ಯಶ್ಚ ಶಿಖಂಡೀ ಚ ಮಹಾರಥಃ । 

ಧೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿತ್ಸ ಮಹಾಯತಾ: 11೨೭1 

ಪಾಂಚಾಲ್ಯಶ್ಚ ಮಹೇಷ್ವಾಸೋ ದ್ರೌಪದ್ಯಾ: ಪಂಚ ಚಾತ್ನಜಾಃ | 

ಸರ್ವೇ ದಧ್ಯುರ್ಮಹಾಶಂಖಾನ್‌ ಸಿಂಹನಾದಾಂತ್ಹ ನೇದಿರೇ ॥1೨೮॥ 

ಕಾಶಿರಾಜ, ಶೈಬ್ಯ, ಮಹಾರಥನಾದ ಶಿಖಂಡಿ, ಧೃಷ್ಟದ್ಯುಮ್ನ, ವಿರಾಟ, 
ಕೀರ್ತಿವಂತನಾದ ಸಾತ್ಯಕಿ, ಮಹಾಧನುರ್ಧಾರಿಯಾದ ದ್ರುಪದ, ದ್ರೌಪದಿಯ ಐವರು 
ಮಕ್ಕಳು ಎಲ್ಲರೂ ತಮ್ಮ ದೊಡ್ಡ ಶಂಖಗಳನ್ನು ಊದಿ ಸಿಂಹನಾದಗಳನ್ನುಮಾಡಿದರು. 


ಸ ಘೋಷ: ಸುಮಹಾಂತ್ರತ್ರ ವೀರೈಷ್ತೆ: ಸಮುದೀರಿತ: । 
ನಭತ್ಹ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯತ್‌ 1೨೯॥ 


-454- ಮಹಾಭಾರತ ಭೀಷ್ಮಪರ್ವ 
ಆ ವೀರರು ಉಂಟುಮಾಡಿದ ಆ ತೀವ್ರವಾದ ಘೋಷವು ಭೂಮಿ ಮತ್ತು 
ಆಕಾಶದಲ್ಲಿ ಪ್ರತಿಧ್ವನಿಸಿತು. 
ಏವಮೇತೇ ಮಹಾರಾಜ ಪ್ರಹೃಷ್ಟಾ ಕುರುಪಾಂಡವಾಃ । 
ಪುನರ್ಯುದ್ಧಾಯ ಸಂಜಗ್ಗುಸ್ತಾಪಯಾನಾ: ಪರಸ್ಪರಮ್‌ AO 
ಎಲೈ ಮಹಾರಾಜನೇ, ಹೀಗೆ ಈ ಕುರು-ಪಾಂಡವರು ಸಂತೋಷದಿಂದ 
ಒಬ್ಬರನ್ನೊಬ್ಬರು ಸಂತಾಪಗೊಳಿಸುತ್ತಾ, ಪುನಃ ಯುದ್ಧಕ್ಕಾಗಿ ಸೇರಿದರು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ಸಪ್ತಚತ್ವಾರಿಂಶೋ5ಧ್ಯಾಯಃ || 
| ಭೀಷ್ಮವಧಪರ್ವಣಿ ಸಪ್ತಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ನಲವತ್ತೇಳನೆಯ ಅಧ್ಯಾಯ ಮುಗಿಯಿತು. 
LS SS 
ನಲವತ್ತೆಂಟನೆಯ ಅಧ್ಯಾಯ 
ದ್ವಿತೀಯದಿವಸದ ಯುದ್ಧ. ಭೀಷ್ಮಾರ್ಜುನರ ಪರಾಕ್ರಮ. 
ದೃತರಾಷ್ಟ್ರ 
ಏವಂ ವ್ಯೂಢೇಷ್ಠನೀಕೇಷು ಮಾಮಕೇಷ್ಟಿತರೇಷು ಚ । 
ಕಥಂ ಪ್ರಹರತಾಂ ಶ್ರೇಷ್ಠಾ ಸಂಪ್ರಹಾರಂ ಪ್ರಚಕ್ರಿರೇ nol 


ದೃತರಾಷ್ಟ್ರ: ನನ್ನವರು ಮತ್ತು ಇತರರು ಹೀಗೆ ಸೈನ್ಯಗಳನ್ನು ವ್ಯೂಹವನ್ನು ಮಾಡಿದ 
ಮೇಲೆ ಯುದ್ಧ ಮಾಡುವವರಲ್ಲಿ ಶ್ರೇಷ್ಠರಾದ ಯೋಧರು ಹೇಗೆ ಯುದ್ಧವನ್ನು 
ಲ ಗಾ 
ಮಾಡಿದರು? 
ಸಂಜಯಃ 
ಸಮಂ ವ್ಯೂಢೇಷ್ಟನೀಕೇಷು ಸಂನದ್ಭಾ ರುಚಿರಧ್ದಜಾ: । 
ಅಪಾರಮಿವ ಸಂದೃಶ್ಯ ಸಾಗರಪ್ರತಿಮಂ ಬಲಮ್‌ HS 
ತೇಷಾಂ ಮಧ್ಯೇ ಸ್ಥಿತೋ ರಾಜಾ ಪುತ್ರೋ ದುರ್ಯೋಧನಸ್ತವ । 
ಅಬ್ರವೀತ್‌ ತಾವಕಾನ್‌ ಸರ್ವಾನ್‌ ಯುಧ್ಯಧ್ವಮಿತಿ ದಂಸಿತಾಃ 11೩1 


ಭೀಷ್ಮವಧಪರ್ವ 456. 


ಸಂಜಯ- ಹೀಗೆ ಸೈನ್ಯಗಳು ಸನ್ನದ್ಧವಾಗಿ, ಮನೋಹರವಾದ ಧ್ವಜಗಳಿಂದ ಕೂಡಿ 
ವ್ಯೂಹಗೊಂಡ ಮೇಲೆ ಅಪಾರವಾದ ಸಾಗರದಂತಿದ್ದ ಆ ಸೈನ್ಯವನ್ನು ನೋಡಿ ನಿನ್ನ 
ಪುತ್ರನಾದ ದುರ್ಯೋಧನನು ಆ ಸೈನ್ಯದ ಮಧ್ಯದಲ್ಲಿನಿಂತು ನಿನ್ನವರೆಲ್ಲರನ್ನೂ ಕುರಿತು 
ಸನ್ನದ್ಧರಾಗಿ ಯುದ್ಧವನ್ನು ಮಾಡಿ ಎಂದು ಹೇಳಿದನು. 

ತೇ ಮನಃ ಕ್ರೂರಮಾಸ್ನಾಯ ಸಮಭಿತ್ಯಕ್ರಜೀವತಾಃ । 

ಪಾಂಡವಾನಭ್ಯವರ್ತಂತ ಸರ್ವ ಏವೋಚ್ಛಿತಧ್ದಜಾಃ 11೪! 

ಅವರೆಲ್ಲರೂ ತಮ್ಮ ಧ್ವಜಗಳನ್ನು ಏರಿಸಿ, ಜೀವದ ಮೇಲಿನ ಆಸೆಯನ್ನು ತೊರೆದು, 
ಮನಸನ್ನು ಕ್ರೂರಗೊಳಿಸಿ ಪಾಂಡವರ ಕಡೆಗೆ ಧಾವಿಸಿದರು. 


ತತೋ ಯುದ್ಧಂ ಸಮಭವತ್‌ ತುಮುಲಂ ಲೋಮಹರ್ಷಣಮ್‌ । 

ತಾವಕಾನಾಂ ಪರೇಷಾಂ ಚ ವ್ಯತಿಷಕ್ಷರಥದ್ದಿಪಮ್‌ 11೫ 

ಅನಂತರ ನಿನ್ನವರಿಗೂ ಮತ್ತು ಪರರಿಗೂ ರಥ-ಗಜಗಳು ಪರಸ್ಪರ ಮಿಶ್ರಿತವಾಗಿ 
ತೀವ್ರವೂ, ರೋಮಾಂಚಕಾರಿಯೂ ಆದ ಯುದ್ಧವು ನಡೆಯಿತು. 


ಮುಕ್ತಾಸ್ತು ರಥಿಭಿರ್ಬಾಣಾ ರುಗ್ಗಪುಂಖಾಃ ಸುತೇಜನಾಃ | 


ಸನ್ನಿಪೇತುರಕುಂಠಾಗ್ರಾ ನಾಗೇಷು ಚ ಹಯೇಷು ಚ eT 


ರಥಿಕರು ಪ್ರಯೋಗಿಸಿದ, ಸುವರ್ಣಪುಂಖಗಳಿದ್ದ ವೇಗಶಾಲಿಗಳಾದ 
ಹರಿತವಾದ ತುದಿಗಳುಳ್ಳ ಬಾಣಗಳು ಗಜಗಳಲ್ಲಿಮತ್ತು ಹಯಗಳಲ್ಲಿನಾಟಿದವು. 


ತಥಾ ಪ್ರವೃತ್ತೇ ಸಂಗ್ರಾಮೇ ಧನುರುದ್ಯಮ್ಯ ದಂಸಿತಃ | 


ಅಭಿಮನ್ಯುರ್ಮಹಾಬಾಹುರ್ಭೀಷ್ಠ್ಮೋ ಭೀಮಪರಾಕ್ರಮಃ 11೭1 
ಸೌಭದ್ರೇ ಭೀಮಸೇನೇ ಚ ಶೈನೇಯೇ ಚ ಮಹಾರಥೇ ! 
ಕೇಕಯೇ ಚ ಎರಾಟೇ ಚ ಧೃಷ್ಟದ್ಯುಮ್ಲೇ ಚ ಪಾರ್ಷತೇ Sl 
ಏತೇಷು ನರವೀರೇಷು ಚೇದಿಮತ್ತೇಷು ಚಾಭಿತಃ । 

Tal 


ವವರ್ಷ ಶರವರ್ಷಾಣಿ ವೃದ್ಧಃ ಕುರುಪಿತಾಮಹ: 


-456- ಮಹಾಭಾರತ ಭೀಷ್ಮಪರ್ವ 


ಯುದ್ಧವು ಹಾಗೆ ಪ್ರವೃತ್ತವಾಗುತ್ತಿರಲು ಕವಚವನ್ನು ಧರಿಸಿ ಸನ್ನದ್ಧರಾದ, 
ಮಹಾಕೋಪದಿಂದ ಕೂಡಿದ, ಭಯಂಕರ ಪರಾಕ್ರಮವುಳ್ಳ ಮಹಾಬಾಹುಗಳಾದ 
ಭೀಷ್ಮರು ಅಭಿಮನ್ಯು, ಭೀಮಸೇನ, ಮಹಾರಥನಾದ ಸಾತ್ಯಕಿ, ಕೇಕಯ ರಾಜ, 
ವಿರಾಟ, ಮತ್ತು ದ್ರುಪದನ ಮಗನಾದ ಧೃಷ್ಟದ್ಯುಮ್ನ ಈ ವೀರರ ಮೇಲೆಯೂ, 
ಚೇದಿಗಳ ಮತ್ತು ಮತ್ಸ್ಯರ ಸೇನೆಯ ಮೇಲೆಯೂ, ವೃದ್ಧರೂ-ಕುರು ಪಿತಾಮಹರೂ 
ಆದ ಅವರು ಬಾಣಗಳ ಮಳೆಯನ್ನುಕರೆದರು. 


ಪ್ರಾಕಂಪತ ಮಹಾವ್ಯೂಹಸ್ತಸ್ಥಿನ್‌ ವೀರಸಮಾಗಮೇ । 
ಸರ್ವೇಷಾಮೇವ ಸೈನ್ಯಾನಾಮಾಸೀದ್‌ ವ್ಯತಿಕರೋ ಮಹಾನ್‌ ॥೧೦॥ 


ಹಾಗೆ ವೀರಸಮಾಗಮ ಉಂಟಾದಾಗ ಆ ಮಹಾವ್ಯೂಹವು ನಡುಗಿತು. ಎಲ್ಲ 
ಸೈನ್ಯಗಳಿಗೂ ಪರಸ್ಪರ ಮಿಶ್ರಣವುಂಟಾಯಿತು. 


ಸಾದಿತಧ್ಧಜನಾಗಾಶ್ಚ ಹತಪ್ರವರವಾಜಿನಃ 1 
ವಿಪ್ರಯಾತರಥಾನೀಕಾಃ ಸಮಪದ್ಯಂತ ಪಾಂಡವಾಃ ee] 


ಪಾಂಡವರ ಧ್ವಜಸಹಿತವಾದ ಗಜಗಳು ನಾಶಹೊಂದಿದವು. ಶ್ರೇಷ್ಠವಾದ ಅಶ್ವಗಳು 
ನಾಶ ಹೊಂದಿದವು. ರಥ ಸಮೂಹಗಳು ದೂರ ಓಡಿದವು. 

ಅರ್ಜುನಸ್ತು ನರವ್ಯಾಫ್ರೋ ದೃಷ್ಟ್ವಾ ಭೀಷ್ಮಂ ಮಹಾರಥಮ್‌ । 

ವಾರ್ಷ್ಗೇಯಮಬ್ರವೀತ್‌ ಕ್ರುದ್ಧೋ ಯಾಹಿ ಯತ್ರ ಪಿತಾಮಹಃ 11೧೨11 

ನರವ್ಯಾಘ್ರನಾದ ಅರ್ಜುನನಾದರೂ ಮಹಾರಥರಾದ ಭೀಷ್ಠರನ್ನು ನೋಡಿ 


ಕೋಪಗೊಂಡು ಕೃಷ್ಣನನ್ನು ಕುರಿತು, ಭೀಷ್ಮರು ಇರುವಲ್ಲಿಗೆ ರಥವನ್ನು ನಡೆಸು ಎಂದು 
ಹೇಳಿದನು. 


ಏಷ ಭೀಷ್ಠಃ ಸುಸಂಕ್ರುದ್ಧೋ ವಾರ್ಷ್ಣೇಯ ಮಮ ವಾಹಿನೀಮ್‌ ।ಟ 
ನಾಶಯಿಷ್ಯತಿ ಸುವ್ಯಕ್ತಂ ದುರ್ಯೋಧನಹಿತೇ ರತಃ 11೧೩ 


ಎಲ್ಫೆ ಕೃಷ್ಣನೇ, ದುರ್ಯೋಧನನ ಹಿತದಲ್ಲಿ ಆಸಕ್ತರಾದ ಈ ಭೀಷ್ಮರು ಸ್ಪಷ್ಟವಾಗಿ 
ನನ್ನಸೈನ್ಯವನ್ನುನಾಶಗೊಳಿಸುತ್ತಿದ್ದಾರೆ. 


ಭೀಷ್ಮವಧಪರ್ವ 457- 


ಏಷ ದ್ರೋಣಃ ಕೃಪಃ ಶಲ್ಯೋ ವಿಕರ್ಣಶ್ಚ ಜನಾರ್ದನ । 

ಧಾರ್ತರಾಷ್ಟಾಶ್ರ ಸಹಿತಾ ದುರ್ಯೋಧನಪುರೋಗಮಾಃ 1೧೪।॥ 

ಪಾಂಚಾಲಾನ್‌ ನಿಹನಿಷ್ಯಂತಿ ರಕ್ಷಿತಾ ದೃಢಧನ್ನನಾ । 

ಸೋಹಂ ಭೀಷ್ಮಂ ಗಮಿಷ್ಯಾಮಿ ಸೈನ್ಯಹೇತೋರ್ಜನಾರ್ದನ ॥೧೫॥ 

ಎಲೈ ಜನಾರ್ದನನೇ, ಈ ದ್ರೋಣ, ಕೃಪ, ಶಲ್ಯ, ವಿಕರ್ಣ, ದುರ್ಯೋಧನ 
ಮೊದಲಾದ ಧೃತರಾಷ್ಟ್ರಪುತ್ರರು ಎಲ್ಲರೂ ದೃಢವಾದ ಧನುಸುಳ್ಳ ಭೀಷ್ಮರಿಂದ ರಕ್ಷಿತರಾಗಿ 
ಪಾಂಚಾಲರನ್ನು ಸಂಹರಿಸುತ್ತಿದ್ದಾರೆ. ಎಲೈ ಜನಾರ್ದನನೇ, ನಾನು ನನ್ನ ಸೈನ್ಯವನ್ನು 
ರಕ್ಷಿಸುವ ಸಲುವಾಗಿ ಭೀಷ್ಮರ ಬಳಿಗೆ ಹೋಗುವೆನು. 


ತಮಬ್ರವೀದ್‌ ವಾಸುದೇವೋ ಯತೋ ಭವ ಧನಂಜಯ । 
ಏಷ ತ್ವಾ ಪ್ರಾಪಯೇ ವೀರ ಪಿತಾಮಹರಥಂ ಪ್ರತಿ 11೧೬॥।॥ 


ವಾಸುದೇವನು ಅವನನ್ನುಕುರಿತು ಧನಂಜಯನೇ, ಎಚ್ಚರಿಕೆಯಿಂದಿರು. ವೀರನೇ, 
ಪಿತಾಮಹರ ರಥದ ಕಡೆಗೆ ಇದೋ ನಿನ್ನನ್ನು ಕರೆದೊಯ್ಯುತ್ತಿದ್ದೇನೆ ಎಂದು ಹೇಳಿದನು. 


ಏವಮುಕ್ತ್ವಾ ತತ: ಶೌರೀ ರಥಂ ತಂ ಲೋಕವಿಶ್ರುತಮ್‌ । 

ಪ್ರಾಪಯಾಮಾಸ ಭೀಷ್ಮಸ್ಯ ರಥಂ ಪ್ರತಿ ಜನೇಶ್ವರ 11೧೭॥॥ 

ಎಲ್ಫೆ ಜನೇಶ್ಚರನೇ, ಹೀಗೆ ಹೇಳಿ ಶೌರಿಯಾದ ಕೃಷ್ಣನು ಲೋಕವಿಖ್ಯಾತವಾದ ಆ 
ರಥವನ್ನು ಭೀಷ್ಮರ ರಥದ ಕಡೆಗೆ ನಡೆಸಿದನು. 

ಚಂಚದ್‌ ಬಹುಪತಾಕೇನ ಬಲಾಕಾವರ್ಣವಾಜಿನಾ ॥ 

ಸಮುಚ್ಛಿತಮಹಾಭೀಮನದದ್‌ವಾನರಕೇತುನಾ 1 

ಮಹತಾ ಮೇಘನಾದೇನ ರಥೇನಾದಿತ್ಯವರ್ಚಸಾ 11೧೮॥॥ 

ಎನಿಫ್ಟನ್‌ ಕೌರವಾನೀಕಂ ಶೂರಸೇನಾಂತ್ಚ ಪಾಂಡವ: । 

ಆಯಾಚ್ಛರಾನ್‌ ನುದನ್‌ ಶೀಘ್ರಂ ಸುಹೃಚ್ಛೋಕವಿನಾಶನ: 11೧೯1 

ಅರ್ಜುನನು ಚಲಿಸುವ ಅನೇಕ ಪತಾಕೆಗಳಿಂದ ಕೂಡಿದ, ಬಲಾಕಪಕ್ಷಿಗಳಂತೆ 
ಶ್ವೇತವರ್ಣಗಳಿಂದ ಕೂಡಿದ ಅಶ್ವಗಳನ್ನು ಹೂಡಿದ, ಎತ್ತರವಾದ ಧ್ವಜದಲ್ಲಿಗರ್ಜಿಸುವ 


458- ಮಹಾಭಾರತ ಭೀಷ್ಮಪರ್ವ 


ಕಪಿಯಿಂದ ಕೂಡಿದ, ಸೂರ್ಯನ ಕಾಂತಿಯುಳ್ಳ, ಮೇಘಗಳ ಮಹಾನಾದದಂತೆ 
ನಾದವನ್ನುಹೊಂದಿದ, ರಥದಲ್ಲಿಕುಳಿತು ಕೌರವರ ಸೈನ್ಯವನ್ನೂ, ಶೂರಸೇನರನ್ನೂ 
ಸಂಹರಿಸುತ್ತಾ, ಸುಹೃದರ ಶೋಕವಿನಾಶಕನಾದ ಅವನು ಶೀಘ್ರವಾಗಿ ಬಾಣಗಳನ್ನು 
ಪ್ರಯೋಗಿಸುತ್ತಾ ಭೀಷ್ಮರ ಕಡೆಗೆ ಬಂದನು. 


ತಮಾಪತಂತಂ ವೇಗೇನ ಪ್ರಭನ್ನಮಿವ ವಾರಣಮ್‌ । 
ತ್ರಾಸಯಾನಂ ರಣೇ ಶೂರಾನ್‌ ಪಾತಯಂತಂ ಚ ಸಾಯಕ್ಕೆ; ॥೨೦॥ 


ಸೈಂಧವಪ್ರಮುಖೈರ್ಗುಪ;: ಪ್ರಾಚ್ಯಸೌವೀರಕೇಕಯೈ: । 

ಸಹಸಾ ಪ್ರತ್ಕುದೀಯಾಯ ಭೀಷ್ಠು ಶಾಂತನವೋರರ್ಜುನಮ್‌ ॥1೨೦॥ 

ಮದಿಸಿದ ಗಜದಂತೆ ವೇಗದಿಂದ ಧಾವಿಸಿ ಬರುತ್ತಿದ್ದಂತಹ , ಯುದ್ಧದಲ್ಲಿಶೂರರನ್ನು 
ಭಯಗೊಳಿಸಿ ಬಾಣಗಳನ್ನು ಬೀಳಿಸುತ್ತಿದ್ದಂತಹ, ಅರ್ಜುನನನ್ನುನೋಡಿ ಸೈಂಧವ 
ಮೊದಲಾದವರಿಂದಲೂ, ಪೂರ್ವದಿಕ್ಕಿನ ರಾಜರಿಂದಲೂ, ಸೌವೀರ-ಕೇಕಯ 


ರಾಜರಿಂದಲೂ ರಕ್ಷಿತರಾದ ಶಂತನು ಪುತ್ರರಾದ ಭೀಷ್ಮರು ವೇಗವಾಗಿ ಅವನ ಕಡೆಗೆ 
ಧಾವಿಸಿದರು. 


ಕೋಹಿ ಗಾಂಡೀವಧನ್ವಾನಮನ್ಯಃ ಕುರುಪಿತಾಮಹಾತ್‌ 1 
ದ್ರೋಣವೈಕರ್ತನಾಭ್ಯಾಂ ವಾ ರಥಃ ಸಂಯಾತುಮರ್ಹತಿ 11೨೨ 


ಕುರುಪಿತಾಮಹರಾದ ಭೀಷ್ಠರನ್ನು ಬಿಟ್ಟುಅಥವಾ ದ್ರೋಣ-ಕರ್ಣರನ್ನು ಬಿಟ್ಟು 
ಇನ್ನುಯಾವ ರಥಿಯು ಗಾಂಡೀವ ಧನುರ್ಧಾರಿಯಾದ ಅರ್ಜುನನ ಕಡೆಗೆ ಹೋಗಲು 
ಸಮರ್ಥನಾಗುತ್ತಾನೆ? 

ತತೋ ಭೀಷ್ಮೋ ಮಹಾರಾಜ ಕೌರವಾಣಾಂ ಪಿತಾಮಹಃ | 

ಅರ್ಜುನಂ ಸಪ್ಪಸಪ್ಪತ್ಕಾ ನಾರಾಚಾನಾಂ ಸಮಾವೃಣೋತ್‌ 11೨೩ 

ದ್ರೋಣಶ್ಚ ಪಂಚವಿಂತತ್ಯಾ ಕೃಪ: ಪಂಚಾಶತಾ ಶರೈ: । 

ದುರ್ಯೋಧನಶ್ಚತು:ಷಷ್ಟ್ಯಾ ಶಲ್ಕಶ್ಚ ನವಭಿಃ ಶರೈಃ: 29H 

ಸೈಂಧವೋ ನವಭಿಶ್ಚಾನಿ ಶಕುನಿಶ್ಚಾದಿ ಪಂಚಭಿಃ । 

ಆರ್ತಾಯಾನಿಸ್ಟಿಬರ್ಭಲ್ಲೈ ರಾಜನ್‌ ವಿವ್ಯಾಧ ಪಾಂಡವಮ್‌ 11೨೫ 


ಭೀಷ್ಮವಧಪರ್ವ 459. 


ಎಲೈ ಮಹಾರಾಜನೇ, ಆಗ ಕೌರವರ ಪಿತಾಮಹರಾದ ಭೀಷ್ಮರು ಅರ್ಜುನನನ್ನು 
ಎಪ್ಪತ್ತೇಳು ನಾರಾಚಗಳಿಂದ ಮುಚ್ಚಿಹಾಕಿದರು. ದ್ರೋಣರು ಇಪ್ಪತ್ತೈದು 
ಬಾಣಗಳಿಂದಲೂ, ಕೃಪರು ಐವತ್ತು ಬಾಣಗಳಿಂದಲೂ, ದುರ್ಯೋಧನನು 
ಅರವತ್ನಾಲ್ಕು ಬಾಣಗಳಿಂದಲೂ, ಶಲ್ಯನು ಒಂಬತ್ತು ಬಾಣಗಳಿಂದಲೂ, ಸೈಂಧವನು 
ಒಂಬತ್ತು ಬಾಣಗಳಿಂದಲೂ, ಶಕುನಿಯು ಐದು ಬಾಣಗಳಿಂದಲೂ, ಯತಾಯನ 
ಪುತ್ರನಾದ ಶಲ್ಯನು ಮೂರು ಭಲ್ಲಗಳಿಂದಲೂ ಅರ್ಜುನನ ಜೊತೆಯಲ್ಲಿಯುದ್ಧವನ್ನು 
ಮಾಡಿದರು. 


ಸ ತೈರ್ವಿದ್ಲೋ ಮಹೇಷಪಾಸಃ ಸಮಂತಾನಿಶಿತೈ: ಶರೈ: I 


ವ 
ನ ವಿವ್ಯಥೇ ಮಹಾಬಾಹುರ್ಭಿದ್ಯಮಾನ ಇವಾಚಲಃ 1೨೬॥।॥ 
ಮಹಾಧನುರ್ಧಾರಿಯಾದ ಅರ್ಜುನನು ಎಲ್ಲಕಡೆಗಳಿಂದಲೂ ಹರಿತವಾದ 
ಬಾಣಗಳಿಂದ ಅವರಿಂದ ಗಾಯಗೊಳಿಸಲ್ಪಟ್ಟರೂ, ಮಹಾಬಾಹುವಾದ ಅವನು ತನ್ನ 
ಮೇಲೆ ಬಾಣಗಳನ್ನು ಪ್ರಯೋಗಿಸಿದ ಪರ್ವತದಂತೆ ವ್ಯಥೆಯಿಲ್ಲದೆ ನಿಂತನು. 


ಸ ಭೀಷ್ಮಂ ಪಂಚವಿಂಶತ್ಯಾ ಕೃಪಂ ಚ ನವಭಿಃ ಶರೈಃ | 

ದ್ರೋಣಂ ಷಷ್ಟ್ಯಾ ನರವ್ಯಾಘ್ರೋ ವಿಕರ್ಣಂ ಚ ತ್ರಿಭಿಃ ಶರೈಃ ॥೨೭॥ 
ಆರ್ತಾಯನಿಂ ತ್ರಿಭಿರ್ಬಾಣೈ ರಾಜಾನಂ ಚಾಪಿ ಪಂಚಭಿಃ । 
ಪ್ರತ್ಯವಿಧ್ಯದಮೇಯಾತ್ಮಾ ಕಿರೀಟೀ ಭರತರ್ಷಭ ॥1೨೮॥॥ 


ಎಲೈ ಭರತಶ್ರೇಷ್ಠನೇ, ನರವ್ಯಾಘ್ರನೂ, ಮಹಾಪ್ರಯತ್ನಶಾಲಿಯೂ ಆದ 
ಕಿರೀಟಿಯು ಭೀಷ್ಮರನ್ನು ಇಪ್ಪತ್ತೈದು ಬಾಣಗಳಿಂದಲೂ, ಕೃಪರನ್ನು ಒಂಬತ್ತು 
ಬಾಣಗಳಿಂದಲೂ, ದ್ರೋಣರನ್ನು ಅರವತ್ತು ಬಾಣಗಳಿಂದಲೂ, ವಿಕರ್ಣನನ್ನು 
ಮೂರು ಬಾಣಗಳಿಂದಲೂ, ಶಲ್ಯನನ್ನು ಮೂರು ಬಾಣಗಳಿಂದಲೂ, 
ದುರ್ಯೋಧನನನ್ನು ಐದು ಬಾಣಗಳಿಂದಲೂ ಪ್ರತಿಯಾಗಿ ಹಿಂಸಿಸಿದನು. 


ತಂ ಸಾತ್ಯಕಿರ್ವಿರಾಟಶ್ಚ ಧೃಷ್ಟದ್ಯುಮ್ಹಶ್ಚ ಪಾರ್ಷತ: | 
ದ್ರೌಪದೇಯಾಭಿಮನ್ಮುಶ್ಚ ಪರಿವವುರ್ಧನಂಜಯಮ್‌ ॥1೨೯॥ 


460- ಮಹಾಭಾರತ ಭೀಷ್ಮಪರ್ವ 


ಸಾತ್ಯಕಿ, ವಿರಾಟ, ಪಾರ್ಷತನಾದ ಧೃಷ್ಟದ್ಯುಮ್ನ, ದ್ರೌಪದಿಯ ಐದು ಮಕ್ಕಳು 
ಮತ್ತು ಅಭಿಮನ್ಯುವೂ ಸಹ ಅರ್ಜುನನನ್ನು ರಕ್ಷಿಸಲು ಅವನನ್ನುಸುತ್ತುವರಿದರು. 


ತತೋ ದ್ರೋಣಂ ಮಹೇಷ್ವಾಸಂ ಗಾಂಗೇಯಸ್ಯ ಪ್ರಿಯೇ ರತಮ್‌ । 
ಅಭ್ಯವರ್ಷತ ಪಾಂಚಾಲ್ಯ: ಸಂಯುಕ್ತ: ಸಹ ಸೋಮಕ್ಳೆಃ HAO 


ಅನಂತರ ಸೋಮಕರಿಂದ ಸಹಿತನಾದ ಧೃಷ್ಟದ್ಯುಮ್ನನು ಭೀಷ್ಮರ ಪ್ರಿಯದಲ್ಲಿಯೇ 
ಆಸಕ್ತರಾದ ಮಹಾಧನುರ್ಧಾರಿಗಳಾದ ದ್ರೋಣರ ಮೇಲೆ ಬಾಣಗಳ ಮಳೆಯನ್ನು 
ಕರೆದನು. 


ಭೀಷ್ಮಸ್ತು ರಥಿನಾಂ ಶ್ರೇಷ್ಠಸೂರ್ಣಂ ವಿವ್ಯಾಧ ಪಾಂಡವಮ್‌ । 

ಅಶೀತ್ಯಾ ನಿಶಿತೈರ್ಬಾಣೃಸ್ತತೋ5ಕ್ರೋಶಂತ ತಾವಕಾಃ aol 

ರಧಿಕರಲ್ಲಿ ಶ್ರೇಷ್ಠರಾದ ಭೀಷ್ಠರಾದರೂ ಶೀಘ್ರವಾಗಿ ತೀಕ್ಷ್ಣವಾದ ಎಂಬತ್ತು 
ಬಾಣಗಳನ್ನು ಅರ್ಜುನನ ಮೇಲೆ ಪ್ರಯೋಗಿಸಿದರು. ಆಗ ನಿನ್ನವರೆಲ್ಲರೂ 
ಹರ್ಷೋದ್ಗಾರವನ್ನುಮಾಡಿದರು. 

ತೇಷಾಂ ತು ನಿನದಂ ಶ್ರುತ್ವಾ ಪ್ರಹೃಷ್ಟಾನಾಂ ಪ್ರಹೃಷ್ಟವತ್‌ | 

ಪ್ರವಿವೇಶ ತತೋ ಮಧ್ಯಂ ರಥಸಿಂಹ: ಪ್ರತಾಪವಾನ್‌ 1೩೨1 


ಸಂತೋಷದಿಂದ ಕೂಡಿದ ಅವರ ಹರ್ಷ ಶಬ್ದವನ್ನುಕೇಳಿ ರಥಸಿಂಹನೂ ಮತ್ತು 
ಪ್ರತಾಪಶಾಲಿಯೂ ಆದ ಅರ್ಜುನನು ಅವರ ಮಧ್ಯವನ್ನು ಪ್ರವೇಶಿಸಿದನು. 


ತೇಷಾಂ ತು ರಥಸಿಂಹಾನಾಂ ಮಧ್ಯಂ ಪ್ರಾಪ್ಯ ಧನಂಜಯಃ ಟ 
ಚಿಕ್ರೀಡ ಧನುಷಾ ರಾಜನ್‌ ಲಕ್ಷ್ಯಂ ಕೃತ್ವಾ ಮಹಾರಥಾನ್‌ (1೩೩! 


ಎಲೈ ರಾಜನೇ, ಧನಂಜಯನು ಆ ರಥಸಿಂಹರ ಮಧ್ಯವನ್ನು ಪ್ರವೇಶಿಸಿ, ಆ 
ಮಹಾರಥರನ್ನು ಲಕ್ಷ್ಯವಾಗಿ ಮಾಡಿ ತನ್ನ ಧನುಸಿನಿಂದ ಆಟವಾಡಿದನು. 


ತತೋ ದುರ್ಯೋಧನೋ ರಾಜಾ ಭೀಷ್ಮಮಾಹ ಜನೇಶ್ವರಃ 1 
ಪೀಡ್ಕಮಾನಂ ಸ್ಥಕಂ ಸೈನ್ಯಂ ದೃಷ್ಟ್ವಾ ಪಾರ್ಥೇನ ಸಂಯುಗೇ ॥೩೪॥ 


ಭೀಷ್ಠವಧಪರ್ವ -461- 


ಎಲೈ ಜನೇಶ್ವರನೇ, ಆಗ ರಾಜನಾದ ದುರ್ಯೋಧನನು ತನ್ನಸೈನ್ಯವು ಯುದ್ಧದಲ್ಲಿ 
ಅರ್ಜುನನಿಂದ ಪೀಡಿಸಲ್ಪಡುವುದನ್ನು ನೋಡಿ ಭೀಷ್ಠರನ್ನುಕುರಿತು ಹೇಳಿದನು. 


ಏಷ ಪಾಂಡುಸುತಸ್ತಾತ ಕೃಷ್ಣೇನ ಸಹಿತೋ ಬಲೀ । 
ಯತತಾಂ ಸರ್ವಸೈನ್ಯಾನಾಂ ಮೂಲಂ ನಃ ಪರಿಕೃಂತತಿ । 
ತ್ವಯಿ ಜೀವತಿ ಗಾಂಗೇಯೇ ದ್ರೋಣೇ ಚ ರಥಿನಾಂ ವರೇ  1೩೫॥ 


ಎಲೈ ತಾತನೇ, ಗಂಗಾಪುತ್ರರಾದ ನೀವು ಬದುಕಿರುವಾಗ, ರಥಿಶ್ರೇಷ್ಠರಾದ 
ದ್ರೋಣರು ಬದುಕಿರುವಾಗ ನನ್ನ ಸರ್ವಸೈನ್ಯವೂ ಪ್ರಯತ್ನಪಡುತ್ತಿದ್ದರೂ ಕೃಷ್ಣನಿಂದ 
ಸಹಿತನಾದ, ಬಲಿಷ್ಠನಾದ, ಪಾಂಡುಪುತ್ರನಾದ ಅರ್ಜುನನು ನಮ್ಮ ಸೈನ್ಯದ 
ಮೂಲವನ್ನೇ ಕತ್ತರಿಸುತ್ತಿದ್ದಾನೆ. 

ತ್ವತೃತೇ ಹ್ಯೇಷ ಕರ್ಣೋಂಪಿ ನ್ಯಸ್ತಶಸ್ತ್ರೋ ಮಹಾರಥ: । 

ನ ಯುಧ್ಯತಿ ರಣೇ ಪಾರ್ಥಂ ಹಿತಕಾಮಃ ಸದಾ ಮಮ HAL 


ಯಾವಾಗಲೂ ನನ್ನ ಹಿತದಲ್ಲಿಯೇ ರಥನಾದ, ಮಹಾರಥನಾದ ಈ ಕರ್ಣನೂ 
ಕೂಡ ನಿಮ್ಮಕಾರಣದಿಂದಾಗಿ ಶಸ್ತಸಂನ್ಯಾಸವನ್ನು ಮಾಡಿ ಯುದ್ಧವನ್ನು ಮಾಡುತ್ತಿಲ್ಲ. 


ಸ ತಥಾ ಕುರು ಗಾಂಗೇಯ ಯಥಾ ಹನ್ಯೇತ ಫಲ್ಗುನ: । 

ಏವಮುಕ್ತಸ್ತತೋ ರಾಜನ್‌ಪಿತಾ ದೇವವ್ರತಸ್ತವ । 

ಧಿಕ್‌ ಕ್ವತ್ರಧರ್ಮಮಿತ್ಯುಕ್ತ್ವಾ ಯಯೌ ಪಾರ್ಥರಥಂ ಪ್ರತಿ 11೩೭1 

ಎಲೈ ಗಂಗಾಪುತ್ರರೇ, ಅರ್ಜುನನ ವಧೆಯಾಗುವಂತೆ ಹೇಗಾದರೂ ಮಾಡಿ. 
ಎಲ್ಫೆ ರಾಜನೇ, ದುರ್ಯೋಧನನಿಂದ ಹೀಗೆ ಹೇಳಲ್ಪಟ್ಟ ದೇವವ್ರತರಾದ ನಿನ್ನ 
ತಂದೆಯು ಕೃತ್ರಧರ್ಮಕ್ಕೆ ಧಿಕ್ಕಾರವಿರಲಿ ಎಂದು ಹೇಳುತ್ತಾ, ಅರ್ಜುನನ ರಥದ ಕಡೆಗೆ 
ಹೊರಟರು. 

ಉಭೌ ಶ್ವೇತಹಯೌ ರಾಜನ್‌ ಸಂಸಕ್ತೌ ದೃಶ್ಯ ಪಾರ್ಥಿವಾಃ | 

ಸಿಂಹನಾದಾನ್‌ ಭೃಶಂ ಚಕ್ರುಃ ಶಂಖಶಬ್ಬಾಂಶ್ಚ ಭಾರತ 11೩೮॥ 


-462- ಮಹಾಭಾರತ ಭೀಷ್ಮಪರ್ವ 


ಎಲ್ಫೆ ರಾಜನೇ, ಶ್ಲೇಶಹಯಗಳಿಂದ ಕೂಡಿದ ರಥದಲ್ಲಿ ಕುಳಿತ ಅವರಿಬ್ಬರೂ 
ಪರಸ್ಪರ ಸಂಸಕ್ತರಾದುದನ್ನು ನೋಡಿ ಎಲೈ ಭಾರತನೇ, ರಾಜರು ಗಟ್ಟಿಯಾಗಿ 
ಸಿಂಹನಾದವನ್ನು ಮಾಡಿ ಶಂಖ ಶಬ್ದವನ್ನೂಮಾಡಿದರು. 


ದ್ರೌಣಿರ್ದುರ್ಯೋಧನಕ್ಸೆವ ವಿಕರ್ಣಶ್ಚ ತವಾತ್ಮಜ: । 

ಪರಿವಾರ್ಯ ರಣೇ ಭೀಷ್ಮಂ ಸ್ಥಿತಾ ಯುದ್ಧಾಯ ಮಾರಿಷ Teal 

ಅಶ್ವತ್ಥಾಮ, ದುರ್ಯೋಧನ, ನಿನ್ನ ಪುತ್ರನಾದ ವಿಕರ್ಣ ಇವರು ಎಲ್ಫೆ ಪೂಜ್ಯನೇ, 
ಭೀಷ್ಮರನ್ನು ಸುತ್ತುವರಿದು ಯುದ್ಧಕ್ಕಾಗಿ ನಿಂತರು. 

ತಥೈವ ಪಾಂಡವಾಃ ಸರ್ವೇ ಪರಿವಾರ್ಯ ಧನಂಜಯಮ್‌ । 

ಸ್ಥಿತಾ ಯುದ್ಧಾಯ ಮಹತೇ ತತೋ ಯುದ್ಧಮವರ್ತತ ॥1೪೦॥ 

ಹಾಗೆಯೇ, ಪಾಂಡವರೆಲ್ಲರೂ ಅರ್ಜುನನನ್ನುಸುತ್ತುವರಿದು ಯುದ್ಧಕ್ಕೆ ಸಿದ್ಧರಾಗಿ 
ನಿಂತರು. ಆನಂತರ ಯುದ್ಧವು ಪ್ರವೃತ್ತವಾಯಿತು. 


ಗಾಂಗೇಯಸ್ತು ರಣೇ ಪಾರ್ಥಮಾನರ್ಚ್ಛತ್‌ ನವಭಿ: ಶರೈಃ | 
ತಮರ್ಜುನಃ ಪ್ರತ್ಯವಿಧ್ಯದ್‌ ದಶಭಿರ್ಮರ್ಮವೇಧಿಭಿಃ ।1೪೧॥ 
ಭೀಷ್ಮರು ಅರ್ಜುನನ ಮೇಲೆ ಒಂಭತ್ತು ಬಾಣಗಳನ್ನು ಪ್ರಯೋಗಿಸಿದರು. ಅದಕ್ಕೆ 


ಪ್ರತಿಯಾಗಿ ಅರ್ಜುನನು ಮರ್ಮಭೇದಿಗಳಾದ ಹತ್ತು ಬಾಣಗಳನ್ನು ಅವರ ಮೇಲೆ 
ಪ್ರಯೋಗಿಸಿದನು. 


ತತಃ ಶರಸಹಸ್ರೇಣ ಸುಪ್ರಯುಕ್ತೇನ ಪಾಂಡವಃ । 
ಅರ್ಜುನಃ ಸಮರಶ್ಚಾಧೀ ಭೀಷ್ಮಸ್ಕಾವಾರಯದ್‌ ದಿಶಃ (1೪೨1 


ಅನಂತರ ಪಾಂಡುಪುತ್ರನಾದ ಯುದ್ಧಕ್ಲಾಯಾದ ಅರ್ಜುನನು ಸಹಸ್ರ 
ಬಾಣಗಳನ್ನು ಪ್ರಯೋಗಿಸಿ ಭೀಷ್ಮರನ್ನು ಎಲ್ಲಾದಿಕ್ಕುಗಳಿಂದಲೂ ಮುಚ್ಚಿದನು. 


ಶರಜಾಲಂ ತತಸ್ತತ್ತು ಶರಜಾಲೇನ ಕೌರವ । 
ವಾರಯಾಮಾಸ ಪಾರ್ಥಸ್ಯ ಭೀಷ್ಮಃ ಶಾಂತನವಸ್ತಥಾ 11೪೩! 


ಭೀಷ್ಠವಧಪರ್ವ -463- 


ಎಲ್ಪೆ ಕೌರವನೇ, ಶಂತನು ಪುತ್ರರಾದ ಭೀಷ್ಠರು ಆಗ ಅರ್ಜುನನು ಹೆಣೆದ 
ಬಾಣಗಳ ಬಲೆಯನ್ನು ತಮ್ಮ ಬಾಣಗಳ ಬಲೆಯಿಂದಲೇ ನಿವಾರಿಸಿದರು. 


ಉಭೌ ಪರಮಸಂಹೃಷ್ಟಾವುಭೌ ಯುದ್ಧಾಭಿನಂದಿನೌ । 
ನಿರ್ವಿಶೇಷಮಯುಧ್ಯೇತಾಂ ಕೃತಪ್ರತಿಕೃತೈಷಿಣೌ 11೪೪॥। 
ಇಬ್ಬರೂ ಪರಮ ಸಂತೋಷದಿಂದ ಕೂಡಿದವರಾಗಿ ಯುದ್ಧವನ್ನು ಆಸ್ವಾದಿಸುತ್ತಾ 
ಒಬ್ಬರು ಮಾಡಿದುದಕ್ಕೆ ಇನ್ನೊಬ್ಬರು ಪ್ರತೀಕಾರ ಮಾಡುತ್ತಾ, ಒಬ್ಬರನ್ನೊಬ್ಬರು 
ಮೀರದೇಯುದ್ಧವನ್ನು ಮಾಡಿದರು. 
ಭೀಷ್ಮಚಾಪವಿಮುಕ್ತಾನಿ ಶರಜಾಲಾನಿ ಸಂಘಶಃ । 
ಶೀರ್ಯಮಾಣಾನ್ಯದೃಶ್ಯಂತ ಭಿನ್ನಾನ್ಯರ್ಬುನಸಾಯಕ್ಕೈ: 11೪೫1 
ಭೀಷ್ಮರು ಪ್ರಯೋಗ ಮಾಡಿದ ಬಾಣಗಳ ಸಮೂಹಗಳು ಅರ್ಜುನನ 
ಬಾಣಗಳಿಂದ ಸಮೂಹ ಸಮೂಹವಾಗಿ ನಾಶ ಹೊಂದುವುದು ಕಂಡುಬಂದಿತು. 
ತಥೈವಾರ್ಜುನಮುಕ್ತಾನಿ ಶರಜಾಲಾನಿ ಭಾಗಶಃ | 
ಗಾಂಗೇಯಶರನುನ್ನಾನಿ ನ್ಯಪತಂತ ಮಹೀತಳೇ ' WH 
ಹಾಗೆಯೇ, ಅರ್ಜುನನು ಪ್ರಯೋಗಿಸಿದ ಬಾಣಗಳ ಸಮೂಹಗಳೂ ಸಹ ಭೀಷ್ಮರ 
ಬಾಣಗಳಿಂದ ಕತ್ತರಿಸಲ್ಪಟ್ಟುತುಂಡು ತುಂಡಾಗಿ ಭೂಮಿಯ ಮೇಲೆ ಬಿದ್ದವು. 
ಅರ್ಜುನಃ ಪಂಚವಿಂಶತ್ಯಾ ಭೀಷ್ಮಮಾರ್ಚ್ಯಚ್ಛಿತ್ಸೆಃ ಶರೈಃ 1. 
ಭೀಷ್ಮೋತಪಿ ಸಮರೇ ಪಾರ್ಥಂ ವಿವ್ಯಾಧ ತ್ರಿಂಶತಾ ಶರೈಃ 1೪೭/1 
ಅರ್ಜುನನು ಹರಿತವಾದ ಇಪಪತ್ತೈದು ಬಾಣಗಳಿಂದ ಭೀಷ್ಠರನ್ನು ಹಿಂಸಿಸಿದನು. 
ಭೀಷ್ಠರೂ ಸಹ ಯುದ್ಧದಲ್ಲಿ ಮೂವತ್ತು ಬಾಣಗಳನ್ನು ಅರ್ಜುನನ ಮೇಲೆ 
ಪ್ರಯೋಗಿಸಿದರು. 


ಅನ್ಯೋನ್ಯಸ್ಯ ಹಯಾನ್‌ ವಿದ್ಧ್ವಾ ಧ್ಲಜೌ ಚ ಸುಮಹಾಬಲೌ । 
ರಥೇಷಾಂ ರಥಚಕ್ರೇ ಚ ಚಿಕ್ರೀಡತುರರಿಂದಮೌ vu 


-464- ಮಹಾಭಾರತ ಭೀಷ್ಮಪರ್ವ 


ಅರಿಂದಮರೂ, ಮಹಾಬಲಶಾಲಿಗಳೂ ಆದ ಅವರಿಬ್ಬರೂ ಪರಸ್ಪರವಾಗಿ 
ರಥಾಶ್ನಗಳನ್ನು ಕೊಂದು ಧ್ವಜಗಳನ್ನೂ , ರಥದ ಚಕ್ರಗಳನ್ನೂ ಮತ್ತು ರಥದ ಮೂಕಿಗಳನ್ನೂ 
ಕತ್ತರಿಸಿ ಆಟವಾಡಿದರು. 

ತತಃ ಕ್ರುದ್ಟೋ ಮಹಾರಾಜ ಭೀಷ್ಠಃ ಪ್ರಹರತಾಂ ವರಃ । 

ವಾಸುದೇವಂ ತ್ರಿಭಿರ್ಬಾಣೈರಾಜಘಾನ ಸ್ತನಾಂತರೇ uv 


ಎಲೈ ಮಹಾರಾಜನೇ, ಆಗ ಯುದ್ಧ ಮಾಡುವವರಲ್ಲಿ ಶ್ರೇಷ್ಠರಾದ ಭೀಷ್ಮರು 
ಕೋಪಗೊಂಡು ಕೃಷ್ಣನನ್ನುಮೂರು ಬಾಣಗಳಿಂದ ಸ್ತನಗಳ ಮಧ್ಯದಲ್ಲಿಹೊಡೆದರು. 

ಭೀಷ್ಮಚಾಪಚ್ಯುತೈರ್ಬಾಣೈರ್ನಿರ್ವಿದ್ಧೋ ಮಧುಸೂದನಃ । 

ವಿರರಾಜ ರಣೇ ರಾಜನ್‌ ಸಪುಪ್ಪ ಇವ ಕಿಂಶುಕ: HMO 

ಎಲ್ಫೆ ರಾಜನೇ, ಭೀಷ್ಮರ ಧನುಸ್ಸಿನಿಂದ ಹೊರಹೊಮ್ಮಿದ ಬಾಣಗಳಿಂದ 
ತಾಡಿತನಾದ ಮಧುಸೂದನನು ಪುಷ್ತಿತವಾದ ಕಿಂಶುಕವೃಕ್ತದಂತೆ ಶೋಭಿಸಿದನು. 

ತತೋರರ್ಜುನೋ ಭೃಶಂ ಕ್ರುದ್ಧೋ ನಿರ್ವಿದ್ದಂ ಪ್ರೇಕ್ಷ್ಯ ಮಾಧವಮ್‌ | 

ಗಾಂಗೇಯಸಾರಥಿಂ ಸಂಖೇ ನಿರ್ಬಿಭೇದ ತ್ರಿಭಿಃ ಶರೈಃ 11೫೧॥ 


ಆಗ ಅರ್ಜುನನು ಕೃಷ್ಣನು ಬಾಣಪ್ರಯೋಗಕ್ಕೆ ಗುರಿಯಾದುದನ್ನು ನೋಡಿ 
ಕೋಪಗೊಂಡು ಭೀಷ್ಠರ ಸುರಥಿಯನ್ನುಮೂರು ಬಾಣಗಳಿಂದ ಗಾಯಗೊಳಿಸಿದನು. 


ಯತಮಾನು ತು ತೌ ವೀರಾವನ್ಯೋನ್ಯಸ್ಯ ವಧಂ ಪ್ರತಿ । 

ನಾಶಕ್ನುತಾಂ ತದಾನ್ಯೋನ್ಯಮಭಿಸಂಧಾತುಮಾಹವೇ AAU 

ಅವರಿಬ್ಬರೂ ಪರಸ್ಪರ ವಧೆಗಾಗಿ ಪ್ರಯತ್ನಪಟ್ಟರೂ ಯುದ್ಧದಲ್ಲಿ ಅದನ್ನು 
ಪರಸ್ಫರವಾಗಿ ಸಾಧಿಸಲು ಸಾಧ್ಯವಾಗಲಿಲ್ಲ. 

ಮಂಡಲಾನಿ ವಿಚಿತ್ರಾಣಿ ಗತಪ್ರತ್ಯಾಗತಾನಿ ಚ । 

ಅದರ್ಶಯೇತಾಂ ಬಹುಧಾ ಸೂತಸಾಮರ್ಥ್ಯಲಾಘವಾತ್‌ 11೫೩! 


ಭೀಷ್ಮವಧಪರ್ವ -465- 


ಸೂತರ ಸಾಮರ್ಥ್ಯ ಮತ್ತು ಕ್ಷಿಪ್ರತೆಯಿಂದ ಅವರಿಬ್ಬರೂ ವಿಚಿತ್ರವಾದ ಅನೇಕ 
ಯುದ್ಧ ಮಾರ್ಗಗಳನ್ನೂ ಮುಂದೆ ಹೋಗಿ ಹಿಂದೆ ಬರುವ ರೀತಿಗಳನ್ನೂ ಅನೇಕ 
ರೀತಿಯಲ್ಲಿತೋರಿಸಿದರು. 


ಅಂತರಂ ಚ ಪ್ರಹಾರೇಷು ತರ್ಕಯಂತೌ ಮಹಾರಥೌ । 
ರಾಜನ್ನಂತರಮಾರ್ಗಸ್ಥೌ ಸ್ಥಿತಾವಾಸ್ತಾಂ ಮುಹುರ್ಮುಹುಃ IBY 


ಎಲ್ಪ ರಾಜನೇ, ಮಹಾರಥರಾದ ಅವರಿಬ್ಬರೂ ಇನ್ನೊಬ್ಬರ ಪ್ರಹಾರದ ಮಧ್ಯದಲ್ಲಿ 
ಒಂದು ದೋಷವನ್ನು ಹುಡುಕುತ್ತಾ ಪುನಃ ಪುನಃ ಮಂಡಲ ಮಾರ್ಗಮಧ್ಯದಲ್ಲಿಯೇ 
ನಿಲ್ಲುತ್ತಿದ್ದರು. 

ಉಭೌ ಸಿಂಹರವೋನ್ಸಿಶ್ರಂ ಶಂಖಶಬ್ಬಂ ಪ್ರಚಕ್ರತು: । 

ತಥೈವ ಚಾಪನಿರ್ಫೋಪಂ ಚಕ್ರತುಸ್ತೌ ಮಹಾರಥೌ 11೫೫11 

ಇಬ್ಬರೂ ಸಿಂಹನಾದ ಮಿಶ್ರಿತವಾದ ಶಂಖಶಬ್ದವನ್ನು ಮಾಡಿದರು. ಹಾಗೆಯೇ 
ಮಹಾರಥರಾದ ಅವರಿಬ್ಬರೂ ಧನುಸಿನ ಘೋಷವನ್ನೂ ಉಂಟುಮಾಡಿದರು. 

ತಯೋಃ ಶಂಖಪ್ರಣಾದೇನ ರಥನೇಮಿಸ್ಟನೇನ ಚ! 

ದಾರಿತಾ ಸಹಸಾ ಭೂಮಿಶ್ಚಕಂಪ ಚ ನನಾದ ಚ 11೫೬। 

ಅವರಿಬ್ಬರ ಶಂಖನಾದದಿಂದಲೂ ಮತ್ತು ರಥಘೋಷದಿಂದಲೂ ಭೂಮಿಯು 
ಬಿರಿದು ನಡುಗಿ ಗುಡುಗಿತು. '` 

ನ ತಯೋರಂತರಂ ಶಶ್ಚಿದ್‌ ದದೃಶೇ ಭರತರ್ಷಭ । 

ಬಲಿನೌ ಸಮರೇ ಶೂರಾವನ್ಯೋನ್ಯಸದ್ಭಶಾವುಭೌ ALN 

ಎಲೈ ಭರತಶ್ರೇಷ್ಠನೇ, ಬಲಿಷ್ಠರೂ, ಯುದ್ಧದಲ್ಲಿ ಶೂರರೂ ಪರಸ್ಪರ ಸದೃಶರೂ 
ಆದ ಅವರಿಬ್ಬರ ಮಧ್ಯದಲ್ಲಿ ಯಾವ ವ್ಯತ್ಯಾಸವೂ ಕಾಣಲಿಲ್ಲ. 


ಚಿಹ್ನಮಾತ್ರೇಣ ಭೀಷ್ಮಂ ತು ಪ್ರಜಜ್ಞುಸ್ತತ್ರ ಕೌರವಾಃ । 
ತಥಾ ಪಾಂಡುಸುತಾಃ ಪಾರ್ಥಂ ಚಿಹ್ನಮಾತ್ರೇಣ ಜಜ್ಞಿರೇ 11೫೮1 


-466- ಮಹಾಭಾರತ ಭೀಷ್ಮಪರ್ವ 


ಕೌರವರು ಭೀಷ್ಠರನ್ನು ಕೇವಲ ಅವರ ಚಿಹ್ನೆಯಿಂದ ತಿಳಿಯುತ್ತಿದ್ದರು. ಹಾಗೆಯೇ 
ಪಾಂಡವರು ಕೇವಲ ಅರ್ಜುನನ ಚಿಹ್ನೆಗಳಿಂದ ಅರ್ಜುನನನ್ನು ತಿಳಿಯುತ್ತಿದ್ದರು. 


ತಯೋರ್ನ್ವವರಯೋ ರಾಜನ್‌ ದೃಶ್ಯ ತಾದ್ಧಕ್‌ಪರಾಕ್ರಮಮ್‌ । 
ವಿಸ್ಮಯಂ ಸರ್ವಭೂತಾನಿ ಜಗ್ಗುರ್ಭಾರತ ಸಂಯುಗೇ 11೫೯ 


ಎಲೈ ರಾಜನೇ, ಭಾರತನೇ, ನರಶ್ರೇಷ್ಠರಾದ ಅವರಿಬ್ಬರ ಅಂತಹ ಪರಾಕ್ರಮವನ್ನು 
ನೋಡಿ ಆ ಯುದ್ಧಭೂಮಿಯಲ್ಲಿ ಎಲ್ಲರೂ ವಿಸ್ಮಯವನ್ನುಹೊಂದಿದರು. 


ನ ತಯೋರ್ವಿವರಂ ಶಶ್ಚಿದ್‌ ರಣೇ ಪಶ್ಯತಿ ಭಾರತ । 
ಧರ್ಮೇ ಸ್ಥಿತಸ್ಯ ಹಿ ಯಥಾ ನ ಶಶ್ಚಿದ್‌ ವೃಜಿನಂ ಕ್ವಚಿತ್‌ ೬೦! 


ಎಲೈ ಭಾರತನೇ, ಧರ್ಮಿಷ್ಠನಾದ ಪುರುಷನಲ್ಲಿ ಹೇಗೆ ಪಾಪ 
ಕಂಡುಬರುವುದಿಲ್ಲವೋ, ಅದರಂತೆ ಅವರಿಬ್ಬರ ಯುದ್ಧದಲ್ಲಿ ಯಾವ ಛಿದ್ರವೂ 
ಕಂಡುಬರಲಿಲ್ಲ. 


ಉಭೌ ಹಿ ಶರಜಾಲೇನ ತಾವದ್ಧಶ್ಯೌ ಬಭೂವತುಃ 1 
ಪ್ರಕಾಶೌ ಚ ಪುನಸ್ತೂರ್ಣಂ ಬಭೂವತುರುಭೌ ರಣೇ LOM 


ಅವರಿಬ್ಬರೂ ಬಾಣಗಳ ಸಮೂಹದಿಂದ ಅದೃಶ್ಯರಾಗುತ್ತಿದ್ದರು. ಪುನಃ 
ಯುದ್ಧಭೂಮಿಯಲ್ಲಿ (ಆ ಬಾಣಗಳನ್ನು ಸಂಹರಿಸಿ) ಎಲ್ಲರ ಕಣ್ಣಿಗೆ ಕಾಣುತ್ತಿದ್ದರು. 

ತತ್ರ ದೇವಾಃ ಸಗಂಧರ್ವಾಶ್ಚಾರಣಾಶ್ಚ ಸಹರ್ಷಿಭಿಃ । 

ಅನ್ಯೋನ್ಯಂ ಪ್ರತ್ಯಭಾಷಂತ ತಯೋರ್ದ್ವಷ್ಟ್ವಾ ಪರಾಕ್ರಮಮ್‌ ॥೬೨॥! 

ಅಲ್ಲಿಅವರ ಪರಾಕ್ರಮವನ್ನುನೋಡಿ ಗಂಧರ್ವರಿಂದ, ಚಾರಣರಿಂದ ಮತ್ತು 
ಯಷಿಗಳಿಂದ ಸಹಿತರಾದ ದೇವತೆಗಳು ಪರಸ್ಪರವಾಗಿ ಮಾತನಾಡಿಕೊಂಡರು. 

ನ ಶಕ್ಕೌ ಯುಧಿ ಸಂರಬ್ಬೌ ಜೇತುಮೇತೌ ಮಹಾರಥೌ । 

ಸದೇವಾಸುರಗಂಧರ್ವೈರ್ಲೋಕ್ಕರಪಿ ಕಥಂಚನ Well 

ದೇವಾಸುರಗಂಧರ್ವ ಸಹಿತವಾದ ಎಲ್ಲ ಲೋಕಗಳಿಂದಲೂ ಮಹಾರಥರೂ 


ಮತ್ತು ಕೋಪಗೊಂಡವರೂ ಆದ ಇವರಿಬ್ಬರು ಯುದ್ಧದಲ್ಲಿ ಸೋಲಿಸಲ್ಪಡಲು 
ಸಾಧ್ಯವಿಲ್ಲ. 


ಭೀಷ್ಮವಧಪರ್ವ -467- 


ಆಶ್ಚರ್ಯಭೂತಂ ಲೋಕೇಷು ಯುದ್ಧಮೇತನ್ಗಹಾದ್ದುತಮ್‌ | 

ನೈತಾದೃಶಾನಿ ಯುದ್ದಾನಿ ಭವಿಷ್ಯಂತಿ ಕಥಂಚನ 11೬೪॥ 

ಇವರಿಬ್ಬರ ಈ ಯುದ್ಧವು ಬಹಳ ಅದ್ಭುತವಾದುದು. ಮೂರುಲೋಕದಲ್ಲಿ 
ಆಶ್ಚರ್ಯಕರವಾದುದು. ಇಂತಹ ಯುದ್ಧವು ಎಂದೂ ನಡೆಯುವುದಿಲ್ಲ. 

ನಾಪಿ ಶಕ್ಕೋ ರಣೇ ಜೇತುಂ ಭೀಷ್ಮ: ಪಾರ್ಥೇನ ಧೀಮತಾ । 

ಸಧನುಶ್ಚ ರಥಸ್ಮಶ್ಚ ಪ್ರವಪನ್‌ ಸಾಯಕಾನ್‌ ರಣೇ WAN 

ರಥದಲ್ಲಿ ಕುಳಿತು, ಧನುಸನ್ನು ಹಿಡಿದು, ಬಾಣಗಳೆ ಮಳೆಯನ್ನು ಸುರಿಸುವ 
ಭೀಷ್ಠರು ಮೇಧಾವಿಯಾದ ಅರ್ಜುನನಿಂದ ಯುದ್ಧದಲ್ಲಿ ಸೋಲಿಸಲ್ಲಡಲು ಸಾಧ್ಯವಿಲ್ಲ. 

ತಥೈವ ಪಾಂಡವಂ ಯುದ್ಧೇ ದೇವೈರಪಿ ದುರಾಸದಮ್‌ । 

ನ ವಿಜೇತುಂ ರಣೇ ಭೀಷ್ಮ ಉತ್ತಹೇತ ಧನುರ್ಧರಮ್‌ 11೬೬। 

ಹಾಗೆಯೇ, ದೇವತೆಗಳೂ ಹತ್ತಿರ ಸುಳಿಯರಾರದ ಧನುರ್ಧಾರಿಯಾದ 
ಪಾಂಡುಪುತ್ರನಾದ ಅರ್ಜುನನನ್ನು ಭೀಷ್ಠರೂ ಯುದ್ಧದಲ್ಲಿಜಯಿಸಲಾರರು. 

ಇತಿ ಸ್ಥ ವಾಚ: ಶ್ರೂಯಂತೇ ಪ್ರೋಚ್ಚರಂತ್ಯಸತಸ್ತತ: | 

ಗಾಂಗೇಯಾರ್ಜುನಯೋ: ಸಂಖೇ ಸ್ತವಯುಕ್ತಾ ವಿತಾಂಪತೇ ।1೬೭॥॥ 

ಎಲ್ಫೆ ರಾಜನೇ, ಭೀಷ್ಠಾರ್ಜುನರ ಯುದ್ಧವು ನಡೆಯುತ್ತಿದ್ದಾಗ ಅವರ ಪ್ರಶಂಸಾ 
ರೂಪವಾದ ಇಂತಹ ಮಾತುಗಳು ಅಲ್ಲಲ್ಲಿಕೇಳಿಬಂದವು. 

ತ್ವದೀಯಾಸ್ತು ತತೋ ಯೋಧಾ: ಪಾಂಡವೇಯಾತಶ್ಚ ಭಾರತ | 

ಅನ್ಯೋನ್ಯಂ ಸಮರೇ ಜಘುಸ್ತಯೋಸ್ತತ್ರ ಪರಾಕ್ರಮೇ 11೬೮ 

ಎಲ್ಫೆ ಭಾರತನೇ, ಭೀಷ್ಮಾರ್ಜುನರು ಹಾಗೆ ಪದಾಕ್ರಮವನ್ನು ತೋರಿಸುತ್ತಿದ್ದಾಗ. 
ನಿನ್ನಮತ್ತು ಪಾಂಡವರ ಸೈನಿಕರು ಯುದ್ಧದಲ್ಲಿ ಪರಸ್ಪರವಾಗಿ ಪ್ರಹಾರ ಮಾಡಿದರು. 

ಶಿತಧಾರೈಸ್ತಥಾ ಖಡ್ಲೈರ್ವಿಮಲೈಶ್ಚ ಪರಶ್ಪದ್ಧೆ: । 


ಶರೈರನ್ಯೆ ಶ್ಚ ಬಹುಭಿಃ ಶಸ್ತೆ ತ್ರೈರ್ನಾನಾವಿಧೈರ್ಯುಧಿ | 
ಉಭಯೋಃ ಸೇನಯೋರ್ವೀರಾ ನ್ಯಕೃಂತಂತ ಪರಸ್ಪರಮ್‌ Wu 


-468- ಮಹಾಭಾರತ ಭೀಷ್ಮಪರ್ವ 


ಹರಿತವಾದ ಅಲುಗುಳ್ಳ ಖಡ್ಗಗಳಿಂದಲೂ, ವಿಮಲವಾದ ಪರಶ್ಚಧಗಳಿಂದಲೂ, 
ಅಕೇಕ ಜಾಣಗಳಿಂದಲೂ, ನಾನಾವಿಧವಾದ ಶಸ್ತ್ರಗಳಿಂದಲೂ, ಎರಡೂ ಸೈನ್ಯದ 
ವೀರರು ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಕತ್ತರಿಸಿದರು. 


ವರ್ತಮಾನೇ ತಥಾ ಘೋರೇ ತಸ್ಮಿನ್‌ ಯುದ್ಧೇ ಸುದಾರುಣೇ । 
ದ್ರೋಣಪಾಂಚಾಲ್ಯಯೋ ರಾಜನ್‌ ಮಹಾನಾಸೀತ್‌ ಸಮಾಗಮಃ ॥ 


ಎಲೈ ರಾಜನೇ, ಅಂತಹ ಘೋರವೂ ಮತ್ತು ಅತ್ಯಂತ ದಾರುಣವೂ ಆದ 
ಯುದ್ಧವು ನಡೆಯುತ್ತಿರಲು ದ್ರೋಣ ಮತ್ತು ದಧೃಷ್ಟದ್ಯುಮ್ಮರಿಗೆ ದೊಡ್ಡ ಸಮಾಗಮ 
ಉಂಟಾಯಿತು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ಅಷ್ಟಚತ್ವಾರಿಂಶೋ5ಧ್ಯಾಯಃ ॥ 
॥ ಭೀಷ್ಠವಧಪರ್ವಣಿ ಅಷ್ಟಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ನಲವತ್ತೆಂಟನೆಯ ಅಧ್ಯಾಯ ಮುಗಿಯಿತು. 
XK 


ನಲವತ್ತೊಂಬತ್ತನೆಯ ಅಧ್ಯಾಯ 
ದ್ರೋಣ-ಧೃಷ್ಟದ್ಯುಮ್ನರ ಯುದ್ಧ. 
ಧೃತರಾಷ್ಟ್ರ 
ಕಥಂ ದ್ರೋಣೋ ಮಹೇಷ್ವಾಸಃ ಪಾಂಚಾಲ್ಯಶ್ಚಾನಿ ಪಾರ್ಷತಃ । 
ರಣೇ ಸಮೀಯತುರ್ಯತ್ತೌ ತನ್ನಮಾಚಕ್ಷ ಸಂಜಯ 11೧1 


ಧೃತರಾಷ್ಟ್ರ. ಎಲೈ ಸಂಜಯನೇ, ಮಹಾಧನುರ್ಧಾರಿಗಳಾದ ದ್ರೋಣರು ಮತ್ತು 


ಪಾಂಚಾಲ ದೇಶದ ಧೃಷ್ಟದ್ಯುಮ್ನನು ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಹೇಗೆ ಎದುರಿಸಿದರು 
ಎಂದು ನನಗೆ ಹೇಳು. 


ದಿಷ್ಠಮೇವ ಪರಂ ಮನ್ಯೇ ಪೌರುಷಾದಪಿ ಸಂಜಯ । 
ಯತ್ರ ಶಾಂತನವೋ ಭೀಷ್ಮೋ ನಾತರದ್‌ ಯುಧಿ ಪಾಂಡವಮ್‌ ॥1೨॥ 


ಭೀಷ್ಮವಧಪರ್ವ -469- 


ಎಲ್ಫೆ ಸಂಜಯನೇ, ಶಂತನು ಪುತ್ರರಾದ ಭೀಷ್ಠರು ಯುದ್ಧದಲ್ಲಿ ಅರ್ಜುನನನ್ನು 
ಸೋಲಿಸಲು ಸಾಧ್ಯವಾಗಲಿಲ್ಲವೆಂದ ಮೇಲೆ ನಾನು ಪುರುಷ ಪ್ರಯತ್ನಕ್ಕಿಂತಲೂ ಎಧಿ 
ಯೇ ಬಲಿಷ್ಠವೆಂದು ತಿಳಿಯುತ್ತೇನೆ. 

ಭೀಷ್ಮೋ ಹಿ ಸಮರೇ ಕ್ರುದ್ಧೋ ಹನ್ಯಾಲ್ಲೋಕಾಂಶ್ಸ್ನರಾಚರಾನ್‌ । 

ಸ ಕಥಂ ಪಾಂಡವಂ ಯುದ್ದೇ ನಾತರತ್‌ಸಂಜಯೌಜಸಾ Ha 

ಕ್ರುದ್ಧರಾದ ಭೀಷ್ಮರು ಯುದ್ಧದಲ್ಲಿ ಸ್ಥಾವರ-ಜಂಗಮ ಸಹಿತವಾದ ಲೋಕಗಳನ್ನೆಲ್ಲಾ 
ಕೊಂದಾರು! ಅಂತಹವರು ಯುದ್ಧದಲ್ಲಿ ತಮ್ಮ ಪರಾಕ್ರಮದಿಂದ ಪಾಂಡವನಾದ 
ಅರ್ಜುನನನ್ನು ಏಕೆ ಮೀರಲಿಲ್ಲ? 

ಸಂಜಯಃ 

ಶೃಣು ರಾಜನ್‌ ಸ್ಥಿರೋ ಭೂತ್ತಾ ಯುದ್ಧಮೇತತ್‌ ಸುದಾರುಣಮ್‌ । 

ನ ಶಕ್ಯಃ ಪಾಂಡವೋ ಜೇತುಂ ದೇವೈರಪಿ ಸವಾಸವೈ: 11೪॥ 

ಸಂಜಯ- ರಾಜನೇ, ಸ್ಥಿರವಾಗಿ ಕುಳಿತು ಬಹಳ ದಾರುಣವಾದ ಈ ಯುದ್ಧವನ್ನು 
ಕೇಳು. ಇಂದ್ರನಿಂದ ಸಹಿತರಾದ ದೇವತೆಗಳೂ ಸಹ ಅರ್ಜುನನನ್ನು ಗೆಲ್ಲಲಾರರು. 

ದ್ರೋಣಸ್ತು ನಿಶಿತೈರ್ಬಾಣೈರ್ಧಷ್ಟದ್ಯುಮ್ನುಮಯೋಧಯತ್‌ । 

ಸಾರಥಿಂ ಚಾಸ್ಯ ಭಲ್ಲೇನ ರಥನೀಡಾದಪಾತಯತ್‌ 11೫11 

ದ್ರೋಣರು ಹರಿತವಾದ ಬಾಣಗಳಿಂದ ಧೃಷ್ಟದ್ಯುಮ್ನನ ಜೊತೆಯಲ್ಲಿಯುದ್ಧವನ್ನು 
ಮಾಡಿದರು. ರಥದ ಮುಂಭಾಗದಲ್ಲಿಕುಳಿತಿದ್ದ ಅವನ ಸಾರಥಿಯನ್ನು ಭಲ್ಲದಿಂದ 
ಕೆಳಗೆ ಕೆಡವಿದರು. 

ತಸ್ಯಾಥ ಚತುರೋ ವಾಹಾಂಶ್ಚತುರ್ಭಃ ಸಾಯಕೋತ್ತಮೈ: 1 

ಪೀಡಯಾಮಾಸ ಸಂಕ್ರುದ್ದೋ ಧೃಷ್ಟದ್ಯಮಸ್ಯ ಮಾರಿಷ UN 

ಎಲೈ ಪೂಜ್ಯನೇ, ಬಹಳ ಕೋಪಗೊಂಡ ಅವರು ಧೃಷ್ಟದ್ಯುಮ್ನನ ನಾಲ್ಕು 
ಕುದುರೆಗಳನ್ನು ಗುರಿಮಾಡಿ ಶ್ರೇಷ್ಠವಾದ ನಾಲ್ಕು ಬಾಣಗಳನ್ನು ಪ್ರಯೋಗಿಸಿದರು. 


-470- ಮಹಾಭಾರತ ಭೀಷ್ಮಪರ್ವ 
ಧೃಷ್ಠದ್ಯುಮಸ್ತತೋ ದ್ರೋಣಂ ನವತ್ಯಾ ನಿಶಿತೈಃ ಶರೈಃ । 
ವಿವ್ಯಾಧ ಪ್ರಹಸನ್‌ ವೀರಸ್ಪಿಷ್ಮತಿಷ್ಠೇತಿ ಚಾಬ್ರವೀತ್‌ EAT 


ಆಗ ವೀರನಾದ ಧೃಷ್ಟದ್ಯುಮ್ನನು ತೊಂಬತ್ತು ಬಾಣಗಳನ್ನು ದ್ರೋಣರ ಮೇಲೆ 
ಪ್ರಯೋಗಿಸಿ ನಗುತ್ತಾ ನಿಲ್ಲುನಿಲ್ಲುಎಂದು ಹೇಳಿದನು. 

ತತಃ ಪುನರಮೇಯಾತ್ಮಾ ಭಾರದ್ವಾಜ: ಪ್ರತಾಪವಾನ್‌ । 

ಶರೈಃ: ಪ್ರಚ್ಛಾದಯಾಮಾಸ ಧೃಷ್ಠದ್ಯಮ್ನಮಮರ್ಷಣಮ್‌ 11೮! 

ಆಗ ತಿಳಿಯಲು ಅಸಾಧ್ಯವಾದ ಮಹಿಮೆಯುಳ್ಳವರೂ, ಪ್ರತಾಪಶಾಲಿಗಳೂ ಆದ 
ದ್ರೋಣರು ಕೋಪಗೊಂಡು ಧೃಷ್ಟದ್ಯುಮ್ನನನ್ನು ಬಾಣಗಳಿಂದ ಮುಚ್ಚಿಹಾಕಿದರು. 

ಆದದೇ ಚ ಶರಂ ಘೋರಂ ಪಾರ್ಷತಸ್ಯ ವಧಂ ಪ್ರತಿ । 

ಶಕ್ರಾಶನಿಸಮಸ್ಪರ್ಶಂ ಮೃತ್ಯುದಂಡಮಿವಾಪರಮ್‌ Hell 

ಮತ್ತು ಇಂದ್ರನ ವಜ್ರಾಯುಧಕ್ಕೆ ಸಮನಾದ ಮೃತ್ಯುದಂಡದಂತಿದ್ದ ಇನ್ನೊಂದು 
ಘೋರವಾದ ಬಾಣವನ್ನು ಧೃಷ್ಟದ್ಯುಮ್ನನ ವಧೆಗಾಗಿ ಕೈಯಲ್ಲಿ ತೆಗೆದುಕೊಂಡರು. 


ಹಾಹಾಕಾರೋ ಮಹಾನಾಸೀತ್‌ ಸರ್ವಸೈನ್ಯಸ್ಯ ಭಾರತ । 
ತಮಿಷುಂ ಸಂಧಿತಂ ದೃಷ್ಟ್ವಾ ಭಾರದ್ದಾಜೇನ ಸಂಯುಗೇ ele] 


ಯುದ್ಧದಲ್ಲಿದ್ರೋಣರು ಆ ಬಾಣವನ್ನು ಬಿಲ್ಲಿಗೆ ಹೂಡಿದುದನ್ನುನೋಡಿ ಎಲ್ಫೆ 
ಭಾರತನೇ, ಎಲ್ಲಸೈನ್ಯದಲ್ಲಿಯೂ ದೊಡ್ಡ ಹಾಹಾಕಾರ ಉಂಟಾಯಿತು. 

ತತ್ರಾದ್ಧುತಮಪಶ್ಯಾಮ ಧೃಷ್ಟದ್ಯುಮ್ನಸ್ಯ ಪೌರುಷಮ್‌ । 

ಯದೇಕಃ ಸಮರೇ ವೀರಸ್ವಸ್ಥೌ ಗಿರಿರಿವಾಚಲಃ 1೧೧/1 


ವೀರನಾದ ಧೃಷ್ಟದ್ಯುಮ್ನನು ಒಬ್ಬನೇ ಯುದ್ಧದಲ್ಲಿಪರ್ವತದಂತೆ ಅಲುಗಾಡದೆ 
ನಿಂತ ಅವನ ಅದ್ಭುತವಾದ ಪೌರುಷವನ್ನು ಅಲ್ಲಿನಾವು ನೋಡಿದೆವು. 


ತಂ ಚ ದೀಪ್ತಂ ಶರಂ ಘೋರಮಾಯಾಂತಂ ಮೃತ್ಯುಮಾತ್ಮನಃ | 
ಚಿಚ್ಛೇದ ಶರವೃಷ್ಟಿಂ ಚ ಭಾರದ್ವಾಚೇ ಮುಮೋಚ ಹ 11೧೨1 


ಭೀಷ್ಮವಧಪರ್ವ 471- 


ಮೃತ್ಯುವಿನಂತೆ ತನ್ನ ಕಡೆಗೆ ಬರುತ್ತಿದ್ದಆ ಘೋರವೂ, ದೀಪವೂ ಆದ ಬಾಣವನ್ನು 
ಕತ್ತರಿಸಿ ಅವನು ದ್ರೋಣರ ಮೇಲೆ ಬಾಣಗಳ ಮಳೆಯನ್ನುಕರೆದನು. 

ತತ ಉಚ್ಚುಕ್ರುಶುಃ ಸರ್ವೇ ಪಾಂಚಾಲಾಃ ಪಾಂಡವೈಃ: ಸಹ । 

ಧೃಷ್ಟದ್ಯುಮ್ನೇನ ತತ್ಕರ್ಮ ಕೃತಂ ದೃಷ್ಟ್ವಾ ಸುದುಷ್ಕರಮ್‌ 11೧೩ 

ಧೃಷ್ಟದ್ಯುಮ್ನನು ಅಂತಹ ದುಷ್ಠರವಾದ ಕಾರ್ಯವನ್ನು ಮಾಡಿದುದನ್ನುನೋಡಿ 
ಪಾಂಡವರ ಜೊತೆಯಲ್ಲಿ ಸೇರಿದ ಎಲ್ಲಾ ಪಾಂಚಾಲರೂ ಹರ್ಷೋದ್ಗಾರವನ್ನು 
ಮಾಡಿದರು. 

ತತಃ ಶಕ್ತಿಂ ಮಹಾವೇಗಾಂ ಸ್ಪರ್ಣವೈಡೂರ್ಯಭೂಷಿತಾಮ್‌ । 

ದ್ರೋಣಸ್ಯ ನಿಧನಾಕಾಂಕ್ಷೀ ಚಿಕ್ಷೇಪ ಸ ಪರಾಕ್ರಮೀ 11೧೪॥ 

ಅನಂತರ ಪರಾಕ್ರಮಶಾಲಿಯಾದ ಅವನು ದ್ರೋಣರ ವಧೆಯನ್ನು ಉದ್ದೇಶಿಸಿ 
ಸ್ವರ್ಣ-ವೈಡೂರ್ಯಗಳಿಂದ ಅಲಂಕೃತವಾದ ಮಹಾವೇಗವುಳ್ಳ ಶಕ್ನಾಯುಧನ್ನು 
ತೆಗೆದುಕೊಂಡನು. 

ತಾಮಾಪತಂತೀಂ ಸಹಸಾ ಶಕ್ತಿಂ ಕನಕಭೂಷಣಾಮ್‌ । 

ತ್ರಿಧಾ ಚಿಕ್ಷೇಪ ಸಮರೇ ಭಾರದ್ದಾಜೋ ಹಸನ್ನಿವ 11೧೫1 

ಸುವರ್ಣಭೂಷಿತವಾದ ತಮ್ಮಕಡೆಗೆ ಬರುತ್ತಿದ್ದಆ ಶಕ್ತ್ಯಾಯುಧವನ್ನು ದ್ರೋಣರು 
ನಗುವವರಂತೆ ಮೂರುಭಾಗಗಳಾಗಿ ಕತ್ತರಿಸಿದರು. 

ಶಕ್ತಿಂ ವಿನಿಹತಾಂ ದೃಷ್ಟ್ವಾ ಧೃಷ್ಠದ್ಯುಮಃ ಪ್ರತಾಪವಾನ್‌ । 

ವವರ್ಷ ಶರವರ್ಷಾಣಿ ದ್ರೋಣಂ ಪ್ರತಿ ಜನೇಶ್ದರ 11೧೬ಟ 

ಎಲ್ಫೆ ರಾಜನೇ, ಶಕ್ತಿಯು ಹತವಾದುದನ್ನು ನೋಡಿ ಪ್ರತಾಪಶಾಲಿಯಾದ 
ಧೃಷ್ಟದ್ಯುಮ್ನನು ದ್ರೋಣರ ಮೇಲೆ ಬಾಣಗಳ ಮಳೆಯನ್ನುಕರೆದನು. 


ಶರವರ್ಷಂ ತತಸ್ತಂ ತು ಸನ್ನಿವಾರ್ಯ ಮಹಾಯಶಾಃ ಚ 
ದ್ರೋಣೋ ದ್ರುಪದಪುತ್ರಸ್ಯ ಮಧ್ಯೇ ಚಿಚ್ಛೇದ ಕಾರ್ಮುಕಮ್‌ ॥1೧೭॥ 


-472- ಮಹಾಭಾರತ ಭೀಷ್ಮಪರ್ವ 


ಮಹಾಕೀರ್ತಿವಂತರಾದ ದ್ರೋಣರು ಆಗ ಆ ಬಾಣಗಳ ಮಳೆಯನ್ನು ತಡೆದು 
ದ್ರುಪದ ಪುತ್ರನಾದ ಧೃಷ್ಟದ್ಯುಮ್ನನ ಧನುಸ್ಸನ್ನು ಮಧ್ಯದಲ್ಲಿಕತ್ತರಿಸಿದರು. 


ಸ ಛಿನ್ನಧನ್ಹಾ ಸಮರೇ ಗದಾಂ ಗುರ್ವೀಂ ಮಹಾಯಶಾಃ । 
ದ್ರೋಣಾಯ ಪ್ರೇಷಯಾಮಾಸ ಗಿರಿಸಾರಮಯೀಂ ಬಲೀ 11೧೮॥ 


ತನ್ನ ಧನುಸ್ಸು ಕತ್ತರಿಸಲ್ಪಡುತ್ತಿರಲು ಮಹಾಕೀರ್ತಿವಂತನಾದ, ಬಲಿಷ್ಠನಾದ 
ಧೃಷ್ಟದ್ಯುಮ್ನನು ಪರ್ವತದ ಸಾರದಂತಿದ್ದ ದೊಡ್ಡ ಗದೆಯನ್ನು ತೆಗೆದುಕೊಂಡು 
ದ್ರೋಣರ ಮೇಲೆ ಎಸೆದನು. 


ಸಾ ಗದಾ ವೇಗವನ್ನುಕ್ತಾ ಪ್ರಾಯಾದ್‌ ದ್ರೋಣಜಿಘಾಂಸಯಾ । 
ತತ್ರಾದ್ಯುತಮಪಶ್ಯಾಮ ಭಾರದ್ವಾಜಸ್ಯ ವಿಕ್ರಮಮ್‌ sal 


ದ್ರೋಣರನ್ನುಕೊಲ್ಲುವ ಉದ್ದೇಶದಿಂದ ವೇಗವಾಗಿ ಪ್ರಯೋಗಿಸಲ್ಪಟ್ಟಆ ಗದೆಯು 
ದ್ರೋಣರ ಬಳಿಗೆ ಸಾಗಿತು. ಆಗ ದ್ರೋಣರ ಅದ್ಭುತವಾದ ಪರಾಕ್ರಮವನ್ನು 
ನೋಡಿದೆವು. 


ಲಾಘವಾದ್‌ ವ್ಯಂಸಯಾಮಾಸ ಗದಾಂ ಹೇಮವಿಭೂಷಿತಾಮ್‌ । 
ವ್ಯಂಸಯಿತ್ವಾ ಗದಾಂ ತಾಂ ಚ ಪ್ರೇಷಯಾಮಾಸ ಪಾರ್ಷತೇ 11೨೦ 


ಭಲ್ಲಾನ್‌ ಸುನಿಶಿತಾನ್‌ ಪೀತಾನ್‌ ಸ್ವರ್ಣಪುಂಖಾನ್‌ ಶಿಲಾಶಿತಾನ್‌ | 
ತೇ ತಸ್ಯ ಕವಚಂ ಭಿತ್ತ್ವಾ ಪಪುಃ ಶೋಣಿತಮಾಹವೇ (1೨೧॥ 


ದ್ರೋಣರು ತಮ್ಮ ಚುರುಕುತನದಿಂದ ಸುವರ್ಣಭೂಷಿತವಾದ ಆ ಗದೆಯನ್ನು 
ತಪ್ಪಿಸಿದರು. ಆ ಗದೆಯಿಂದ ತಪ್ಪಿಸಿಕೊಂಡು ಧೃಷ್ಟದ್ಯುಮ್ನನ ಮೇಲೆ ಬಹಳ 
ಹರಿತವಾದ, ಹಳದಿ ಬಣ್ಣದಿಂದ ಕೂಡಿದ, ಸರ್ಣಪುಂಖವಿರುವ, ಕಲ್ಲಿನಲ್ಲಿ ಸಾಣೆ 
ಹಿಡಿದ ಭಲ್ಲಗಳನ್ನು ಪ್ರಯೋಗಿಸಿದರು. ಆ ಭಲ್ಲಗಳು ಯುದ್ಧದಲ್ಲಿ ಧೃಷ್ಟದ್ಯುಮ್ನನ 
ಕವಚವನ್ನು ಭೇದಿಸಿ ಅವನ ರಕ್ತವನ್ನುಕುಡಿದವು. 


ಅಥಾನ್ಯದ್ದನುರಾದಾಯ ಧೃಷ್ಟದ್ಯುಮ್ನೋ ಮಹಾಮನಾಃ | 
ದ್ರೋಣಂ ಯುಧಿ ಪರಾಕ್ರಮ್ಯ ಶರೈರ್ವಿವ್ಯಾಧ ಪಂಚಭಿಃ 11೨೨11 


ಭೀಷ್ಠವಧಪರ್ವ -473- 


ಆಗ ಧೈರ್ಯಶಾಲಿಯಾದ ಧೃಷ್ಟದ್ಯುಮ್ನನು ಇನ್ನೊಂದು ಧನುಸನ್ನು ತೆಗೆದುಕೊಂಡು 
ತನ್ನಪರಾಕ್ರಮದಿಂದ ದ್ರೋಣರ ಮೇಲೆ ಐದು ಬಾಣಗಳನ್ನು ಪ್ರಯೋಗಿಸಿದನು. 


ರುಧಿರಾಕ್ತೌ ತತಸ್ತೌ ತು ಶುಶುಭಾತೇ ನರರ್ಷಭೌ । 
ವಸಂತಸಮಯೇ ರಾಜನ್‌ ಪುಷಿತಾವಿವ ಕಿಂಶುಕೌ 11೨೩। 


ಎಲ್ಲೆ ರಾಜನೇ, ಆಗ ರಕ್ತದಿಂದ ಕೊಯ್ದ ಆ ಇಬ್ಬರು ನರಶ್ರೇಷ್ಠರೂ ವಸಂತ 
ಕಾಲದಲ್ಲಿಹೂವರಳಿದ ಮುತ್ತುಗದ ಮರದಂತೆ ಶೋಭಿಸಿದರು. 


ಅಮರ್ಷಿತಸ್ತತೋ ರಾಜನ್‌ ಪರಾಕ್ರಮ್ಯ ಚಮೂಮುಖೇ । 
ದ್ರೋಣೋ ದ್ರುಪದಪುತ್ರಸ್ಕ ಪುನಶ್ಚಿಚ್ಛೇದ ಕಾರ್ಮುಕಮ್‌ vu 


ಎಲ್ಪೆ ರಾಜನೇ, ಯುದ್ದಮುಖದಲ್ಲಿ ಕೋಪಗೊಂಡ ದ್ರೋಣರು ಪುನಃ ದ್ರುಪದ 
ಪುತ್ರನಾದ ಧೃಷ್ಟದ್ಯುಮ್ನನ ಬಿಲ್ಲನ್ನು ಕತ್ತರಿಸಿದರು. 

ಅಥೈನಂ ಛಿನ್ನಧನ್ನಾನಂ ಶರೈ: ಸನ್ನತಪರ್ವಭಿಃ | 

ಅವಾಕಿರದಮೇಯಾತ್ಮಾ ವೃಷ್ಟ್ಯಾ ಮೇಘ ಇವಾಚಲಮ್‌ 11೨೫ 

ಮಹಾಮಹಿಮರಾದ ದ್ರೋಣರು ಕತ್ತರಿಸಿದ ಧನುಸ್ಸುಳ್ಳ ಧೃಷ್ಟದ್ಯುಮ್ನನ ಮೇಲೆ 
ಮೋಡವು ಪರ್ವತದ ಮೇಲೆ ಮಳೆಯನ್ನು ಸುರಿಸಿದಂತೆ ಬಾಗಿದ ತುದಿಗಳುಳ್ಳ 
ಬಾಣದಿಂದ ಅವನನ್ನು ಬಾಣಗಳ ವರ್ಷಕ್ಕೆ ಗುರಿಮಾಡಿದರು. 


ಸಾರಥಿಂ ಚಾಸ್ಯ ಭಲ್ಲೇನ ರಥನೀಡಾದಪಾತಯತ್‌ । 
ಅಥಾಸ್ಯ ಚತುರೋ ವಾಹಾಂಶ್ಚತುರ್ಭಿರ್ನಿಶಿತೈ: ಶರೈಃ 11೨೬] 
ಪಾತಯಾಮಾಸ ಸಮರೇ ಸಿಂಹನಾದಂ ನನಾದ ಚ ॥ 
ತತೋ5ಪರೇಣ ಭಲ್ಲೇನ ಹಸ್ತಾಚ್ಛಾಪಮಥಾಚ್ಛನತ್‌ 11೨೭1 


ಅವನ ಸಾರಥಿಯನ್ನು ಭಲ್ಲದಿಂದ ರಥದ ಮುಂಭಾಗದಿಂದ ಕೆಡವಿದರು. 
ಅನಂತರ ಅವನ ನಾಲ್ಕುಕುದುರೆಗಳನ್ನು ನಾಲ್ಕು ಹರಿತವಾದ ಬಾಣಗಳಿಂದ ಕೆಡವಿ 
ಯುದ್ಧದಲ್ಲಿ ಸಿಂಹನಾದವನ್ನು ಮಾಡಿದರು. ಅನಂತರ ಇನ್ನೊಂದು ಭಲ್ಲವನ್ನು 
ತೆಗೆದುಕೊಂಡು ಅವನ ಕೈಯಲ್ಲಿದ್ದ ಧನುಸನ್ನು ಕತ್ತರಿಸಿದರು. 


-474- ಮಹಾಭಾರತ ಭೀಷ್ಮಪರ್ವ 


ಸ ಚ್ಛನಧನ್ಹಾ ವಿರಥೋ ಹತಾಶ್ಲೋ ಹತಸಾರಧಿಃ । 
ಗದಾಪಾಣಿರವಾರೋಹತ್‌ ಖ್ಯಾಪಯನ್‌ ಪೌರುಷಂ ಮಹತ್‌ ॥೨೮॥ 


ತನ್ನಧನುಸ್ಸುಕತ್ತರಿಸಲ್ಪಡುತ್ತಿರಲು ರಥವನ್ನೂ, ಅಶ್ವಗಳನ್ನೂಮತ್ತು ಸಾರಥಿಯನ್ನೂ 
ಕಳೆದುಕೊಂಡ ಅವನು ತನ್ನ ದೊಡ್ಡ ಪೌರುಷವನ್ನು ತೋರಿಸುತ್ತಾ ಗದೆಯನ್ನು 
ಹಿಡಿದುಕೊಂಡು ರಥದಿಂದ ಇಳಿದನು. 


ತಾಮಸ್ಯ ವಿಶಿಖೈಸ್ಪೂರ್ಣಂ ಪಾತಯಾಮಾಸ ಭಾರತ । 
ರಥಾದನವರೂಢಸ್ಯ ತದದ್ದುತಮಿವಾಭವತ್‌ 11೨೯1 


ಎಲ್ಫೆ ಭಾರತನೇ, ಅವನು ರಥದಿಂದ ಇಳಿಯುತ್ತಿರುವಂತೆಯೇ ಅವನ ಕೈಯಲ್ಲಿದ್ದ 
ಗದೆಯನ್ನು ದ್ರೋಣರು ತಮ್ಮ ಬಾಣಗಳಿಂದ ಶೀಘ್ರವಾಗಿ ಕೆಡವಿದರು. ಆ ದೃಶ್ಯವು 
ಅದ್ಭುತವಾಗಿದ್ದಿತು. 


ತತ: ಸ ವಿಪುಲಂ ಚರ್ಮ ಶತಚಂದ್ರಂ ಚ ಭಾನುಮತ್‌ ಟ 
ಖಡ್ಗಂ ಚ ವಿಪುಲಂ ದಿವ್ಯಂ ಪ್ರಗೃಹ್ಯ ಸುಭುಜೋ ಬಲೀ ॥1೩೦॥ 


ಅಭಿದುದ್ರಾವ ವೇಗೇನ ದ್ರೋಣಸ್ಯ ವಧಕಾಂಕ್ಷಯಾ । 
ಆಮಿಷಾರ್ಥೀ ಯಥಾ ಸಿಂಹೋ ವನೇ ಮತ್ತಮಿವ ದ್ವಿಪಮ್‌ 11೩೧॥ 


ಅನಂತರ ಒಳ್ಳೆಯ ಭುಜವುಳ್ಳವನೂ ಮತ್ತು ಬಲಿಷ್ಠನೂ ಆದ ಧೃಷ್ಟದ್ಯುಮ್ನನು 
ಶತಚಂದ್ರ ಚಿಹ್ನೆಗಳಿಂದ ಕೂಡಿದ ಪ್ರಕಾಶಮಾನವಾದ, ವಿಸ್ತಾರವಾದ ಗುರಾಣಿಯನ್ನು 
ಮತ್ತು ದಿವ್ಯವಾದ ಅಗಲವಾದ ಖಡ್ಗವನ್ನುತೆಗೆದುಕೊಂಡು ದ್ರೋಣರ ವಧೆಯನ್ನು 
ಆಶಿಸಿ ಕಾಡಿನಲ್ಲಿಮಾಂಸವನ್ನು ಬಯಸುವ ಸಿಂಹವು ಮದಗಜದ ಕಡೆಗೆ ಹೋಗುವಂತೆ 
ವೇಗವಾಗಿ ಅವರ ಕಡೆಗೆ ಧಾವಿಸಿದನು. 


ತತ್ರಾದ್ಧುತಮಪಶ್ಯಾಮ ಭಾರದ್ವಾಜಸ್ಯ ಪೌರುಷಮ್‌ । 
ಲಾಘವಂ ಚಾಸ್ವಯೋಗಂ ಚ ಬಲಂ ಬಾಹ್ವೋಶ್ಚ ಭಾರತ 11೩೨! 


ಯದೇನಂ ಶರವರ್ಷೇಣ ವಾರಯಾಮಾಸ ಪಾರ್ಷತಮ್‌ ಟ 
ನ ಶಶಾಕ ತತೋ ಗಂತುಂ ಬಲವಾನಪಿ ಸಂಯುಗೇ 11೩೩! 


ಭೀಷ್ಠವಧಪರ್ವ 475- 


ಎಲೈ ಭಾರತನೇ, ಆಗ ದ್ರೋಣರು ತಮ್ಮ ಬಾಣಗಳ ಮಳೆಯಿಂದ 
ಧೃಷ್ಟದ್ಯುಮ್ನನನ್ನು ತಡೆದ ದ್ರೋಣರ ಅದ್ಭುತವಾದ ಪೌರುಷವನ್ನೂ, 
ಚುರುಕುತನವನ್ನೂ | ಅಸ್ಪಕೌಶಲವನ್ನೂ ಮತ್ತು ಬಾಹುಬಲವನ್ನೂ ನೋಡಿದೆವು. 

ತತ್ರ ಸ್ಥಿತಮಪಶ್ಯಾಮ ಧೃಷ್ಟದ್ಯುಮ್ನಂ ಮಹಾರಥಮ್‌ । 

ವಾರಯಾಣಂ ಶರೌಘಾಂಶ್ಚ ಚರ್ಮಣಾ ಕೃತಹಸ್ತವತ್‌ (1೩೪॥ 

ಮಹಾರಥನಾದ ಧೃಷ್ಟದ್ಯುಮ್ನನಾದರೂ ಅಲ್ಲಿಯೇ ನಿಂತು ಪಳಗಿದ 
ಹಸ್ತವುಳ್ಳವನಂತೆ ತನ್ನ ಗುರಾಣಿಯಿಂದ ದ್ರೋಣರ ಬಾಣಗಳ ಸಮೂಹವನ್ನು 
ನಿವಾರಿಸುವುದನ್ನುನೋಡಿದೆವು. ಧೃಷ್ಟದ್ಯಮನು ಬಲಿಷ್ಠನಾದರೂ ಯುದ್ಧದಲ್ಲಿ ಮುಂದೆ 
ಬರಲು ಸಾಧ್ಯವಾಗಲಿಲ್ಲ. 

ತತೋ ಭೀಮೋ ಮಹಾಬಾಹುಃ ಸಹಸಾಭ್ಯಪತದ್‌ ಬಲೀ | 

ಸಾಹಾಯ್ಯಕಾರೀ ಸಮರೇ ಪಾರ್ಷತಸ್ಯ ಮಹಾತ್ಮನಃ 1೩೫ 

ಆಗ ಮಹಾಬಾಹುವೂ, ಬಲಿಷ್ಠನೂ ಆದ ಭೀಮಸೇನನು ಯುದ್ಧದಲ್ಲಿ 
ಮಹಾತ್ಮನಾದ ಧೃಷ್ಟದ್ಯುಮನಿಗೆ ಸಹಾಯವನ್ನು ಮಾಡಲು ತಕ್ಷಣ ಅಲ್ಲಿಗೆ ಧಾವಿಸಿ 
ಬಂದನು. 

ಸ ದ್ರೋಣಂ ನಿಶಿತ್ಫರ್ಬಾಣೈ ರಾಜನ್‌ ವಿವ್ಯಾಧ ಸಪ್ತಭಿಃ । 

ಪಾರ್ಷತಂ ಚ ತದಾ ತೂರ್ಣಮನ್ಯಮಾರೋಪಯದ್‌ ರಥಮ್‌ ॥೩೬॥। 

ಎಲ್ಲೆ ರಾಜನೇ, ಅವನು ದ್ರೋಣರ ಮೇಲೆ ಏಳು ತೀಕ್ಷ್ಣವಾದ ಬಾಣಗಳನ್ನು 
ಪ್ರಯೋಗಿಸಿ ಶೀಘ್ರವಾಗಿ ಧೃಷ್ಟದ್ಯುಮ್ನನನ್ನು ಆಗ ಇನ್ನೊಂದು ರಥಕ್ಕೆ ಹತ್ತಿಸಿದನು. 

ತತೋ ದುರ್ಯೋಧನೋ ರಾಜಾ ಕಳಿಂಗಂ ಸಮಚೋದಯತ್‌ । 

ಸೈನ್ಯೇನ ಮಹತಾ ಯುಕ್ತಂ ಭಾರದ್ದಾಜಸ್ಯ ರಕ್ಷಣೇ 1೩೭! 

ಆಗ ರಾಜನಾದ ದುರ್ಯೋಧನನು ತನ್ನ ದೊಡ್ಡ ಸೈನ್ಯದಿಂದ ಕೂಡಿದ ಕಳಿಂಗ 
ರಾಜನನ್ನು ದ್ರೋಣರ ರಕ್ಷಣೆಗಾಗಿ ಆದೇಶಿಸಿದನು. 


-476- ಮಹಾಭಾರತ ಭೀಷ್ಮಪರ್ವ 


ತತಃ ಸಾ ಮಹತೀ ಸೇನಾ ಕಳಿಂಗಾನಾಂ ಜನೇಶ್ವರ | 
ಭೀಮಮಭ್ಯದ್ಯಯೌ ತೂರ್ಣಂ ತವ ಪುತ್ರಸ್ಯ ಶಾಸನಾತ್‌ 11೩೮॥ 


ಎಲೈ ರಾಜನೇ, ಆಗ ನಿನ್ನ ಪುತ್ರನ ಆಜ್ಞೆಯಂತೆ ಕಳಿಂಗರ ದೊಡ್ಡ ಸೈನ್ಯವು 
ಶೀಘ್ರವಾಗಿ ಭೀಮನ ಕಡೆಗೆ ಧಾವಿಸಿತು. 


ಪಾಂಚಾಲ್ಯಮಭಿಸಂತ್ಯಜ್ಯ ದ್ರೋಣೋಪಿ ರಥಿನಾಂ ವರಃ । 
ಎರಾಟದ್ರುಪದೌ ವೃದ್ಧಾ ಯೋಧಯಾಮಾಸ ಸಂಗತೌ । 
ಧೃಷ್ಟದ್ಯುಮ್ನೋರಪಿ ಸಮರೇ ಧರ್ಮರಾಜಂ ಸಮಭ್ಯಯಾತ್‌ 11೩೯॥ 


ರಥಿಶ್ರೇಷ್ಠರಾದ ದ್ರೋಣರೂ ಸಹ ಧೃಷ್ಟದ್ಯುಮ್ನನನ್ನು ಬಿಟ್ಟು ಜೊತೆಯಲ್ಲಿ ಯುದ್ಧ 
ಮಾಡುತ್ತಿದ್ದವೃದ್ಧರಾದ ವಿರಾಟ-ದ್ರುಪದರ ಜೊತೆಯಲ್ಲಿಯುದ್ಧವನ್ನು ಮಾಡಿದರು. 
ಧೃಷ್ಟದ್ಯುಮ್ನನೂ ಸಹ ಯುದ್ಧದಲ್ಲಿಯುಧಿಷ್ಠಿರನು ಇದ್ದ ಕಡೆಗೆ ಹೋದನು. 


ತತಃ ಪ್ರವವೃತೇ ಯುದ್ಧಂ ತುಮುಲಂ ಲೋಮಹರ್ಷಣಮ್‌ । 
ಕಳಿಂಗಾನಾಂ ಚ ಸಮರೇ ಭೀಮಸ್ಯ ಚ ಮಹಾತ್ಮನಃ | 
ಜಗತಃ ಪ್ರಕ್ಷಯಕರಂ ಘೋರರೂಪಂ ಭಯಾನಕಮ್‌ uo 


ಅನಂತರ ಕಳಿಂಗರ ಸೈನ್ಯಕ್ಕೂ ಮಹಾತ್ಮನಾದ ಭೀಮಸೇನನಿಗೂ ಜಗತ್ತಿಗೆ 
ನಾಶಕರವೂ, ಘೋರವೂ, ಭಯಂಕರವೂ, ತೀವ್ರವೂ ಮತ್ತು ರೋಮಾಂಚಕಾರಿಯೂ 
ಆದ ಯುದ್ಧವು ಜರುಗಿತು. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 

ಭೀಷ್ಮಪರ್ವಣಿ ಏಕೋನಪಂಚಾಶೋ5ಧ್ಯಾಯಃ ॥ 
(! ಭೀಷ್ಠವಧಪರ್ವಣಿ ನವಮೋ?ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ನಲವತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 
MK 


ಭೀಷ್ಮವಧಪರ್ವ 477 


ಐವತ್ತನೆಯ ಅಧ್ಯಾಯ 
ಕಳಿಂಗರ ಜೊತೆಯಲ್ಲಿ ಯುದ್ಧವನ್ನು ಮಾಡುವ 
ಭೀಮಸೇನನ ಖಡ್ಗಯುದ್ಧಕೌಶಲ. 
ಧೃತರಾಷ್ಟ್ರ 
ತಥಾ ಪ್ರತಿಸಮಾದಿಪ್ಪು ಕಳಿಂಗೋ ವಾಹಿನೀಪತಿಃ । 
ಕಥಮದ್ಭುತಕರ್ಮಾಣಂ ಭೀಮಸೇನಂ ಮಹಾಬಲಮ್‌ ell 
ಚರಂತಂ ಗದಯಾ ವೀರಂ ದಂಡಪಾಣಿಮಿವಾಂತಕಮ್‌ । 
ಯೋಧಯಾಮಾಸ ಸಮರೇ ಕಳಿಂಗ: ಸಹ ಸೇನಯಾ 9H 


ಧೃತರಾಷ್ಟ- ಹೀಗೆ ದುರ್ಯೋಧನನಿಂದ ಆಜ್ಞಾಪಿಸಲ್ಲಟ್ಟ ಸೇನಾಪತಿಯಾದ 
ಕಳಿಂಗನು ಅದ್ಭುತ ಕಾರ್ಯವನ್ನು ಮಾಡುವವನೂ, ಮಹಾಬಲನೂ, ವೀರನೂ, 
ದಂಡಹಸ್ತನಾದ ಯಮನಂತೆ ಇರುವವನೂ, ಗದೆಯನ್ನುಹಿಡಿದು ತಿರುಗುವವನೂ 
ಆದ ಭೀಮಸೇನನ ಜೊತೆಯಲ್ಲಿ ತನ್ನ ಸೈನ್ಯದಿಂದೊಡಗೂಡಿ ಹೇಗೆ ಯುದ್ಧವನ್ನು 
ಮಾಡಿದನು? 

ಸಂಜಯಃ 

ಪುತ್ರೇಣ ತವ ರಾಜೇಂದ್ರ ಸ ತಥೋಕ್ರೋ ಮಹಾಬಲಃ | 

ಮಹತ್ಯಾ ಸೇನಯಾ ಗುಪ್ತ: ಪ್ರಾಯಾದ್‌ ಭೀಮರಥಂ ಪ್ರತಿ 11೩1 

ಸಂಜಯ- ಎಲೈ ರಾಜೇಂದ್ರನೇ, ನಿನ್ನ ಪುತ್ರನಿಂದ ಹಾಗೆ ಹೇಳಲ್ಪಟ್ಟ 
ಮಹಾಬಲನಾದ ಕಳಿಂಗ ರಾಜನು ದೊಡ್ಡ ಸೈನ್ಯದಿಂದ ರಕ್ಷಿತನಾಗಿ ಭೀಮಸೇನನ 
ರಥದ ಕಡೆಗೆ ಹೊರಟನು. 

ತಾಮಾಪತಂತೀಂ ಸಹಸಾ ಕಳಿಂಗಾನಾಂ ಮಹಾಚಮೂಮ್‌ । 

ರಥನಾಗಾಶ್ಚಕಲಿಲಾಂ ಪ್ರಗ್ಥಹೀತಮಹಾಯುಧಾಮ್‌ 11೪॥। 


ಭೀಮಸೇನಃ ಕಳಿಂಗಾನಾಮಾರ್ಚ್ಛದ್‌ ಭಾರತ ವಾಹಿನೀಮ್‌ । 


ಕೇತುಮಂತಂ ಚ ನೈಷಾದಿಮಾಯಾಂತಂ ಸಹ ಚೇದಿಭಃ un 


-478- ಮಹಾಭಾರತ ಭೀಷ್ಮಪರ್ವ 


ರಥ-ಗಜ-ಅಶ್ನಗಳಿಂದ ನಿಬಿಡವಾದ, ಮಹಾಯುಧಗಳನ್ನು ಧರಿಸಿದ ಕಳಿಂಗರ 
ದೊಡ್ಡಸೈನ್ಯವು ತಕ್ಷಣ ಬರುತ್ತಿರುವುದನ್ನುನೋಡಿ, ಹಾಗೆಯೇ ನಿಷಾದಾಧಿಪತಿಯಾದ 
ಕೇತುಮಂತನೂ ಚೇದಿಗಳ ಸೈನ್ಯದ ಜೊತೆಯಲ್ಲಿ ಬರುತ್ತಿರುವುದನ್ನು ನೋಡಿ ಎಲೈ 
ಭಾರತನೇ, ಭೀಮಸೇನನು ಕಳಿಂಗರ ಸೈನ್ಯದ ಮೇಲೆ ಎರಗಿದನು. 


ತತಃ ಶ್ರುತಾಯುಃ ಸಂಕ್ರುದ್ಧೋ ರಾಜ್ಞಾ ಕೇತುಮತಾ ಸಹ । 
ಆಸಸಾದ ರಣೇ ಭೀಮಂ ವ್ಯೂಢಾನೀಕೇಷು ಚೇದಿಷು WLM 


ಆಗ ಚೇದಿಗಳ ಸೈನ್ಯವು ವ್ಯೂಹಗೊಂಡಿರಲು ಕೋಪಗೊಂಡ ಶ್ರುತಾಯು ರಾಜನು 
ಕೇತುಮಾನ್‌ ರಾಜನ ಜೊತೆಯಲ್ಲಿಯುದ್ದದಲ್ಲಿ ಭೀಮನನ್ನು ಸಮೀಪಿಸಿದನು. 


ರಥೈರನೇಕಸಾಹಸ್ಸೆ: ಕಳಿಂಗಾನಾಂ ಜನಾಧಿಪ: । 
ಅಯುತೇನ ಗಜಾನಾಂ ಚ ನಿಷಾದೈಃ ಸಹ ಕೇತುಮಾನ್‌ ಟ 
ಭೀಮಸೇನಂ ರಣೇ ರಾಜನ್‌ ಸಮಂತಾತ್‌ ಪರ್ಯವಾರಯತ್‌ ॥!೭॥ 


ಎಲ್ಫೆ ರಾಜನೇ, ಕಳಿಂಗ ದೇಶಾಧಿಪತಿಯಾದ ಶ್ರುತಾಯುವು ಅನೇಕ ಸಹಸ್ರ 
ರಥಗಳಿಂದಲೂ, ನಿಷಾದಾಧಿಪತಿಯಾದ ಕೇತುಮಂತನು ಹತ್ತುಸಹಸ್ರ 
ಗಜಗಳಿಂದಲೂ ರಣರಂಗದಲ್ಲಿ ಭೀಮಸೇನನನ್ನು ಎಲ್ಲ ಕಡೆಯಿಂದಲೂ 
ಸುತ್ತುವರಿದರು. 


ಚೇದಿಮತ್ಸೃಕರೂಪಾಶ್ಚ ಭೀಮಸೇನಪುರೋಗಮಾ: । 
ಅಭ್ಯವರ್ತಂತ ಸಹಸಾ ನಿಷಾದಾನ್‌ ಸಹ ರಾಜಭಿಃ nmol 


ಚೇದಿ, ಮತ್ಸ್ಯ, ಕರೂಷ ಸೈನ್ಯಗಳು ಭೀಮಸೇನನನ್ನು ಮುಂದೆ ಮಾಡಿಕೊಂಡು 
ರಾಜರಿಂದ ಕೂಡಿದ ನಿಷಾದರ ಸೈನ್ಯದ ಕಡೆಗೆ ತಕ್ಷಣ ಧಾವಿಸಿದವು. 


ತತಃ ಪ್ರವವೃತೇ ಯುದ್ಧಂ ಘೋರರೂಪಂ ಭಯಾನಕಮ್‌ । 
ಪ್ರಜಾನನ್ನ ಚ ಯೋಧಾನ್‌ ಸ್ವಾನ್‌ ಪರಸ್ಪರಜಿಘಾಂಸಯಾ 1೯1 
ಅನಂತರ ಭಯಂಕರವೂ ಮತ್ತು ಘೋರವೂ ಆದ ಯುದ್ಧವು 


ಪ್ರಾರಂಭವಾಯಿತು. ಪರಸ್ಪರ ಕೊಲ್ಲುವ ಆಸೆಯನ್ನು ಹೊಂದಿದ್ದ ಸೈನಿಕರು ತಮ್ಮ 
ಯೋಧರನ್ನೂತಿಳಿಯಲಿಲ್ಲ. 


ಭೀಷ್ಠವಧಪರ್ವ 479. 


ಘೋರಮಾಸೀತ್‌ ತತೋ ಯುದ್ಧಂ ಭೀಮಸ್ಯ ಸಹಸಾ ಪರೈಃ: । 

ಯಥೇಂದ್ರಸ್ಯ ಮಹಾರಾಜ ಮಹತ್ಯಾ ದೈತ್ಯಸೇನಯಾ wou 

ಎಲ್ಲೆ ಮಹಾರಾಜನೇ, ದೊಡ್ಡ ದೈತ್ಯಸೈನ್ಯದ ಜೊತೆಯಲ್ಲಿ ಇಂದ್ರನಿಗೆ 
ಯುದ್ಧವಾದಂತೆ ಭೀಮಸೇನನಿಗೆ ಶತ್ರುಗಳ ಜೊತೆಯಲ್ಲಿ ತಕ್ಷಣದಲ್ಲಿಯೇ ಘೋರವಾದ 
ಯುದ್ಧವು ಉಂಟಾಯಿತು. 

ತಸ್ಯ ಸೈನ್ಯಸ್ಯ ಸಂಗ್ರಾಮೇ ಯುಧ್ಯಮಾನಸ್ಯ ಭಾರತ । 

ಬಭೂವ ಸುಮಹಾನ್‌ ಶಬ್ದಃ ಸಾಗರಸ್ಯೇವ ಗರ್ಜತಃ Mele] 

ಎಲ್ಲೆ ಭಾರತನೇ, ಆ ಸೈನ್ಯದ ಜೊತೆಯಲ್ಲಿಯುದ್ಧಮಾಡುತ್ತಿದ್ದಛೀಮನ ಬಹಳ 
ದೊಡ್ಡದಾದ ನಾದವು ಸಾಗರದ ಗರ್ಜನೆಯಂತಿದ್ದಿತು. 

ಅನ್ಯೋನ್ಯಸ್ಯ ತದಾ ಯೋಧಾ ನಿಕ್ಫಂತಂತೋ ವಿಶಾಂಪತೇ । 

ಮಹೀಂ ಚಕ್ರುಶ್ಲಿತಾಂ ಸರ್ವಾಂ ಶಶಶೋಣಿತಸನ್ನಿಭಾಮ್‌ 11೧೨ 

ಎಲ್ಫೆ ರಾಜನೇ, ಯೋಧರು ಪರಸ್ಪರವಾಗಿ ಕತ್ತರಿಸುತ್ತಾ ಭೂಮಿಯ ಮೇಲೆ 
ಮೊಲದ ರಕ್ತದಂತೆ ಕೆಂಪಾದ ಶರೀರಗಳನ್ನು ರಾಶಿ ಮಾಡಿದರು. 

ಯೋಧಾಂಶ್ಥ ಸ್ಟಾನ್‌ ಪರಾನ್‌ ವಾಪಿ ನಾಭ್ಯಜಾನನ್‌ ಜಿಘಾಂಸಯಾ । 

ಸ್ವಾನಪ್ಯಾದದತೇ ಸ್ಪಾಶ್ಥ ಶೂರಾ: ಸಮರದುರ್ಜಯಾಃ 1೧೩ 

ಯೋಧರು ಪರಸ್ಪರವಾಗಿ ಕೊಲ್ಲುವ ಇಚ್ಛೆಯುಳ್ಳವರಾಗಿ ತಮ್ಮವರನ್ನೂ ಅಥವಾ 
ಶತ್ರುಗಳನ್ನೂ ಗುರುತಿಸಲಿಲ್ಲ. ಸಮರದುರ್ಜಯರಾದ ಶೂರರು ತಮ್ಮ ಸೈನ್ಯದ 
ಯೋಧರನ್ನೇ ಎದುರಿಸಿ ಯುದ್ಧವನ್ನು ಮಾಡಿದರು. 


ವಿಮರ್ದ: ಸುಮಹಾನಾಸೀದಲ್ದಾನಾಂ ಬಹುಭಿಃ ಸಹ ॥ 


ಕಳಿಂಗೈ: ಸಹ ಚೇದೀನಾಂ ನಿಷಾದೈಶ್ಚ ಎತಾಂಪತೇ 11೧೪॥। 


ಎಲ್ಫೆ ರಾಜನೇ, ಬಹುಸ್ಥೆನ್ಯವುಳ್ಳ ಕಳಿಂಗರು ಮತ್ತು ನಿಷುದರ ಜೊತೆಯಲ್ಲಿ 
ಅಲ್ಪಸೈನ್ಯವುಳ್ಳ ಭೀಮನ ಚೇದಿ ಯೋಧರಿಗೆ ಬಹಳ ದೊಡ್ಡ ಸಂಘರ್ಷವು 


ಉಂಟಾಯಿತು. 


-480- ಮಹಾಭಾರತ ಭೀಷ್ಮಪರ್ವ 


ಕೃತ್ವಾ ಪುರುಷಕಾರಂ ತು ಯಥಾಶಕ್ತಿ ಮಹಾಬಲಾಃ | 
ಭೀಮಸೇನಂ ಪರಿತ್ಯಜ್ಯ ಸನ್ನ್ಯವರ್ತಂತ ಚೇದಯಃ 1೧೫ 


ಮಹಾಬಲರಾದ ಚೇದಿಗಳು ತಮ್ಮ ಶಕ್ತಿಯಿದ್ದಷ್ಟು ಪ್ರಯತ್ನವನ್ನು ಮಾಡಿ ಅನಂತರ 
ಭೀಮಸೇನನನ್ನು ಬಿಟ್ಟು ಹಿಂದಿರುಗಿದರು. 

ಸರ್ವೈಃ ಕಳಿಂಗೈರಾಸನ್ನಃ ಸನ್ನಿವೃತ್ತೇಷು ಚೇದಿಷು । 

ಸ್ಥಬಾಹುಬಲಮಾಸ್ಥಾಯ ನ ನ್ಯವರ್ತತ ಪಾಂಡವಃ 11೧೬॥ 


ಚೇದಿಗಳು ಹಿಂದಿರುಗಿದ ಮೇಲೆ ಎಲ್ಲ ಕಳಿಂಗ ಸೈನ್ಯದಿಂದ ಆವೃತನಾದ 
ಭೀಮಸೇನನು ತನ್ನಬಾಹುಬಲವನ್ನು ಆಶ್ರಯಿಸಿ ಹಿಂದಿರುಗಲಿಲ್ಲ. 


ನ ಚಚಾಲ ರಥೋಪಸ್ಥಾದ್‌ ಭೀಮಸೇನೋ ಮಹಾಬಲಃ । 
ಶಿತ್ಸೆರವಾಕಿರನ್‌ ಬಾಣೈಃ: ಕಳಿಂಗಾನಾಂ ವರೂಢಿನೀಮ್‌ (1೧೭1 


ಮಹಾಬಲನಾದ ಭೀಮಸೇನನು ತನ್ನರಥದ ಮುಂಭಾಗದಿಂದ ಅಲುಗಾಡಲಿಲ್ಲ. 
ಕಳಿಂಗರ ಸೈನ್ಯದ ಮೇಲೆ ಹರಿತವಾದ ಬಾಣಗಳನ್ನು ಸುರಿಸಿದನು. 


ಕಳಿಂಗಸ್ತು ಮಹೇಷ್ವಾಸ: ಪುತ್ರಶಾಸ್ಥ ಮಹಾರಥಃ । 
ಶಕ್ರದೇವ ಇತಿ ಖ್ಯಾತೋ ಜಫತು: ಪಾಂಡವಂ ಶರೈ: ell 


ಮಹಾಧನುರ್ಧಾರಿಯಾದ ಕಳಿಂಗನೂ ಮತ್ತು ಅವನ ಪುತ್ರನಾದ ಮಹಾರಥನಾದ 
ಶಕ್ರದೇವನೂ ಸಹ ಭೀಮಸೇನನ ಮೇಲೆ ಬಾಣಗಳನ್ನುಪ್ರಯೋಗಿಸಿದರು. 


ತತೋ ಭೀಮೋ ಮಹಾಬಾಹುರ್ವಿಧುನ್ಸನ್‌ ರುಚಿರಂ ಧನು: | 
ಯೋಧಯಾಮಾಸ ಕಾಳಿಂಗಾನ್‌ ಸ್ಹಬಾಹುಬಲಮಾಶ್ರಿತಃ eal 


ಆಗ ಮಹಾಬಾಹುವಾದ ಭೀಮಸೇನನು ತನ್ನ ಬಾಹುಬಲವನ್ನೇ ಆಶ್ರಯಿಸಿ ತನ್ನ 


ಮನೋಹರವಾದ ಧನುಸ್ಸನ್ನು ಕಂಪಿಸುತ್ತಾ ಕಾಳಿಂಗರ ಜೊತೆಯಲ್ಲಿ ಯುದ್ಧವನ್ನು 
ಮಾಡಿದನು. 


ಭೀಷ್ಮವಧಪರ್ವ -481- 


ಶಕ್ರದೇವಸ್ತು ಸಮರೇ ವಿಸೃಜನ್‌ಸಾಯಕಾನ್‌ಬಹೂನ್‌ । 

ಅಶ್ವಾನ್‌ ಜಘಾನ ಸಮರೇ ಭೀಮಸೇನಸ್ಯ ಸಾಯಕ್ಕೆ: 1 

ವವರ್ಷ ಶರವರ್ಷಾಣಿ ತಪಾಂತೇ ಜಲದೋ ಯಥಾ 11೨೦॥( 

ಶಕ್ರದೇವನು ಯುದ್ಧದಲ್ಲಿ ಅನೇಕ ಬಾಣಗಳನ್ನು ಪ್ರಯೋಗಿಸುತ್ತಾ ತನ್ನ 
ಬಾಣಗಳಿಂದ ಭೀಮಸೇನನ ರಥದ ಅಶ್ಚಗಳನ್ನು ಕೊಂದು, ಬೇಸಿಗೆಯು ಕಳೆದ ಮೇಲೆ 
ಮೋಡಗಳು ಮಳೆಯನ್ನುಸುರಿಸುವಂತೆ ಭೀಮಸೇನನ ಮೇಲೆ ಬಾಣಗಳ ಮಳೆಯನ್ನು 
ಸುರಿಸಿದನು. 


ತಂ ದೃಷ್ಟ್ವಾ ವಿರಥಂ ತತ್ರ ಭೀಮಸೇನಮರಿಂದಮಮ್‌ । 

ಶಕ್ರದೇವೋತಭಿದುದ್ರಾವ ಶಿತೈರವಾಕಿರನ್‌ ಶರೈ: । 

ಭೀಮಸ್ಯೋಪರಿ ರಾಜೇಂದ್ರ ಶಕ್ರದೇವೋ ಮಹಾಬಲಃ ॥1೨೧॥॥ 

ಅರಿಂದಮನಾದ ಭೀಮಸೇನನು ರಥವನ್ನುಕಳೆದುಕೊಂಡುದನ್ನುನೋಡಿ ಎಲೈ 
ರಾಜೇಂದ್ರನೇ, ಮಹಾಬಲನಾದ ಶಕ್ರದೇವನು ಭೀಮಸೇನನ ಕಡೆಗೆ ಸಾಗಿ ತೀಕ್ಷ್ಣವಾದ 
ಬಾಣಗಳನ್ನು ಅವನ ಮೇಲೆ ಪ್ರಯೋಗಿಸಿದನು. 


ಹತಾಶ್ವೇ ತು ರಥೇ ತಿಷ್ಕನ್‌ ಭೀಮಸೇನೋ ಮಹಾಬಲಃ | 
ಶಕ್ರದೇವಾಯ ಚಿಕ್ಷೇಪ ಸರ್ವಶೈಕ್ಯಾಯಸೀಂ ಗದಾಮ್‌ 1೨2೨ 


ಮಹಾಬಲನಾದ ಭೀಮಸೇನನು ಅಶ್ವಗಳಿಲ್ಲದ ರಥದಲ್ಲಿಯೇ ನಿಂತು ಶಕ್ರದೇವನ 
ಮೇಲೆ ಯಾವಾಗಲೂ ನೆಲುವಿನಲ್ಲಿಯೇ ಇರುತ್ತಿದ್ದಕಬ್ಬಿಣದ ಗದೆಯನ್ನು ಎಸೆದನು. 

ಸ ತಯಾ ನಿಹತೋ ರಾಜನ್‌ ಕಳಿಂಗಸ್ಯ ಸುತೋ ರಥಾತ್‌ । 

ಸಧ್ವಜಃ ಸಹ ಸೂತೇನ ಜಗಾಮ ಧರಣೀತಳಮ್‌ 12೩ 

ಎಲ್ಫೆ ರಾಜನೇ, ಆ ಗದೆಯಿಂದ ಹೊಡೆಯಲ್ಪಟ್ಟ ಕಳಿಂಗರಾಜನ ಮಗನು ರಥದ 
ಧ್ವಜ ಮತ್ತು ಸೂತರ ಜೊತೆಯಲ್ಲಿ ರಥದಿಂದ ಕೆಳಗೆ ಭೂಮಿಯ ಮೇಲೆ ಉರುಳಿದನು. 

ಹತಮಾತ್ಮಸುತಂ ದೃಷ್ಟ್ವಾ ಕಳಿಂಗಾನಾಂ ಜನಾಧಿಪಃ । 

ರಥೈರನೇಕಸಾಹಸ್ಸೆರ್ಭೀಮಸ್ಯಾವಾರಯದ್‌ ದಿಶಃ (1೨೪॥।॥ 


482. ಮಹಾಭಾರತ ಭೀಷ್ಮಪರ್ವ 


ಎಲೆ ಜನಾಧಿಪತಿಯೇ. ತನ್ನ ಪುತನು ಹತನಾದುದನ್ನುನೋಡಿ ಕಳಿಂಗರಾಜನು 
ಅನೇಕ ಸಹಸ್ಯ ರಥಗಳಿಂದ ಛೀಮರ್ಸೇನನನ್ನು ಎಲ್ಲದಿಕ್ಕುಗಳಲ್ಲಿಯೂ ಮುಚ್ಚಿದನು. 
ತತೋ ಭೀಮೋ ಮಹಾಬಾಹುರ್ಗುರ್ವೀಂ ತ್ಯಕ್ತ್ವಾ ಮಹಾಗದಾಮ್‌ । 
ಉದ್ದು-ರ್ಹಾಥ ಮ್ಯಾ ಚಿಕೀರ್ಹು: ಕರ್ಮ ದಾರುಣಮ್‌ ॥೨೫॥ 
ಚರ್ಮ ಚಾಪ್ರತಿಮಂ ರಾಜನ್ನಾರ್ಹಭಂ ಪುರುಷರ್ಷಭ । 
ಪಕ್ಷತೈರರ್ಧ-ಚಂದೈತ್ಚ ಶಾತಕುಂಛಮಯ್ಯೈಶ್ಚಿತಮ್‌ 11೨೬॥ 
ಆಗ ಮಹಾಬಾಹುವಾದ ಭೀಮಸೇನನು ತನ್ನ ದೊಡ್ಡ ಗದೆಯನ್ನು ಬಿಟ್ಟು 
ದಾರುಣವಾದ ಕರ್ಮವನ್ನು ಮಾಡಲು ಬಯಸಿ ಒರೆಯಿಂದ ಖಡ್ಗವನ್ನು ಎಳೆದನು. 
ಎಲೈ ಪುರುಷಶ್ರೇಷ್ಠನೇ, ಹಾಗೆಯೇ ಸುವರ್ಣಮಯವಾದ ನಕ್ರದಿಂದಲೂ ಮತ್ತು 
ಅರ್ಧಚಂದ್ರದಿಂದಲೂ ಅಲಂಕೃತವಾದ ಎತ್ತಿನ ಚರ್ಮದ ಹಿಡಿಯುಳ್ಳ 
ಗುರಾಣಿಯನ್ನೂ ಕೈಯಲ್ಲಿ ತೆಗೆದುಕೊಂಡನು. 


ಕಂಗು ತತು ಕ್ರುದ್ಯೋ ಧನುರ್ಚ್ಯಾಮವಮೃಜ್ಯ ಹ । 
ಪ್ರಗೃಹ್ಯ ಚ ಶರಂ ಘೋರಮೇಕಂ ಸರ್ಪವಿಷೋಪಮಮ್‌ । 
ಪ್ರಾಹಿಣೋದ್‌ ಭೀಮಸೇನಾಯ ವಧಾಕಾಂಕ್ಷೀ ಜನೇಶ್ವ0. 1೨೭! 


ಎಲ್ಫೆ ಜನೇಶ್ವರನೇ, ಕಳಿಂಗನಾದರೂ ಆಗ ಕೋಪಗೊಂಡು ತನ್ನ ಧನುಸಿನ 
ಹೆದೆಯನ್ನು ನೇವರಿಸಿ ಸರ್ಪವಿಷದಂತಿದ್ದ ಒಂದು ಘೋರವಾದ ಬಾಣವನ್ನು 
ತೆಗೆದುಕೊಂಡು ಭೀಮಸೇನನ ವಧೆ ಮಾಡಲು ಬಯಸಿ ಆ ಬಾಣವನ್ನು ಭೀಮಸೇನನ 
ಮೇಲೆ ಪ್ರಯೋಗಿಸಿದನು. 


ತಮಾಪತಂತಂ ದೇಗೇನ ಪ್ರೇರಿತಂ ನಿಶಿತಂ ಶರಮ್‌ । 

ಭೀಮಹೇನೋ ದ್ವಿಧಾ ರಾಜನ್‌ ಚಿಚ್ಛೇದ ವಿಪುಲಾಸಿನಾ । 

ಉದಕ್ರೋಶಟ್ಚ ಸಂಹೃಷ್ಯಸ್ವಾನಯಾನೋ ವರೂಥಿನೀಮ್‌ (1೨೮॥ 
ಎಲೈ ರಾಜನೇ, ತನ್ನಕಡೆಗೆ ವೇಗವಾಗಿ ಬರುತ್ತಿದ್ದ ಆ ಹರಿತವಾದ ಬಾಣವನ್ನು 


ಭೀಮಸೇನನು ತನ್ನಎಸ್ವಾರವಾದ ಖಡ್ಗದಿಂದ ಎರಡು ಭಾಗವಾಗಿ ಕತ್ತರಿಸಿದನು ಮತ್ತು 
ಶತ್ರುಸೈನ್ಯವನ್ನು ಭಯಗೊಳಿಸುತ್ತಾ ಸಂತೋಷದಿಂದ ಕೇಳೆ ಹಾಕಿದನು. 


ಭೀಷ್ಮವಧಪರ್ವ -483- 


ಕಳಿಂಗಸ್ತು ತತಃ ಕ್ರುದ್ಧೋ ಭೀಮಸೇನಾಯ ಸಂಯುಗೇ । 
ತೋಮರಾನ್‌ ಪ್ರಾಹಿಣೋಚ್ಛೇಫುಂ ಚತುರ್ದಶ ಶಿಲಾಶಿತಾನ್‌ 11೨೯॥ 


ಆಗ ಕಳಿಂಗನು ಯುದ್ಧದಲ್ಲಿ ಕೋಪಗೊಂಡು ಕಲ್ಲಿನಲ್ಲಿ ಸಾಣೆಯನ್ನು ಹಿಡಿದ 
ಹದಿನಾಲ್ಕುತೋಮರಗಳನ್ನು ಶೀಘ್ರವಾಗಿ ಭೀಮಸೇನನ ಮೇಲೆ ಪ್ರಯೋಗಿಸಿದನು. 


ತಾನಪ್ರಾಪ್ತಾನ್‌ ಮಹಾಬಾಹುಃ ಖಗತಾನೇವ ಪಾಂಡವ; । 
ಚಿಚ್ಛೇದ ಸಹಸಾ ರಾಜನ್ನಸಂಭ್ರಾಂತೋ ವರಾಸಿನಾ AOI 


ಎಲೈ ರಾಜನೇ, ಆ ತೋಮರಗಳು ತನ್ನ ಬಳಿಗೆ ಬರುವುದಕ್ಕಿಂತ ಮೊದಲೇ 
ಮಹಾಬಾಹುವಾದ ಭೀಮಸೇನನು ಯಾವ ಗಾಬರಿಯೂ ಇಲ್ಲದೆ ತನ್ನ ಶ್ರೇಷ್ಠವಾದ 
ಖಡ್ಗದಿಂದ ಅವುಗಳನ್ನು ಕತ್ತರಿಸಿದನು. 

ನಿಕೃತ್ಯ ತು ರಣೇ ಭೀಮಸ್ತೋಮರಾನ್‌ ವೈ ಚತುರ್ದಶ । 

ಭಾನುಮಂತಮಭಿದ್ರುತ್ಯ ಪ್ರಾದ್ರವತ್‌ ಪುರುಷರ್ಷಭಃ moll 

ಭೀಮಸೇನನು ಆ ಹದಿನಾಲ್ಕು ತೋಮರಗಳನ್ನು ನಿವಾರಿಸಿ ಭಾನುಮಂತನನ್ನು 
ಉದ್ದೇಶಿಸಿ ಪುರುಷಶ್ರೇಷ್ಠನಾದ ಅವನು ಅವನ ಕಡೆಗೆ ಓಡಿದನು (ಕಳಿಂಗ ರಾಜನಿಗೇ 
ಭಾನುಮಾನ್‌ ಎಂಬ ಇನ್ನೊಂದು ಹೆಸರು ಇದೆ). 


ಭಾನುಮಾಂಸ್ತು ತತೋ ಭೀಮಂ ಶರವರ್ಷೇಣ ಛಾದಯನ್‌ । 

ನನಾದ ಬಲವನ್ನಾದಂ ನಾದಯಾನೋ ನಭಸ್ತಳಮ್‌ 1೩೨11 

ಭಾನುಮಂತನಾದರೂ ಭೀಮಸೇನನನ್ನು ಬಾಣಗಳ ಮಳೆಯಿಂದ ಮುಚ್ಚಿಹಾಕುತ್ತಾ 
ಆಕಾಶವು ಪ್ರತಿಧ್ವನಿಸುವಂತಹ ಬಲಿಷ್ಠವಾದ ನಾದವನ್ನು ಮಾಡಿದನು. 

ನ ತಂ ಸ ಮಮೃಷೇ ಭೀಮಃ ಸಿಂಹನಾದಂ ಮಹಾರಣೇ । 

ತತಃ ಸ್ವರೇಣ ಮಹತಾ ವಿನನಾದ ಮಹಾಸ್ಟನಮ್‌ (1೩೩ 


ಆ ಭೀಮಸೇನನು ಮಹಾಯುದ್ಧದಲ್ಲಿ ಆ ಸಿಂಹನಾದವನ್ನುಸಹಿಸಲಿಲ್ಲ. ತಾನೂ 
ಸಹ ದೊಡ್ಡಸ್ಟರದಿಂದ ದೊಡ್ಡ ಗರ್ಜನೆಯನ್ನುಮಾಡಿದನು. 


-482- ಮಹಾಭಾರತ ಭೀಷ್ಮಪರ್ವ 


ಎಲೈ ಜನಾಧಿಪತಿಯೇ, ತನ್ನ ಪುತ್ರನು ಹತನಾದುದನ್ನು ನೋಡಿ ಕಳಿಂಗರಾಜನು 
ಅನೇಕ ಸಹಸ್ರ ರಥಗಳಿಂದ ಭೀಮಸೇನನನ್ನು ಎಲ್ಲದಿಕ್ಕುಗಳಲ್ಲಿಯೂ ಮುಚ್ಚಿದನು. 


ತತೋ ಭೀಮೋ ಮಹಾಬಾಹುರ್ಗುರ್ವೀಂ ತ್ಯಕ್ತ್ವಾ ಮಹಾಗದಾಮ್‌ । 
ಉದ್ಯಬರ್ಹಾಥ ನಿಸ್ತಿಂಶಂ ಚಿಕೀರ್ಪ್ಷುಃ ಕರ್ಮ ದಾರುಣಮ್‌ ॥೨೫॥ 


ಚರ್ಮ ಚಾಪ್ರತಿಮಂ ರಾಜನ್ನಾರ್ಷಭಂ ಪುರುಷರ್ಷಭ । 
ನಕ್ಷತ್ರೆರರ್ಧಚಂದೈಶ್ಚ ಶಾತಕುಂಭಮಯೈಶ್ಚಿತಮ್‌ TENT 


ಆಗ ಮಹಾಬಾಹುವಾದ ಭೀಮಸೇನನು ತನ್ನ ದೊಡ್ಡ ಗದೆಯನ್ನು ಬಿಟ್ಟು 
ದಾರುಣವಾದ ಕರ್ಮವನ್ನು ಮಾಡಲು ಬಯಸಿ ಒರೆಯಿಂದ ಖಡ್ಗವನ್ನು ಎಳೆದನು. 
ಎಲೈ ಪುರುಷಶ್ರೇಷ್ಠನೇ, ಹಾಗೆಯೇ ಸುವರ್ಣಮಯವಾದ ನಕ್ಷತ್ರದಿಂದಲೂ ಮತ್ತು 
ಅರ್ಧಚಂದ್ರದಿಂದಲೂ ಅಲಂಕೃತವಾದ ಎತ್ತಿನ ಚರ್ಮದ ಹಿಡಿಯುಳ್ಳ 
ಗುರಾಣಿಯನ್ನೂಕ್ಳಯಲ್ಲಿತೆಗೆದುಕೊಂಡನು. 


ಕಳಿಂಗಸ್ತು ತತಃ ಕ್ರುದ್ಧೋ ಧನುರ್ಜ್ಯಾಮವಮೃಜ್ಯ ಹ । 
ಪ್ರಗೃಹ್ಯ ಚ ಶರಂ ಘೋರಮೇಕಂ ಸರ್ಪವಿಷೋಪಮಮ್‌ । 
ಪ್ರಾಹಿಣೋದ್‌ ಭೀಮಸೇನಾಯ ವಧಾಕಾಂಕ್ಷೀ ಜನೇಶ್ವರಃ (1೨೭! 


ಎಲ್ಫೆ ಜನೇಶ್ವರನೇ, ಕಳಿಂಗನಾದರೂ ಆಗ ಕೋಪಗೊಂಡು ತನ್ನ ಧನುಸಿನ 
ಹೆದೆಯನ್ನು ನೇವರಿಸಿ ಸರ್ಪವಿಷದಂತಿದ್ದ ಒಂದು ಘೋರವಾದ ಬಾಣವನ್ನು 
ತೆಗೆದುಕೊಂಡು ಭೀಮಸೇನನ ವಧೆ ಮಾಡಲು ಬಯಸಿ ಆ ಬಾಣವನ್ನು ಭೀಮಸೇನನ 
ಮೇಲೆ ಪ್ರಯೋಗಿಸಿದನು. 


ತಮಾಪತಂತಂ ವೇಗೇನ ಪ್ರೇರಿತಂ ನಿಶಿತಂ ಶರಮ್‌ । 
ಭೀಮಸೇನೋ ದ್ವಿಧಾ ರಾಜನ್‌ ಚಿಚ್ಛೇದ ವಿಪುಲಾಸಿನಾ । 
ಉದಕ್ರೋಶಚ್ಚ ಸಂಹೃಷ್ಟಸ್ವಾಪಯಾನೋ ವರೂಧಿನೀಮ್‌ 11೨೮॥ 


ಎಲ್ಫೆ ರಾಜನೇ, ತನ್ನಕಡೆಗೆ ವೇಗವಾಗಿ ಬರುತ್ತಿದ್ದಆ ಹರಿತವಾದ ಬಾಣವನ್ನು 
ಭೀಮಸೇನನು ತನ್ನವಿಸ್ತಾರವಾದ ಖಡ್ಗದಿಂದ ಎರಡು ಭಾಗವಾಗಿ ಕತ್ತರಿಸಿದನು ಮತ್ತು 
ಶತ್ರುಸೈನ್ಯವನ್ನು ಭಯಗೊಳಿಸುತ್ತಾ ಸಂತೋಷದಿಂದ ಕೇಕೆ ಹಾಕಿದನು. 


ಭೀಷ್ಮವಧಪರ್ವ ೬483. 


ಕಳಿಂಗಸ್ತು ತತಃ ಕ್ರುದ್ಹೋ ಭೀಮಸೇನಾಯ ಸಂಯುಗೇ । 
ತೋಮರಾನ್‌ ಪ್ರಾಹಿಣೋಚ್ಚೀಘ್ರಂ ಚತುರ್ದಶ ಶಿಲಾಶಿತಾನ್‌ ॥೨೯॥ 


ಆಗ ಕಳಿಂಗನು ಯುದ್ಧದಲ್ಲಿ ಕೋಪಗೊಂಡು ಕಲ್ಲಿನಲ್ಲಿ ಸಾಣೆಯನ್ನು ಹಿಡಿದ 
ಹದಿನಾಲ್ಕು ತೋಮರಗಳನ್ನು ಶೀಘ್ರವಾಗಿ ಭೀಮಸೇನನ ಮೇಲೆ ಪ್ರಯೋಗಿಸಿದನು. 


ತಾನಪ್ರಾಪ್ತಾನ್‌ ಮಹಾಬಾಹುಃ ಖಗತಾನೇವ ಪಾಂಡವಃ । 
ಚಿಚ್ಛೇದ ಸಹಸಾ ರಾಜನ್ನಸಂಭ್ರಾಂತೋ ವರಾಸಿನಾ Wao 


ಎಲ್ಲೆ ರಾಜನೇ, ಆ ತೋಮರಗಳು ತನ್ನ ಬಳಿಗೆ ಬರುವುದಕ್ಕಿಂತ ಮೊದಲೇ 
ಮಹಾಬಾಹುವಾದ ಭೀಮಸೇನನು ಯಾವ ಗಾಬರಿಯೂ ಇಲ್ಲದೆ ತನ್ನ ಶ್ರೇಷ್ಠವಾದ 
ಖಡ್ಗದಿಂದ ಅವುಗಳನ್ನು ಕತ್ತರಿಸಿದನು. 

ನಿಕೃತ್ಯ ತು ರಣೇ ಭೀಮಸ್ತೋಮರಾನ್‌ ವೈ ಚತುರ್ದಶ । 

ಭಾನುಮಂತಮಭಿದ್ರುತ್ಯ ಪ್ರಾದ್ರವತ್‌ ಪುರುಷರ್ಷಭಃ EG] 

ಭೀಮಸೇನನು ಆ ಹದಿನಾಲ್ಕು ತೋಮರಗಳನ್ನು ನಿವಾರಿಸಿ ಭಾನುಮಂತನನ್ನು 
ಉದ್ದೇಶಿಸಿ ಪುರುಷಶ್ರೇಷ್ಠನಾದ ಅವನು ಅವನ ಕಡೆಗೆ ಓಡಿದನು (ಕಳಿಂಗ ರಾಜನಿಗೇ 
ಭಾನುಮಾನ್‌ ಎಂಬ ಇನ್ನೊಂದು ಹೆಸರು ಇದೆ). 

ಭಾನುಮಾಂಸ್ತು ತತೋ ಭೀಮಂ ಶರವರ್ಷೇಣ ಛಾದಯನ್‌ । 

ನನಾದ ಬಲವನ್ನಾದಂ ನಾದಯಾನೋ ನಭಸ್ತಳಮ್‌ 1೩೨ 

ಭಾನುಮಂತನಾದರೂ ಭೀಮಸೇನನನ್ನು ಬಾಣಗಳ ಮಳೆಯಿಂದ ಮುಚ್ಚಿಹಾಕುತ್ತು 
ಆಕಾಶವು ಪ್ರತಿಧ್ವನಿಸುವಂತಹ ಬಲಿಷ್ಠವಾದ ನಾದವನ್ನು ಮಾಡಿದನು. 

ನ ತಂ ಸ ಮಮೃಷೇ ಭೀಮಃ ಸಿಂಹನಾದಂ ಮಹಾರಣೇ । 

ತತಃ ಸ್ಥರೇಣ ಮಹತಾ ಎನನಾದ ಮಹಾಸ್ಪನಮ್‌ 

ಆ ಭೀಮಸೇನನು ಮಹಾಯುದ್ಧದಲ್ಲಿ ಆ ಸಿಂಹನಾದವನ್ನು ಸಹಿಸಲಿಲ್ಲ. ತಾನೂ 
ಸಹ ದೊಡ್ಡಸ್ಪರದಿಂದ ದೊಡ್ಡಗರ್ಜನೆಯನ್ನು ಮಾಡಿದನು. 


11೩೩। 


-484- ಮಹಾಭಾರತ ಭೀಷ್ಮಪರ್ವ 


ತೇನ ಶಬ್ದೇನ ವಿತ್ರಸ್ತಾ ಕಳಿಂಗಾನಾಂ ವರೂಥಿನೀ । 
ನ ಭೀಮಂ ಸಮರೇ ಮೇನೇ ಮಾನುಷಂ ಭರತರ್ಷಭ 11೩೪॥| 


ಎಲೈ ಭರತಶ್ರೇಷ್ಠನೇ, ಆ ಗರ್ಜನೆಯಿಂದ ಹೆದರಿಹೋದ ಕಳಿಂಗರ ಸೇನೆಯು 
ಭೀಮನನ್ನುಮನುಷ್ಯನೆಂದು ತಿಳಿಯಲಿಲ್ಲ. 


ತತೋ ಭೀಮೋ ಮಹಾರಾಜ ನದಿತ್ವಾ ವಿಪುಲಂ ಸ್ವನಮ್‌ । 
ಸಾಸಿರ್ಮೇಗಾದವಪ್ಪತ್ಯ ದಂತಾಭ್ಯಾಂ ವಾರಣೋತ್ತಮಮ್‌ 1೩೫ 


ಆರುರೋಹ ತತೋ ಮಧ್ಯಂ ನಾಗರಾಜಸ್ಯ ಮಾರಿಷ । 
ಖಡ್ಗೇನ ಪೃಥುನಾ ಮಧ್ಯೇ ಭಾನುಮಂತಮಥಾಚ್ನಿನತ್‌ 11೩೬1 


ಎಲೈ ಮಹಾರಾಜನೇ, ಭೀಮಸೇನನು ಹಾಗೆ ಮಹಾಗರ್ಜನೆಯನ್ನು ಮಾಡಿ, 
ಕೈಯಲ್ಲಿ ಕತ್ತಿಯನ್ನು ಹಿಡಿದು ಶೀಘ್ರವಾಗಿ ರಥದಿಂದ ಧುಮುಕಿ ಭಾನುಮಂತನು 
ಕುಳಿತಿದ್ದ ಆನೆಯ ದಂತಗಳ ಮೇಲಿಂದ ಆನೆಯನ್ನು ಏರಿ, ತನ್ನ ವಿಪುಲವಾದ 
ಖಡ್ಗದಿಂದ ಭಾನುಮಂತನನ್ನುಮಧ್ಯದಲ್ಲಿಕತ್ತರಿಸಿದನು. 


ಸೋರಂತರಾಯುಧಿನಂ ಹತ್ವಾ ರಾಜಪುತ್ರಮರಿಂದಮಃ | 
ಗುರುಭಾರಸಹಸ್ಕಂಧೇ ನಾಗಸ್ಯಾಸಿಮಪಾತಯತ್‌ (1೩೭!1 


ಎಲೈ ಪೂಜ್ಯನೇ, ಅರಿಂದಮನಾದ ಅವನು ಆಯುಧಧಾರಿಯಾಗಿದ್ದ 
ರಾಜಪುತ್ರನಾದ ಭಾನುಮಂತನನ್ನು ಕೊಂದು ದೊಡ್ಡ ಭಾರವನ್ನು ಹೊರಲು 
ಸಮರ್ಥವಾದ ಗಜದ ಭುಜದಲ್ಲಿಆ ಖಡ್ಗವನ್ನುಪ್ರಯೋಗಿಸಿದನು. 


ಛಿನ್ನಸ್ಮಂಧಃ ಸ ವಿನದನ್‌ ಪಪಾತ ಗಜಯೂಥಪಃ | 
ಆರುಗ್ಗು ಸಿಂಧುವೇಗೇನ ಸಾನುಮಾನಿವ ಪರ್ವತಃ ual 
ಗಜಯೂಥಪತಿಯಾದ ಆ ಗಜವು ಭುಜವು ಕತ್ತರಿಸಲ್ಪಡುತ್ತಿರಲು ಘೀಳಿಡುತ್ತಾ 


ಸಿಂಧುನದಿಯ ವೇಗದಿಂದ ಶಿಖರ ಸಹಿತವಾದ ಪರ್ವತವು ಕೊಚ್ಚಿ ಹೋಗುವಂತೆ 
ನೆಲದ ಮೇಲೆ ಉರುಳಿತು. 


ಭೀಷ್ಮವಧಪರ್ವ 485- 


ತತಸ್ತಸ್ಥಾದವಪ್ಪುತ್ಯ ಗಜಾದ್‌ ಭಾರತ ಭಾರತ: । 

ಖಡ್ಗಪಾಣಿರದೀನಾತ್ಮಾ ಅತಿಷ್ಠದ್‌ ಭುವಿ ದಂಸಿತಃ 11೩೯1 

ಎಲೈೆ ಭಾರತನೇ, ಅನಂತರ ಭರತವಂಶದಲ್ಲಿ ಜನಿಸಿದ ಭೀಮಸೇನನು ಆ 
ಗಜದಿಂದ ಕೆಳಗೆ ಹಾರಿ, ಕೈಯಲ್ಲಿಕತ್ತಿಯನ್ನು ಹಿಡಿದು ಯುದ್ಧಮಾಡಲು ಸಿದ್ಧನಾಗಿ 
ಧೈರ್ಯದಿಂದ ಭೂಮಿಯ ಮೇಲೆ ನಿಂತನು. 


ಸ ಚಚಾರ ಬಹೂನ್‌ ಮಾರ್ಗಾನಭೀತಃ ಪಾತಯನ್‌ ಗಜಾನ್‌ । 

ಅಗ್ನಿಚಕ್ರಮಿವಾವಿದ್ದಂ ಸರ್ವತಃ ಪ್ರತ್ಯದೃಶ್ಯತ ol 

ಅವನು ನಿರ್ಭಯನಾಗಿ ಗಜಗಳನ್ನು ಉರುಳಿಸುತ್ತಾ ಅನೇಕ ಖಡ್ಗಮಾರ್ಗಗಳಲ್ಲಿ 
ಸಂಚರಿಸಿದನು. ತಿರುಗಿಸುತ್ತಿರುವ ಅಗ್ನಿಚಕ್ರದಂತೆ (ಅಲಾತ ಚಕ್ರದಂತೆ) ಎಲ್ಲ 
ಕಡೆಯಲ್ಲಿಯೂ ಕಂಡುಬಂದನು. 

ಅಶ್ಚವೃಂದೇಷು ನಾಗೇಷು ರಥಾನೀಕೇಷು ಚಾಭಿಭೂ: ॥ 

ಪದಾತೀನಾಂ ಚ ಸಂಘೇಷು ವಿನಿಫ್ನನ್‌ ಶೋಣಿತೋಕ್ಷಿತ: । 

ಶ್ಯೇನವದ್‌ ವ್ಯಚರದ್‌ ಭೀಮೋ ರಣೇ ರಿಪುಬಲೋತ್ಕಟ: 11೪೧॥ 


ಅಶ್ವಸಮೂಹಗಳಲ್ಲಿ , ಗಜಸಮೂಹಗಳಲ್ಲಿ, ರಥಸಮೂಹಗಳಲ್ಲಿ, ಪದಾತಿಗಳ 
ಸಮೂಹಗಳಲ್ಲಿಶತ್ರುಸಂಹಾರಕನೂ, ರಕ್ಕಸಿಕ್ಶನೂ ಆದ ಭೀಮಸೇನನು ಯುದ್ಧದಲ್ಲಿ 
ಉತ್ಕಟವಾದ ಬಲವನ್ನು ಹೊಂದಿದವನಾಗಿ ಗಿಡುಗನಂತೆ ಸಂಚರಿಸಿದನು. 


ಛಿಂದಂಸ್ತೇಷಾಂ ಶರೀರಾಣಿ ಶಿರಾಂಸಿ ಚ ಮಹಾಜವ: । 


ಖಡ್ಗೇನ ಶಿತಧಾರೇಣ ಸಂಯುಗೇ ಗಜಯೋಧಿನಾಮ್‌ 11೪೨1 
ಪದಾತಿರೇಕ: ಸಂಕ್ರುದ್ಧ ಶತ್ರೂಣಾಂ ಭಯವರ್ಧನ: । 
ಮೋಹಯಾಮಾಸ ಚ ತದಾ ಕಾಲಾಂತಕಯಮೋಪಮಃ WAU 


ಮಹಾವೇಗವುಳ್ಳ, ಶತ್ರುಗಳಿಗೆ ಭಯವನ್ನು ಹೆಚ್ಚಿಸುವ ಅವನು ಶತ್ರುಸ್ಥೆನಿಕರ 
ಶಿರಸ್ಸುಗಳನ್ನೂ ಮತ್ತು ಶರೀರಗಳನ್ನು ಹರಿತವಾದ ಅಲುಗುಳ್ಳೆ ಖಡ್ಗದಿಂದ ಕತ್ತರಿಸುತ್ತಾ 
ಕೋಪದಿಂದ ಪದಾತಿಯಾಗಿ ಒಬ್ಬನೇ ಸಂಚರಿಸುತ್ತಾ ಕಾಲಾಂತಕನಾದ ಯಮನಂತೆ 
ಶತ್ರುಗಳನ್ನು ಮೋಹಗೊಳಿಸಿದನು. 


-486- ಮಹಾಭಾರತ ಭೀಷ್ಮಪರ್ವ 


ಮೂಢಾಶ್ಚ ತೇ ತಮೇವಾಜೌ ವಿನದಂತಃ ಸಮಾದ್ರವನ್‌ । 
ಸಾಸಿಮುತ್ತಮವೇಗೇನ ವಿಚರಂತಂ ಮಹಾರಣೇ 11೪೪॥ 


ಮೋಹಕ್ಕೆ ಒಳಗಾದ ಶತ್ರುಗಳು ಗರ್ಜಿಸುತ್ತಾ, ಕೈಯಲ್ಲಿ ಖಡ್ಗವನ್ನು ಹಿಡಿದು 
ಮಹಾರಣರಂಗದಲ್ಲಿ ಸಂಚರಿಸುತ್ತಿದ್ದ ಭೀಮಸೇನನ ಕಡೆಗೇ ಓಡಿ ಬಂದರು. 


ನಿಕೃತ್ಯ ರಥಿನಾಮಾಜೌ ರಥೇಷಾಶ್ಚ ಯುಗಾನಿ ಚ । 
ಜಘಾನ ರಥಿನಶ್ಚಾಖಿ ಬಲವಾನರಿಮರ್ದನ: 11೪೫। 


ಬಲಿಷ್ಠನೂ, ಅರಿಮರ್ದನನೂ ಆದ ಭೀಮಸೇನನು ಯುದ್ಧದಲ್ಲಿರಥಿಕರ ರಥದ 
ಮೂಕಿಗಳನ್ನೂಮತ್ತು ನೊಗಗಳನ್ನೂ ಕತ್ತರಿಸಿ ಅನಂತರ ರಧಿಕರನ್ನೂಕತ್ತರಿಸಿದನು. 


ಭೀಮಸೇನಶ್ನರನ್‌ ಮಾರ್ಗಾನ್‌ ಸುಬಹೂನ್‌ ಪ್ರತ್ಯದೃಶ್ಯತ । 
ಭ್ರಾಂತಮುದ್ವ್ಯಾ ಂತಮಾವಿದ್ದಮಾಪ್ಪವಂ ಪ್ರಸೃತಂ ಪ್ಲುವಮ್‌ । 
ಸಂಯತಂ ಸಮುದೀಯಂ ಚ ದರ್ಶಯಾಮಾಸ ಪಾಂಡವಃ 11೪೬॥ 


ಭೀಮಸೇನನು ಯುದ್ಧಮಾಡುತ್ತಾ ಅನೇಕ ಮಾರ್ಗಗಳನ್ನು ಪ್ರದರ್ಶಿಸಿದನು. 
ನೆಲದ ಮೇಲೆ ತಿರುಗುವುದು, ಅಂತರಿಕ್ಷದಲ್ಲಿ ತಿರುಗುವುದು, ಖಡ್ಗವನ್ನು ಹಿಡಿದು 
ಶತ್ರುಗಳಿಗೆ ಅಭಿಮುಖವಾಗಿ ಹೋಗುವುದು, ಹಿಂದಿರುಗಿ ಹಾರಿ ಬರುವುದು, ಹಾರಿ 
ಶತ್ರುಗಳ ಕಡೆಗೆ ಹೋಗುವುದು, ಬಲ-ಎಡ ಭಾಗಗಳಲ್ಲಿ ಸಮಾನವಾಗಿ 
ಸಂಚರಿಸುವುದು, ತನ್ನಶರೀರವನ್ನುಗುರಾಣಿಯಿಂದ ರಕ್ಷಿಸಿಕೊಳ್ಳುವುದು, ಹಾರಿ ಮೇಲಕ್ಕೆ 
ಹೋಗುವುದು ಮೊದಲಾದ ಖಡ್ಗಾಭ್ಯಾಸ ಕೌಶಲವನ್ನು ಭೀಮಸೇನನು ತೋರಿಸಿದನು. 


ಕೇಚಿದಗ್ರಾಸಿನಾ ಛಿನ್ನಾಃ ಪಾಂಡವೇನ ಮಹಾತ್ಮನಾ | 
ವಿನೇದುರ್ಭಿನ್ನಮರ್ಮಾಣೋ ನಿಷೇತುಶ್ಚ ಗತಾಸವಃ 1೪೭! 


ಪಾಂಡುಪುತ್ರನೂ, ಮಹಾತ್ಮನೂ ಆದ ಭೀಮಸೇನನ ಕತ್ತಿಯ ತುದಿಯಿಂದ 
ಕತ್ತರಿಸಲ್ಪಟ್ಟ ಶತ್ರುಯೋಧರು ಮರ್ಮಗಳಲ್ಲಿ ಹತರಾಗಿ ಕಿರುಚಿ ಪ್ರಾಣವನ್ನು 
ಕಳೆದುಕೊಂಡು ಬಿದ್ದರು. 


ಭೀಷ್ಮವಧಪರ್ವ -487- 


ಛಿನ್ನದಂತಾಗ್ರಹಸ್ತಾಶ್ಚ ಭಿನ್ಷಕುಂಭಾಸ್ತಥಾಪರೇ । 
ವಿಯೋಧಾಃ ಸ್ಪಾನ್ಯನೀಕಾನಿ ಜಘುರ್ಭಾರತ ವಾರಣಾ: । 
ನಿಪೇತುರುರ್ವ್ಯಾಂ ಚ ತಥಾ ವಿನದಂತೋ ಮಹಾರವಾನ್‌ ॥೪೮॥ 


ಎಲ್ಫೆ ಭಾರತನೇ, ಗಜಗಳು ತಮ್ಮ ದಂತಗಳನ್ನೂಮತ್ತು ಸೊಂಡಿಲನ್ನೂ ಕತ್ತರಿಸಿ 
ಕಳೆದುಕೊಂಡು, ಇನ್ನು ಕೆಲವು ಗಜಗಳು ಕುಂಭಸ್ಕಲಗಳಲ್ಲಿ ಹೊಡೆಯಲ್ಪಟ್ಟು 
ಯೋಧರಿಲ್ಲದೆ ಮಹಾಗರ್ಜನೆಯನ್ನು ಮಾಡಿ ಭೂಮಿಯ ಮೇಲೆ ಬೀಳುತ್ತಾ ತಮ್ಮ 
ಸೈನಿಕರನ್ನೇ ಕೊಂದವು. 


ಛಿನ್ನಾಂಶ್ಚ ತೋಮರಾಂಶ್ಚಾಪಾನ್‌ ಮಹಾಮಾತ್ರಶಿರಾಂಸಿ ಚ । 

ಪ್ರದಿಶೋ ವಾತಿಚಿತ್ರಾಸ್ತಾ: ಕಕ್ಷ್ಯಾಶ್ಚ ಕನಕೋಜ್ಜ್ಹಲಾಃ FU 

ಗೈವೇಯಾಣ್ಯಥ ಶಕ್ತೀಶ್ಚ ಪತಾಕಾ: ಕಣಪಾಸ್ತಥಾ । 

ತೂಣೀರಾಣ್ಯಥ ಯಂತ್ರಾಣಿ ವಿಚಿತ್ರಾಣಿ ಧನೂಂಷಿ ಚ WMO 

ಅಗಿಕುಂಡಾನಿ ಶುಭ್ರಾಣಿ ತೋತ್ಪ್ರಾಂಕ್ಷೆವಾಂಕುತೈ: ಸಹ । 

ಘಂಟಾಶ್ಚ ವಿವಿಧಾ ರಾಜನ್‌ ಹೇಮಗರ್ಭಾನ್‌ತರೂನಖ | 

ಪತತ: ಪತಿತಾಂಶ್ರೈವ ಪಶ್ಯಾಮ: ಸಹ ಸಾದಿಭಿಃ 11೫೧ 

ಕತ್ತರಿಸಿದ ತೋಮರಗಳು, ಧನುಸುಗಳು, ಮಹಾಮಾತ್ರರ ಶಿರಸ್ತುಗಳು. 
ಗಜರಕ್ಷಕರು, ಸುವರ್ಣಮಯವಾದ ವಿಚಿತ್ರವಾದ ಸರಪಣಿಗಳು, ಕಂಠಗಳ 
ಆಭರಣಗಳು, ಶಕ್ನಾಯುಧಗಳು, ಗಜದ ಮೇಲೆ ಹೊದಿಸುವ ಕಂಬಳಿಗಳು, 
ಬತ್ತಳಿಕೆಗಳು, ವಿಚಿತ್ರವಾದ ಯಂತ್ರಗಳು, ಧನುಸುಗಳು, ಶುಭ್ರವಾದ ಅಗ್ನಿಕುಂಡಗಳು, 
ಚಾವಟಿಗಳು, ಅಂಕುಶಗಳು, ವಿವಿಧವಾದ ಘಂಟೆಗಳು. ಸುವರ್ಣಾಲಂಕೃತವಾದ 
ಹಿಡಿಗಳು ಇವು ನೆಲದ ಮೇಲೆ ಬಿದ್ದಿರುವುದನ್ನೂ, ಅಶ್ವಾರೋಹಿಗಳ ಜೊತೆಯಲ್ಲಿ 
ಬೀಳುತ್ತಿರುವುದನ್ನೂ ನಾವು ನೋಡಿದೆವು. 

ಛಿನ್ನಗಾತ್ರಾವರಕರೈರ್ನಿಹತ್ಯೆಶ್ಚಾಪಿ ವಾರಣ್ಯೆ: । 

ಆಸೀತ್‌ ತ್ಕುನ್‌ ಸಮಾಸ್ತೀರ್ಣಾ ಪತಿತೈರ್ಭೂರ್ನಗೈರಿವ 13೨11 


ಸಚ್‌ ಮಹಾಭಾರತ ಭೀಷ್ಮಪರ್ವ 


ತಮ್ಮ ಬೆನ್ನಿನ ಮೇಲೆ ಹೊದಿಸುವ ಕಂಬಳಿಗಳನ್ನೂ ಮತ್ತು ಸೊಂಡಿಲುಗಳನ್ನು 
ಕತ್ತರಿಸಿಕೊಂಡ ಗಜಗಳ ಶರೀರದಿಂದ ಯುದ್ಧಭೂಮಿಯು ಪರ್ವತಗಳಿಂದ 
ಹರಡಿದಂತಾಯಿತು. 


ವಿಮೃದ್ಯ್ಯೆವಂ ಮಹಾನಾಗಾನ್‌ ಮಮರ್ದಾಶ್ವಾನ್‌ ನರರ್ಷಭಃ | 

ಅತ್ವಾರೋಹವರಾಂತ್ಟಾಲ ಪಾತಯಾಮಾಸ ಭಾರತ । 

ತದ್‌ ಘೋರಮಛವದ್‌ ಯುದ್ಧಂ ತಸ್ಕ ತೇಷಾಂ ಚ ಭಾರತ 11೫೩॥ 

ಎಲ್ಫೆ ಭಾರತನೇ, ನರಶ್ರೇಷ್ಠನಾದ ಭೀಮಸೇನನು ಹೀಗೆ ಮಹಾಗಜಗಳನ್ನು 
ನಾತಮಾಡಿ ಶ್ರೇಷ್ಠರಾದ ಆಶ್ವಾರೋಹಿಗಳನ್ನೂ ನೆಲಕ್ಕೆ ಉರುಳಿಸಿದನು. ಎಲ್ಫೆ ಭಾರತನೇ, 
ಅವನಿಗೂ ಮತ್ತು ಶತ್ರುಗಳಿಗೂ ಘೋರವಾದ ಯುದ್ಧವು ಉಂಟಾಯಿತು. 


ತುಲೀನಾನಿ ವಿಚಿತ್ರಾಣಿ ಕಶಾಶ್ಚ ಕನಕೋಜ್ಜಲಾ: । 
ಪರಿಸ್ತೋಮಾತ್ಚ ಪ್ರಾಸಾತ್ವ ಯಷ್ಟಯಶ್ಚ ಮಹಾಧನಾಃ 11೫೪1 
ಕವಚಾನ್ಯಥ ಚರ್ಮಾಣಿ ಚಿತ್ರಾಣ್ಯಾಸ್ತರಣಾನಿ ಚ । 
ತತ್ರ ತತ್ರಾಪವಿದ್ಧಾನಿ ವ್ಯದ್ಧತ್ಕಂತ ಮಹಾಹವೇ 11೫೫ 


ವಿಚಿತ್ರವಾದ ಧ್ವಜ ಪತಾಕೆಗಳು, ಸುವರ್ಣಮಯವಾದ ಚಾವಟಿಗಳು, 
ವಾಹನಗಳ ಮೇಲೆ ಹಾಸುವ ಕಂಬಳಿಗಳು, ಈಟಿಗಳು, ಬೆಲೆಬಾಳುವ ಯಷ್ಟಿಗಳು, 
ಕವಚಗಳು, ಗುರಾಣಿಗಳು, ವಿಚಿತ್ರವಾದ ಹಾಸುಗಳು ಇವುಗಳು ರಣಭೂಮಿಯಲ್ಲಿ 
ಅಲ್ಲಲ್ಲಿಎಸೆಯಲ್ಪಟ್ಟಿರುವುದು ಕಂಡುಬಂದಿತು. 

ಪ್ರೋಥಯಂತೈರ್ವಿಟತೈಶ್ಚ ಶಸ್ತೆ ಸ್ರೈಸ್ಸ ವಿಮಲೈಸ್ತಥಾ । 

ಸ ಚಕ್ರೇ ವಸುಧಾಂ ಕೀರ್ಣಾಂ ಶಬಲೈಃ ಕುಸುಮೈರಿವ 11೫೬। 

ಎಚಿತ್ರವಾದ ಗಜ-ಯಂತ್ರಗಳನ್ನು, ವಿಮಲವಾದ ಶಸ್ತ್ರಗಳನ್ನು ಭೂಮಿಯ ಮೇಲೆ 


ಹರಡಿ ಭೀಮಸೇನನು ಭೂಮಿಯನ್ನು ಅನೇಕ ವರ್ಣದ ಪುಷ್ಪಗಳಿಂದ ಹರಡಿದಂತೆ 
ಮಾಡಿದನು. 


ಭೀಷ್ಮವಧಪರ್ವ -489- 


ಆಪುತ್ಯ ರಥಿನಃ ಕಾಂಶ್ಚಿತ್‌ ಪರಾಮೃಶ್ಯ ಮಹಾಬಲ; । 

ಪಾತಯಾಮಾಸ ಖಡ್ಗೇನ ಸಧ್ವಜಾನಪಿ ಪಾಂಡವಃ 11೫೭॥॥ 

ಮಹಾಬಲನಾದ ಪಾಂಡುಪುತ್ರನಾದ ಅವನು ರಥಕ್ಕೆ ಹಾರಿ ರಥಿಕರನ್ನು 
ಹಿಡಿದುಕೊಂಡು ತನ್ನ ಖಡ್ಗದಿಂದ ಧ್ವಜವನ್ನೂ ಮತ್ತು ಆ ರಥಿಕರನ್ನೂ ಕತ್ತರಿಸಿ 
ಉರುಳಿಸಿದನು. 

ಮುಹುರುತ್ತತತೋ ದಿಕ್ಷು ಧಾವತಶ್ಚ ಯಶಸ್ಸಿನ: । 

ಮಾರ್ಗಾಂಶ್ಚ ಚರತಶ್ಚಿತ್ರಾನ್‌ ವ್ಯಸ್ಮಯಂತ ರಣೇ ಜನಾಃ WBS 

ಕೀರ್ತಿಶಾಲಿಯಾದ ಅವನು ಯುದ್ಧದಲ್ಲಿಮೇಲಕ್ಕೆ ಹಾರುವುದು, ದಿಕ್ಕುದಿಕ್ಕುಗಳಲ್ಲಿ 
ಓಡುವುದು, ಅನೇಕ ವಿಚಿತ್ರವಾದ ಮಾರ್ಗಗಳಲ್ಲಿ ಸಂಚರಿಸುವುದು ಇವುಗಳನ್ನು 
ನೋಡಿ ಜನರು ವಿಸ್ಮಯಗೊಂಡರು. 


ನಿಜಘಾನ ಪದಾ ಕಾಂಶ್ಚಿದಾಕ್ಷಿಪ್ಯಾನ್ಯಾನಪೋಥಯತ್‌ । 


ಖಡ್ಲೇನಾನ್ಯಾಂಶ್ಚ ಚಿಚ್ಛೇದ ನಾದೇನಾನ್ಯಾಂಶ್ಚ ಭೀಷಯನ್‌ 1೫೯ 
ಊರುವೇಗೇನ ಚಾಪ್ಯನ್ಯಾನ್‌ ಪಾತಯಾಮಾಸ ಭೂತಲೇ । 
ಅಪರೇ ಚೈನಮಾಲೋಕ್ಯ ಭಯಾತ್‌ ಪಂಚತ್ಚಮಾಗತಾ: Ne] 


ಆ ಭೀಮಸೇನನು ಪಾದದಿಂದ ಕೆಲವರನ್ನು ಸಂಹರಿಸಿದನು. ಇನ್ನು ಕೆಲವರನ್ನು 
ಮೇಲಕ್ಕೆಸೆದು ಮರ್ದಿಸಿದನು. ಇನ್ನು ಕೆಲವರನ್ನು ಖಡ್ಗದಿಂದ ಕತ್ತರಿಸಿದನು. ಇನ್ನು 
ಕೆಲವರನ್ನು ತನ್ನ ಗರ್ಜನೆಯಿಂದಲೇ ಹೆದರಿಸಿ ಸಂಹರಿಸಿದನು. ಇನ್ನು ಕೆಲವರನ್ನು 
ತನ್ನ ತೊಡೆಗಳ ವೇಗದಿಂದಲೇ ಭೂಮಿಯ ಮೇಲೆ ಕೆಡವಿದನು. ಇನ್ನು ಕೆಲವರು 
ಅವನನ್ನುನೋಡುತ್ತಲೇ ಭಯದಿಂದ ಪ್ರಾಣತ್ಯಾಗವನ್ನುಮಾಡಿದರು. 


ಏವಂ ಸಾ ಬಹುಲಾ ಸೇನಾ ಕಳಿಂಗಾನಾಂ ತರಸ್ಥಿನಾಮ್‌ I 
ಪರಿವಾರ್ಯ ರಣೇ ಭೀಷ್ಮಂ ಭೀಮಸೇನಮುಪಾದ್ರವತ್‌ 11೬೧॥॥ 


ಹೀಗೆ ಕಳಿಂಗರ ಬಹಳ ದೊಡ್ಡದಾದ ಮತ್ತು ವೇಗಶಾಲಿಯಾದ ಆ ಸೈನ್ಯವು 
ಭೀಷ್ಠರನ್ನು ರಕ್ಷಿಸಿಕೊಂಡು ರಣರಂಗದಲ್ಲಿ ಭೀಮಸೇನನ ಕಡೆಗೆ ಬಂದಿತು. 


488 ಮಹಾಭಾರತ ಭೀಷ್ಮಪರ್ವ 


ತಮ್ಮ ಬೆನ್ನಿನ ಮೇಲೆ ಹೊದಿಸುವ ಕಂಬಳಿಗಳನ್ನೂ ಮತ್ತು ಸೊಂಡಿಲುಗಳನ್ನು 
ಕತ್ತರಿಸಿಕೊಂಡ ಗಜಗಳ ಶರೀರದಿಂದ ಯುದ್ಧಭೂಮಿಯು ಪರ್ವತಗಳಿಂದ 
ಹರಡಿದಂತಾಯಿತು. 


ವಿಮ್ಮದ್ಯೈವಂ ಮಹಾನಾಗಾನ್‌ ಮಮರ್ದಾಶ್ವಾನ್‌ ನರರ್ಷಭ: | 

ಅಶ್ವಾರೋಹವರಾಂಶ್ಚಾಪಿ ಪಾತಯಾಮಾಸ ಭಾರತ । 

ತದ್‌ ಘೋರಮಭವದ್‌ ಯುದ್ಧಂ ತಸ್ಕ ತೇಷಾಂ ಚ ಭಾರತ 11೫೩॥ 

ಎಲ್ಫೆ ಭಾರತನೇ, ನರಶ್ರೇಷ್ಠನಾದ ಭೀಮಸೇನನು ಹೀಗೆ ಮಹಾಗಜಗಳನ್ನು 
ನಾಶಮಾಡಿ ಶ್ರೇಷ್ಠರಾದ ಅಶ್ವಾರೋಹಿಗಳನ್ನೂನೆಲಕ್ಕೆ ಉರುಳಿಸಿದನು. ಎಲ್ಫೆ ಭಾರತನೇ, 
ಅವನಿಗೂ ಮತ್ತು ಶತ್ರುಗಳಿಗೂ ಘೋರವಾದ ಯುದ್ಧವು ಉಂಟಾಯಿತು. 


ಖಲೀನಾನಿ ವಿಚಿತ್ರಾಣಿ ಕಶಾಶ್ಚ ಕನಕೋಜ್ಜಲಾ: । 


ಪರಿಸ್ತೋಮಾಶ್ಚ ಪ್ರಾಸಾಶ್ಚ ಯುಷ್ಪಯಶ್ಚ ಮಹಾಧನಾ: 11೫೪॥ 
ಕವಚಾನ್ಯಥ ಚರ್ಮಾಣಿ ಚಿತ್ರಾಣ್ಯಾಸ್ತರಣಾನಿ ಚ । 
ತತ್ರ ತತ್ರಾಪವಿದ್ಧಾನಿ ವ್ಯದ್ಧಶ್ಯಂತ ಮಹಾಹವೇ ೫೫! 


ವಿಚಿತ್ರವಾದ ಧ್ವಜ ಪತಾಕೆಗಳು, ಸುವರ್ಣಮಯವಾದ ಚಾವಟಿಗಳು, 
ವಾಹನಗಳ ಮೇಲೆ ಹಾಸುವ ಕಂಬಳಿಗಳು, ಈಟಿಗಳು, ಬೆಲೆಬಾಳುವ ಯಷ್ಠಿಗಳು, 
ಕವಚಗಳು, ಗುರಾಣಿಗಳು, ವಿಚಿತ್ರವಾದ ಹಾಸುಗಳು ಇವುಗಳು ರಣಭೂಮಿಯಲ್ಲಿ 
ಅಲ್ಲಲ್ಲಿಎಸೆಯಲ್ಪಟ್ಟಿರುವುದು ಕಂಡುಬಂದಿತು. 


ಪ್ರೋಥಯಂತೈರ್ವಿಚತೈಶ್ವ ಶಸೆ ಸ್ರೈಶ್ನ ವಿಮಲೈಸ್ರಥಾ । 
ಸ ಚಕ್ರೇ ವಸುಧಾಂ ಕೀರ್ಣಾಂ ಶಬಲೈ: ಕುಸುಮೈರಿವ 11೫೬11 


ವಿಚಿತ್ರವಾದ ಗಜ-ಯಂತ್ರಗಳನ್ನು, ವಿಮಲವಾದ ಶಸ್ತ್ರಗಳನ್ನು ಭೂಮಿಯ ಮೇಲೆ 
ಹರಡಿ ಭೀಮಸೇನನು ಭೂಮಿಯನ್ನು ಅನೇಕ ವರ್ಣದ ಪುಷ್ಪಗಳಿಂದ ಹರಡಿದಂತೆ 
ಮಾಡಿದನು. 


ಭೀಷ್ಠವಧಪರ್ವ _489- 


ಆಪ್ಸತ್ಯ ರಥಿನಃ ಕಾಂಶ್ಚಿತ್‌ ಪರಾಮೃಶ್ಯ ಮಹಾಬಲ; । 

ಪಾತಯಾಮಾಸ ಖಡ್ಗೇನ ಸಧ್ವಜಾನಪಿ ಪಾಂಡವ: 11೫೭11 

ಮಹಾಬಲನಾದ ಪಾಂಡುಪುತ್ರನಾದ ಅವನು ರಥಕ್ಕೆ ಹಾರಿ ರಥಿಕರನ್ನು 
ಹಿಡಿದುಕೊಂಡು ತನ್ನ ಖಡ್ಗದಿಂದ ಧ್ವಜವನ್ನೂ ಮತ್ತು ಆ ರಥಿಕರನ್ನೂ ಕತ್ತರಿಸಿ 
ಉರುಳಿಸಿದನು. 

ಮುಹುರುತ್ತತತೋ ದಿಕ್ಷು ಧಾವತಶ್ಚ ಯಶಸ್ವಿನಃ । 

ಮಾರ್ಗಾಂಶ್ಚ ಚರತಶ್ಚಿತ್ರಾನ್‌ ವ್ಯಸ್ಥಯಂತ ರಣೇ ಜನಾಃ WBS 

ಕೀರ್ತಿಶಾಲಿಯಾದ ಅವನು ಯುದ್ಧದಲ್ಲಿಮೇಲಕ್ಕೆ ಹಾರುವುದು, ದಿಕ್ಕುದಿಕ್ಕುಗಳಲ್ಲಿ 
ಓಡುವುದು, ಅನೇಕ ವಿಚಿತ್ರವಾದ ಮಾರ್ಗಗಳಲ್ಲಿ ಸಂಚರಿಸುವುದು ಇವುಗಳನ್ನು 
ನೋಡಿ ಜನರು ವಿಸ್ಥಯಗೊಂಡರು. 


ನಿಜಘಾನ ಪದಾ ಕಾಂಶ್ಚಿದಾಕ್ಷಿಪ್ಯಾನ್ಯಾನಪೋಥಯತ್‌ । 


ಖಡ್ಲೇನಾನ್ಯಾಂಶ್ಚ ಚಿಚ್ಛೇದ ನಾದೇನಾನ್ಯಾಂಶ್ಚ ಭೀಷಯನ್‌ 1೫೯॥ 
ಊರುವೇಗೇನ ಚಾಪ್ಯನ್ಯಾನ್‌ ಪಾತಯಾಮಾಸ ಭೂತಲೇ । 
ಅಪರೇ ಚೈನಮಾಲೋಕ್ಯ ಭಯಾತ್‌ ಪಂಚತ್ತಮಾಗತಾ: Ol 


ಆ ಭೀಮಸೇನನು ಪಾದದಿಂದ ಕೆಲವರನ್ನು ಸಂಹರಿಸಿದನು. ಇನ್ನು ಕೆಲವರನ್ನು 
ಮೇಲಕ್ಕೆಸೆದು ಮರ್ದಿಸಿದನು. ಇನ್ನು ಕೆಲವರನ್ನು ಖಡ್ಗದಿಂದ ಕತ್ತರಿಸಿದನು. ಇನ್ನು 
ಕೆಲವರನ್ನು ತನ್ನ ಗರ್ಜನೆಯಿಂದಲೇ ಹೆದರಿಸಿ ಸಂಹರಿಸಿದನು. ಇನ್ನು ಕೆಲವರನ್ನು 
ತನ್ನ ತೊಡೆಗಳ ವೇಗದಿಂದಲೇ ಭೂಮಿಯ ಮೇಲೆ ಕೆಡವಿದನು. ಇನ್ನು ಕೆಲವರು 
ಅವನನ್ನು ನೋಡುತ್ತಲೇ ಭಯದಿಂದ ಪ್ರಾಣತ್ಯಾಗವನ್ನು ಮಾಡಿದರು. 


ಏವಂ ಸಾ ಬಹುಲಾ ಸೇನಾ ಕಳಿಂಗಾನಾಂ ತರಸ್ವಿನಾಮ್‌ | 
ಪರಿವಾರ್ಯ ರಣೇ ಭೀಷ್ಮಂ ಭೀಮಸೇನಮುಪಾದ್ರವತ್‌ WO 


ಹೀಗೆ ಕಳಿಂಗರ ಬಹಳ ದೊಡ್ಡದಾದ ಮತ್ತು ವೇಗಶಾಲಿಯಾದ ಆ ಸೈನ್ಯವು 
ಭೀಷ್ಠರನ್ನು ರಕ್ಷಿಸಿಕೊಂಡು ರಣರಂಗದಲ್ಲಿಭೀಮಸೇನನ ಕಡೆಗೆ ಬಂದಿತು. 


-490- ಮಹಾಭಾರತ ಭೀಷ್ಮಪರ್ವ 
ತತಃ ಕಲಿಂಗಸೈನ್ಯಾನಾಂ ಪ್ರಮುಖೇ ಭರತರ್ಷಭ । 
ಶ್ರುತಾಯುಷಮಭಿಪ್ರೇಕ್ಟ್ಯ ಭೀಮಸೇನಃ ಸಮಭ್ಯಯಾತ್‌ 1೬೨।| 
ಎಲೈ ಭರತಶ್ರೇಷ್ಠನೇ, ಆಗ ಭೀಮಸೇನನು ಕಳಿಂಗರ ಸೈನ್ಯದ ಮುಂಭಾಗದಲ್ಲಿ 

ಶ್ರುತಾಯುವನ್ನು ನೋಡಿ ಅವನ ಕಡೆಗೆ ಧಾವಿಸಿದನು. 
ತಮಾಯಾಂತಮಭಿಪ್ರೇಕ್ಷ 4 ಕಳಿಂಗೋ ನವಭಿಃ ಶರೈಃ । 
ಭೀಮಸೇನಮಮೇಯಾತ್ಮಾ ಪ್ರತ್ಯವಿಧ್ಯತ್‌ ಸ್ತನಾಂತರೇ WEA 


ತನ್ನ ಕಡೆಗೆ ಬರುತ್ತಿರುವ ಭೀಮಸೇನನನ್ನು ನೋಡಿ ಮಹಾಬಲಶಾಲಿಯಾದ 
ಕಳಿಂಗನು ಒಂಬತ್ತು ಬಾಣಗಳಿಂದ ಭೀಮಸೇನನಿಗೆ ಸ್ತನಗಳ ಮಧ್ಯದಲ್ಲಿ ಹೊಡೆದನು. 


ಕಳಿಂಗಬಾಣಾಭಿಹತಸ್ತೋತ್ಪಾರ್ದಿತ ಇವ ದ್ವಿಪಃ । 

ಭೀಮಸೇನಃ ಪ್ರಜಜ್ವಾಲ ಕ್ರೋಧೇನಾಗ್ಗಿರಿವೇಂಧನೈೆ: WLI 

ಕಳಿಂಗನ ಬಾಣಗಳಿಂದ ಹೊಡೆಯಲ್ಪಟ್ಟಭೀಮಸೇನನು ಅಂಕುಶದಿಂದ ಹಿಂಸಿಸಿದ 
ಆನೆಯಂತೆ, ಕಟ್ಟಿಗೆಯನ್ನುಹಾಕಿದ ಅಗ್ನಿಯಂತೆ ಕ್ರೋಧದಿಂದ ಉರಿದನು. 


ಅಥಾಶೋಕಃ ಸಮಾದಾಯ ರಥಂ ಹೇಮಪರಿಷ್ಕತಮ್‌ | 
ಭೀಮಂ ಸಂಪಾದಯಾಮಾಸ ರಥೇನ ರಥಸಾರಧಿ: 11೬೫1 


ಅನಂತರ ಭೀಮನ ರಥಸಾರಥಿಯಾದ ವಿಶೋಕನು ಸುವರ್ಣಾಲಂಕೃತವಾದ 
ರಥವನ್ನುತಂದು ಭೀಮನಿಗೆ ಒದಗಿಸಿದನು. 


ತಮಾರುಹ್ಯ ರಥಂ ತೂರ್ಣಂ ಕೌಂತೇಯಃ ಶತ್ರುಸೂದನಃ । 
ಕಳಿಂಗಮಭಿದುದ್ರಾವ ತಿಷ್ಕ ತಿಷ್ಕೇತಿ ಚಾಬ್ರವೀತ್‌ Mell 


ಕುಂತೀಪುತ್ರನೂ, ಶತ್ರುಸೂದನನೂ ಆದ ಭೀಮನು ಶೀಘ್ರವಾಗಿ ಆ ರಥವನ್ನೇರಿ 
ಕಳಿಂಗನ ಬಳಿಗೆ ಸಾಗಿ ನಿಲ್ಲು, ನಿಲ್ಲುಎಂದು ಹೇಳಿದನು. 


ತತಃ ಶ್ರುತಾಯುರ್ಬಲವಾನ್‌ ಭೀಮಾಯ ನಿಶಿತಾನ್‌ ಶರಾನ್‌ | 
ಪ್ರೇಷಯಾಮಾಸ ಸಂಕ್ರುದ್ಧೋ ದರ್ಶಯನ್‌ ಪಾಣಿಲಾಘವಮ್‌ (೬೭! 


ಭೀಷ್ಠವಧಪರ್ವ 491 


ಆಗ ಬಲಿಷ್ಠನಾದ ಶ್ರುತಾಯುವು ಕೋಪಗೊಂಡು ತನ್ನ ಹಸ್ತಕೌಶಲವನ್ನು 
ತೋರಿಸುತ್ತಾ ಭೀಮನ ಮೇಲೆ ಹರಿತವಾದ ಬಾಣಗಳನ್ನು ಪ್ರಯೋಗಿಸಿದನು. 


ಸ ಕಾರ್ಮುಕವರೋತ್ಪಷ್ಟೆ ಶ್ಚೈರ್ನವಭಿರ್ನಿಶಿತೈ: ಶರೈಃ । 
ಸಮಾಹತೋ ಭೃಶಂ ರಾಜನ್‌ ಕಳಿಂಗೇನ ಮಹಾಯಶಾಃ । 
ಸಂಚುಕ್ರುಧೇ ಭೃಶಂ ಭೀಮೋ ದಂಡಾಹತ ಇವೋರಗ: 11೬೮1 


ಶ್ರೇಷ್ಠವಾದ ಧನುಸ್ಸಿನಿಂದ ಹೊರಹೊಮ್ಮಿದ ಕಳಿಂಗನ ಆ ಒಂಬತ್ತು ಬಾಣಗಳಿಂದ 
ಬಲವಾಗಿ ಹೊಡೆಯಲ್ಪಟ್ಟ ಮಹಾಕೀರ್ತಿವಂತನಾದ ಭೀಮಸೇನನು ಎಲೈ ರಾಜನೇ, 
ಕೋಲಿನಿಂದ ಹೊಡೆದ ಸರ್ಪದಂತೆ ಬಹಳ ಕೋಪಗೊಂಡನು. 


ಕ್ರುದ್ಧಶ್ಚ ಚಾಪಮಾಯಮ್ಯ ಬಲವದ್‌ ಬಲಿನಾಂ ವರಃ । 

ಕಳಿಂಗಮವಧೀತ್‌ ಪಾರ್ಥೋ ಭೀಮಃ ಸಪ್ತಭಿರಾಯಸೈಃ - ॥೬೯॥ 

ಬಲಿಷ್ಠರಲ್ಲಿ ಶ್ರೇಷ್ಠನಾದ ಭೀಮನು ಕೋಪಗೊಂಡು ತನ್ನ ಧನುಸ್ಸನ್ನು ಬಲವಾಗಿ 
ಬಗ್ಗಿಸಿ ಕಳಿಂಗನ ಮೇಲೆ ಏಳು ಅಯೋಮಯವಾದ ಬಾಣಗಳನ್ನು ಪ್ರಯೋಗಿಸಿದನು. 


ಕ್ಷುರಾಭ್ಯಾಂ ಚಕ್ರರಕ್ಷೌ ಚ ಕಳಿಂಗಸ್ಯ ಮಹಾಬಲೌ । 
ಸತ್ಯದೇವಂ ಚ ಸತ್ಯಂ ಚ ಪ್ರಾಹಿಣೋದ್‌ ಯಮಸಾದನಮ್‌ ॥೭೦॥ 


ಕಳಿಂಗನ ರಥದ ಚಕ್ರರಕ್ಷಕರಾದ, ಮಹಾಬಲಿಷ್ಠರಾದ ಸತ್ಯದೇವ ಮತ್ತು ಸತ್ಯ 
ಎಂಬ ಇಬ್ಬರನ್ನೂಕ್ಷುರಗಳಿಂದ (ಸಣ್ಣಕತ್ತಿಗಳಿಂದ) ಯಮಪಟ್ಟಣಕ್ಕೆ ಕಳುಹಿಸಿದನು. 

ತತಃ ಪುನರಮೇಯಾತ್ಮಾ ನಾರಾಚ್ಯರ್ನಿಶಿತೈಸ್ಟಿಬ: । 

ಕೇತುಮಂತಂ ರಣೇ ಭೀಮೋ5ಗಮಯದ್‌ ಯಮಸಾದನಮ್‌ ॥೭೧1 


ಅನಂತರ ಅಪರಿಮಿತ ಪರಾಕ್ರಮಿಯಾದ ಭೀಮಸೇನನು ಮೂರು ಹರಿತವಾದ 
ನಾರಾಚಗಳಿಂದ ರಣರಂಗದಲ್ಲಿ ಕೇತುಮಂತನನ್ನು ಯಮಪಟ್ಟಣಕ್ಕೆ ಕಳುಹಿಸಿದನು. 


ತತಃ ಕಳಿಂಗಾಃ ಸಂಕ್ರುದ್ದಾ ಭೀಮಸೇನಮಮರ್ಷಣಮ್‌ । 


ಅನೀಕೈರ್ಬಹುಸಾಹಸ್ಯೆ: ಕ್ಷತ್ರಿಯಾಃ ಸಮವಾರಯನ್‌ 11೭೨11 


-490- ಮಹಾಭಾರತ ಭೀಷ್ಮಪರ್ವ 
ತತಃ ಕಲಿಂಗಸೈನ್ಯಾನಾಂ ಪ್ರಮುಖೇ ಭರತರ್ಷಭ । 
ಶ್ರುತಾಯುಷಮಭಿಪ್ರೇಕ್ಷ 4 ಭೀಮಸೇನಃ ಸಮಭ್ಯಯಾತ್‌ HLH 


ಎಲ್ಫೆ ಭರತಶ್ರೇಷ್ಠನೇ, ಆಗ ಭೀಮಸೇನನು ಕಳಿಂಗರ ಸೈನ್ಯದ ಮುಂಭಾಗದಲ್ಲಿ 
ಶ್ರುತಾಯುವನ್ನುನೋಡಿ ಅವನ ಕಡೆಗೆ ಧಾವಿಸಿದನು. 

ತಮಾಯಾಂತಮಭಿಪ್ರೇಕ್ಟ್ಯ ಕಳಿಂಗೋ ನವಭಿಃ ಶರೈಃ । 

ಭೀಮಸೇನಮಮೇಯಾತ್ಮಾ ಪ್ರತ್ಯವಿಧ್ಯತ್‌ ಸ್ತನಾಂತರೇ MLA 


ತನ್ನ ಕಡೆಗೆ ಬರುತ್ತಿರುವ ಭೀಮಸೇನನನ್ನು ನೋಡಿ ಮಹಾಬಲಶಾಲಿಯಾದ 
ಕಳಿಂಗನು ಒಂಬತ್ತು ಬಾಣಗಳಿಂದ ಭೀಮಸೇನನಿಗೆ ಸ್ಮನಗಳ ಮಧ್ಯದಲ್ಲಿ ಹೊಡೆದನು. 


ಕಳಿಂಗಬಾಣಾಭಿಹತಸ್ತೋತ್ಪಾರ್ದಿತ ಇವ ದ್ವಿಪಃ । 

ಭೀಮಸೇನಃ ಪ್ರಜಜ್ಞಾಲ ಕ್ರೋಧೇನಾಗ್ದಿರಿವೇಂಥನೈ: 11೬೪ 

ಕಳಿಂಗನ ಬಾಣಗಳಿಂದ ಹೊಡೆಯಲ್ಪಟ್ಟಭೀಮಸೇನನು ಅಂಕುಶದಿಂದ ಹಿಂಸಿಸಿದ 
ಆನೆಯಂತೆ, ಕಟ್ಟಿಗೆಯನ್ನು ಹಾಕಿದ ಅಗ್ನಿಯಂತೆ ಕ್ರೋಧದಿಂದ ಉರಿದನು. 


ಅಥಾಶೋಕಃ ಸಮಾದಾಯ ರಥಂ ಹೇಮಪರಿಷೃತಮ್‌ । 
ಭೀಮಂ ಸಂಪಾದಯಾಮಾಸ ರಥೇನ ರಥಸಾರಥಿ: 11೬೫॥ 


ಅನಂತರ ಭೀಮನ ರಥಸಾರಥಿಯಾದ ವಿಶೋಕನು ಸುವರ್ಣಾಲಂಕೃತವಾದ 
ರಥವನ್ನುತಂದು ಭೀಮನಿಗೆ ಒದಗಿಸಿದನು. 


ತಮಾರುಹ್ಯ ರಥಂ ತೂರ್ಣಂ ಕೌಂತೇಯಃ ಶತ್ರುಸೂದನಃ । 
ಕಳಿಂಗಮಭಿದುದ್ರಾವ ತಿಷ್ಕ ತಿಷ್ಕೇತಿ ಚಾಬ್ರವೀತ್‌ Well 


ಕುಂತೀಪುತ್ರನೂ, ಶತ್ರುಸೂದನನೂ ಆದ ಭೀಮನು ಶೀಘ್ರವಾಗಿ ಆ ರಥವನ್ನೇರಿ 
ಕಳಿಂಗನ ಬಳಿಗೆ ಸಾಗಿ ನಿಲ್ಲು, ನಿಲ್ಲುಎಂದು ಹೇಳಿದನು. 


ತತಃ ಶ್ರುತಾಯುರ್ಬಲವಾನ್‌ ಭೀಮಾಯ ನಿಶಿತಾನ್‌ ಶರಾನ್‌ | 
ಪ್ರೇಷಯಾಮಾಸ ಸಂಕ್ರುದ್ದೋ ದರ್ಶಯನ್‌ ಪಾಣಿಲಾಘವಮ್‌ ॥೬೭/ 


ಭೀಷ್ಠವಧಪರ್ವ 491- 


ಆಗ ಬಲಿಷ್ಠನಾದ ಶ್ರುತಾಯುವು ಕೋಪಗೊಂಡು ತನ್ನ ಹಸ್ತಕೌಶಲವನ್ನು 
ತೋರಿಸುತ್ತಾ ಭೀಮನ ಮೇಲೆ ಹರಿತವಾದ ಬಾಣಗಳನ್ನು ಪ್ರಯೋಗಿಸಿದನು. 

ಸ ಕಾರ್ಮುಕವರೋತ್ತಷ್ಟೆ ಕ್ಹೈರ್ನವಭಿರ್ನಿಶಿತೈೆ: ಶರೈ: । 

ಸಮಾಹತೋ ಭೃಶಂ ರಾಜನ್‌ ಕಳಿಂಗೇನ ಮಹಾಯಶಾಃ । 

ಸಂಚುಕ್ರುಧೇ ಭೃಶಂ ಭೀಮೋ ದಂಡಾಹತ ಇವೋರಗಃ LO 


ಶ್ರೇಷ್ಠವಾದ ಧನುಸ್ಸಿನಿಂದ ಹೊರಹೊಮ್ಮಿದ ಕಳಿಂಗನ ಆ ಒಂಬತ್ತು ಬಾಣಗಳಿಂದ 
ಬಲವಾಗಿ ಹೊಡೆಯಲ್ಲಟ್ಟ ಮಹಾಕೀರ್ತಿವಂತನಾದ ಭೀಮಸೇನನು ಎಲೈ ರಾಜನೇ, 
ಕೋಲಿನಿಂದ ಹೊಡೆದ ಸರ್ಪದಂತೆ ಬಹಳ ಕೋಪಗೊಂಡನು. 


ಕ್ರುದ್ಧಶ್ತ ಚಾಪಮಾಯಮ್ಯ ಬಲವದ್‌ ಬಲಿನಾಂ ವರಃ । 

ಕಳಿಂಗಮವಧೀತ್‌ ಪಾರ್ಥೋ ಭೀಮಃ ಸಪ್ಪಭಿರಾಯಸ್ಯೆಃ - ॥೬೯॥ 

ಬಲಿಷ್ಠರಲ್ಲಿ ಶ್ರೇಷ್ಠನಾದ ಭೀಮನು ಕೋಪಗೊಂಡು ತನ್ನ ಧನುಸನ್ನು ಬಲವಾಗಿ 
ಬಗ್ಗಿಸಿ ಕಳಿಂಗನ ಮೇಲೆ ಏಳು ಅಯೋಮಯವಾದ ಬಾಣಗಳನ್ನು ಪ್ರಯೋಗಿಸಿದನು. 


ಕ್ಷುರಾಭ್ಯಾಂ ಚಕ್ರರಕ್ಷೌ ಚ ಕಳಿಂಗಸ್ಯ ಮಹಾಬಲೌ । 

ಸತ್ಯದೇವಂ ಚ ಸತ್ಯಂ ಚ ಪ್ರಾಹಿಣೋದ್‌ ಯಮಸಾದನಮ್‌ ॥೭೦॥ 

ಕಳಿಂಗನ ರಥದ ಚಕ್ರರಕ್ಷಕರಾದ, ಮಹಾಬಲಿಷ್ಠರಾದ ಸತ್ಯದೇವ ಮತ್ತು ಸತ್ಯ 
ಎಂಬ ಇಬ್ಬರನ್ನೂ ಕ್ಟುರಗಳಿಂದ (ಸಣ್ಣಕತ್ತಿಗಳಿಂದ) ಯಮಪಟ್ಟಣಕ್ಕೆ ಕಳುಹಿಸಿದನು. 

ತತಃ ಪುನರಮೇಯಾತ್ಮಾ ನಾರಾಚ್ಛೆರ್ನಿಶಿತೈಸ್ತಿಭಿ: | 

ಕೇತುಮಂತಂ ರಣೇ ಭೀಮೋ5ಗಮಯದ್‌ ಯಮಸಾದನಮ್‌ ॥೭೧। 

ಅನಂತರ ಅಪರಿಮಿತ ಪರಾಕ್ರಮಿಯಾದ ಭೀಮಸೇನನು ಮೂರು ಹರಿತವಾದ 
ನಾರಾಚಗಳಿಂದ ರಣರಂಗದಲ್ಲಿಕೇತುಮಂತನನ್ನು ಯಮಪಟ್ಟಣಕ್ಕೆ ಕಳುಹಿಸಿದನು. 


ತತಃ ಕಳಿಂಗಾ: ಸಂಕ್ರುದ್ಧಾ ಭೀಮಸೇನಮಮರ್ಷಣಮ್‌ | 


ಅನೀಕೈರ್ಬಹುಸಾಹಸ್ಯೆ: ಕ್ಷತ್ರಿಯಾ: ಸಮವಾರಯನ್‌ ೭೨ 


-492- ಮಹಾಭಾರತ ಭೀಷ್ಮಪರ್ವ 


ಆಗ ಕಳಿಂಗ ದೇಶದ ಅನೇಕ ಸಹಸ್ರ ಕೃತ್ರಿಯರು ಕೋಪಗೊಂಡಿದ್ದಭೀಮಸೇನನನ್ನು 
ತಾವೂ ಕೋಪಗೊಂಡು ಸುತ್ತುವರಿದರು. 


ತತಃ ಶಕ್ತಿಗದಾಖಡ್ಗತೋಮರರ್ಷ್ಟ್ಟಿಪರಶ್ಪದ್ಳೆ: । 
ಕಳಿಂಗಾಶ್ಚತತೋ ರಾಜನ್‌ ಭೀಮಸೇನಮವಾಕಿರನ್‌ 11೭೩। 


ಎಲ್ಫೆ ರಾಜನೇ, ಅನಂತರ ಕಳಿಂಗರು ಭೀಮಸೇನನ ಮೇಲೆ ಶಕ್ತಿ, ಗದೆ, ಖಡ್ಗ, 
ತೋಮರ, ಬಪ್ಪಿ, ಪರಶಧ ಈ ಆಯುಧಗಳ ಮಳೆಯನ್ನು ಸುರಿಸಿದರು. 


ಸನ್ನಿವಾರ್ಯ ಸತಾಂ ಘೋರಾಂ ಶರವೃಷ್ಟಿಂ ಸಮುತ್ನಿತಾಮ್‌ | 
ಗದಾಮಾದಾಯ ತರಸಾ ಪರಿಪುತ್ಯ ಮಹಾಬಲಃ । 
ಭೀಮಃ ಸಪ್ಪಶತಾನ್‌ ವೀರಾನನಯದ್‌ ಯಮಸಾದನಮ್‌ ॥೭೪॥ 


ಆ ಸೈನಿಕರಿಂದ ಉಂಟಾದ ಘೋರವಾದ ಆ ಬಾಣಗಳ ಮಳೆಯನ್ನುನಿವಾರಿಸಿ 
ಮಹಾಬಲನಾದ ಭೀಮಸೇನನು ಗದೆಯನ್ನುತೆಗೆದುಕೊಂಡು ಎಲ್ಲಕಡೆಯಲ್ಲಿಯೂ 
ಹಾರಿ ಕಳಿಂಗರ ಏಳು ನೂರು ವೀರರನ್ನು ಯಮಪಟ್ಟಣಕ್ಕೆ ಕಳುಹಿಸಿದನು. 


ಪುನಶ್ಚೆವ ದ್ವಿಸಾಹಸ್ರಾನ್‌ ಕಳಿಂಗಾನರಿಮರ್ದನ:ಃ । 
ಪ್ರಾಹಿಣೋನ್ಸೃತ್ಯುಲೋಕಾಯ ತದದ್ದುತಮಿವಾಭವತ್‌ xT 


ಶತ್ರುಮರ್ದನನಾದ ಅವನು ಪುನಃ ಎರಡು ಸಹಸ್ರ ಕಾಳಿಂಗರನ್ನು ಮೃತ್ಯುಲೋಕಕ್ಕೆ 
ಕಳುಹಿಸಿದನು. ಅದು ಅದ್ಭುತವಾಗಿದ್ದಿತು. 


ಏವಂ ಸ ತಾನ್ಯನೀಕಾನಿ ಕಳಿಂಗಾನಾಂ ಪುನಃ ಪುನಃ । 
ಬಿಭೇದ ಸಮರೇ ವೀರ: ಪ್ರೇಕ್ಷ್ಯ ಭೀಷ್ಠಂ ಮಹಾವ್ರತಮ್‌ ॥೭೬। 


ಹೀಗೆ ವೀರನಾದ ಆ ಭೀಮನು ಮಹಾರಥರಾದ ಭೀಷ್ಠರನ್ನುನೋಡುತ್ತಾ ಪುನಃ 
ಪುನಃ ಕಳಿಂಗರ ಸೈನ್ಯಗಳನ್ನು ಭೇದಿಸಿದನು. 


ಹತಾರೋಹಾಶ್ಚ ಮಾತಂಗಾಃ ಪಾಂಡವೇನ ಮಹಾತ್ಮನಾ | 
ಎಪ್ರಜಗ್ಗುರನೀಕೇಷು ಮೇಘಾ ವಾತಹತಾ ಇವ । 
ಮೃದ್ದಂತಃ ಸ್ವಾನ್ಯನೀಕಾನಿ ವಿನದಂತಃ ಶರಾತುರಾಃ ೭೭! 


ಭೀಷ್ಮವಧಪರ್ವ -493- 


ಮಹಾತ್ಮನಾದ ಪಾಂಡುಪುತ್ರನಾದ ಭೀಮಸೇನನಿಂದ ಗಜಾರೋಹಿಗಳು 
ಹತರಾಗುತ್ತಿರಲು ಆ ಗಜಗಳು ಗಾಳಿಗೆ ಸಿಕ್ಕಿದ ಮೋಡದಂತೆ ತಮ್ಮ ಸೈನ್ಯಗಳಲ್ಲಿಯೇ 
ಓಡುತ್ತಾ ಬಾಣಗಳಿಂದ ಉಂಟಾದ ನೋವುಗಳಿಂದ ಗರ್ಜಿಸುತ್ತಾ ತಮ್ಮ ಸೈನ್ಯವನ್ನೇ 
ತುಳಿದು ನಾಶಮಾಡಿದವು. 


ತತೋ ಭೀಮೋ ಮಹಾಬಾಹುಃ ಶಂಖಂ ಪ್ರಾಧ್ಧಾಪಯದ್‌ ಬಲೀ । 
ಸರ್ವಕಾಳಿಂಗಸೈನ್ಯಾನಾಂ ಮನಾಂಸಿ ಸಮಕಂಪಯತ್‌ LS 


ಅನಂತರ ಬಲಿಷ್ಠನೂ, ಮಹಾಬಾಹುವೂ ಆದ ಭೀಮಸೇನನು ಶಂಖವನ್ನು 
ಊದಿದನು ಮತ್ತು ಅದರಿಂದ ಕಳಿಂಗ ಸೈನ್ಯದ ಎಲ್ಲ ಯೋಧರ ಮನಸ್ಸನ್ನೂ 
ನಡುಗಿಸಿದನು. 


ಮೋಹಶ್ಟಾಪಿ ಕಳಿಂಗಾನಾಮಾವಿವೇಶ ಪರಂತಪ । 


ಪ್ರಾಕಂಪಂತ ಚ ಸೈನ್ಯಾನಿ ವಾಹನಾನಿ ಚ ಸರ್ವಶಃ 11೭೯ 
ಎಲೈ ಪರಂತಪನೇ, ಕಳಿಂಗ ಯೋಧರಿಗೆ ಮೋಹವುಂಟಾಯಿತು. ಸೈನ್ಯಗಳು 
ಮತ್ತು ಎಲ್ಲಾವಾಹನಗಳು ನಡುಗಿದವು. 


ಭೀಮೇನ ಸಮರೇ ರಾಜನ್‌ ಗಜೇಂದ್ರೇಣೇವ ಸರ್ವತಃ । 

ಮಾರ್ಗಾನ್‌ ಬಹೂನ್‌ ಎಚರತಾ ಧಾವತಾ ಚ ತತಸ್ತತ: । 

ಮುಹುರುತತತಾ ಚೈವ ಸಮ್ಮೋಹ: ಸಮಜಾಯತ eel 

ಎಲ್ಫೆ ರಾಜನೇ, ರಣರಂಗದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಎವಿಧವಾದ ಅನೇಕ 
ಮಾರ್ಗಗಳಲ್ಲಿ ಸಂಚರಿಸಿ ಅಲ್ಲಿಂದಿಲ್ಲಿಗೆ ಓಡುತ್ತಾ ಪುನಃ ಪುನಃ ಮೇಲೆ ಹಾರುವ 
ಭೀಮಸೇನನನ್ನು ನೋಡಿ ಶತ್ರುಗಳಿಗೆ ಮೋಹವುಂಟಾಯಿತು. 


ಭೀಮಸೇನಭಯತ್ರಸ್ತಂ ಸೈನ್ಯಂ ಚ ಸಮಕಂಪತ । 

ಕ್ಷೋಭ್ಯಮಾಣಮಸಂಬಾಧಂ ಗ್ರಾಹೇಣೇವ ಮಹತ್‌ಸರ: 11೮೧॥॥ 

ದೊಡ್ಡ ಮೊಸಳೆಯಿಂದ ಕಲಕಲ್ಪಟ್ಟ ದೊಡ್ಡ ಸರೋವರದಂತೆ ಭೀಮಸೇನನ 
ಭಯದಿಂದ ಶತ್ರುಸ್ಯನ್ಯವು ಕ್ಟೋಭೆಗೊಂಡಿತು. 


4 ಮಹಾಭಾರತ ಭೀಷ್ಮಪರ್ವ 


ತ್ರಾಸತೇಷು ಚ ವೀರೇಷು ಭೀಮೇನಾದ್ಭುಶಕರ್ಮಗಾ । 

ಪುನರಾದರ್ಶಮಾವೇಷು ಎದ್ರವತ್ತು ಚ ಸಂಘಶಃ 1೮೨ 

ಸರ್ವರಾ”-“'ೋಧೇಷು ಪಾಂಡೂನಾಂ ಧ್ವುಜಿನೀಪತಿಃ । 

ಅಬ್ರವೀತ್‌ ಸ್ಯಾನ್ಯನೀಕಾವಿ ಯುಧ್ಯಧ್ಯಮಿತಿ ಪಾರ್ಹತು WEA 

ಅದ್ಭುಕಕಾರ್ಯವನ್ನು ಮಾಡುವ ಭೀಮಸೇನನಿಂದ ಪರವೀರರು 
ಭಯಗೊಳಿಸಲ್ಪಡುತ್ತಿರಲು, ಅದರಲ್ಲಿಕೆಲವರು ಹಿಂದೆ ಬರುತ್ತಿರಲು, ಇನ್ನುಕೆಲವು 
ಯೋಧರು ಗುಂಪು ಗುಂಪಾಗಿ ಓಡಿಹೋಗುತ್ತಿರಲು ಪಾಂಡವರ ಸೇನಾಪತಿಯಾದ 
ಧೃಷ್ಟದ್ಯುಮ್ನನು ಶನ್ನ ಸೈನ್ಯವನ್ನು ಕುರಿತು ಯುದ್ಧವನ್ನು ಮುಂದುವರಿಸಿ ಎಂದು 
ಷೆೇಳಿದನು. 

ಸೇವಾಪತಿದಚಹ ಶ್ರುತ್ಮಾ ಶಿಖಂಡಿಪ್ರಮುಖಾ ಗಣಾಃ । 

ಭೀಮಮೇದಾಭ್ಯವರ್ತಂತ ರಥಾನೀಕೈ: ಪ್ರಹಾರಿಭಃ Mi 

ಸೇನಾಪತಿಯ ಮಾತುಗಳನ್ನು ಕೇಳಿ ಶಿಖಂಡಿಯೇ ಮೊದಲಾದ ಗುಂಪುಗಳು 
ಪ್ರಹಾರವನ್ನು ಮಾಡುವ ರಥಗಳ ಸಮೂಹದಿಂದ ಕೂಡಿ ಭೀಮನ ಕಡೆಗೆ ಬಂದವು. 

ಧರ್ಮರಾಜತ್ಚ ತಾನ್‌ ಸರ್ವಾನುಪಜಗ್ರಾಹ ಪಾಂಡವ । 

ಮಹತಾ ಮೇಘವರ್ಸ್ಣೇನ ನಾಗಾನೀಕೇನ ಪೃಷ್ಠತಃ Tot 


ಪಾಂಡುಪುತ್ರನಾದ ಧರ್ಮರಾಜನು ಮೋಡದ ಬಣ್ಣವನ್ನು ಹೊಂದಿದ್ದಗಜಗಳ 
ದೊಡ್ಡ ಸಮೂಹದಿಂದ ಹಿಂದೆ ನಿಂತು ಅವರಿಗೆ ಬೆಂಬಲನಾದನು. 


ಏವಂ ಸಂಚೋದ್ಯ ಸರ್ವಾಣಿ ಸ್ವಾನ್ಯನೀಕಾನಿ ಪಾರ್ಷತಃ | 

ಭೀಮಹೇನಸ್ಯ ಜಗ್ರಾಹ ಪಾರ್ಪ್ರಿಂ ಸತ್ತುರುಷೋಚಿತಾಮ್‌  ॥೮೬॥ 

ಹೀಗೆ ಧೃಷ್ಟದ್ಯುಮ್ನನು ತನ್ನ ಎಲ್ಲಾ ಸೈನ್ಯಗಳನ್ನೂ ಪ್ರಚೋದಿಸಿ ಸತ್ತುರುಷರಿಗೆ 
ಯೋಗ್ಯವಾದ ಭೀಮಸೇನನ ಪಾರ್ಶ್ವವನ್ನು ಹೊಂದಿದನು. 

ನ ಹಿ ಪಾಂಚಾಲರಾಜಕ್ಕ ಲೋಕೇ ಕಶ್ಚನ ವಿದ್ಯತೇ । 


ಭೀಮುಸಾಸಳ ಯೋಗಸ್ಯ; ಪ್ರಾಣೇಭ್ಯಃ ಪ್ರಿಯಕೃತ್ತಮಃ 16೭! 


ಭೀಷ್ಠವಧಪರ್ವ -495- 


ಪಾಂಚಾಲರಾಜನಾದ ಧೃಷ್ಟದ್ಯುಮನಿಗೆ ಭೀಮ ಮತ್ತು ಸಾತ್ಯಕಿಯನ್ನು ಬಿಟ್ಟು 
ಪ್ರಾಣಗಳಿಗಿಂತಲೂ ಪ್ರಿಯಕಾರಿಯಾದ ಇನ್ನೊಬ್ಬರು ಯಾರೂ ಇಲ್ಲ. 

ಸೋಂಪಶ್ಯತ್‌ ತಂ ಕಳಿಂಗೇಷು ಚರಂತಮರಿಸೂದನದು” ; 

ಭೀಮಸೇನಂ ಮಹಾಬಾಹುಂ ಪಾರ್ಷತಃ ಪರವೀರಹಾ HEC 

ಪರವೀರಘಾತಕನಾದ ಧೃಷ್ಟದಮ್ಯಮನು ಮಹಾಬಾಹುವೂ, ಶತ್ರುಸೂದನನೂ ಆದ 
ಭೀಮಸೇನನು ಕಳಿಂಗರ ಸೈನ್ಯದಲ್ಲಿಸಂಚರಿಸುತ್ತಿರುವುದನ್ನು ನೋಡಿದನು. 

ನನರ್ದ ಬಹುಧಾ ರಾಜನ್‌ ಹೃಷ್ಠಶ್ಚಾಸೀತ್‌ ಪರಂತಪ: । 

ಶಂಖಂ ದಧ್ಮೌ ಚ ಸಮರೇ ಸಿಂಹನಾದಂ ನನಾದ ಚ ial 

ಎಲ್ಫೆ ರಾಜನೇ, ಪರಂತಪನಾದ ಅವನು ಸಂತೋಷಗೊಂಡು ಅನೇಕ ರೀತಿಯಲ್ಲಿ 
ಗರ್ಜಿಸಿದನು. ಯುದ್ಧಭೂಮಿಯಲ್ಲಿ ಶಂಖವನ್ನು ಊದಿ ಸಿಂಹನಾದವನ್ನು 
ಮಾಡಿದನು. 

ಸ ಚ ಪಾರಾವತಾಶ್ವಸ್ಯ ರಥೇ ಹೇಮಪರಿಷ್ಠತೇ | 

ಕೋವಿದಾರದ್ದಜಂ ದೃಷ್ಟ್ವಾ ಭೀಮಸೇನಃ ಸಮಾಶ್ಚಸತ್‌ WFO 

ಪಾರಾವತಾಶ್ವ (ಪಾರಿವಾಳದ ಬಣ್ಣದ ಅಶ್ಚ)ಗಳುಳ್ಳೆ ಸುವರ್ಣಾಲಂಕೃತವುಳ್ಳ 4 
ಕೋವಿದಾರದ್ದಜವನ್ನು ಹೊಂದಿದ ರಥದಲ್ಲಿ ಧೃಷ್ಟದ್ಯುಮ್ನನನ್ನುನೋಡಿ ಭೀಮಸೇನನು 
ಸಮಾಧಾನವನ್ನು ಹೊಂದಿದನು. 

ಧೃಷ್ಠದ್ಯುಮಸ್ತು ತಂ ದೃಷ್ಟ್ವಾ ಕಳಿಂಗೈಃ: ಸಮಭಿದ್ರುತಮ್‌ । 

ಭೀಮಸೇನಮಮೇಯಾತ್ಮಾ ತ್ರಾಣಾಯಾಜೌ ಸಮಭ್ಯಯಾತ್‌ 1೯೧॥ 

ಕಳಿಂಗರಿಂದ ಸುತ್ತುವರಿಯಲ್ಪಟ್ಟ ಭೀಮಸೇನನನ್ನು ನೋಡಿ ಅಪರಿಮಿತ 
ಪರಾಕ್ರಮಿಯಾದ ಧೃಷ್ಟದ್ಯುಮ್ನನು ಭೀಮಸೇನನನ್ನು ರಕ್ಷಿಸಲು ರಣರಂಗದಲ್ಲಿ ಅವನ 
ಸಮೀಪಕ್ಕೆ ಬಂದನು. 

ತೌ ದೂರಾತ್‌ ಸಾತ್ಯಕಿರ್ದೃಷ್ಟ್ವಾ ಧೃಷ್ಟದ್ಯುಮವೃಕೋದರೌ | 

ಕಳಿಂಗಾನ್‌ ಸಮರೇ ವೀರೌ ಯೋಧಯಂತೌ ಮನಸ್ಸಿನೌ 11೯೨1 


494 ಮಹಾಭಾರತ ಭೀಷ್ಮಪರ್ವ 


ತ್ರಾಸಿತೇಷು ಚ ವೀರೇಷು ಭೀಮೇನಾದ್ದುತಕರ್ಮಣಾ । 


ಪುನರಾವರ್ತಮಾನೇಷು ವಿದ್ರವತ್ತು ಚ ಸಂಘಶ: 11೮೨॥ 
ಸರ್ವಕಾ”-*ಸೋಧೇಷು ಪಾಂಡೂನಾಂ ಧ್ವಜನೀಪತ: । 
ಅಬ್ರವೀತ್‌ ಸ್ವಾನ್ಯನೀಕಾನಿ ಯುಧ್ಯಧ್ಧಮಿತಿ ಪಾರ್ಷತಃ: 11೮೩ಟ 


ಅದ್ಭುತಕಾರ್ಯವನ್ನು ಮಾಡುವ ಭೀಮಸೇನನಿಂದ ಪರವೀರರು 
ಭಯಗೊಳಿಸಲ್ಪಡುತ್ತಿರಲು, ಅದರಲ್ಲಿಕೆಲವರು ಹಿಂದೆ ಬರುತ್ತಿರಲು, ಇನ್ನು ಕೆಲವು 
ಯೋಧರು ಗುಂಪು ಗುಂಪಾಗಿ ಓಡಿಹೋಗುತ್ತಿರಲು ಪಾಂಡವರ ಸೇನಾಪತಿಯಾದ 
ಧೃಷ್ಟದ್ಯುಮ್ನನು ತನ್ನ ಸೈನ್ಯವನ್ನು ಕುರಿತು ಯುದ್ಧವನ್ನು ಮುಂದುವರಿಸಿ ಎಂದು 
ಹೇಳಿದನು. 

ಸೇನಾಪತಿವಚ: ಶ್ರುತ್ವಾ ಶಿಖಂಡಿಪ್ರಮುಖಾ ಗಣಾಃ । 

ಭೀಮಮೇವಾಭ್ಯವರ್ತಂತ ರಥಾನೀಕ್ಳೆ: ಪ್ರಹಾರಿಭಿಃ 1೮೪॥ 


ಸೇನಾಪತಿಯ ಮಾತುಗಳನ್ನು ಕೇಳಿ ಶಿಖಂಡಿಯೇ ಮೊದಲಾದ ಗುಂಪುಗಳು 
ಪ್ರಹಾರವನ್ನು ಮಾಡುವ ರಥಗಳ ಸಮೂಹದಿಂದ ಕೂಡಿ ಭೀಮನ ಕಡೆಗೆ ಬಂದವು. 

ಧರ್ಮರಾಜತಶ್ಚ ತಾನ್‌ ಸರ್ವಾನುಪಜಗ್ರಾಹ ಪಾಂಡವಃ । 

ಮಹತಾ ಮೇಘವರ್ಣೇನ ನಾಗಾನೀಕೇನ ಪೃಷ್ಠತಃ 11೮೫ 

ಪಾಂಡುವುತ್ತನಾದ ಧರ್ಮರಾಜನು ಮೋಡದ ಬಣ್ಣವನ್ನುಹೊಂದಿದ್ದಗಜಗಳ 
ದೊಡ್ಡಸಮೂಹದಿಂದ ಹಿಂದೆ ನಿಂತು ಅವರಿಗೆ ಬೆಂಬಲನಾದನು. 

ಏವಂ ಸಂಚೋದ್ಯ ಸರ್ವಾಣಿ ಸ್ವಾನನೀಕಾನಿ ಪಾರ್ಷತ: । 

ಭೀಮಸೇನಸ್ಕ ಜಗ್ರಾಹ ಪಾರ್ಷಿಂ ಸತ್ತುರುಷಪೋಚಿತಾಮ್‌ ॥1೮೬/॥ 


ಹೀಗೆ ಧೃಷ್ಟದ್ಯುಮ್ನನು ತನ್ನ ಎಲ್ಲಾ ಸೈನ್ಯಗಳನ್ನೂ ಪ್ರಚೋದಿಸಿ ಸತ್ಪುರುಷರಿಗೆ 
ಯೋಗ್ಯವಾದ ಭೀಮಸೇನನ ಪಾರ್ಶ್ವವನ್ನು ಹೊಂದಿದನು. 


ನಹಿ ಪಾಂಚಾಲರಾಜುಕ್ಕ ಲೋಕೇ ಕತ್ಸನ ವಿದ್ಯತೇ । 
ಭೀಮಸಾಚ್ಯಕಯೋರನ್ಯಃ ಪ್ರಾಣೇಭ್ಯಃ ಪ್ರಿಯಕೃತ್ತಮಃ IN 


ಭೀಷ್ಮವಧಪರ್ವ 495- 


ಪಾಂಚಾಲರಾಜನಾದ ಧೃಷ್ಟದ್ಯುಮನಿಗೆ ಭೀಮ ಮತ್ತು ಸಾತ್ಯಕಿಯನ್ನು ಬಿಟ್ಟು 
ಪ್ರಾಣಗಳಿಗಿಂತಲೂ ಪ್ರಿಯಕಾರಿಯಾದ ಇನ್ನೊಬ್ಬರು ಯಾರೂ ಇಲ್ಲ. 


ಸೋ5ಪಶ್ಯತ್‌ ತಂ ಕಳಿಂಗೇಷು ಚರಂತಮರಿಸೂದನದು" ; 
ಭೀಮಸೇನಂ ಮಹಾಬಾಹುಂ ಪಾರ್ಷತಃ ಪರವೀರಹಾ 11೮೮॥ 


ಪರವೀರಘಾತಕನಾದ ಧೃಷ್ಟದ್ಯುಮ್ನನು ಮಹಾಬಾಹುವೂ, ಶತ್ರುಸೂದನನೂ ಆದ 
ಭೀಮಸೇನನು ಕಳಿಂಗರ ಸೈನ್ಯದಲ್ಲಿಸಂಚರಿಸುತ್ತಿರುವುದನ್ನುನೋಡಿದನು. 


ನನರ್ದ ಬಹುಧಾ ರಾಜನ್‌ ಹೃಪ್ಠಶ್ಚಾಸೀತ್‌ ಪರಂತಪಃ । 
ಶಂಖಂ ದಧ್ಮೌ ಚ ಸಮರೇ ಸಿಂಹನಾದಂ ನನಾದ ಚ HSE 


ಎಲ್ಫೆ ರಾಜನೇ, ಪರಂತಪನಾದ ಅವನು ಸಂತೋಷಗೊಂಡು ಅನೇಕ ರೀತಿಯಲ್ಲಿ 
ಗರ್ಜಿಸಿದನು. ಯುದ್ಧಭೂಮಿಯಲ್ಲಿ ಶಂಖವನ್ನು ಊದಿ ಸಿಂಹನಾದವನ್ನು 
ಮಾಡಿದನು. 


ಸ ಚ ಪಾರಾವತಾಶ್ವಸ್ಯ ರಥೇ ಹೇಮಪರಿಷ್ಠತೇ | 
ಕೋವಿದಾರಧ್ವಜಂ ದೃಷ್ಟ್ವಾ ಭೀಮಸೇನಃ ಸಮಾಶ್ನಸತ್‌ 1೯೦/1 


ಪಾರಾವತಾಶ್ವ ( ಪಾರಿವಾಳದ ಬಣ್ಣದ ಅಶ್ವಗಳುಳ್ಳ ಸುವರ್ಣಾಲಂಕೃತವುಳ್ಳ ; 
ಕೋವಿದಾರಧ್ದಜವನ್ನು ಹೊಂದಿದ ರಥದಲ್ಲಿ. ಧೃಷ್ಟದ್ಯುಮನನ್ನುನೋಡಿ ಭೀಮಸೇನನು 
ಸಮಾಧಾನವನ್ನು ಹೊಂದಿದನು. 

ಧೃಷ್ಟದ್ಯುಮ್ನಸ್ತು ತಂ ದೃಷ್ಟ್ವಾ ಕಳಿಂಗೈ: ಸಮಭಿದ್ರುತಮ್‌ । 

ಭೀಮಸೇನಮಮೇಯಾತ್ಮಾ ತ್ರಾಣಾಯಾಜೌ ಸಮಭ್ಯಯಾತ್‌ ॥೯೧॥ 

ಕಳಿಂಗರಿಂದ ಸುತ್ತುವರಿಯಲ್ಲಟ್ಟ ಭೀಮಸೇನನನ್ನು ನೋಡಿ ಅಪರಿಮಿತ 
ಪರಾಕ್ರಮಿಯಾದ ಧೃಷ್ಟದ್ಯುಮ್ನನು ಭೀಮಸೇನನನ್ನು ರಕ್ಷಿಸಲು ರಣರಂಗದಲ್ಲಿಅವನ 
ಸಮೀಪಕ್ಕೆ ಬಂದನು. 


ತೌ ದೂರಾತ್‌ ಸಾತ್ಯಕಿರ್ದ್ಧಷ್ಟಾ ಧೃಷ್ಟದ್ಯುಮ್ನವೃಕೋದರೌ | 
ಕಳಿಂಗಾನ್‌ ಸಮರೇ ವೀರೌ ಯೋಧಯಂತೌ ಮನಸ್ಸಿನೌ ೨1 


-496- ಮಹಾಭಾರತ ಭೀಷ್ಮಪರ್ವ 


ಸ ತತ್ರ ಗತ್ವಾ ಶೈನೇಯೋ ಜವೇನ ಜಯತಾಂ ವರಃ । 
ಪಾರ್ಥಪಾರ್ಪತಯೋಃ ಪಾರ್ಷಿಂ ಜಗ್ರಾಹ ಪುರುಷರ್ಷಭ: 11೯೩1 


ಧೃಷ್ಟದ್ಯುಮ್ನ ಮತ್ತು ಭೀಮಸೇನರು ಜೊತೆಯಲ್ಲಿರುವುದನ್ನು ಮತ್ತು ವೀರರೂ, 
ಧೈರ್ಯಶಾಲಿಗಳೂ ಆದ ಅವರು ಕಳಿಂಗರ ಜೊತೆಯಲ್ಲಿಯುದ್ದವನ್ನು ಮಾಡುವುದನ್ನೂ 
ದೂರದಿಂದಲೇ ನೋಡಿದ ಜಯಿಸುವವರಲ್ಲಿ ಶ್ರೇಷ್ಠನಾದವನೂ, ಪುರುಷ ಶ್ರೇಷ್ಠನೂ 
ಆದ ಸಾತ್ಯಕಿಯು ಅಲ್ಲಿಗೆ ಶೀಘ್ರವಾಗಿ ಹೋಗಿ ಭೀಮಸೇನ ಮತ್ತು ಧೃಷ್ಟದ್ಯುಮ್ನರ 
ಪಾರ್ಶ್ವವನ್ನು ತಲುಪಿದನು. 


ಸ ಕೃತ್ವಾ ಕದನಂ ತತ್ರ ಪ್ರಗೃಹೀತಶರಾಸನ: । 
ಆಸ್ಥಿತೋ ರೌದ್ರಮಾತ್ಕಾನಂ ಜಘಾನ ಸಮರೇ ಪರಾನ್‌ ॥೯೪॥ 


ಕೈಯಲ್ಲಿ ಧನುಸ್ಸನ್ನು ಹಿಡಿದ ಅವನು ಭಯಂಕರವಾದ ಶರೀರವನ್ನು ಧರಿಸಿ, 
ಘೋರವಾದ ಯುದ್ಧವನ್ನುಮಾಡಿ ಯುದ್ಧದಲ್ಲಿಶತ್ರುಗಳನ್ನು ಸಂಹರಿಸಿದನು. 


ಕಳಿಂಗಪ್ರಭವಾಂ ಚೈವ ಮಾಂಸಶೋಣಿತಕರ್ದಮಾಮ್‌ । 
ರುಧಿರಸ್ಯಂದಿನೀಂ ತತ್ರ ಭೀಮ: ಪ್ರಾವರ್ತಯನ್‌ ನದೀಮ್‌ 1೯೫! 


ಅಂತರೇಣ ಕಳಿಂಗಾನಾಂ ಪಾಂಡವಾನಾಂ ಚ ವಾಹಿನೀಮ್‌ | 


ಕಳಿಂಗ ಯೋಧರಿಂದ ಹೊರಹೊಮ್ಮಿದ ಮಾಂಸ ಮತ್ತು ಶೋಣಿತಗಳ ಕೆಸರುಳ್ಳ 
ರಕ್ತಮಯವಾದ ನದಿಯನ್ನು ಲ್ಲಿಭೀಮಸೇನನು ಕಳಿಂಗರ ಮತ್ತು ಪಾಂಡವರ ಸೈನ್ಯದ 
ಮಧ್ಯದಲ್ಲಿಹರಿಸಿದನು. 


ಸಂತತಾರ ಸುದುಸ್ತಾರಾಂ ಭೀಮಸೇನೋ ಮಹಾಬಲಃ wl 


ಮಹಾಬಲನಾದ ಭೀಮಸೇನನು ದಾಟಲು ಅಸಾಧ್ಯವಾದ ಕಳಿಂಗರ ಸೇನೆಯನ್ನು 
ದಾಟಿದನು. 

ಭೀಮಸೇನಂ ತಥಾ ದೃಷ್ಟ್ವಾ ಪ್ರಾಕ್ರೋಶಂಸ್ತಾವಕಾ ನೃಪ । 

ಕಾಲೋರಯಂ ಭೀಮರೂಪೇಣ ಕಳಿಂಗ್ಳೆ: ಸಹ ಯುಧ್ಯತೇ wall 


ಭೀಷ್ಠವಧಪರ್ವ -497- 


ಹಾಗಿದ್ದ ಭೀಮಸೇನನನ್ನು ನೋಡಿ ಎಲೈೆ ರಾಜನೇ, ನಿನ್ನವರು ಮೃತ್ಯುವೇ ಭೀಮನ 
ರೂಪದಿಂದ ಕಳಿಂಗರ ಜೊತೆಯಲ್ಲಿ ಯುದ್ಧವನ್ನು ಮಾಡುತ್ತಿದೆ ಎಂದು ಕಿರುಚಿದರು. 

ತತಃ ಶಾಂತನವೋ ಭೀಷ್ಮಃ ಶ್ರುತ್ವಾ ತಂ ನಿನದಂ ರಣೇ । 

ಅಭ್ಯಯಾತ್‌ ತ್ವರಿತೋ ಭೀಮಂ ವ್ಯೂಢಾನೀಕಃ ಸಮಂತತಃ HEC 

ಆಗ ಶಂತನು ಪುತ್ರರಾದ ಭೀಷ್ನರು ರಣರಂಗದಲ್ಲಿಆ ನಿನಾದವನ್ನು ಕೇಳಿ ಎಲ್ಲ 
ಕಡೆಯಲ್ಲಿಯೂ ಸೈನ್ಯದಿಂದ ವ್ಯೂಹಗೊಂಡಿದ್ದಭೀಮನ ಕಡೆಗೆ ಶೀಘ್ರವಾಗಿ ಬಂದರು. 

ತಂ ಸಾತ್ಯಕಿರ್ಭೀಮಸೇನೋ ಧೃಷ್ಟದ್ಯುಮಶ್ಚ ಪಾರ್ಷತಃ । 

ಅಭ್ಯದ್ರವಂತ ಭೀಷ್ಮಸ್ಯ ರಥಂ ಹೇಮಪರಿಷ್ಠತಮ್‌ al 

ಸಾತ್ಯಕಿ, ಭೀಮಸೇನ ಮತ್ತು ದ್ರುಪದನ ಮಗನಾದ ಧೃಷ್ಟದ್ಯುಮ್ನ ಈ ಮೂವರು 
ಸುವರ್ಣಾಲಂಕೃತವಾದ ಭೀಷ್ಮರ ರಥದ ಕಡೆಗೆ ಮುನ್ನುಗ್ಗಿದರು. 

ಪರಿವಾರ್ಯ ಚ ತೇ ಸರ್ವೇ ಗಾಂಗೇಯಂ ರಭಸಂ ರಣೇ । 

ತ್ರಿಭಿಸಿಭಿ: ಶರೈರ್ಫೋರೈರ್ಭೀಷ್ಠಮಾನರ್ಚ್ಚುರಂಜಸಾ moon 

ಅವರೆಲ್ಲರೂ ವೇಗಶಾಲಿಯಾದ ಭೀಷ್ಠರನ್ನು ಯುದ್ಧಭೂಮಿಯಲ್ಲಿಸುತ್ತುವರಿದು 
ಮೂರು ಮೂರು ಘೋರವಾದ ಬಾಣಗಳಿಂದ ಭೀಷ್ಮರನ್ನು ಚೆನ್ನಾಗಿ ಹಿಂಸಿಸಿದರು. 

ಪ್ರತ್ಯವಿಧ್ಯತ ತಾನ್‌ ಸರ್ವಾನ್‌ ಪಿತಾ ದೇವವ್ರತಸ್ತವ । 

ಯತಮಾನಾನ್‌ ಮಹೇಷ್ಟಾಸಾನ್‌ ತ್ರಿಭಿಸ್ವಿಬಿರಜಿಹ್ನಗೈ: 11೧೦೧॥ 

ನಿನ್ನ ತಂದೆಯಾದ ದೇವವ್ರತರು ತಮ್ಮ ಜೊತೆಯಲ್ಲಿ ಯುದ್ಧವನ್ನು ಮಾಡಲು 
ಪ್ರಯತ್ನಪಡುತ್ತಿದ್ದಆ ಮೂವರು ಧನುರ್ಧಾರಿಗಳ ಮೇಲೆಯೂ ನೇರವಾಗಿ ಸಾಗುವ 
ಮೂರುಮೂರು ಬಾಣಗಳನ್ನು ಪ್ರಯೋಗಿಸಿ ಅವರನ್ನು ವೇಧಿಸಿದರು. 

ತತಃ ಶರಸಹಸ್ರೇಣ ಸನ್ನಿವಾರ್ಯ ಮಹಾರಥಾನ್‌ ಟ 

ಹಯಾನ್‌ ಕಾಂಚನಸನ್ನಾಹಾನ್‌ ಭೀಮಸ್ಯ ನ್ಯಹನಚ್ಛರೈ: 11೧೦೨ 

ಅನಂತರ ಮಹಾರಥರಾದ ಅವರನ್ನು ಒಂದು ಸಹಸ್ರ ಬಾಣಗಳಿಂದ ತಡೆದು 
ಸುವರ್ಣಾಲಂಕೃತವಾಗಿದ್ದ ಭೀಮಸೇನನ ರಥದ ಕುದುರೆಗಳನ್ನು ಬಾಣಗಳಿಂದ 
ಕೊಂದರು. 


-498- ಮಹಾಭಾರತ ಭೀಷ್ಮಪರ್ವ 


ಹತಾಶ್ವೇ ತು ರಥೇ ತಿಷ್ಠನ್‌ ಭೀಮಸೇನಃ ಪ್ರತಾಪವಾನ್‌ । 
ಶಕ್ತಿಂ ಚಿಕ್ಷೇಪ ತರಸಾ ಗಾಂಗೇಯಸ್ಯ ರಥಂ ಪ್ರತಿ 11೧೦೩॥ 


ಪ್ರತಾಪಶಾಲಿಯಾದ ಭೀಮಸೇನನು ಅಶ್ತಗಳನ್ನು ಕಳೆದುಕೊಂಡು ರಥದಲ್ಲಿಯೇ 
ನಿಂತು ಭೀಷ್ಮರ ರಥದ ಮೇಲೆ ವೇಗವಾಗಿ ಶಕ್ತ್ಯಾಯುಧವನ್ನು ಎಸೆದನು. 


ಅಪ್ರಾಪ್ತಾಮೇವ ತಾಂ ಶಕ್ತಿಂ ಪಿತಾ ದೇವವ್ರತಸ್ತವ । 
ತ್ರಿಧಾ ಚಿಚ್ಛೇದ ಸಮರೇ ಸಾ ಪೃಥಿವ್ಯಾಮಶೀರ್ಯತ 1೧೦೪॥॥ 


ನಿನ್ನ ತಂದೆಯಾದ ದೇವವ್ರತರು ತಮ್ಮ ಬಳಿಗೆ ಬರುವುದಕ್ಕಿಂತ ಮೊದಲೇ ಆ 
ಶಕ್ತಿಯನ್ನು ಮೂರುಭಾಗವಾಗಿ ಕತ್ತರಿಸಿದರು. ಅದು ಭೂಮಿಯ ಮೇಲೆ ಬಿದ್ದು 
ನಾಶವನ್ನುಹೊಂದಿತು. 


ತತಃ ಶೈಕ್ಯಾಯಸೀಂ ಗುರ್ವೀಂ ಪ್ರಗೃಹ್ಯ ಬಲವದ್‌ ಗದಾಮ್‌ । 
ಭೀಮಸೇನೋ ರಥಾತ್‌ ತೂರ್ಣಂ ಪುಪುವೇ ಮನುಜರ್ಷಭ ॥೧೦೫॥ 


ಎಲ್ಫೆ ಮನುಜಶ್ರೇಷ್ಠನೇ, ಅನಂತರ ಭೀಮಸೇನನು ನೆಲುವಿನಲ್ಲಿಟ್ಟಿದ್ದ ಭಾರವಾದ 
ಕಬ್ಬಿಣದ ಗದೆಯನ್ನುಹಿಡಿದು ತನ್ನರಥದಿಂದ ಶೀಘ್ರವಾಗಿ ಹಾರಿದನು. 
pl pl ಹ್‌ 


ಸಾತ್ಯಕೋತಪಿ ತತಸ್ತೂರ್ಣಂ ಭೀಮಸ್ಯ ಪ್ರಿಯಕಾಮ್ಯಯಾ । 
ಸಾರಥಿಂ ಕುರುವೃದ್ಧಸ್ಯ ಪಾತಯಾಮಾಸ ಸಾಯಕೈಃ 11೧೦೬। 


ಸಾತ್ಯಕಿಯೂ ಸಹ ಭೀಮನಿಗೆ ಹಿತವನ್ನು ಮಾಡಲು ಬಯಸಿ ಶೀಘ್ರವಾಗಿ 
ಕುರುವೃದ್ಧರಾದ ಭೀಷ್ಮರ ಸಾರಥಿಯನ್ನು ಬಾಣಗಳಿಂದ ಹೊಡದುರುಳಿಸಿದನು. 


ಭೀಷ್ಠಸ್ತು ನಿಹತೇ ತಸ್ಮಿನ್‌ ಸಾರಥೌ ರಥಿನಾಂ ವರಃ । 

ವಾತಾಯಮಾನೈಸ್ಟೈರಶ್ಚೈರಪನೀತೋ ರಣಾಜಿರಾತ್‌ M00೭ 

ರಥಿಶ್ರೇಷ್ಠರಾದ ಭೀಷ್ಮರ ಸಾರಥಿಯು ಹಾಗೆ ಕೊಲ್ಲಲಡುತ್ತಿರಲು ವಾಯುವೇಗವುಳ್ಳ 
ಭೀಷ್ಮರ ಕುದುರೆಗಳು ಭೀಷ್ಮರನ್ನು ಯುದ್ಧಭೂಮಿಯಿಂದ ಹೊರಗೆ ಕರೆದುಕೊಂಡು 
ಹೋದವು. 


ಭೀಷ್ಠವಧಪರ್ವ 499- 


ಭೀಮಸೇನಸ್ತತೋ ರಾಜನ್ನಪನೀತೇ ಮಹಾವ್ರತೇ । 

ಪ್ರಜಜ್ಞಾಲ ಯಥಾ ವಹಿರ್ದಹನ್‌ ಕಕ್ಷಮಿವೈಧಿತ: 11೧೦೮॥ 

ಎಲೈ ರಾಜನೇ, ಮಹಾವ್ರತರಾದ ಭೀಷ್ಗರು ರಣರಂಗದಿಂದ ಅಪಯಾನವನ್ನು 
ಮಾಡಿದಾಗ ಪ್ರವೃದ್ಧವಾದ ಅಗ್ನಿಯು ಹುಲ್ಲಿನ ರಾಶಿಯನ್ನುಸುಡುವಂತೆ ಭೀಮಸೇನನು 
ಕೋಪದಿಂದ ಉರಿದನು. 

ಸ ಹತ್ವಾ ಸರ್ವಕಾಳಿಂಗಾನ್‌ ಸೇನಾಮಧ್ಯೇ ವ್ಯತಿಷ್ಠತ । 

ನೈನಮಭ್ಯುತ್ತಹನ್‌ ಕೇಚಿತ್‌ ತಾವಕಾ ಭರತರ್ಷಭ ॥1೧೦೯॥॥ 

ಎಲ್ಫೆ ಭರತಶ್ರೇಷ್ಠನೇ, ಅವನು ಎಲ್ಲಕಾಳಿಂಗರನ್ನೂ ಸಂಹರಿಸಿ ಸೇನೆಯ ಮಧ್ಯದಲ್ಲಿ 
ನಿಂತನು. ನಿನ್ನವರು ಯಾರೂ ಅವನ ಬಳಿಗೆ ಹೋಗಲು ಧೈರ್ಯವನ್ನುಹೊಂದಿರಲಿಲ್ಲ. 

ಧೃಷ್ಟದ್ಯುಮಸ್ತಮಾರೋಪ್ಯ ಸ್ಥರಥೇ ರಥಿನಾಂ ವರ: । 

ಪಶ್ಯತಾಂ ಸರ್ವಸೈನ್ಯಾನಾಮಪೋವಾಹ ಯಶಸ್ವಿನಮ್‌ 11೧೧೦॥1 

ರಥಿಕರಲ್ಲಿ ಶ್ರೇಷ್ಠನಾದ ಧೃಷ್ಟದ್ಯುಮನು ಕೀರ್ತಿವಂತನಾದ ಭೀಮಸೇನನನ್ನುತನ್ನ 
ರಥದಲ್ಲಿಕುಳ್ಳಿರಿಸಿಕೊಂಡು ಎಲ್ಲಸೈನ್ಯವು ನೋಡುತ್ತಿರುವಂತೆಯೇ ದೂರ ಹೋದನು. 

ಸಂಪೂಜ್ಯಮಾನಃ ಪಾಂಚಾಲ್ಕೆ ರ್ಮತ್ತೆ 6 ಭರತರ್ಷಭ ॥ 

ಧೃಷ್ಟದ್ಯುಮ್ನಂ ಪರಿಷ್ಟಜ್ಯ ಸಮೇಯಾದಥ ಸಾತ್ಯಕಿಮ್‌ 11೧೧೧॥॥ 

ಎಲೈ ಭರತಶ್ರೇಷ್ಠನೇ, ಭೀಮಸೇನನು ಪಾಂಚಾಲರಿಂದಲೂ ಮತ್ತು 
ಮತ್ತ್ಯರಿಂದಲೂ ಪೂಜಿತನಾಗಿ ಧೃಷ್ಟದ್ಯುಮ್ನನನ್ನು ಆಲಿಂಗಿಸಿ ಸಾತ್ಯಕಿಯ ಜೊತೆಯಲ್ಲಿ 
ಸೇರಿದನು. 

ಅಥಾಬ್ರವೀದ್‌ ಭೀಮಸೇನಂ ಸಾತ್ಯಕಿ: ಸತ್ಯವಿಕ್ರಮಃ । 

ಪ್ರಹರ್ಷಯನ್‌ ಯದುವ್ಯಾಫ್ರೋ ಧೃಷ್ಠದ್ಯುಮ್ನಸ್ಯ ಪಶ್ಯತ ॥೧೧೨॥ 

ಆಗ ಸತ್ಯಪರಾಕ್ರಮಿಯಾದ, ಯದುಶ್ರೇಷ್ಠನಾದ ಸಾತ್ಯಕಿಯು ಧೃಷ್ಟದ್ಯುಮನು 
ನೋಡುತ್ತಿರುವಂತೆಯೇ ಭೀಮಸೇನನಿಗೆ ಸಂತೋಷವನ್ನುಂಟು ಮಾಡುತ್ತಾ 
ಮಾತನಾಡಿದನು. 


-500- ಮಹಾಭಾರತ ಭೀಷ್ಮಪರ್ವ 


ದಿಷ್ಟ್ಯಾ ಕಳಿಂಗರಾಜಶ್ಚ ರಾಜಪುತ್ರಶ್ಚ ಕೇತುಮಾನ್‌ । 
ಶಕ್ರದೇವಶ್ಚ ಕಾಳಿಂಗ: ಕಳಿಂಗಾಶ್ಚ ಮೃಧೇ ಹತಾಃ 11೧೧೩ಟ 


ದೇವರ ದಯೆಯಿಂದ ಕಳಿಂಗರಾಜನೂ, ರಾಜಪುತ್ರನಾದ ಕೇತುಮಂತನೂ, 
ಶಕ್ರದೇವನೂ ಮತ್ತು ಕಳಿಂಗರೆಲ್ಲರೂ ಯುದ್ಧದಲ್ಲಿ ಹತರಾದರು. 


ಸ್ವಬಾಹುಬಲವೀರ್ಯೇಣ ನಾಗಾಶ್ಚರಥಸಂಕುಲಃ । 
ಮಹಾವ್ಯೂಹಃ ಕಳಿಂಗಾನಾಮೇಕೇನ ಮೃದಿತಸ್ತ್ವಯಾ 1೧೧೪॥ 


ನೀನು ನಿನ್ನ ಬಾಹುಬಲ ಮತ್ತು ಪರಾಕ್ರಮವನ್ನೇ ಆಶ್ರಯಿಸಿ, ಗಜಾಶ್ವರಥಗಳಿಂದ 
ನಿಬಿಡವಾದ ಮಹಾವ್ಯೂಹರೂಪವಾದ ಕಳಿಂಗರ ಸೈನ್ಯವನ್ನು ಒಬ್ಬನೇ ನಾಶಗೊಳಿಸಿದ. 


ಏವಮುಕ್ತ್ವಾ ಶಿನೇರ್ನಪ್ತಾ ದೀರ್ಫಬಾಹುರರಿಂದವು: । 
ರಥಾದ್‌ ರಥಮಭಿದ್ರುತ್ಯ ಪರ್ಯಷ್ಟಜತ ಪಾಂಡವಮ್‌ 11೧೧೫! 


ಹೀಗೆ ಹೇಳಿ ಶಿನಿಯ ಪುತ್ರನೂ, ದೀರ್ಫಬಾಹುವೂ, ಅರಿಂದಮನೂ ಆದ 
ಸಾತ್ಯಕಿಯು ತನ್ನ ರಥದಿಂದ ಧೃಷ್ಟದ್ಯುಮ್ನನ ರಥಕ್ಕೆ ಹಾರಿ ಭೀಮಸೇನನನ್ನು 
ಆಲಿಂಗಿಸಿದನು. 

ತತಃ ಸ್ವರಥಮಾರುಹ್ಯ ಪುನರೇವ ಮಹಾರಥ: । 

ತಾವಕಾನವಧೀತ್‌ ಕ್ರುದ್ಧೋ ಭೀಮಸ್ಯ ಬಲಮಾದಧತ್‌ 11೧೧೬॥ 

ಅನಂತರ ಮಹಾರಥನಾದ ಸಾತ್ಯಕಿಯು ಪುನಃ ತನ್ನರಥವನ್ನುಏರಿ ಕ್ರುದ್ಧನಾಗಿ 
ಭೀಮನಿಗೆ ಬಲವನ್ನುಂಟು ಮಾಡುತ್ತಾ ನಿನ್ನ ಸೈನಿಕರನ್ನು ಸಂಹರಿಸಿದನು. 


1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ತಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ಪಂಚಾಶೋಂಧ್ಯಾಯಃ ॥ 


| ಭೀಷ್ಠ್ಮವಧಪರ್ವಣಿ ದಶಮೋಂಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ಐವತ್ತನೆಯ ಅಧ್ಯಾಯ ಮುಗಿಯಿತು. 
La SS ರ್ಗ ರ 


ಭೀಷ್ಮವಧಪರ್ವ -501- 


ಮ ಅಧ್ಯಾಯ 
ಅಭಿಮನ್ಯು ಮತ್ತು ಅರ್ಜುನರ ಪರಾಕ್ರಮ. ಭೀಷ್ಠರಿಂದ ಸೈ ಸೈನ್ಯಾವಹಾರ. 


ಸಂಜಯಃ 
ಗತಾಪರಾಹ್ನಭೂಯಿಷ್ಕೇ ತಸ್ಥಿನ್ನಹನಿ ಭಾರತ । 
ರಥನಾಗಾಶ್ಚಪತ್ತೀನಾಂ ಸಾದಿನಾಂ ಚ ಮಹಾಕ್ಷಯೇ Hou 
ದ್ರೋಣಪುತ್ರೇಣ ಶಲ್ಕೇನ ಕೃಪೇಣ ಚ ಮಹಾತ್ಮನಾ | 
ಸಮಸಜ್ಜತ ಪಾಂಚಾಲ್ಯಸ್ವಿಭಿರೇತೈರ್ಮಹಾರಥೈ: 11೨1 


ಸಂಜಯ- ಎಲೈ ಭಾರತನೇ, ಆ ದಿವಸದ ಮಧ್ಯಾಹ್ನದಲ್ಲಿ ಬಹುಭಾಗವು 
ಕಳೆದಿರಲು ರಥಗಳು, ಗಜಗಳು, ಅಶ್ವಗಳು, ಅಶ್ವಾರೋಹಿಗಳು ಮತ್ತು ಪದಾತಿಗಳು 
ಬಹಳ ವಿನಾಶವನ್ನು ಹೊಂದುತ್ತಿರಲು ಧೃಷ ಡೃದ್ಯುಮ್ಮನು ಮಹಾರಥರಾದ 
ಅಶ್ವತ್ಥಾಮರನ್ನು ಶಲ್ಯನನ್ನು , ಮಹಾತ್ಮರಾದ ಕೃಪರನ್ನು ಎಡ ಯುದ್ಧವನ್ನು 
ಮಾಡಿದನು. 


ಸ ಲೋಕವಿದಿತಾನಶ್ಚಾನ್‌ ನಿಜಘಾನ ಮಹಾಬಲ; । 

ದ್ರೌಣೇಃ: ಪಾಂಚಾಲದಾಯಾದ: ಶಿತೈರ್ದಶಭಿರಾಶುಗೈ: 11೩1 

ಪಾಂಚಾಲದೇಶದ ರಾಜಕುಮಾರನಾದ, ಮಹಾಬಲನಾದ ಅವನು 
ಶೀಘ್ರಗಾಮಿಗಳಾದ ಹರಿತವಾದ ಹತ್ತುಬಾಣಗಳಿಂದ' ಅಶ್ವತ್ಥಾಮರ 
ಲೋಕವಿಖ್ಯಾತವಾದ ಅಶ್ನಗಳನ್ನು ಸಂಹರಿಸಿದನು. 


ತತಃ ಶಲ್ಕರಥಂ ತೂರ್ಣಮಾಸ್ಟಾಯ ಹತವಾಹನಃ । 

ದ್ರೌಣಿಃ ಪಾಂಚಾಲದಾಯಾದಮಭ್ಯವರ್ಷದಥೇಷುಭಿಃ 11೪11 

ತನ್ನರಥದ ವಾಹನಗಳು ನಾಶವನ್ನು ಹೊಂದುತ್ತಿರಲು ಅಶ್ವತ್ಥಾಮರು ಶೀಘ್ರವಾಗಿ 
ಶಲ್ಯನ ರಥವನ್ನು ಏರಿ ಧೃಷ್ಟದ್ಯುಮ್ನನ ಮೇಲೆ ಬಾಣಗಳ ಮಳೆಯನ್ನುಕರೆದರು. 

ಧೃಷ್ಟದ್ಯುಮ್ನಂ ತು ಸಂಸಕ್ತಂ ದ್ರೌಣಿನಾ ದೃಶ್ಯ ಭಾರತ । 

ಸೌಭದ್ರೋಆಭ್ಯಪತತ್‌ ತೂರ್ಣಂ ವಿಕಿರನ್‌ ನಿಶಿತಾನ್‌ ಶರಾನ್‌ ॥1೫॥ 


-502- ಮಹಾಭಾರತ ಭೀಷ್ಮಪರ್ವ 


ಎಲ್ಫೆ ಭಾರತನೇ, ಧೃಷ್ಟದ್ಯುಮ್ನನು ಅಶ್ವತ್ಯಾಮರ ಜೊತೆಯಲ್ಲಿಸೆಣೆಸುತ್ತಿರುವುದನ್ನು 
ನೋಡಿ ಅಭಿಮನ್ಯುವು ಶೀಘ್ರವಾಗಿ ಹರಿತವಾದ ಬಾಣಗಳನ್ನುಪ್ರಯೋಗಿಸುತ್ತಾ ಅಲ್ಲಿಗೆ 
ಧಾವಿಸಿದನು. 


ಸ ಶಲ್ಯಂ ಪಂಚವಿಂಶತ್ಯಾ ಕೃಪಂ ಚ ನವಭಿಃ ಶರೈಃ: । 
ಅಶ್ಚತ್ಥಾಮಾನಮಪ್ಪಾಭಿರ್ವಿವ್ಯಾಧ ಪುರುಷರ್ಷಭ (1೬ 


ಎಲೈ ಪುರುಷಶ್ರೇಷ್ಠನೇ, ಅವನು ಶಲ್ಯನನ್ನು ಇಪ್ಪತ್ತೈದು ಬಾಣಗಳಿಂದಲೂ, 
ಕೃಪರನ್ನು ಒಂಭತ್ತು ಬಾಣಗಳಿಂದಲೂ, ಅಶ್ವತ್ಥಾಮರನ್ನು ಎಂಟು ಬಾಣಗಳಿಂದಲೂ 
ಘಾಸಿಗೊಳಿಸಿದನು. 


ಆರ್ಜುನಿಂ ತು ತತಸ್ತೂರ್ಣಂ ದ್ರೌಣಿರ್ವಿವ್ಯಾಧ ಪತ್ರಿಣಾ । 
ಶಲ್ಯೋ ದ್ವಾದಶಭಿಶ್ಚೆಬೆ ಕೃಪಶ್ಚ ನಿಶಿತೈಸ್ಟಿಬಿ: 1೭1! 
ಆಗ ಅಶತ್ನಾಮಾಚಾರ್ಯರು ಶೀಘ್ರವಾಗಿ ಅಭಿಮನ್ಯುವಿನ ಮೇಲೆ ಬಾಣಗಳ 


ಪ್ರಯೋಗವನ್ನು ಮಾಡಿದರು. ಶಲ್ಯನು ಹನ್ನೆರಡು ಬಾಣಗಳಿಂದಲೂ, ಕೃಪರು 
ಹರಿತವಾದ ಮೂರು ಬಾಣಗಳಿಂದಲೂ ಅವನನ್ನುಘಾಸಿಗೊಳಿಸಿದರು. 


ಲಕ್ಷಣಸ್ತವ ಪೌತ್ರಸ್ತು ತವ ಪೌತ್ರಮವಸ್ಥಿತಮ್‌ । 
ಅಭ್ಯವರ್ತತ ಸಂಹೃಷ್ಪಸ್ತತೋ ಯುದ್ಧಮವರ್ತತ SH 
ನಿನ್ನ ಪೌತ್ರನಾದ ಲಕ್ಷಣನು ಯುದ್ಧದಲ್ಲಿ ನಿಂತ ಇನ್ನೊಬ್ಬ ಪೌತ್ರನಾದ 
ಅಭಿಮನ್ಯವಿನ ಕಡೆಗೆ ಸಂತೋಷದಿಂದ ಸಾಗಿದನು. ಅನಂತರ ಯುದ್ಧವು ನಡೆಯಿತು. 
ದೌರ್ಯೋಧನಿಸ್ತು ಸಂಕ್ರುದ್ಧಃ ಸೌಭದ್ರಂ ನವಭಿಃ ಶರೈಃ । 
ವಿವ್ಯಾಧ ಸಮರೇ ರಾಜನ್‌ ತದದ್ದುತಮಿವಾಭವತ್‌ well 
ದುರ್ಯೋಧನನ ಪುತ್ರನಾದ ಲಕ್ಷಣನು ಕೋಪಗೊಂಡು ಅಭಿಮನ್ಯುವನ್ನು 


ಒಂಬತ್ತು ಬಾಣಗಳಿಂದ ಪೀಡಿಸಿದನು. ರಾಜನೇ, ರಣರಂಗದಲ್ಲಿ ಅದು 
ಅದ್ಭುತವಾದಂತೆ ಇದ್ದಿತು. 


ಭೀಷ್ಠವಧಪರ್ವ -503- 


ಅಭಿಮನ್ಯುಸ್ತು ಸಂಕ್ರುದ್ಧೋ ಭ್ರಾತರಂ ಭರತರ್ಷಭ । 

ಶರೈಃ: ಪಂಚಾಶತಾ ರಾಜನ್‌ ಕ್ಷಿಪ್ರಹಸ್ತೋರಭ್ಯವಿಧ್ಯತ ele] 

ಎಲ್ಫೆ ರಾಜನೇ, ಭರತಶ್ರೇಷ್ಠನೇ, ಅಭಿಮನ್ಯುವಾದರೂ ಬಹಳ ಕೋಪಗೊಂಡು 
ಕ್ಲಿಪ್ರಹಸ್ತವುಳ್ಳ ಅವನು ತನ್ನ ಸಹೋದರನನ್ನು ಐವತ್ತು ಬಾಣಗಳಿಂದ ಘಾಸಿಗೊಳಿಸಿದನು. 

ಲಕ್ಷಣೋತಪಿ ತತಸ್ತಸ್ಯ ಧನುಶ್ಚಿಚ್ಛೇದ ಪತ್ರಿಣಾ । 

ಮುಷ್ಟಿದೇಶೇ ಮಹಾರಾಜ ತತ ಉಚ್ಚುಕ್ರುಶುರ್ಜನಾಃ 11೧೧11 


ಅನಂತರ ಲಕ್ಷ್ಮಣನೂ ಸಹ ಪತ್ರಿಯಿಂದ ಅವನ ಧನುಸ್ಸನ್ನು ಮುಪ್ಟಿದೇಶದಲ್ಲಿ 
ಕತ್ತರಿಸಿದನು. ಎಲ್ಫೆ ಮಹಾರಾಜನೇ, ಆಗ ಜನರು ಹರ್ಷೋದ್ಗಾರವನ್ನುಮಾಡಿದರು. 


ತದ್ದಿಹಾಯ ಧನುಶ್ಚಿನ್ನಂ ಸೌಭದ್ರ: ಪರವೀರಹಾ । 

ಅನ್ಯದಾದತ್ತವಾಂಶ್ಚಿತ್ರಂ ಕಾರ್ಮುಕಂ ವೇಗವತ್ತರಮ್‌ 11೧೨ 

ವೀರಶತ್ರುಘಾತಕನಾದ ಅಭಿಮನ್ಯುವು ಕತ್ತರಿಸಲ್ಪಟ್ಟ ಧನುಸ್ಸನ್ನು ಬಿಟ್ಟು ಬಹಳ 
ವೇಗವುಳ್ಳ ಇನ್ನೊಂದು ವಿಚಿತ್ರವಾದ ಧನುಸ್ಸನ್ನುತೆಗೆದುಕೊಂಡನು. 

ತೌ ತತ್ರ ಸಮರೇ ಹೃಪ್ಪೌ ಕೃತಪ್ರತಿಕೃತೈಷಿಣೌ । 

ಅನ್ಯೋನ್ಯಂ ವಿಶಿಖ್ಯೆಸ್ತೀಕ್ಷೆ ಕ್ಲೈರ್ಜಫತು: ಪುರುಷರ್ಷಭೌ 11೧೩॥॥ 

ಪುರುಷಶ್ರೇಷ್ಠರಾದ ಅವರಿಬ್ಬರೂ ಸಂತೋಷದಿಂದ ಕೂಡಿದವರಾಗಿ ಒಬ್ಬರು 
ಮಾಡಿದುದಕ್ಕೆ ಇನ್ನೊಬ್ಬರು ಪ್ರತೀಕಾರವನ್ನು ಮಾಡುತ್ತಾ ರಣರಂಗದಲ್ಲಿತೀಕ್ಷ್ಣವಾದ 

4ಬಿ ಹ್ಮ ರ mm ಎತ 

ಬಾಣಗಳಿಂದ ಹೊಡೆದರು. 


ತತೋ ದುರ್ಯೋಧನೋ ರಾಜಾ ದೃಷ್ಟ್ವಾ ಪುತ್ರಂ ಮಹಾರಥಮ್‌ । 
ಪೀಡಿತಂ ತವ ಪೌತ್ರೇಣ ಪ್ರಾಯಾತ್‌ ತತ್ರ ಜನೇಶ್ವರಃ “ov 


ಅನಂತರ ಜನೇಶ್ವರನಾದ ದುರ್ಯೋಧನರಾಜನು ಮಹಾರಥನಾದ ತನ್ನ ಪುತ್ರನು 
ನಿನ್ನಪೌತ್ರನಿಂದ ಪೀಡಿಸಲ್ಪಡುವುದನ್ನು ನೋಡಿ ಅಲ್ಲಿಗೆ ಹೋದನು. 


ಸಂನಿವೃತ್ತೇ ತವ ಸುತೇ ಸರ್ವ ಏವ ಜನಾಧಿಪಾಃ । 
ಆರ್ಜುನಿಂ ರಥವಂಶೇನ ಸಮಂತಾತ್‌ ಪರ್ಯವಾರಯನ್‌ ॥೧೫॥ 


-504- ಮಹಾಭಾರತ ಭೀಷ್ಮಪರ್ವ 


ನಿನ್ನ ಪುತ್ರನು ಅಲ್ಲಿಗೆ ಬಂದಮೇಲೆ ಎಲ್ಲರಾಜರೂ ತಮ್ಮ ರಥಸಮೂಹಗಳಿಂದ 
ಅಭಿಮನ್ಯುವನ್ನುಎಲ್ಲಕಡೆಗಳಿಂದಲೂ ಸುತ್ತುವರಿದರು. 


ತೈಃ ಪರಿವೃತ: ಶೂರೈ: ಶೂರೋ ಯುಧಿ ಸುದುರ್ಜಯ್ಯೆಃ । 


ಸ 
ನ ಸ್ಮ ವಿವ್ಯಥತೇ ರಾಜನ್‌ ಕೃಷ್ಠತುಲ್ಯಪರಾಕ್ರಮಃ HWOLI 


ಎಲ್ಫೆ ರಾಜನೇ, ಯುದ್ಧದಲ್ಲಿ ದುರ್ಜಯರಾದ ಅನೇಕ ಶೂರರಿಂದ 
ಸುತ್ತುವರಿಯಲ್ಪಟ್ಟರೂ ಸಹ ಕೃಷ್ಣನಿಗೆ ಸಮಾನವಾದ ಪರಾಕ್ರಮವುಳ್ಳ ಅಭಿಮನ್ಯುವು 
ವ್ಯಥೆ ಪಡಲಿಲ್ಲ. 

ಸೌಭದ್ರಮಥ ಸಂಸಕ್ತಂ ತತ್ರ ದೃಷ್ಟ್ವಾ ಧನಂಜಯ: । 

ಅಭಿದುದ್ರಾವ ಸಂಕ್ರುದ್ಧಸ್ವಾತುಕಾಮಃ ಸ್ವಮಾತ್ಮಜಮ್‌ "Od 

ಅಭಿಮನ್ಯುವು ಆ ಮಹಾರಥರ ಎದುರಿನಲ್ಲಿರುವುದನ್ನುನೋಡಿದ ಧನಂಜಯನು 
ತನ್ನ ಪುತ್ರನನ್ನು ರಕ್ಷಿಸುವ ಉದ್ದೇಶದಿಂದ ಕೋಪಗೊಂಡು ಅಲ್ಲಿಗೆ ಧಾವಿಸಿದನು. 


ತತಃ ಸರಥನಾಗಾಶ್ವಾ ಭೀಷ್ಮದ್ರೋಣಪುರೋಗಮಾಃ I 

ಅಭ್ಯವರ್ತಂತ ರಾಜಾನಃ ಸಹಿತಾಃ ಸವ್ಯಸಾಚಿನಮ್‌ 11೧೮॥ 

ಆಗ ಭೀಷ್ಮ-ದ್ರೋಣರೇ ಮೊದಲಾದ ಎಲ್ಲರಥನಾಗಾಶ್ಚಗಳು ಮತ್ತು ರಾಜರು 
ಒಟ್ಟಾಗಿ ಅರ್ಜುನನ ಮೇಲೆ ಎರಗಿದರು. 

ಉದ್ಧೂತಂ ಸಹಸಾ ಭೌಮಂ ನಾಗಾಶ್ಚರಥಸಾದಿಭಿಃ । 

ದಿವಾಕರಪಥಂ ಪ್ರಾಪ್ಯ ರಜಸ್ತೀವ್ರಮದ್ಭಶ್ಯತ 1೧೯1 

ಗಜಾಶ್ಚರಥಗಳಿಂದ ಮತ್ತು ಅಶ್ವಾರೋಹಿಗಳಿಂದ ಮೇಲೆದ್ದ ಭೂಮಿಯ ಧೂಳು 
ಸೂರ್ಯನ ಮಾರ್ಗವನ್ನುತಲುಪಿ ತೀವ್ರವಾಗಿರುವುದು ಕಂಡುಬಂದಿತು. 


ತಾನಿ ನಾಗಸಹಸ್ರಾಣಿ ಭೂಮಿಪಾಲಶತಾನಿ ಚ । 
ತಸ್ಯ ಬಾಣಪಥಂ ಪ್ರಾಪ್ಯ ನಾಭ್ಯವರ್ತಂತ ಸರ್ವಶಃ 1೨೦॥ 


ಅರ್ಜುನನ ಬಾಣಪಥಕ್ಕೆಸಿಲುಕಿದ ಸಹಸ್ರ ಗಜಗಳಾಗಲೀ, ನೂರು ರಾಜರಾಗಲೀ 
ಯಾವ ಕಡೆಯಿಂದಲೂ ಅವನ ಬಳಿಗೆ ಮುಂದುವರಿಯಲು ಸಾಧ್ಯವಾಗಲಿಲ್ಲ. 


ಭೀಷ್ಮವಧಪರ್ವ -505- 


ಪ್ರಣೇದುಃ ಸರ್ವಭೂತಾನಿ ಬಭೂವುಸ್ತಿಮಿರಾ ದಿಶಃ । 

ಕುರೂಣಾಮನಯಕಸ್ತೀವ್ರ: ಸಮದೃಶ್ಯತ ದಾರುಣ: 11೨೧॥॥ 

ಎಲ್ಲಪ್ರಾಣಿಗಳೂ ಗಟ್ಟಿಯಾದ ನಾದವನ್ನು ಮಾಡಿದವು. ದಿಕ್ಕುಗಳು ಕತ್ತಲೆಯಿಂದ 
ತುಂಬಿದವು. ಕುರುಸೈನ್ಯದಲ್ಲಿ ದಾರುಣವಾದ ಮತ್ತು ತೀವ್ರವಾದ ಕ್ಷಯವು 
ಕಂಡುಬಂದಿತು. 

ನಾಪ್ಯಂತರಿಕ್ಷಂ ನ ದಿಶೋ ನ ಭೂಮಿರ್ನ ಚ ಭಾಸ್ಕರ: । 

ಪ್ರಜಜ್ಞೇ ಭರತಶ್ರೇಷ್ಠ ಶರಸಂಫೈ: ಕಿರೀಟಿನಃ 11೨೨।॥ 

ಎಲೈ ಭರತಶ್ರೇಷ್ಠನೇ, ಅರ್ಜುನನ ಬಾಣಗಳ ಸಮೂಹದಿಂದಾಗಿ 
ಅಂತರಿಕ್ಷವಾಗಲೀ, ದಿಕ್ಕುಗಳಾಗಲೀ, ಭೂಮಿಯಾಗಲೀ, ಸೂರ್ಯನಾಗಲೀ 
ಕಾಣಲಿಲ್ಲ. 

ಸಾದಿತಧ್ವಜನಾಗಾಸ್ತು ಹತಾಶ್ವಾ ರಥಿನೋ ಭೃಶಮ್‌ । 

ವಿಪ್ರದ್ರುತರಥಾಃ ಕೇಚಿದ್‌ ದೃಶ್ಯಂತೇ ರಥಯೂಥಪಾಃ 11೨೩ 

ಗಜಗಳು ತಮ್ಮ ಧ್ವಜಗಳನ್ನು ಕಳೆದುಕೊಂಡವು. ರಥಿಕರು ತಮ್ಮ ಅಶ್ನಗಳನ್ನು 
ಕಳೆದುಕೊಂಡರು. ಇನ್ನು ಕೆಲವು ರಥಯೂಥಪರು ದಿಕ್ಕಾಪಾಲಾಗಿ ಓಡಿದರು. 

ವಿರಥಾ ರಥಿನಶ್ಚಾನ್ಯೇ ಧಾವಮಾನಾಃ ಸಮಂತತಃ । 

ತತ್ರ ತತ್ರೈವ ದೃಶ್ಯಂತೇ ಸಾಯುಧಾ: ಸಾಂಗದೈರ್ಭುಜೈ: ॥1೨೪।। 

ರಥವನ್ನು ಕಳೆದುಕೊಂಡ ಇನ್ನು ಕೆಲವು ರಧಿಕರು ಎಲ್ಲಕಡೆಯಲ್ಲಿಯೂ ಓಡುತ್ತಾ 
ಅಲ್ಲಲ್ಲಿಆಯುಧಗಳಿಂದಲೂ, ಅಂಗದಗಳಿಂದಲೂ ಸಹಿತವಾದ ಅವರ ಭುಜಗಳು 
ಕಂಡುಬಂದವು. 

ಹಯಾರೋಹಾ ಹಯಾಂಸ್ಕೃಕ್ತ್ವಾ ಗಜಾರೋಹಾಶ್ಚ ದಂತಿನಃ । 

ಅರ್ಜುನಸ್ಯ ಭಯಾದ್‌ ರಾಜನ್‌ ಸಮಂತಾದ್‌ ವಿಪ್ರದುದ್ರುವುಃ 11೨೫॥ 

ಎಲ್ಛೆ ರಾಜನೇ, ಅಶ್ವಾರೋಹಿಗಳು ಅಶ್ವವನ್ನುಬಿಟ್ಟು ಗಜಾರೋಹಿಗಳು ಗಜಗಳನ್ನು 
ಬಿಟ್ಟುಅರ್ಜುನನ ಭಯದಿಂದ ಎಲ್ಲಕಡೆಗಳಲ್ಲಿಯೂ ಓಡಿ ಹೋದರು. 


-506- ಮಹಾಭಾರತ ಭೀಷ್ಮಪರ್ವ 


ರಥೇಭ್ಯಶ್ಚ ಗಜೇಭ್ಯಶ್ಚ ಹಯೇಭ್ಯಶ್ಚ ನರಾಧಿಪಾಃ । 
ಪತಿತಾ: ಪಾತ್ಯಮಾನಾಶ್ಚ ದೃಶ್ಯಂತೇ5ರ್ಜುನತಾಡಿತಾ: WHEL 


ಅರ್ಜುನನ ಬಾಣಗಳಿಂದ ಪೀಡಿತರಾಗಿ ರಥಗಳಿಂದಲೂ, ಗಜಗಳಿಂದಲೂ, 
ಅಶ್ನಗಳಿಂದಲೂ ಕೆಳಗೆ ಬಿದ್ದಿರುವ ಮತ್ತು ಕೆಳಗೆ ಬೀಳುತ್ತಿರುವ ರಾಜರು ಕಂಡುಬಂದರು. 


ಸಗದಾನುದ್ಯತಾನ್‌ ಬಾಹೂನ್‌ ಸಖಡ್ಗಾಂಶ್ಚ ವಿಶಾಂಪತೇ 1 
ಸಪ್ರಾಸಾಂಶ್ಚ ಸತೂಣೀರಾನ್‌ ಸಶರಾನ್‌ ಸಶರಾಸನಾನ್‌ 12೭1 


ಸಾಂಕುಶಾನ್‌ ಸಪತಾಕಾಂಶ್ಚ ತತ್ರತತ್ರಾರ್ಜುನೋ ನೃಣಾಮ್‌ । 
ನಿಚಕರ್ತ ಶರೈರುಗೈ ರೌದ್ರಂ ಬಿಭ್ರದ್‌ ವಪುಸ್ತದಾ ॥1೨೮॥ 


ಅರ್ಜುನನು ಭಯಂಕರವಾದ ರೂಪವನ್ನು ಧರಿಸಿ ಶಶ್ರುಯೋಧರ ಗದೆಯನ್ನು 
ಎತ್ತಿದ ಬಾಹುಗಳನ್ನೂ, ಖಡ್ಗ ಸಹಿತವಾದ ಬಾಹುಗಳನ್ನೂ ಪ್ರಾಸಗಳಿಂದ, 
ತೂಣೀರಗಳಿಂದ, ಬಾಣಗಳಿಂದ, ಬಿಲ್ಲುಗಳಿಂದ, ಅಂಕುಶಗಳಿಂದ ಮತ್ತು 
ಪತಾಕೆಗಳಿಂದ ಸಹಿತವಾದ ಬಾಹುಗಳನ್ನೂ ತನ್ನ ಉಗ್ರವಾದ ಬಾಣಗಳಿಂದ ಅಲ್ಲಲ್ಲಿ 
ಕತ್ತರಿಸಿದನು. 


ಪರಿಘಾಣಾಂ ಪ್ರವೃದ್ಧಾನಾಂ ಮುದ್ಧರಾಣಾಂ ಚ ಮಾರಿಷ । 
ಪ್ರಾಸಾನಾಂ ಭಿಂಡಿಪಾಲಾನಾಂ ನಿಸ್ಟಿಂಶಾನಾಂ ಚ ಸಂಯುಗೇ ॥೨೯॥ 


ಪರಶ್ಚಧಾನಾಂ ತೀಕ್ಷಾನಾಂ ತೋಮರಾಣಾಂ ಚ ಭಾರತ 1 
ವರ್ಮಣಾಂ ಚಾಪವಿದ್ಧಾನಾಂ ಕವಚಾನಾಂ ಚ ಭೂತಳೇ (AO 


ಧ್ವಚಾನಾಂ ಚರ್ಮಣಾಂ ಚೈವ ವ್ಯಜನಾನಾಂ ಚ ಸರ್ವಶಃ | 
ಛತ್ರಾಣಾಂ ಹೇಮದಂಡಾನಾಂ ಚಾಮರಾಣಾಂ ಚ ಭಾರತ 1೩0 


ಪ್ರತೋದಾನಾಂ ಕಶಾನಾಂ ಚ ಯೋಕ್ಪಾಣಾಂ ಚೈವ ಮಾರಿಷ | 
ರಾಶಯಶ್ವ್ಚಾತ್ರ ದೃಶ್ಯಂತೇ ವಿನಿಕೀರ್ಣಾ ರಣಕ್ಷಿತೌ 11೩೨1 


ಎಲೈ ಭಾರತನೇ, ಪೂಜ್ಯನೇ, ಪರಿಘಗಳ, ಮುದ್ಗರಗಳ, ಪ್ರಾಸಗಳ, 
ಭಿಂಡಿಪಾಲಗಳ, ಖಡ್ಗಗಳ, ತೀಕ್ಷ್ಣವಾದ ಪರಶ್ಚಧಗಳ, ತೋಮರಗಳ, ತ್ಯಜಿಸಿದ 


ಭೀಷ್ಠವಧಪರ್ವ -507- 


ಕವಚಗಳ, ಧ್ವಜಗಳ, ಗುರಾಣಿಗಳ, ವ್ರಜನಗಳ, ಹೇಮದಂಡಗಳುಳ್ಳ ಛತ್ರಗಳ, 
ಚಾಮರಗಳ, ಚಾವಟಿಗಳ, ಅಂಕುಶಗಳ, ಕಡಗೂಟಗಳ ರಾಶಿಗಳು ರಣರಂಗದಲ್ಲಿ 
ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದು ಕಂಡುಬಂದಿತು. 

ನಾಸೀತ್‌ ತತ್ರ ಪುಮಾನ್‌ ಶಶ್ಚಿತ್‌ ತವ ಸೈನ್ಯಸ್ಯ ಭಾರತ । 

ಯೋತರ್ಜುನಂ ಸಮರೇ ಶೂರಂ ಪ್ರತ್ಯುದ್ಯಾಯಾತ್‌ ಕಥಂಚನ ॥1೩೩॥ 

ಎಲ್ಫೆ ಭಾರತನೇ, ನಿನ್ನ ಸೈನ್ಯದಲ್ಲಿ ಶೂರನಾದ ಅರ್ಜುನನನ್ನು ಯುದ್ಧದಲ್ಲಿ 
ಎದುರಿಸಬಹುದಾದ ಒಬ್ಬಪುರುಷನೂ ಇರಲಿಲ್ಲ. 

ಯೋ ಯೋ ಹಿ ಸಮರೇ ಪಾರ್ಥಂ ಪ್ರತ್ಯುದ್ಯಾತಿ ವಿಶಾಂ ಪತೇ । 

ಸಸ ವೈ ವಿಶಿಖೈಸ್ತೀಕ್ಷ್ವೆ: ಪರಲೋಕಾಯ ನೀಯತೇ Wav 

ಎಲ್ಪೆ ರಾಜನೇ, ಯಾವ ಯಾವನು ಅರ್ಜುನನನ್ನು ಎದುರಿಸಿ ಅವನ ಮುಂದೆ 
ಹೋದನೋ, ಅವನು ಅರ್ಜುನನಿಂದ ತೀಕ್ಷ್ಣವಾದ ಬಾಣಗಳಿಂದ ಪರಲೋಕಕ್ಕೆ 
ಕಳುಸಲ್ಪಟ್ಟನು. 

ತೇಷು ವಿದ್ರವಮಾಣೇಷು ತವ ಯೋಧೇಷು ಸರ್ವಶಃ । 

ಅರ್ಜುನೋ ವಾಸುದೇವಶ್ಚ ದಧ್ಧತುರ್ವಾರಿಜೋತ್ತಮೌ EET 

ನಿನ್ನ ಯೋಧರು ಎಲ್ಲಕಡೆಗಳಲ್ಲಿಯೂ ಓಡಿಹೋಗುತ್ತಿರಲು ಅರ್ಜುನನೂ ಮತ್ತು 
ಕೃಷ್ಣನೂ ತಮ್ಮ ಶ್ರೇಷ್ಠವಾದ ಶಂಖಗಳನ್ನು ಊದಿದರು. 

ತತ್‌ ಪ್ರಭಗ್ಗಂ ಬಲಂ ದೃಷ್ಟ್ವಾ ಪಿತಾ ದೇವವ್ರತಸ್ತವ । 

ಅಬ್ರವೀತ್‌ ಸಮರೇ ಶೂರಂ ಭಾರದ್ದಾಜಂ ಸ್ಥಯನ್ನಿವ WAL 


ತನ್ನ ಸೈನ್ಯವು ಭಗ್ಗವಾದುದನ್ನು ನೋಡಿ ನಿನ್ನ ತಂದೆಯಾದ ದೇವವ್ರತನು 
ರಣರಂಗದಲ್ಲಿದ್ರೋಣರನ್ನುಕುರಿತು ನಗುವವನಂತೆ ಮಾತನಾಡಿದನು. 


ಏಷ ಪಾಂಡುಸುತೋ ವೀರಃ ಕೃಷ್ಣೇನ ಸಹಿತೋ ಬಲೀ | 
ತಥಾ ಕರೋತಿ ಸೈನ್ಯಾನಿ ಯಥಾ ಕುರ್ಯಾದ್‌ ಧನಂಜಯಃ ॥1೩೭॥ 


-506- ಮಹಾಭಾರತ ಭೀಷ್ಮಪರ್ವ 


ರಥೇಭ್ಯಶ್ಚ ಗಜೇಭ್ಯಶ್ಚ ಹಯೇಭ್ಯಶ್ಚ ನರಾಧಿಪಾಃ । 
ಪತಿತಾಃ ಪಾತ್ಯಮಾನಾಶ್ಚ ದೃಶ್ಯಂತೇರರ್ಜುನತಾಡಿತಾಃ HL 


ಅರ್ಜುನನ ಬಾಣಗಳಿಂದ ಪೀಡಿತರಾಗಿ ರಥಗಳಿಂದಲೂ, ಗಜಗಳಿಂದಲೂ, 
ಅಶ್ನಗಳಿಂದಲೂ ಕೆಳಗೆ ಬಿದ್ದಿರುವ ಮತ್ತು ಕೆಳಗೆ ಬೀಳುತ್ತಿರುವ ರಾಜರು ಕಂಡುಬಂದರು. 


ಸಗದಾನುದ್ಯತಾನ್‌ ಬಾಹೂನ್‌ ಸಖಡ್ಗಾಂಶ್ಚ ವಿಶಾಂಪತೇ । 
ಸಪ್ರಾಸಾಂಶ್ಚ ಸತೂಣೀರಾನ್‌ ಸಶರಾನ್‌ ಸಶರಾಸನಾನ್‌ 11೨೭॥ 


ಸಾಂಕುಶಾನ್‌ ಸಪತಾಕಾಂಶ್ಚ ತತ್ರತತ್ರಾರ್ಜುನೋ ನೃಣಾಮ್‌ । 
ನಿಚಕರ್ತ ಶರೈರುಗೈ ರೌದ್ರಂ ಬಿಭ್ರದ್‌ ವಪುಸ್ತದಾ ॥೨೮॥ 


ಅರ್ಜುನನು ಭಯಂಕರವಾದ ರೂಪವನ್ನು ಧರಿಸಿ ಶತ್ರುಯೋಧರ ಗದೆಯನ್ನು 
ಎತ್ತಿದ ಬಾಹುಗಳನ್ನೂ, ಖಡ್ಗ ಸಹಿತವಾದ ಬಾಹುಗಳನ್ನೂ ಪ್ರಾಸಗಳಿಂದ, 
ತೂಣೀರಗಳಿಂದ, ಬಾಣಗಳಿಂದ, ಬಿಲ್ಲುಗಳಿಂದ, ಅಂಕುಶಗಳಿಂದ ಮತ್ತು 
ಪತಾಕೆಗಳಿಂದ ಸಹಿತವಾದ ಬಾಹುಗಳನ್ನೂ ತನ್ನ ಉಗ್ರವಾದ ಬಾಣಗಳಿಂದ ಅಲ್ಲಲ್ಲಿ 
ಕತ್ತರಿಸಿದನು. 


ಪರಿಘಾಣಾಂ ಪ್ರವೃದ್ಧಾನಾಂ ಮುದ್ಧರಾಣಾಂ ಚ ಮಾರಿಷ । 
ಪ್ರಾಸಾನಾಂ ಭಿಂಡಿಪಾಲಾನಾಂ ನಿಸ್ತಿಂಶಾನಾಂ ಚ ಸಂಯುಗೇ 1೨೯ 


ಪರಶ್ಚಧಾನಾಂ ತೀಕ್ಷಾನಾಂ ತೋಮರಾಣಾಂ ಚ ಭಾರತ । 
ವರ್ಮಣಾಂ ಚಾಪವಿದ್ದಾನಾಂ ಕವಚಾನಾಂ ಚ ಭೂತಳೇ 11೩೦ 


ಧ್ವಜಾನಾಂ ಚರ್ಮಣಾಂ ಚೈವ ವ್ಯಜನಾನಾಂ ಚ ಸರ್ವಶಃ | 
ಛತ್ರಾಣಾಂ ಹೇಮದಂಡಾನಾಂ ಚಾಮರಾಣಾಂ ಚ ಭಾರತ  1!೩೧॥ 


ಪ್ರತೋದಾನಾಂ ಕಶಾನಾಂ ಚ ಯೋಕ್ಷಾಣಾಂ ಚೈವ ಮಾರಿಷ । 
ರಾಶಯಶ್ಚಾತ್ರ ದೃಶ್ಯಂತೇ ವಿನಿಕೀರ್ಣಾ ರಣಕ್ಷಿತೌ 11೩.೨1! 


ಎಲೈ ಭಾರತನೇ, ಪೂಜ್ಯನೇ, ಪರಿಘಗಳ, ಮುದ್ಧರಗಳ, ಪ್ರಾಸಗಳ, 
ಭಿಂಡಿಪಾಲಗಳ, ಖಡ್ಗಗಳ, ತೀಕ್ಷ್ಣವಾದ ಪರಶ್ವಧಗಳ, ತೋಮರಗಳ, ತ್ಯಜಿಸಿದ 


ಭೀಷ್ಮವಧಪರ್ವ -507- 


ಕವಚಗಳ, ಧ್ವಜಗಳ, ಗುರಾಣಿಗಳ, ವ್ಯಜನಗಳ, ಹೇಮದಂಡಗಳುಳ್ಳ ಛತ್ರಗಳ, 
ಚಾಮರಗಳ, ಚಾವಟಿಗಳ, ಅಂಕುಶಗಳ, ಕಡಗೂಟಗಳ ರಾಶಿಗಳು ರಣರಂಗದಲ್ಲಿ 
ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದು ಕಂಡುಬಂದಿತು. 

ನಾಸೀತ್‌ ತತ್ರ ಪುಮಾನ್‌ ಕಶ್ಚಿತ್‌ ತವ ಸೈನ್ಯಸ್ಯ ಭಾರತ । 

ಯೋರರ್ಜುನಂ ಸಮರೇ ಶೂರಂ ಪ್ರತ್ಯುದ್ಯಾಯಾತ್‌ ಕಥಂಚನ ॥1೩೩॥ 

ಎಲ್ಫೆ ಭಾರತನೇ, ನಿನ್ನ ಸೈನ್ಯದಲ್ಲಿ ಶೂರನಾದ ಅರ್ಜುನನನ್ನು ಯುದ್ಧದಲ್ಲಿ 
ಎದುರಿಸಬಹುದಾದ ಒಬ್ಬಪುರುಷನೂ ಇರಲಿಲ್ಲ. 

ಯೋ ಯೋ ಹಿ ಸಮರೇ ಪಾರ್ಥಂ ಪ್ರತ್ಯುದ್ಯಾತಿ ವಿಶಾಂ ಪತೇ । 

ಸಸವೈ ವಿಶಿಖೈಸ್ತೀಕ್ಷ್ಲೈ: ಪರಲೋಕಾಯ ನೀಯತೇ 11೩೪॥ 

ಎಲ್ಫೆ ರಾಜನೇ, ಯಾವ ಯಾವನು ಅರ್ಜುನನನ್ನು ಎದುರಿಸಿ ಅವನ ಮುಂದೆ 
ಹೋದನೋ, ಅವನು ಅರ್ಜುನನಿಂದ ತೀಕ್ಷ್ಣ ವಾದ ಬಾಣಗಳಿಂದ ಪರಲೋಕಕ್ಕೆ 
ಕಳುಸಲ್ಪಟ್ಟನು. 

ತೇಷು ವಿದ್ರವಮಾಣೇಷು ತವ ಯೋಧೇಷು ಸರ್ವಶಃ | 

ಅರ್ಜುನೋ ವಾಸುದೇವಶ್ಚ ದಧ್ಧತುರ್ವಾರಿಜೋತ್ತಮೌ 11೩೫1 

ನಿನ್ನಯೋಧರು ಎಲ್ಲಕಡೆಗಳಲ್ಲಿಯೂ ಓಡಿಹೋಗುತ್ತಿರಲು ಅರ್ಜುನನೂ ಮತ್ತು 
ಕೃಷ್ಣನೂ ತಮ್ಮ ಶ್ರೇಷ್ಠವಾದ ಶಂಖಗಳನ್ನು ಊದಿದರು. 

ತತ್‌ ಪ್ರಭಗ್ನಂ ಬಲಂ ದೃಷ್ಟ್ವಾ ಪಿತಾ ದೇವವ್ರತಸ್ತವ । 

ಅಬ್ರವೀತ್‌ ಸಮರೇ ಶೂರಂ ಭಾರದ್ದಾಜಂ ಸ್ಮಯನ್ನಿವ 

ತನ್ನ ಸೈನ್ಯವು ಭಗ್ಗವಾದುದನ್ನು ನೋಡಿ ನಿನ್ನ ತಂದೆಯಾದ ದೇವವ್ರತನು 
ರಣರಂಗದಲ್ಲಿದ್ರೋಣರನ್ನು ಕುರಿತು ನಗುವವನಂತೆ ಮಾತನಾಡಿದನು. 


WAM 


ಏಷ ಪಾಂಡುಸುತೋ ವೀರಃ ಕೃಷ್ಣೇನ ಸಹಿತೋ ಬಲೀ ॥ 


ತಥಾ ಕರೋತಿ ಸೈನ್ಯಾನಿ ಯಥಾ ಕುರ್ಯಾದ್‌ ಧನಂಜಯಃ 11೩೭01 


-508- ಮಹಾಭಾರತ ಭೀಷ್ಮಪರ್ವ 


ಕೃಷ್ಣನಿಂದ ಸಹಿತನಾದ, ಬಲಿಷ್ಠನಾದ, ಪಾಂಡುಸುತನಾದ, ವೀರನಾದ 
ಅರ್ಜುನನು ಆಗ್ನಿಯಂತೆ ನಮ್ಮ ಸೈನ್ಯವನ್ನು ನಾಶಗೊಳಿಸುತ್ತಿದ್ದೌನೆ (ಸುಡುತ್ತಿದ್ದಾನೆ). 

ನ ಹ್ಯೇಷ ಸಮರೇ ಶಕ್ಕೋ ಜೇತುಮದ್ಯ ಕಥಂಚನ । 

ಯಥಾಸ್ಕ ದೃಶ್ಯತೇ ರೂಪಂ ಕಾಲಾಂತಕಯಮೋಪಮಮ್‌ EU 


ಕಾಲಾಂತಕನಾದ ಯಮನಂತಿರುವ ಅವನ ಈ ರೂಪವನ್ನು ನೋಡಿದರೆ ಈ 
ದಿನ ಯಾರೂ ಅವನನ್ನು ಜಯಿಸಲು ಸಾಧ್ಯವಿಲ್ಲ. 


ನ ನಿವರ್ತಯಿತುಂ ಚಾಪಿ ಶಕ್ಕೇಯಂ ಮಹತೀ ಚಮೂಃ ! 
ಅನ್ಯೋನ್ಯಪ್ರೇಕ್ಷಯಾ ಪಶ್ಯ ದ್ರವತೀಯಂ ವರೂಥಿನೀ AFH 


ಈ ದೊಡ್ಡ ಸೈನ್ಯವನ್ನು ಹಿಂದಿರುಗಿಸಲೂ ಸಾಧ್ಯವಿಲ್ಲ. ಈ ಸೈನ್ಯವು ಪರಸ್ಪರವಾಗಿ 
ನೋಡುತ್ತಾ ಮುಂದೆ ಸಾಗುತ್ತಿದೆ. 


ಏಷ ಚಾಸ್ತಂ ಗಿರಿಶ್ರೇಷ್ಠಂ ಭಾನುಮಾನ್‌ ಪ್ರತಿಪದ್ಯತೇ 1 
ವಪೂಂಷಿ ಸರ್ವಲೋಕಸ್ಯ ಸಂಹರನ್ನಿವ ಸರ್ವಥಾ 11೪೦! 


ಸೂರ್ಯನು ಎಲ್ಲ ಲೋಕಗಳ ವ್ಯಾಪಾರವನ್ನು ಸಂಹಾರ ಮಾಡುತ್ತಾ 
ಅಸ್ತಗಿರಿಯನ್ನುತಲುಪಿದ್ದಾನೆ. 

ತತ್ರಾವಹಾರಂ ಸಂಪ್ರಾಪ್ತಂ ಮನ್ಯೇ5ಹಂ ಪುರುಷರ್ಷಭ ಟ 

ಶ್ರಾಂತಾ ಭೀತಾಶ್ಚ ನೋ ಯೋಧಾ ನ ಯೋತ್ಯ್ಯಂತಿ ಕಥಂಚನ 11೪೧॥ 

ಎಲೈ ಪುರುಷಶ್ರೇಷ್ಠರೇ, ಸೈನ್ಯವನ್ನು ಹಿಂದೆ ತೆಗೆದುಕೊಳ್ಳುವುದು ಉಚಿತವೆಂದು 
ನಾನು ಭಾವಿಸುತ್ತೇನೆ. ಹೆದರಿ ಬಳಲಿದ ನಮ್ಮ ಯೋಧರು ಯಾವ ಕಾರಣದಿಂದಲೂ 
ಯುದ್ಧವನ್ನು ಮಾಡುವುದಿಲ್ಲ. 

ಏವಮುಕ್ತ್ವಾ ತತೋ ಭೀಷ್ಮೋ ದ್ರೋಣಮಾಚಾರ್ಯಸತ್ತಮಮ್‌ | 

ಅವಹಾರಮಥೋ ಚಕ್ರೇ ತಾವಕಾನಾಂ ಮಹಾರಥಃ 11೪೨! 


ಆಚಾರ್ಯಶ್ರೇಷ್ಠರಾದ ದ್ರೋಣರನ್ನು ಕುರಿತು ಹೀಗೆ ಹೇಳಿ ಮಹಾರಥರಾದ 
ಭೀಷ್ಮರು ನಿನ್ನಸೈನ್ಯದ ಅವಹಾರವನ್ನು ಮಾಡಿದರು. 


ಭೀಷ್ಮವಧಪರ್ವ -509- 


ತತೋತವಹಾರಃ ಸೈನ್ಯಾನಾಂ ತವ ತೇಷಾಂ ಚ ಭಾರತ । 
ಅಸ್ತಂ ಗಚ್ಛತಿ ಸೂರ್ಯೇ ಭೂತ್‌ ಸಂಧ್ಯಾಕಾಲೇ ಚ ವರ್ತತಿ ॥೪೩॥ 


ಎಲೈ ಭಾರತನೇ, ಸೂರ್ಯಾಸ್ತನಾಗಿ ಸಂಧ್ಯಾಕಾಲವು ಉಂಟಾಗುತ್ತಿರಲು ನಿನ್ನ 
ಮತ್ತು ಅವರ ಸೈನ್ಯಗಳು ಅವಹಾರವನ್ನು ಹೊಂದಿದರು. 


11 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಠಪರ್ವಣಿ ಏಕಪಂಚಾಶೋಧ್ಯಾಯಃ || 
॥ ಭೀಷ್ಮವಧಪರ್ವಣಿ ದಶಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮ್ಠಪರ್ವದಲ್ಲಿ ಐವತ್ತೊಂದನೆಯ ಅಧ್ಯಾಯ ಮುಗಿಯಿತು. 
ಭೀಷ್ಮರ ಸೈನಾಪತ್ಯದಲ್ಲಿ ಎರಡನೆಯ ದಿನದ ಯುದ್ಧವು ಮುಗಿಯಿತು. 
XK 


ಐವತ್ತೆರಡನೆಯ ಅಧ್ಯಾಯ 
ಮೂರನೆಯ ದಿವಸ ಯುದ್ಧದ ಪ್ರಾರಂಭ. ಭೀಷ್ಠರಿಂದ ಗರುಡವ್ಯೂಹದ 
ಮತ್ತು ಅರ್ಜುನನಿಂದ ಅರ್ಧಚಂದ್ರವ್ಯೂಹದ ರಚನೆ. 
ಸಂಜಯಃ 
ಪ್ರಭಾತಾಯಾಂ ತು ಶರ್ವರ್ಯಾಂ ಭೀಷ್ಠಃ ಶಾಂತನವಸ್ತತಃ । 
ಅನೀಕಾನ್ಯನುಸಂಯಾನೇ ವ್ಯಾದಿದೇಶಾಥ ಭಾರತ ell 


ಸಂಜಯ- ಎಲ್ಫೆ ಭಾರತನೇ, ರಾತ್ರಿಯು ಕಳೆದು ಪ್ರಾತಃಕಾಲವಾಗುತ್ತಿರಲು 
ಶಂತನು ಪುತ್ರರಾದ ಭೀಷ್ಮರು ತಮ್ಮ ಸೈನ್ಯವನ್ನು ಯುದ್ಧರಂಗಕ್ಕೆ ಹೊರಡಲು 
ಆದೇಶಿಸಿದರು. 


ಗಾರುಡಂ ಚ ಮಹಾವ್ಯೂಹಂ ಚಕ್ರೇ ಶಾಂತನವಸ್ತದಾ । 
ಪುತ್ರಾಣಾಂ ತೇ ಜಯಾಕಾಂಕ್ಷೀ ಭೀಷ್ಮಃ ಕುರುಪಿತಾಮಹಃ 11೨11 


ನಿನ್ನ ಪುತ್ರನ ಜಯಾಕಾಂಕ್ಟಿಗಳಾದ ಕುರುಕುಲಪಿತಾಮಹರಾದ ಶಂತನು ಪುತ್ರರಾದ 
ಭೀಷ್ಠರು ಆಗ ಗಾರುಡ ವ್ಯೂಹವೆಂಬ ದೊಡ್ಡ ವ್ಯೂಹವನ್ನು ರಚಿಸಿದರು. 


-510- ಮಹಾಭಾರತ ಭೀಷ್ಮಪರ್ವ 
ಗರುಡಸ್ಯ ಸ್ವಯಂ ತುಂಡೇ ಪಿತಾ ದೇವವ್ರತಸ್ತವ । 
ಚಕ್ಷುಷೀ ಚ ಭರದ್ವಾಜ: ಕೃತವರ್ಮಾ ಚ ಸಾತ್ಮತ: (1೩1 


ಗರುಡನ ಕೊಕ್ಕಿನ ಸ್ಥಾನದಲ್ಲಿನಿಮ್ಮ ತಂದೆಯಾದ ದೇವವ್ರತರು ಸತಃ ಇದ್ದರು. 
ಕಣ್ಣುಗಳ ಸ್ಥಾನದಲ್ಲಿದ್ರೋಣರು ಮತ್ತು ಸಾತ್ತತನಾದ ಕೃತವರ್ಮರು ಇದ್ದರು. 


ಅಶ್ವತ್ಥಾಮಾ ಕೃಪಶ್ಚೈವ ಶೀರ್ಷಮಾಸ್ತಾಂ ಯಶಸ್ವಿನೌ । 


ತ್ರಿರ್ಗತೈರ್ಮತ್ಸೃಕೈೆಕೇಯ್ಳೈರ್ವಾಟಧಾನೈಶ್ಚ ಸಂಯುತೌ 11೪॥। 
ಭೂರಿಶ್ರವಾಃ ಶಲಃ ಶಲ್ಯೋ ಭಗದತ್ತಶ್ಚ ಮಾರಿಷ । 
ಮದ್ರಕಾಃ ಸಿಂಧುಸೌವೀರಾಸ್ತಥಾ ಪಂಚನದಾಶ್ಚ ಯೇ 1೫1! 


ಜಯದ್ರಥೇನ ಸಹಿತಾ ಗ್ರೀವಾಯಾಂ ಸನ್ನಿವೇಶಿತಾ: | 
ಪೃಷ್ಠೇ ದುರ್ಯೋಧನೋ ರಾಜಾ ಸೋದರೈ: ಸಾನುಗೈರ್ವತಃ: ॥೬॥ 


ಕೀರ್ತಿಶಾಲಿಗಳಾದ ಅಶ್ವತ್ಥಾಮ ಮತ್ತು ಕೃಪರು ತ್ರಿಗರ್ತರಿಂದಲೂ, ಮತ್ಸ್ಯ- 
ಕೈಕೇಯ ವಾಟಧಾನರಿಂದಲೂ ಕೂಡಿಕೊಂಡು ಶಿರಸ್ಸಿನ ಸ್ಥಾನದಲ್ಲಿದ್ದರು. 
ಜಯದ್ರಥನಿಂದ ಸಹಿತರಾದ ಭೂರಿಶ್ರವ, ಶಲ, ಶಲ್ಯ, ಭಗದತ್ತ, ಮದ್ರಕರು, 
ಸಿಂಧು-ಸೌವೀರರು ಮತ್ತು ಪಂಚನದರು ಕತ್ತಿನ ಸ್ಥಾನದಲ್ಲಿ ಇದ್ದರು. ಎಲ್ಫೆ ಪೂಜ್ಯನೇ, 
ದುರ್ಯೋಧನ ರಾಜನು ತನ್ನ ತಮ್ಮಂದಿರಿಂದಲೂ ಮತ್ತು ಅನುಯಾಯಿಗಳಿಂದಲೂ 
ಸಹಿತನಾಗಿ ಹಿಂಭಾಗದಲ್ಲಿದ್ದನು. 


ವಿಂದಾನುವಿಂದಾವಾವಂತ್ಯೌ ಕಾಂಬೋಜಶ್ಚ ಶಕೈಃ ಸಹ ॥ 
ಪುಚ್ಚಮಾಸನ್‌ ಮಹಾರಾಜ ಶೂರಸೇನಾಶ್ಚ ಸರ್ವಶಃ 11೭11 


ಅವಂತಿದೇಶದ ವಿಂದಾನುವಿಂದರು, ಶಕರಿಂದ ಕೂಡಿದ ಕಾಂಬೋಜ ರಾಜ 
ಮತ್ತು ಎಲ್ಲಾಶೂರಸೇನರು ಎಲೈ ಮಹಾರಾಜನೇ, ಪಕ್ಷಿಯ ಪುಚ್ಚಸ್ಥಾನದಲ್ಲಿದ್ದರು. 

ಮಾಗಧಾಶ್ಚ ಕಳಿಂಗಾಶ್ಚ ದಾಶೇರಕಗಣ್ಯೆ: ಸಹ । 

ದಕ್ಷಿಣಂ ಪಕ್ಷಮಾಸಾದ್ಯ ಸ್ಥಿತಾ ವ್ಯೂಹಸ್ಯ ದಂಸಿತಾ: 1೮॥ 


ದಾಶೇಯರ ಸಮೂಹದಿಂದ ಸಹಿತರಾದ ಕಳಿಂಗರು ಮತ್ತು ಮಾಗಧರು, 
ಶಸ್ತ್ರ-ಕವಚ ಧಾರಿಗಳಾಗಿ ಪಕ್ಷಿಯ ಬಲಭಾಗದ ರೆಕ್ಕೆಯ ವ್ಯೂಹದಲ್ಲಿನಿಂತರು. 


ಭೀಷ್ಮವಧಪರ್ವ -511- 


ಕಾನನಾಶ್ಚ ವಿಕುಂಜಾಶ್ಚ ಮುಕ್ತಾ: ಪುಂಡ್ರಾವಿಷಸ್ತಥಾ । 

ಬೃಹದ್ದಲೇನ ಸಹಿತಾ ವಾಮಂ ಪಕ್ಷಮುಪಾಶ್ರಿತಾ: al 

ಬೃಹದ್ದಲನಿಂದ ಸಹಿತನಾದ ಕಾನನರು, ವಿಕುಂಜರು, ಮುಕ್ತರು, ಪುಂಡ್ರರು ಮತ್ತು 
ವಿಷರು ವ್ಯೂಹದ ಎಡಭಾಗವನ್ನು ಆಶ್ರಯಿಸಿದರು. 


ವ್ಯೂಢಂ ದೃಷ್ಟ್ವಾ ತು ತತ್‌ಸೈನ್ಯಂ ಸವ್ಯಸಾಚೀ ಪರಂತಪಃ । 

ಧೃಷ್ಟದ್ಯುಮ್ನೇನ ಸಹಿತ: ಪ್ರತ್ಯವ್ಯೂಹತ ಸಂಯುಗೇ । 

ಅರ್ಧಚಂದ್ರೇಣ ವ್ಯೂಹೇನ ವ್ಯೂಹಂ ತಮತಿದಾರುಣಮ್‌ ell 

ಪರಂತಪನಾದ ಅರ್ಜುನನು ಭೀಷ್ಮರು ರಚಿಸಿದ ಆ ಸೃನ್ಯದ ವ್ಯೂಹವನ್ನುನೋಡಿ 
ಧೃಷ್ಟದ್ಯುಮ್ನನಿಂದ ಸಹಿತನಾಗಿ ರಣರಂಗದಲ್ಲಿ ಬಹಳ ದಾರುಣವಾದ ಅರ್ಧಚಂದ್ರ 
ವ್ಯೂಹವನ್ನು ಪ್ರತಿವ್ಯೂಹವಾಗಿ ರಚಿಸಿದನು. 

ದಕ್ಷಿಣಂ ಶೃಂಗಮಾಸ್ಥಾಯ ಭೀಮಸೇನೋ ವ್ಯರೋಚತ । 

ನಾನಾಶಸ್ವೌಘಸಂಪನ್ನೆ ರ್ನಾನಾದೇಶೈೈರ್ನ್ಗಪೈರ್ವ್ಯತ: ele] 

ನಾನಾ ಶಸ್ತ್ರಗಳಿಂದ ಸಂಪನ್ನರಾದ, ನಾನಾ ದೇಶಗಳ ರಾಜರಿಂದ ಪರಿವೃತನಾದ 
ಭೀಮಸೇನನು ಆ ವ್ಯೂಹದ ಬಲಭಾಗದ ಶೃಂಗವನ್ನು ಆಶ್ರಯಿಸಿ ಶೋಭಿಸಿದನು. 

ತದನ್ನೇವ ವಿರಾಟಶ್ಚ ದ್ರುಪದಶ್ಚ ಮಹಾರಥ: । 

ತದನಂತರಮೇವಾಸೀನ್ನೀಲೋ ಲೀಲಾಯುಧ್ಯೆ: ಸಹ 11೧೨।॥ 


ಅವನ ನಂತರದಲ್ಲಿಯೇ ಮಹಾರಥರಾದ ವಿರಾಟ ಮತ್ತು ದ್ರುಪದರು, ಅವರ 
ನಂತರ ಲೀಲಾಯುಧರಿಂದ ಕೂಡಿದ ನೀಲರಾಜನು ಇದ್ದರು. 


ನೀಲಾದನಂತರಂ ಚೈವ ಧೃಷ್ಟಕೇತುರ್ಮಹಾರಥ: 1 
ಚೇದಿಕಾಶಿಕರೂಪೈಶ್ಚ ಪೌರವೈಶ್ವಾಭಿಸಂವೃತ: 11೧೩11 


ನೀಲನ ಅನಂತರದಲ್ಲಿ ಮಹಾರಥನಾದ ಧೃಷ್ಟಕೇಶುವು. ಚೇದಿಗಳು. 
ಕಾಶಿ-ಕರೂಷಿಕರಿಂದ ಮತ್ತು ಪೌರವರಿಂದ ಸುತ್ತುವರಿಯಲ್ಪಟ್ಟುನಿಂತನು. 


-512- ಮಹಾಭಾರತ ಭೀಷ್ಮಪರ್ವ 


ಧೃಷ್ಟದ್ಯುಮ್ನ: ಶಿಖಂಡೀ ಚ ಪಾಂಚಾಲಾಶ್ಚ ಪ್ರಭದಕಾ: । 

ಮಧ್ಯೇ ಸೈನ್ಯಸ್ಯ ಮಹತಃ ಸ್ಥಿತಾ ಯುದ್ಧಾಯ ಭಾರತ novi 

ಎಲ್ಪೆ ಭಾರತನೇ, ಧೃಷ್ಟದ್ಯುಮ್ನ, ಶಿಖಂಡೀ, ಪಾಂಚಾಲ ಮತ್ತು ಪ್ರಭದ್ರಕ 
ಯೋಧರು ಆ ದೊಡ್ಡಸೈನ್ಯದ ಮಧ್ಯದಲ್ಲಿ ಅರ್ಧಚಂದ್ರ ವ್ಯೂಹದ ಮಧ್ಯಭಾಗದಲ್ಲಿ 
ಯುದ್ಧಕ್ಕಾಗಿ ನಿಂತರು. 

ತಥೈವ ಧರ್ಮರಾಜೋರಪಿ ಗಜಾನೀಕೇನ ಸಂವೃತಃ । 

ತತಸ್ತು ಸಾತ್ಯಕೀ ರಾಜನ್‌ ದ್ರೌಪದ್ಯಾ: ಪಂಚ ಚಾತ್ಮಜಾ: 1೧೫॥ 


ಎಲ್ಫೆ ರಾಜನೇ, ಹಾಗೆಯೇ ಗಜಸೈನ್ಯದಿಂದ ಕೂಡಿದ ಧರ್ಮರಾಜನೂ ಅವನ 
ಹಿಂದೆ ಸಾತ್ಯಕಿಯೂ ಮತ್ತು ದ್ರೌಪದಿಯ ಐದು ಮಕ್ಕಳೂ ಇದ್ದರು. 

ಅಭಿಮನ್ಯುಸ್ತತಸ್ತೂರ್ಣಮಿರಾವಾಂಶ್ಚ ತತ: ಪರಮ್‌ । 

ಭೈಮಸೇನಿಸ್ತತೋ ರಾಜನ್‌ ಕೇಕಯಾಶ್ಚ ಮಹಾರಥಾಃ 11೧೬! 


ಎಲೈ ರಾಜನೇ, ಅವನ ಅನಂತರದಲ್ಲಿ ಅಭಿಮನ್ಯುವೂ ಅನಂತರ 
ಶೀಘ್ರಕಾರಿಯಾದ ಇರಾವಂತನೂ, ಅನಂತರ ಘಟೋತ್ಸಚನೂ ಮತ್ತು 
ಮಹಾರಥರಾದ ಕೇಕಯ ಸಹೋದರರೂ ಇದ್ದರು. 

ತತೋಂಭೂದ್‌ ದ್ವಿಪದಾಂ ಶ್ರೇಷ್ಠೋ ವಾಮಂ ಪಾರ್ಶ್ವಮುಪಾಶ್ರಿತ: | 

ಸರ್ವಸ್ಯ ಜಗತೋ ಗೋಪ್ತಾ ಗೋಪ್ತಾ ಯಸ್ಯ ಜನಾರ್ದನಃ ೧೭! 

ಅನಂತರ ದ್ವಿಪದರಲ್ಲಿ ಶ್ರೇಷ್ಠರಾದ ಸರ್ವಜಗದ್ರಕ್ಟಕನಾದ, ಹಾಗೆಯೇ ವ್ಯೂಹ 
ರಕ್ಷಕನಾದ ಜನಾರ್ದನನನ್ನುಸಾರಥಿಯಾಗಿ ಹೊಂದಿ ಅರ್ಜುನನು ವಾಮ ಪಾರ್ಶ್ವದಲ್ಲಿ 
ಇದ್ದನು. 

ಏವಮೇತನ್ಮಹಾವ್ಯೂಹಂ ಪ್ರತ್ಯವ್ಯೂಹಂತ ಪಾಂಡವಾಃ | 

ವಧಾರ್ಥಂ ತವ ಪುತ್ರಾಣಾಂ ತತ್ಪಕಂ ಯೇ ಚ ಸಂಗತಾಃ oS 


ತತಃ ಪ್ರವವೃತೇ ಯುದ್ಧಂ ವ್ಯತಿಪಕ್ಷರಥದ್ದಿಪಮ್‌ 11೧೯1! 


ಭೀಷ್ಮವಧಪರ್ವ -513- 


ಹೀಗೆ ನಿನ್ನ ಮಕ್ಕಳು ಮತ್ತು ಅವರ ಅನುಯಾಯಿಗಳ ವಧೆಗಾಗಿ ಪಾಂಡವರು 
ಈ ಮಹಾವ್ಯೂಹವನ್ನು ಭೀಷ್ಠರ ವ್ಯೂಹಕ್ಕೆ ಪ್ರತಿಯಾಗಿ ಹೂಡಿದರು. ಅನಂತರ ರಥ 
ಗಜಗಳು ಪರಸ್ಪರ ಮಿಶ್ರಿತವಾಗಿ ಯುದ್ಧವು ಆರಂಭವಾಯಿತು. 

ಹಯೌಘಾಶ್ಚ ರಥೌಘಾಶ್ನ ತತ್ರ ತತ್ರ ವಿಶಾಂಪತೇ । 

ಸಂಪತಂತಃ ಸ್ಥ ದೃಶ್ಯಂತೇ ನಿಘ್ನಮಾನಾಃ ಪರಸ್ಪರಮ್‌ 11೨೦॥॥ 

ಎಲ್ಫೆ ರಾಜನೇ, ಪರಸ್ಪರವಾಗಿ ಹೊಡೆಯಲ್ಪಟ್ಟು ಅಲ್ಲಲ್ಲಿ ಬೀಳುತ್ತಿರುವ ಅಶ್ವಗಳ 
ಸಮೂಹಗಳು ಮತ್ತು ರಥಗಳ ಸಮೂಹಗಳು ಕಂಡುಬಂದವು. 


ಧಾವತಾಂ ಚ ರಥೌಘಾನಾಂ ನಿಘತಾಂ ಚ ಪೃಥಕ್‌ ಪೃಥಕ್‌ । 


ಬಭೂವ ತುಮುಲ: ಶಬ್ದೋ ವಿಮಿಶ್ರೋ ದುಂದುಭಿಸ್ಟನೈ: 1೨೧ 
ದಿವಸಜ್‌ ನರವೀರಾಣಾಂ ನಿಘ್ಛತಾಮಿತರೇತರಮ್‌ | 
ಸಂಪ್ರಹಾರೇ ಸುತುಮುಲೇ ತವ ತೇಷಾಂ ಚ ಭಾರತ 1೨೨1 


ಓಡುವ ರಥಗಳಿಂದ ಉಂಟಾದ ಮತ್ತು ಪರಸ್ಪರ ಪ್ರಹಾರದಿಂದ ಉಂಟಾದ 
ಶಬ್ದಗಳು ದುಂದುಭಿ ನಾದಗಳಿಂದ ಮಿಶ್ರಿತವಾಗಿ ತೀವ್ರವಾಗಿದ್ದವು. ಎಲೈ ಭಾರತನೇ, 
ನರವೀರರು ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಸಂಹರಿಸುವಾಗ ಆ ಪ್ರಹಾರದಲ್ಲಿ 
ಉಂಟಾದ ತೀವ್ರವಾದ ಶಬ್ದವು ಆಕಾಶವನ್ನು ಮುಟ್ಟುತ್ತಿದ್ದಿತು. 


॥ ಇತಿ ಶ್ರೀಮನ್ನಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಠಪರ್ವಣಿ ದ್ವಿಪಂಚಾಶೋ5ಧ್ಯಾಯಃ || 


|| ಭೀಷ್ಠವಧಪರ್ವಣಿ ದ್ಹಾದಶೋಧ್ಯಾಯಃ It 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ಐವತ್ತೆರಡನೆಯ ಅಧ್ಯಾಯ ಮುಗಿಯಿತು. 
LS SS ರ್ಗ೯ರ್ಗ 


-514- ಮಹಾಭಾರತ ಭೀಷ್ಮಪರ್ವ 


ಐವತ್ಮೂರನೆಯ ಅಧ್ಯಾಯ 
ತೃತೀಯ ದಿವಸದ ಮುಂದುವರಿದ ಯುದ್ಧ 
ಸಂಜಯಃ 
ತತೋ ವ್ಯೂಢೇಷ್ಠನೀಕೇಷು ತಾವಕೇಷ್ಠಿತರೇಷು ಚ। 


ಧನಂಜಯೋ ರಥಾನೀಕಮವಧೀತ್‌ ತವ ಭಾರತ । 
ಶರೈರತಿರಥೋ ಯುದ್ದೇ ಪಾತಯನ್‌ ರಥಯೂಥಪಾನ್‌ 11೧ 


ಸಂಜಯ- ಎಲೈ ಭಾರತನೇ, ಅನಂತರ ನಿನ್ನವರು ಮತ್ತು ಪರರು ಸೈನ್ಯ 
ವ್ಯೂಹವನ್ನುರಚಿಸಿದ ಮೇಲೆ ಅತಿರಥನಾದ ಧನಂಜಯನು ಯುದ್ಧದಲ್ಲಿರಥಶ್ರೇಷ್ಠರನ್ನು 
ಬಾಣಗಳಿಂದ ಕೆಡವುತ್ತಾ ರಥಸಮೂಹವನ್ನುವಧಿಸಿದನು. 


ತೇ ವಧ್ಯಮಾನಾಃ ಪಾರ್ಥೇನ ಕಾಲೇನೇವ ಯುಗಕ್ಷಯೇ । 
ಧಾರ್ತರಾಷ್ಟ್ರಾ ರಣೇ ಯತ್ತಾಃ ಪಾಂಡವಾನ್‌ ಪ್ರತ್ಯಯೋಧಯನ್‌ | 
ಪ್ರಾರ್ಥಯಾನಾ ಯಶೋ ದೀಪಂ ಮೃತ್ಯುಂ ಕೃತ್ವಾರನಿವರ್ತನಮ್‌ ॥೨॥ 


ಯುಗಾಂತ ಕಾಲದಲ್ಲಿಮೃತ್ಯುವಿನಿಂದ ಹತರಾಗುವ ಪ್ರಜೆಗಳಂತೆ ಅರ್ಜುನನಿಂದ 
ಪ್ರಹರಿಸಲ್ಪಟ್ಟ ಧೃತರಾಷ್ಟ್ರ ಪುತ್ರರು ಪ್ರಕಾಶಮಾನವಾದ ಕೀರ್ತಿಯನ್ನು ಆಶಿಸುತ್ತಾ, 
ಮನಸಿನಲ್ಲಿ ನಿವೃತ್ತಿಯಿಲ್ಲದ ಮೃತ್ಯುವನ್ನು ಚಿಂತಿಸಿ, ಎಚ್ಚರಿಕೆಯಿಂದ ಪಾಂಡವರ 
ಜೊತೆಯಲ್ಲಿಯುದ್ದವನ್ನು ಮಾಡಿದರು. 


ಏಕಾಗ್ರಮನಸೋ ಭೂತ್ವಾ ಪಾಂಡವಾನಾಂ ವರೂಢಿನೀಮ್‌ । 
ಬಭಂಜುರ್ಬಹುಶೋ ರಾಜಂಸ್ತೇ ಚಾಭಜ್ಯಂತ ಸಂಯುಗೇ 11೩1 


ಎಲ್ಲಿ ರಾಜನೇ, ಒಂದೇ ಮನಸುಳ್ಳವರಾಗಿ ಅವರು ಪಾಂಡವರ ಸೈನ್ಯವನ್ನು ಅನೇಕ 
ಬಾರಿ ಭಗ್ಗಗೊಳಿಸಿದರು ಮತ್ತು ಪಾಂಡವರಿಂದ ಯುದ್ಧದಲ್ಲಿತಾವೂ ಭಂಗವನ್ನು 
ಹೊಂದಿದರು. 


ದ್ರವದ್ಧಿರಥ ಭಗ್ಗೈಶ್ಚ ಪರಿವರ್ತದ್ದಿರೇವ ಚ । 


ಆಲಬಓ 


ಪಾಂಡವೈಃ ಕೌರವೈಶ್ರೈವ ನ ಪ್ರಾಜ್ಞಾಯತ ಕಿಂಚನ a 


ಭೀಷ್ಮವಧಪರ್ವ -515- 


ಪಾಂಡವರಿಂದ ಕೌರವರು ಓಡುತ್ತಿರಲು, ಭಗ್ಗರಾಗುತ್ತಿರಲು ಮತ್ತು 
ಹಿಂದಿರುಗುತ್ತಿರಲು ಏನೂ ತಿಳಿಯಲಿಲ್ಲ. 


ಉದತಿಷ್ಠದ್‌ ರಜೋ ಭೌಮಂ ಛಾದಯಾನಂ ದಿವಾಕರಮ್‌ | 

ದಿಶಃ ಪ್ರತಿದಿಶೋ ವಾಪಿ ತನ್ನ ಜಜ್ಞು: ಕಥಂಚನ 11೫11 

ಭೂಮಿಯ ಧೂಳು ಸೂರ್ಯನನ್ನು ಮುಚ್ಚಿತು. ದಿಕ್ಕುಗಳಾಗಲೀ, ವಿದಿಕ್ಕುಗಳಾಗಲೀ 
ಯಾರಿಗೂ ತಿಳಿಯಲಿಲ್ಲ. 

ಅನುಮಾನೇನ ಸಂಜ್ಞಾಭಿರ್ನಾಮಗೋತೈೈಶ್ಚ ಸಂಯುಗೇ ॥ 

ವರ್ತತೇ ಸ್ಥ ತದಾ ಯುದ್ಧಂ ತತ್ರತತ್ರ ವಿಶಾಂಪತೇ Wel 

ಎಲೆ ರಾಜನೇ, ಆಗ ಊಹೆಯಿಂದಲೂ, ಸಂಜ್ಞೆಗಳಿಂದಲೂ, 
ನಾಮ-ಗೋತ್ರಗಳಿಂದಲೂ ಅಲ್ಲಲ್ಲಿ ಯುದ್ದವು ಜರುಗಿತು. % 

ನ ವ್ಯೂಹೋ ಭಿದ್ಯತೇ ತತ್ರ ಕೌರವಾಣಾಂ ಕಥಂಚನ । 

ರಕ್ಷಿತಃ ಸತ್ಯಸಂಧೇನ ಭಾರದ್ದಾಜೇನ ಧೀಮತಾ 11೭11 

ಸತ್ಯಸಂಧರಾದ ಮತ್ತು ಮೇಧಾವಿಗಳಾದ ದ್ರೋಣರಿಂದ ರಕ್ಷಿಸಲ್ಪಟ್ಟಕೌರವರ 
ವ್ಯೂಹವು ಯಾವ ರೀತಿಯಿಂದಲೂ ಭಗ್ಗವಾಗಲಿಲ್ಲ. 

ತಥೈವ ಪಾಂಡವೇಯಾನಾಂ ರಕ್ಷಿತಃ ಸವ್ಯಸಾಚಿನಾ । 

ನಾಭಿಧ್ಯತ ಮಹಾವ್ಯೂಹೋ ಭೀಮೇನ ಚ ಸುರಕ್ಷಿತ: ue 

ಹಾಗೆಯೇ ಸವ್ಯಸಾಚಿಯಾದ ಅರ್ಜುನನಿಂದಲೂ ಮತ್ತು ಭೀಮನಿಂದಲೂ 
ಚೆನ್ನಾಗಿ ರಕ್ಷಿಸಲ್ಪಟ್ಟ ಪಾಂಡವರ ಮಹಾವ್ಯೂಹವೂ ಸಹ ಭಗ್ಗವಾಗಲಿಲ್ಲ. 

ಸೇನಾಗ್ರಾದಭಿನಿಷ್ತತ್ಯ ಪ್ರಾಯುಧ್ಯಂಸ್ತತ್ರ ಮಾನವಾ: । 

ಉಭಯೋಃ ಸೇನಯೋ ರಾಜನ್‌ ವೃತಿಷಕ್ತರಥದ್ದಿಪಾ: 11೯11 

ಎಲ್ಫೆ ರಾಜನೇ, ಎರಡು ಸೇನೆಗಳ ಯೋಧರು ಸೇನೆಯ ಮುಂಭಾಗದಿಂದ 
ಹೊರಬಂದು ರಥ-ಗಜಗಳನ್ನು ಪರಸ್ಪರವಾಗಿ ಘಟ್ಟಿಸಿ ಯುದ್ಧವನ್ನು ಮಾಡಿದರು. 


-516- ಮಹಾಭಾರತ ಭೀಷ್ಮಪರ್ವ 


ಹಯಾರೋಹೈರ್ಹಯಾರೋಹಾಃ ಪಾತ್ಯಂತೇ ಸ್ಥ ಮಹಾಹವೇ । 
ಯಪ್ಪಿಭರ್ವಿಮಲಾಗ್ರಾಭಿಃ ಪ್ರಾಸೈರಪಿ ಚ ಸಂಯುಗೇ 11೧೦ 


ಆ ಮಹಾಯುದ್ಧದಲ್ಲಿ ಅಶ್ವಾರೋಹಿಗಳು ವಿಮಲವಾದ ತುದಿಯುಳ್ಳ 
ಯಷ್ನಿಗಳಿಂದಲೂ, ಪ್ರಾಸಗಳಿಂದಲೂ ಉರುಳಿಸಲ್ಪಟ್ಟರು. 


ರಥೀ ರಥಿನಮಾಸಾದ್ಯ ಶರೈಃ ಕನಕಭೂಪಣ್ಯೆ: | 

ಪಾತಯಾಮಾಸ ಸಮರೇ ತಸ್ಮಿನ್ನತಿಭಯಂಕರೇ Mele) 

ಆ ಅತಿಭಯಂಕರವಾದ ಯುದ್ಧದಲ್ಲಿರಥಿಯು ಇನ್ನೊಬ್ಬರಥಿಯನ್ನುಸಮೀಪಿಸಿ 
ಚೀಲದಿಂದ ಅಲಂಕೃತವಾಗಿದ್ದಬಾಣದಿಂದ ಅವನನ್ನು ನೆಲಕ್ಕೆ ಕೆಡವಿದನು. 

ಗಜಾರೋಹಾ ಗಜಾರೋಹಾನ್‌ ನಾರಾಚಶರತೋಮರೈ; । 

ಸಂಸಕ್ತಾ: ಪಾತಯಾಮಾಸುಸ್ತವ ತೇಷಾಂ ಚ ಸಂಘಶಃ 1೧೨ 


ನಿನ್ನ ಮತ್ತು ಅವರ ಗಜಾರೋಹಿಗಳು ಗಜಾರೋಹಿಗಳ ಜೊತೆಯಲ್ಲಿ 
ಸಂಘರ್ಷವನ್ನು ಹೊಂದಿ ನಾರಾಚಶರತೋಮರಗಳಿಂದ ಗುಂಪುಗುಂಪುಗಳಲ್ಲಿ 
ಒಬ್ಬರನ್ನೊಬ್ಬರು ಬೀಳಿಸಿದರು. 


ಕಶ್ಚಿದುತ್ತತ್ಯ ಸಮರೇ ವರವಾರಣಮಾಸ್ಥಿತಃ | 

ಕೇಶಪಕ್ಷೇ ಪರಾಮೃಶ್ಯ ಜಹಾರ ಸಮರೇ ಶಿರಃ (1೧೩1 

ಶ್ರೇಷ್ಠವಾದ ಗಜವನ್ನು ಏರಿದ ಒಬ್ಬ ಯೋಧನು ಯುದ್ಧದಲ್ಲಿಹಾರಿ ಇನ್ನೊಬ್ಬ 
ಗಜಾರೋಹಿಯನ್ನು ಕೇಶಪಕ್ಷಗಳಲ್ಲಿ ಹಿಡಿದು ಅವನ ಶಿರಸ್ಸನ್ನು ಕತ್ತರಿಸಿದನು. 


ಅನ್ಯೇ ದ್ವಿರದದಂತಾಗ್ರನಿರ್ಭಿನ್ನಹೃದಯಾ ರಣೇ 1 
ವೇಮುಶ್ಚ ರುಧಿರಂ ವೀರಾ ನಿಃಶ್ವಸಂತ: ಸಮಂತತಃ nov 


ಇನ್ನುಕೆಲವರು ಆನೆಗಳ ದಂತದ ಅಗ್ರಭಾಗದಿಂದ ತಮ್ಮ ಹೃದಯವು ಒಡೆದು 
ನಿಟ್ಟುಸಿರನ್ನು ಬಿಡುತ್ತಾ ಎಲ್ಲಕಡೆಗಳಲ್ಲಿಯೂ ರಕ್ತವನ್ನು ಕಾರುತ್ತಿದ್ದರು. 


ಕಶ್ಚಿತ್‌ ಕರಿವಿಷಾಣಸ್ಟೋ ವೀರೋ ರಣವಿಶಾರದ: | 
ಪ್ರಾವೇಪಚ್ಛಕ್ತಿನಿರ್ಭನ್ನೋ ಗಜಶಿಕ್ಷಾಶ್ರವೇದಿನಾ 11೧೫! 


ಭೀಷ್ಮವಧಪರ್ವ 517. 


ಆನೆಯ ದಂತದ ಮೇಲೆ ಕುಳಿತಿದ್ದ ಒಬ್ಬ ರಣವಿಶಾರದನು ಗಜಶಿಕ್ಷೆ ಮತ್ತು 
ಅಸ್ಪಗಳನ್ನು ತಿಳಿದ ಪ್ರತಿವೀರನು ಪ್ರಯೋಗಿಸಿದ ಶಕ್ತಿಯಿಂದ ನಿರ್ಭಿನ್ನನಾಗಿ ಅಲ್ಲಿಯೇ 
ಕಂಪಿಸಿದನು. 

ಪತ್ತಿಸಂಘಾ ರಣೇ ಪತ್ತೀನ್‌ ಭಿಂಡಿಪಾಲಪರಶ್ಪದ್ಧೆ: । 

ನ್ಯಪಾತಯಂತ ಸಂಹೃಷ್ಟಾ ಪರಸ್ಪರಕೃತಾಗಸ: 11೧೬ 

ಪದಾತಿಗಳ ಸಮೂಹವು ಕಬ್ಬಿಣದಿಂದ ಮಾಡಿದ ಭಿಂಡಿಪಾಲ ಮತ್ತು 
ಪರಶ್ಚಧಗಳಿಂದ ಸಂತೋಷದಿಂದ ಕೂಡಿ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಕೆಡವಿದರು. 


ರಥೀ ಚ ಸಮರೇ ರಾಜನ್ನಾಸಾದ್ಯ ಗಜಯೋಧಿನಮ್‌ । 
ಸಗಜಂ ಪಾತಯಾಮಾಸ ಗಜೀ ಚ ರಥಿನಂ ರಥಾತ್‌ eral 


ಎಲೈ ರಾಜನೇ, ರಥಿಕನು ಗಜಾರೋಹಿಯನ್ನು ಸಮೀಪಿಸಿ ಗಜದ ಜೊತೆಯಲ್ಲಿ 
ಅವನನ್ನು ನೆಲಕ್ಕೆ ಉರುಳಿಸಿದನು. ಗಜಾರೋಹಿಯೂ ಸಹ ರಧಿಕನನ್ನು ರಥದಿಂದ 
ಉರುಳಿಸಿದನು. 


ರಥಿನಂ ಚ ಹಯಾರೋಹ: ಪ್ರಾಸೇನ ಭರತರ್ಷಭ । 
ಪಾತಯಾಮಾಸ ಸಮರೇ ರಥೀ ಚ ಹಯಸಾದಿನಮ್‌ 11೧೮॥ 


ಎಲ್ಫೆ ಭರತಶ್ರೇಷ್ಠನೇ, ಅಶ್ವಾರೋಹಿಯಾದವನು ಪ್ರಾಸದಿಂದ ರಣರಂಗದಲ್ಲಿ 
ರಥಿಕನನ್ನು ರಥದಿಂದ ಉರುಳಿಸಿದನು. ರಥಿಕನೂ ಸಹ ಅಶ್ವಾರೋಹಿಯನ್ನು 
ಉರುಳಿಸಿದನು. 

ಪದಾತೀ ರಥಿನಂ ಸಂಖ್ಯೇ ರಥೀ ಚಾಪಿ ಪದಾತಿನಮ್‌ ॥ 

ನ್ಯಪಾತಯತ್‌ ಶಿತೈಃ ಶಸ್ತೆ ್ರ್ರೈಃ ಸೇನಯೋರುಭಯೋರಪಿ 

ಆ ಯುದ್ಧದಲ್ಲಿ ಎರಡು ಸೈನ್ಯಗಳಲ್ಲಿಯೂ ನಿಶಿತವಾದ ಶಸ್ತ್ರಗಳಿಂದ ಪದಾತಿಯು 
ರಥಿಕನನ್ನೂ, ರಥಿಕನು ಪದಾತಿಯನ್ನೂ ಬೀಳಿಸಿದರು. 


ಗಜಾರೋಹಾ ಹಯಾರೋಹಾನ್‌ ಪಾತಯಾಂಚಕ್ರಿರೇ ತದಾ । 
ಹಯಾರೋಹಾ ಗಜಸ್ವಾಂಶ್ಚ ತದದ್ದುತಮಿವಾಭವತ್‌ ol 


11೧೯॥॥ 


-518- ಮಹಾಭಾರತ ಭೀಷ್ಮಪರ್ವ 
ಗಜಾರೋಹಿಗಳು ಅಶ್ವಾರೋಹಿಗಳನ್ನು ಕೆಡವಿದರು. ಆಗ ಅಶ್ವಾರೋಹಿಗಳೂ 
ಗಜಾರೋಹಿಗಳನ್ನು ಕೆಡವಿದರು. ಅದು ಅದ್ಭುತವಾಗಿದ್ದಿತು. 


ಗಜಾರೋಹವರೈಶ್ಚಾನಿ ತತ್ರತತ್ರ ಪದಾತಯ: । 
ಪಾತ್ಯಮಾನಾ ವ್ಯದೃಶ್ಯಂತ ತೈಶ್ಚಾನಿ ಗಜಯೋಧಿನ: WOH 


ಶ್ರೇಷ್ಠರಾದ ಗಜಾರೋಹಿಗಳು ಅಲ್ಲಲ್ಲಿ ಪದಾತಿಗಳನ್ನು ಕೆಡವುತ್ತಿರುವುದು 
ಕಂಡುಬಂದಿತು. ಆ ಪದಾತಿಗಳಿಂದ ಗಜಯೋಧಿಗಳು ನೆಲಕ್ಕೆ ಉರುಳಿದರು. 

ಪತ್ತಿಸಂಘಾ ಹಯಾರೋಹೈ: ಸಾದಿಸಂಘಾಶ್ಚ ಪತ್ತಿಭಿಃ । 

ಪಾತ್ಯಮಾನಾ ವ್ಯದ್ಧಶ್ಯಂತ ಶತಶೋ5ಥ ಸಹಸ್ರಶಃ 12೨1 

ಪದಾತಿಗಳ ಸಮೂಹವು ಅಶ್ವಾರೋಹಿಗಳಿಂದಲೂ, ಅಶ್ವಾರೋಹಿಗಳ 


ಸಮೂಹವು ಪದಾತಿಗಳಿಂದಲೂ ದಳ ಬೀಳುವುದು ಶತಸಂಖ್ಯೆ ಯಲ್ಲಿ ಸಹಸ್ರ 
ಸಂಖ್ಯೆಯಲ್ಲಿಕಂಡುಬಂದಿತು. 


ಧ್ವಚೈಸ್ತತ್ರಾಪವಿದ್ದೈಶ್ಚ ಕಾರ್ಮುಕೈೆಸ್ತೋಮರೈಸ್ತಥಾ । 


ಪ್ರಾಸೈೆಸ್ತಫಾ ಗದಾಭಿಶ್ಚ ಪರಿಫೈ: ಕಂಪನೈಸ್ತಥಾ (1೨೩11 
ಶಕ್ತಿಭಿ: ಕವಚ್ಛೆಶ್ಚಿತ್ರೆ: ಕಣಪೈರಂಕುಶೈರಪಿ । 
ನಿಸ್ಕ್ರಿಶೈರ್ವಿಮಲೈಶ್ಚಾದಿ ಸ್ಪರ್ಣಪುಂಖೈ: ಶರೈಸ್ತಥಾ 11೨೪! 
ಪರಿಸ್ತೋಮೈ: ಕುಥಾಭಿಶ್ಚ ಕಂಬಲೈ ಶ್ವ ಮಹಾಧನೈ; । 
ಭೂರ್ಭಾತಿ ಭರತಶ್ರೇಷ್ಠ ಸ್ರಗ್ವಾಮೈರಿವ ಚಿತ್ರಿತಾ 11೨೫ 


ಅಲ್ಲಲ್ಲಿಎಸೆದ ಧ್ವಜಗಳು, ಕಾರ್ಮುಕಗಳು, ತೋಮರಗಳು, ಪ್ರಾಸಗಳು, ಗದೆಗಳು, 
ಪರಿಘಗಳು, ಕಂಪನಗಳು, ಶಕ್ತಿಗಳು, ವಿಚಿತ್ರವಾದ ಕವಚಗಳು, ಹಾಸುಗಳು, 
ಅಂಕುಶಗಳು, ಸ್ವಚ್ಛವಾದ ಖಡ್ಗಗಳು, ಸುವರ್ಣಪುಂಖವುಳ್ಳ ಶರಗಳು, 
ಪರಿಸ್ತೋಮಗಳು, ಆನೆಯ ಮೇಲಿ ಹಾಸುವ ರತ್ತಕಂಬಳಿಗಳು, 'ಬೆಲೆಬಾಳುವ 
ಕಂಬಳಿಗಳು ಇವುಗಳಿಂದ ಎಲ್ಫೆ ಭರತಶ್ರೇಷ್ಠನೇ, ರಣಭೂಮಿಯು ಪುಷ್ಪಮಾಲೆಗಳಿಂದ 
ಕೂಡಿರುವಂತೆ ವಿಚಿತ್ರವಾಗಿ ಕಾಣುತ್ತಿದ್ದಿತು. 


ಭೀಷ್ಮವಧಪರ್ವ -519- 


ನರಾಶ್ಚಕಾಯೈ: ಪತಿತೈರ್ದಂತಿಭಿಶ್ಚ ಮಹಾಹವೇ । 

ಅಗಮ್ಯರೂಪಾ ಪೃಥಿವೀ ಮಾಂಸಶೋಣಿತಕರ್ದಮಾ HDL 

ಆ ಮಹಾಯುದ್ಧದಲ್ಲಿ ನೆಲದ ಮೇಲೆ ಬಿದ್ದ ಯೋಧರ ಮತ್ತು ಅಶ್ಚಗಳ 
ಶರೀರದಿಂದಲೂ, ಗಜಗಳ ಶರೀರದಿಂದಲೂ, ಮಾಂಸರಕ್ತರೂಪವಾದ ಕೆಸರನ್ನುಳ್ಳ 
ಆ ರಣಭೂಮಿಯು ನಡೆಯಲು ಅಸಾಧ್ಯವಾಗಿದ್ದಿತು. 

ಪ್ರಶಶಾಮ ರಜೋ ಭೌಮಂ ವೃಕ್ಷಿತಂ ರಣಶೋಣಿತ್ಛ: । 

ದಿಶಶ್ಚ ವಿಮಲಾಃ ಸರ್ವಾಃ ಸಂಬಭೂವುರ್ಜನೇಶ್ಚರ 11೨೭11 

ಎಲ್ಫೆ ಜನೇಶ್ವರನೇ, ಭೂಮಿಯ ಧೂಳು ಯುದ್ಧದ ರಕ್ತದಿಂದ ನೆನೆದು ಅಡಗಿತು. 
ಎಲ್ಲದಿಕ್ಕುಗಳೂ ಧೂಳನ್ನು ಕಳೆದುಕೊಂಡು ಸ್ವಚ್ಛವಾದವು. 

ಉತ್ಲಿತಾನ್ಯಗಣೇಯಾನಿ ಕಬಂಧಾನಿ ಸಮಂತತಃ । 

ಚಿಹ್ನಭೂತಾನಿ ಜಗತೋ ವಿನಾಶಾರ್ಥಾಯ ಭಾರತ 11೨೮।॥ 

ಎಲ್ಫೆ ಭಾರತನೇ, ಜಗತ್ತಿನ ವಿನಾಶಕ್ಕೆ ಚಿಹ್ನೆಯಂತೆ ರುಂಡಗಳು ಎಲ್ಲಕಡೆಗಳಲ್ಲಿಯೂ 
ಅಸಂಖ್ಯವಾಗಿ ಮೇಲೆದ್ದವು. 

ತಸ್ಮಿನ್‌ ಯುದ್ಧೇ ಮಹಾರೌದ್ರೇ ವರ್ತಮಾನೇ ಸುದಾರುಣೇ । 

ಪ್ರತ್ಯದೃಶ್ಯಂತ ರಥಿನೋ ಧಾವಮಾನಾ: ಸಮಂತತಃ 11೨೯॥॥ 

ಮಹಾಭಯಂಕರವೂ, ಅತ್ಯಂತ ದಾರುಣವೂ ಆದ ಆ ಯುದ್ಧವು ನಡೆಯುತ್ತಿರಲು 
ರಥಿಕರು ಎಲ್ಲಕಡೆಗಳಲ್ಲಿಯೂ ಓಡುತ್ತಿರುವುದು ಕಂಡುಬಂದಿತು. 

ತತೋ ದ್ರೋಣಶ್ಚ ಭೀಪ್ನಶ್ಚ ಸೈಂಧವಶ್ಚ ಜಯದ್ರಥ: । 

ಪುರುಮಿತ್ರೋ ವಿಕರ್ಣಶ್ಚ ಶಕುನಿಶ್ಚಾಪಿ ಸೌಬಲ: 11೩೦॥ 

ಏತೇ ಸಮರದುರ್ಧರ್ಷಾ: ಸಿಂಹತುಲ್ಯಪರಾಕ್ರಮಾಃ । 

ಪಾಂಡವಾನಾಮನೀಕಾನಿ ಬಭಂಜು: ಸ್ಥ ಪುನಃ ಪುನಃ 

ಅನಂತರ ದ್ರೋಣರು, ಭೀಷ್ಮರು, ಸಿಂಧುದೇಶದ ಜಯದ್ರಥ. ಪುರುಮಿತ್ರ, 


ವಿಕರ್ಣ, ಸೌಬಲನಾದ ಶಕುನಿ-ಸಿಂಹಪರಾಕ್ರಮವುಳ್ಳವರೂ ಯುದ್ಧದಲ್ಲಿಸೋಲಿಸಲು 
ಅಸಾಧ್ಯರೂ ಆದ ಇವರು ಪಾಂಡವರ ಸೈನ್ಯವನ್ನು ಪುನಃ ಪುನಃ ಭಗ್ಗಗೊಳಿಸಿದರು. 


11೩೧ 


-520- ಮಹಾಭಾರತ ಭೀಷ್ಮಪರ್ವ 


ತಥೈವ ಭೀಮಸೇನೋತಪಿ ರಾಕ್ಷಸಶ್ಚ ಘಟೋತ್ಕಚಃ 1 
ಸಾತ್ಯಕಿಶ್ಚೇಕಿತಾನಶ್ಚ ದ್ರೌಪದೇಯಾಶ್ಚ ಭಾರತ 12೨1 


ತಾವಕಾಂಸ್ತವ ಪುತ್ರಾಂಶ್ಚ ಸಹಿತಾನ್‌ ಸರ್ವರಾಜಭಿಃ । 
ದ್ರಾವಯಾಮಾಸುರಾಜೌ ತೇ ತ್ರಿದಶಾ ದಾನವಾನಿವ 11೩೩ 


ಎಲೈ ಭಾರತನೇ, ಹಾಗೆಯೇ ಭೀಮಸೇನ, ರಾಕ್ಷಸನಾದ ಘಟೋತ್ಕಚ, ಸಾತ್ಯಕಿ, 
ಚೇಕಿತಾನ, ದ್ರೌಪದಿಯ ಐವರು ಮಕ್ಕಳು ಇವರು ಎಲ್ಲಾರಾಜರಿಂದಲೂ ಸಹಿತರಾದ 
ನಿನ್ನಪುತ್ರರನ್ನುದೇವತೆಗಳು ದಾನವರನ್ನು ಓಡಿಸಿದಂತೆ ರಣರಂಗದಿಂದ ಓಡಿಸಿದರು. 


ತಥಾ ತೇ ಸಮರೇ5ನ್ಯೋನ್ಯಂ ನಿಘ್ಲಂತಃ ಕ್ಷತ್ರಿಯರ್ಷಭಾಃ । 

ರಕ್ತೋಕ್ಷಿತಾ ಘೋರರೂಪಾ ವಿರೇಜುರ್ದಾನವಾ ಇವ avi 

ಹಾಗೆಯೇ ಆ ಕೃತ್ರಿಯಶ್ರೇಷ್ಠರು ಪರಸ್ಪರವಾಗಿ ಪ್ರಹಾರವನ್ನು ಮಾಡುತ್ತಾ ರಕ್ತದಿಂದ 
ತೋಯಿಸಲ್ಪಟ್ಟು ಘೋರರೂಪವನ್ನು ಧರಿಸಿ ದಾನವರಂತೆ ಎರಾಜಿಸಿದರು. 


ವಿನಿರ್ಜಿತ್ಯ ರಿಪೂನ್‌ ವೀರಾಃ ಸೇನಯೋರುಭಯೋರಪಿ ಟ 
ವ್ಯದ್ಧಶ್ಯಂತ ಮಹಾಮಾತ್ರಾ ಗ್ರಹಾ ಇವ ನಭಸ್ತಳೇ (1೩೫1 


ಗಜಾರೋಹಿಗಳಾದ, ವೀರರಾದ ಪ್ರಧಾನರು ಎರಡು ಸೈನ್ಯಗಳಲ್ಲಿಯೂ ತಮ್ಮ 
ಶತ್ರುಗಳನ್ನುಸೋಲಿಸಿ ಆಕಾಶದಲ್ಲಿರುವ ಗ್ರಹಗಳಂತೆ ಕಂಡುಬಂದರು. 


ತತೋ ರಥಸಹಸ್ರೇಣ ಪುತ್ರೋ ದುರ್ಯೋಧನಸ್ತವ ಟ 
ಅಭ್ಯಯಾತ್‌ ಪಾಂಡವಾನ್‌ ಯುದ್ದೇ ರಾಕ್ಷಸಂ ಚ ಘಟೋತ್ಕಚಮ್‌ || 


ಆಗ ನಿನ್ನ ಪುತ್ರನಾದ ದುರ್ಯೋಧನನು ಯುದ್ಧದಲ್ಲಿ ಒಂದು ಸಹಸ್ರ ರಥಗಳ 
ಜೊತೆಯಲ್ಲಿಪಾಂಡವರ ಮತ್ತು ರಾಕ್ಷಸನಾದ ಘಟೋತ್ಕಚನ ಮೇಲೆ ಎರಗಿದನು. 


ತಥೈವ ಪಾಂಡವಾಃ ಸರ್ವೇ ಮಹತ್ಕಾ ಸೇನಯಾ ಸಹ 1 
ದ್ರೋಣಭೀಷ್ಠೌ ರಣೇ ಶೂರೌ ಪ್ರತ್ಯುದ್ಯಯುರರಿಂದಮೌ adil 


ಹಾಗೆಯೇ, ಎಲ್ಲ ಪಾಂಡವರೂ ಸಹ ದೊಡ್ಡ ಸೈನ್ಯದಿಂದ ಕೂಡಿದವರಾಗಿ 
ಅರಿಂದಮರೂ ಮತ್ತು ಶೂರರೂ ಆದ ದ್ರೋಣ-ಭೀಷ್ಮರನ್ನುಕುರಿತು ರಣರಂಗದಲ್ಲಿ 
ಧಾವಿಸಿದರು. 


ಭೀಷ್ಮವಧಪರ್ವ -521- 


ಕಿರೀಟೀ ತು ಯಯೌ ಕ್ರುದ್ಧ ಸಮರ್ಥಾನ್‌ ಪಾರ್ಥಿವೋತ್ತಮಾನ್‌ । 

ಆರ್ಜುನಿಃ ಸಾತ್ಯಕಿಶ್ಚವ ಯಯತು: ಸೌಬಲಂ ಬಲಮ್‌ WAS 

ಅರ್ಜುನನು ಕ್ರುದ್ಧನಾಗಿ ಸಮರ್ಥರಾದ ಶ್ರೇಷ್ಠರಾಜರ ಮೇಲೆ ಹೋದನು. 
ಅಭಿಮನ್ಯು ಮತ್ತು ಸಾತ್ಯಕಿ ಇವರು ಶಕುನಿಯ ಸೈನ್ಯದ ಮೇಲೆ ಪ್ರಹಾರ ಮಾಡಲು 
ಹೊರಟರು. 

ತತಃ ಪ್ರವವೃತೇ ಭೂಯಃ ಸಂಗ್ರಾಮೋ ಲೋಮಹರ್ಷಣ: । 

ತಾವಕಾನಾಂ ಪರೇಷಾಂ ಚ ಸಮರೇ ವಿಜಿಗೀಷತಾಮ್‌ 11೩೯ 

ಅನಂತರ ಯುದ್ಧದಲ್ಲಿ ಜಯವನ್ನು ಬಯಸಿದ ನಿನ್ನವರಿಗೂ ಮತ್ತು ಪರರಿಗೂ 
ರೋಮಾಂಚಕಾರಿಯಾದ ಯುದ್ಧವು ಪುನಃ ನಡೆಯಿತು. 


॥ ಇತಿ ಶ್ರೀಮನ್ನಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವ್ಲೆಯಾಸಿಕ್ಕಾಂ 
ಶ್ರಿ ಸಿ ಾ 
ಭೀಷ್ಮಪರ್ವಣಿ ತ್ರಿಪಂಚಾಶೋ5ಧ್ಯಾಯಃ ॥ 


॥ ಭೀಷ್ಮವಧಪರ್ವಣಿ ತ್ರಯೆ ೀದಶೋಸಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಐವತ್ಕೂರನೆಯ ಅಧ್ಯಾಯ ಮುಗಿಯಿತು. 
Xk 
ಮಹಾಭಾರತತಾತ್ತರ್ಯನಿರ್ಣಯ - ೨೫ನೇ ಅಧ್ಯಾಯ 


ಅಥ ಭೀಷ್ಮಮುದೀರ್ಣಾಸ್ಟ್ರಂ ದ್ರಾವಯಂತಂ ವರೂಧಿನೀಮ್‌ । 


ಸಹೌಮದತ್ತಿಂ ಸೌಭದ್ರಸಹಾಯೋರರ್ಜುನ ಆಸದತ್‌ 12೯ 
ಸೌಭದ್ರಂ ತತ್ರ ವಿಕ್ರಾಂತಮತೀತ್ಯ ದ್ಯುಸರಿತ್ತುತ: । 
ದ್ರಾವಯಾಮಾಸ ಪಾಂಚಾಲಾನ್‌ ಪಶ್ಯತಃ: ಸವ್ಯಸಾಚನಃ a0 


ಬಳಿಕ ಮಹಾ ಅಸ್ಪಗಳನ್ನು ಪ್ರಯೋಗಿಸಿ ಸೈನ್ಯವನ್ನು ಅಟ್ಟುತ್ತಿದ್ದ ಭೀಷ್ಠರನ್ನೂ 
ಸೌಮದತ್ತಿಯನ್ನೂ ಅಭಿಮನ್ಯು ಸಮೇತನಾದ ಅರ್ಜುನನು ಸಮೀಪಿಸಿದನು. 
ಪರಾಕ್ರಮ ತೋರುತ್ತಿದ್ದ ಅಭಿಮನ್ಯುವನ್ನು ಬಿಟ್ಟು ಭೀಷ್ಮರು ಅರ್ಜುನನು 
ನೋಡುತ್ತಿದ್ದಂತೆಯೇ ಪಾಂಚಾಲರನ್ನು ಓಡಿಸಿದರು. 


-522- ಮಹಾಭಾರತ ಭೀಷ್ಮಪರ್ವ 


ತಸ್ಯ ವಿಕ್ರಮಮಾಲಕ್ಷ್ಯ ಪಾರ್ಥಂ ತದ್ಗೌರವಾನುಗಮ್‌ । 
ದೃಷ್ಟ್ವಾ ಯುಧಿಷ್ಠಿರೋ ರಾಜಾ ಕ್ರುದ್ಧ ಸೇನಾಮಪಾಹರತ್‌ ॥೩೧॥ 


ರಾಜನಾದ ಯುಧಿಷ್ಠಿರನು ಭೀಷ್ಠರ ಪರಾಕ್ರಮವನ್ನೂ ಅರ್ಜುನನು ಭೀಷ್ಮರ ಬಗ್ಗೆ 
ಗೌರವ ಭಾವನೆಯನ್ನು ಅನುಸರಿಸಿದುದನ್ನೂಕಂಡು ಕುಪಿತನಾಗಿ ಸೈನ್ಯವನ್ನು ಹಿಂದೆ 
ಕರೆಸಿಕೊಂಡನು. 


ರಾತ್ರೌ ಯುಧಿಷ್ಠಿರಶ್ಚಿಂತಾಮಾಪ್ಯ ಪಾರ್ಥಂ ವ್ಯಗರ್ಹಯತ್‌ । 
ಸ ಕೃಷ್ಣಾದ್ಯೈಃ ಸಾಂತ್ವಿತಶ್ಚ ಪುನರ್ಯುದ್ದಾಯ ನಿರ್ಯಯೌ 11೩೨॥ 


ರಾತ್ರಿಯಲ್ಲಿಯುಧಿಷ್ಠಿರನು ಚಿಂತೆಗೊಳಗಾಗಿ ಅರ್ಜುನನನ್ನುತೆಗಳಿದನು. ಕೃಷ್ಣ 
ಮುಂತಾದವರು ಸಮಾಧಾನ ಮಾಡಿದ ಬಳಿಕ ಪುನಃ ಯುದ್ಧಕ್ಕೆ ಹೊರಟನು. 


ಏವಂ ಭೀಷ್ಮೋ ದಶಾಹಾನಿ ಸೇನಾಪತ್ಯಂ ಚಕಾರ ಹ । 
ಕೃತ್ವಾಂಪಿ ಪಾಂಡವೈರ್ಯುದ್ಧಂ ತತ್‌ ಕರ್ತುಮಕೃತೋಪಮಮ್‌ 11೩೩ 


ಕರ್ಣೋ ರ್ಧರಥ ಇತ್ಯುಕ್ತ್ವಾ ಯಾವದ್‌ ಯುದ್ಧಾತ್‌ ಪ್ರಯಾಪಿತಃ | 


ಕವ 
ತಾವತ್‌ ತಂ ಯೋತ ಸೇ ತಾವನ ಯೋತಾ ಮೀತಿ ನಿರ್ಗತೇ ॥೩೪॥ 
ಎ ಇರೆ pA ಕೆ 
ಕರ್ಣೇ5ಯುತರಥಾನಾಂ ಸ ನಿತ್ಯಶೋ ವಧಮಾಹವೇ । 
ಪ್ರತಿಜಜ್ಞೇ5ಕರೋತ್‌ ತಚ್ಚ ಪುನಶ್ಚಾಸ್ತವಿದಾಂ ವರಃ 1೩೫ 


ಹೀಗೆ ಭೀಷ್ಮರು ಹತ್ತು ದಿನವೂ ಸೇನಾಧಿಪತ್ಯ ನಿರ್ವಹಿಸಿದ ತಾವು 
ಪಾಂಡವರೊಡನೆ ಯುದ್ಧಮಾಡಿ ಅದನ್ನು ಅನುಪಮವಾಗಿಸುವುದಕ್ಕಾಗಿ ಕರ್ಣನನ್ನು 
ಅರ್ಧರಥನೆಂದು ನಿಂದಿಸಿ ರಣರಂಗದಿಂದ ಹೊರಗೆ ಮಾಡಿದ್ದರು. ನೀವು ಯುದ್ಧ 
ಮಾಡುವಷ್ಟುಕಾಲ ನಾನು ಯುದ್ಧಮಾಡೆನೆನ್ನುತ್ತಾ ಕರ್ಣನು ಹೊರಟುಹೋದಾಗ 
ಭೀಷ್ಮರು ತಾನು ಪ್ರತಿದಿನ ಹತ್ತು ಸಾವಿರ ರಧಿಕರನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ 
ಮಾಡಿದರು. ಅದನ್ನು ನಡೆಸಿಯೂ ಕೊಟ್ಟರು. ಮಾತ್ರವಲ್ಲದೆ ಅಸ್ಪವೇತ್ತರಲ್ಲಿ 
ಅಗ್ರಗಣ್ಯರಾದ ಭೀಷ್ಮರು ಇನ್ನೂ ಹೆಚ್ಚುಯೋಧರನ್ನು ವಧಿಸಿದರು. 


ಭೀಷ್ಮವಧಪರ್ವ -523- 
ಸುಸಮರ್ಥಾವಪಿ ವಧೇ ತಸ್ಯ ಭೀಮಸೇನಧನಂಜಯೌ । 
ಸ್ನೇಹೇನ ಯಂತ್ರಿತೌ ತಸ್ಯ ಗೌರವಾಚ್ಚಾನ್ವವರ್ತತಾಮ್‌ WALI 
ಭೀಮಾರ್ಜುನರು ಭೀಷ್ಠರ ವಧೆಗೆ ಬಹಳಸಮರ್ಥರೇ ಆದರೂ ಅವರ ಮೇಲಿನ 


ಪ್ರೀತಿಯಿಂದ ಬದ್ಧರಾದುದರಿಂದಲೂ ಪಿತಾಮಹರೆಂಬ ಗೌರವ ಭಾವನೆ 
ಇದ್ದುದರಿಂದಲೂ ಅವರಿಗೆ ಅನುಕೂಲರಾಗಿಯೇ ವರ್ತಿಸಿದರು. 


ಬಭೂವುತ್ತತ್ರ ಯುದ್ಧಾನಿ ಚಿತ್ರಾಣಿ ಸುಬಹೂನಿ ಚ । 

ತಾನ್ಯಂಬರೇ ವಿಮಾನಸ್ವಾ ಬ್ರಹ್ಮರುದ್ರಪುರಸರಾ: WALI 

ಅಪಶ್ಯನ್‌ ದೇವತಾಃ ಸರ್ವಾ: ಗಂಧರ್ವಾಪರಸೋಸುರಾ: ॥೩೮॥ 

ಆಗ ಆಶ್ಚರ್ಯಕರವಾದ ಬಹಳ ಯುದ್ಧಗಳು ನಡೆದುವು. ಅವುಗಳನ್ನು ಆಕಾಶದಲ್ಲಿ 
ವಿಮಾನಗಳಲ್ಲಿಕುಳಿತು ಬ್ರಹ್ಮರುದ್ರಾದಿ ದೇವತೆಗಳೂ ಗಂಧರ್ವರೂ ಅಪ್ಪರೆಯರೂ 
ಅಸುರರೂ ಎಲ್ಲರೂ ನೋಡಿದರು. 

ಧೃಷ್ಟದ್ಕ್ಯುಮ್ನೋ ಮಹೇಷ್ಠಾಸ: ಪ್ರತಿವ್ಯೂಹ್ಯಾನಪಗಾಸುತಮ್‌ । 

ಚಕ್ರೇ ಯುದ್ಧಾನಿ ಸುಬಹೂನ್ಯಜೇಯ: ಶತ್ರುಭೀ ರಣೇ 11೩೯ 

ಯುದ್ಧದಲ್ಲಿ ಶತ್ರುಗಳಿಂದ ಅಜೇಯನಾದ ಮಹಾಧನುರ್ಧಾರಿಯಾದ 
ಧೃಷ್ಟದ್ಯುಮನು ಭೀಷ್ಮರನ್ನು ಎದುರಿಸಿ ಬಹಳ ಯುದ್ಧಗಳನ್ನು ಮಾಡಿದನು. 

ತತ್ರೋದ್ದಧಾರ ಕೃಷ್ಣೋರಪಿ ಫಲ್ಗುನಂ ಮೃದುಯೋಧಿನಮ್‌ । 

ದೃಷ್ಟ್ವಾ ಚಕ್ರಂ ತಥೋದ್ಯಮ್ಮ ಬಾಹುಂ ಭೀಷ್ಮಾಯ ಜಗ್ಗಿವಾನ್‌ ॥೪೦॥ 

ಮರುದಿನ ಅರ್ಜುನನು ಮೃದುವಾಗಿ ಯುದ್ಧಮಾಡುತ್ತಿದ್ದುದನ್ನುಕಂಡು ಕೃಷ್ಣನು 
ಚಕ್ರವನ್ನೆತ್ತಿದನು. ತೋಳೆತ್ತಿ ಭೀಷ್ಮನ ಕಡೆಗೆ ನಡೆದನು. 


ತೇನ ಸ್ತುತೋ ಗೃಹೀತತ್ಹ ಫಲ್ಗುನೇನ ಪ್ರಣಮ್ಮ ಚ । 
ಪ್ರಾರ್ಥಿತೋ ರಥಮಾರೂಢ: ಪುನ: ತಂಖಮಪೂರಯತ್‌ ॥೪೧॥ 


-524- ಮಹಾಭಾರತ ಭೀಷ್ಮಪರ್ವ 


ಭೀಷ್ಮರು ಸ್ತೋತ್ರ ಮಾಡಿದಾಗ ಅರ್ಜುನನೂ ನಮಿಸಿ ಕೈಹಿಡಿದು ಬೇಡಿಕೊಂಡಾಗ 


ತಿರುಗಿ ರಥವನ್ನೇರಿ ಶಂಖನಾದ ಮಾಡಿದನು. 
ತತೋ ಭೀಷ್ಮೋರರ್ಜುನಕ್ಷೆವ ಶಸ್ಟಾಸ್ಟ್ರೈರಭ್ಯವರ್ಷತಾಮ್‌ | 
ಅಯತ್ನೇನ ಜಿತಶ್ಚೈವ ಫಲ್ಗುನೇನಾ5ಪಗಾಸುತಃ 11೪೨ 
ಅಯುತಾನಿ ಸುಬಹೂನ್ಯಾಜೌ ರಥಾನಾಂ ನಿಜಘಾನ ಚ 11೪೩ 


ಬಳಿಕ ಭೀಷ್ಠರೂ ಅರ್ಜುನನೂ ಪರಸ್ಪರ ಶಸ್ತಾಸ್ತ್ರಗಳ ಮಳೆಯನ್ನು ಸುರಿಸಿದರು. 
ಅರ್ಜುನನಿಂದ ಭೀಷ್ಮರು ಅಯತ್ನವಾಗಿ ಪರಾಜಿತರಾದರೂ ಅನೇಕ ಹತ್ತು ಸಾವಿರ 
ರಥಿಕರನ್ನುಯುದ್ಧದಲ್ಲಿಸಂಹರಿಸಿದರು. 


MR 


ಐವತ್ನಾಲ್ಲನೆಯ ಅಧ್ಯಾಯ 
ಭೀಮಸೇನ, ಘಟೋತ್ಕಚ ಮತ್ತು ಅರ್ಜುನರ ಪರಾಕ್ರಮ. ಭೀಷ್ಠರನ್ನು 
ಕುರಿತು ದುರ್ಯೋಧನನ ಕ್ರೂರ ವಚನಗಳು ಮತ್ತು ಭೀಷ್ಠರ ಪ್ರತಿಜ್ಞೆ. 
ಸಂಜಯಃ 
ತತಸ್ತೇ ಪಾರ್ಥಿವಾಃ ಕ್ರುದ್ಧಾ ಫಲ್ಗುನಂ ವೀಕ್ಷ್ಯ ಸಂಯುಗೇ 1 
ರಥೈರನೇಕಸಾಹಸೈೆಃ ಸಮಂತಾತ್‌ ಪರ್ಯವಾರಯನ್‌ HOW 
ಸಂಜಯ- ಅನಂತರ ಆ ರಾಜರು ಯುದ್ಧಭೂಮಿಯಲ್ಲಿ ಅರ್ಜುನನನ್ನುನೋಡಿ 


ಕೋಪಗೊಂಡು ಅನೇಕ ಸಹಸ್ತ ರಥಗಳಿಂದ ಎಲ್ಲಕಡೆಗಳಿಂದಲೂ ಅರ್ಜುನನನ್ನು 
ಸುತ್ತುವರಿದರು. 


ಅಥೈನಂ ರಥವೃಂದೇನ ಕೋಷ್ಟಕೀಕೃತ್ಯ ಭಾರತ ॥ 
ಶರೈಃ ಸುಬಹುಸಾಹಸ್ಯೆಃ ಸಮಂತಾದಭ್ಯವಾರಯನ್‌ 11೨11 


ಎಲ್ಫೆ ಭಾರತನೇ, ಅನಂತರ ತಮ್ಮ ರಥಸಮೂಹದಿಂದ ಅರ್ಜುನನನ್ನು ಒಳಗೆ 
ಕೂಡಿಹಾಕಿಕೊಂಡು ಅನೇಕ ಸಹಸ್ರ ಬಾಣಗಳಿಂದ ಎಲ್ಲಕಡೆಗಳಿಂದಲೂ ಅವನನ್ನು 
ತಡೆದರು. 


ಭೀಷ್ಮವಧಪರ್ವ -525- 


ಶಕ್ತೀಶ್ಚ ವಿಮಲಾಸ್ತೀಕ್ಷಾ ಗದಾಶ್ಚ ಪರಿಫೈಃ ಸಹ । 

ಪ್ರಾಸಾನ್‌ ಪರಶ್ಚಧಾಂಶ್ಸೈವ ಮುದ್ಧರಾನ್‌ ಮುಸಲಾನಪಿ । 

ಚಿಕ್ಷಿಪುಃ ಸಮರೇ ಕ್ರುದ್ಧಾ ಫಲ್ಲುನಸ್ಯ ರಥಂ ಪ್ರತಿ Wan 

ವಿಮಲವಾದ ಮತ್ತು ತೀಕ್ಷ್ಣವಾದ ಶಕ್ನಾಯುಧಗಳನ್ನು, ಪರಿಘಗಳಿಂದ ಕೂಡಿದ 
ಗದೆಗಳನ್ನು, ಪ್ರಾಸಗಳನ್ನು, ಪರಶ್ಚಧಗಳನ್ನು, ಮುದ್ಗರಗಳನ್ನು, ಮುಸಲಗಳನ್ನು 
ಕೋಪದಿಂದ ಅರ್ಜುನನ ರಥದ ಮೇಲೆ ರಣರಂಗದಲ್ಲಿಪ್ರಯೋಗಿಸಿದರು. 


ಶಸ್ತ್ರಾಣಾಮಥ ತಾಂ ವೃಷ್ಟಿಂ ಶಲಭಾನಾಮಿವಾಯತಿಮ್‌ । 

ರುರೋಧ ಸರ್ವತಃ ಪಾರ್ಥ: ಶರೈಃ: ಕನಕಭೂಷಣ್ಯೆ: 11೪1 

ಪತಂಗಗಳಂತೆ ಬರುತ್ತಿರುವ ಆ ವಿಸ್ತಾರವಾದ ಬಾಣಗಳ ವೃಷ್ಟಿಯನ್ನು 
ಕನಕಭೂಷಿತವಾದ ತನ್ನ ಬಾಣಗಳಿಂದ ಅರ್ಜುನನು ಎಲ್ಲಕಡೆಗಳಲ್ಲಿಯೂ ತಡೆದನು. 


ತತ್ರ ತಲ್ಲಾಘವಂ ದೃಷ್ಟ್ವಾ ಬೀಭತ್ಸೋರತಿಮಾನುಷಮ್‌ । 

ದೇವದಾನವಗಂಧರ್ವಾಃ ಪಿಶಾಚೋರಗರಾಕ್ಷಸಾಃ | 

ಸಾಧು ಸಾಧ್ವಿತಿ ರಾಜೇಂದ್ರ ಫಲ್ಗುನಂ ಪ್ರತ್ಯಪೂಜಯನ್‌ 11೫1 

ಎಲ್ಫೆ ರಾಜೇಂದ್ರನೇ, ಅರ್ಜುನನ ಮನುಷ್ಯರನ್ನು ಮೀರಿದ ಆ ಶೀಘ್ರಕಾರಿತ್ತವನ್ನು 
ನೋಡಿ ದೇವದಾನವಗಂಧರ್ವರು, ಪಿಶಾಚೋರಗರಾಕ್ಷಸರು ಸಾಧು ಸಾಧು ಎಂದು 
ಹೇಳುತ್ತಾ ಅರ್ಜುನನನ್ನುಗೌರವಿಸಿದರು. 

ಸಾತ್ಯಕಿಂ ಚಾಭಿಮನ್ಯುಂ ಚ ಮಹತ್ಯಾ ಸೇನಯಾ ಸಹ । 

ಗಾಂಧಾರಾಃ ಸಮರೇ ಶೂರಾ ರುರುಧುಃ ಸಹಸೌಬಲಾಃ ORT 

ಗಾಂಧಾರ ದೇಶದ ಶೂರರು ಸೌಬಲರಿಂದ ಸಹಿತರಾಗಿ ದೊಡ್ಡ ಸೈನ್ಯದಿಂದ 
ಕೂಡಿ ಸಾತ್ಯಕಿಯನ್ನೂಮತ್ತು ಅಭಿಮನ್ಯುವನ್ನೂತಡೆದರು. 

ತತ್ರ ಸೌಬಲಕಾಃ ಕ್ರುದ್ಧಾ ವಾರ್ಷ್ಗೇೆಯಸ್ಯ ರಥೋತ್ತಮಮ್‌ । 


ಕ ೭॥। 
ತಿಲಶಶ್ಚಿಚ್ಛಿದು: ಕ್ರೋಧಾಚ್ಛಸ್ಟ್ರೈರ್ನಾನಾವಿಧೈರ್ಯುಧಿ 11 


-526- ಮಹಾಭಾರತ ಭೀಷ್ಮಪರ್ವ 


ಅಲ್ಲಿ ಸೌಬಲ ಯೋಧರು ರಣರಂಗದಲ್ಲಿ ನಾನಾವಿಧವಾದ ಶಸ್ತ್ರಗಳನ್ನು 
ಪ್ರಯೋಗಿಸಿ ಸಾತ್ಯಕಿಯ ಶ್ರೇಷ್ಠವಾದ ರಥವನ್ನು ಎಳ್ಳಿನಷ್ಟು ಸಣ್ಣ ಚೂರುಗಳಾಗಿ 
ಪುಡಿಮಾಡಿದರು. 


ಸಾತ್ಯಕಿಸ್ತು ರಥಂ ತ್ಯಕ್ತ್ವಾ ವರ್ತಮಾನೇ ಮಹಾಭಯೇ । 
ಅಭಿಮನ್ಯೋ ರಥಂ ತೂರ್ಣಮಾರುರೋಹ ಪರಂತಪಃ nei 


ಪರಂತಪನಾದ ಸಾತ್ಯಕಿಯಾದರೂ ಅಂತಹ ದೊಡ್ಡ ಭಯವುಂಟಾಗುತ್ತಿರಲು 
ತನ್ನ ರಥವನ್ನು ಬಿಟ್ಟುಶೀಘ್ರವಾಗಿ ಅಭಿಮನ್ಯುವಿನ ರಥವನ್ನು ಏರಿದನು. 


ತಾವೇಕರಥಸಂಯುಕ್ತೌ ಸೌಬಲೇಯಸ್ಯ ವಾಹಿನೀಮ್‌ । 
ವ್ಯಧಮೇತಾಂ ಶಿತೈಸ್ತೂರ್ಣಂ ಶರೈಃ: ಸನ್ನತಪರ್ವಭಿಃ WE 


ಅವರಿಬ್ಬರೂ ಜೊತೆಯಾಗಿ ಒಂದು ರಥವನ್ನು ಏರಿ ಬಾಗಿದ ತುದಿಯುಳ್ಳ 
ಹರಿತವಾದ ಬಾಣಗಳಿಂದ ಶೀಘ್ರವಾಗಿ ಶಕುನಿಯ ಸೈನ್ಯವನ್ನು ನಾಶಗೊಳಿಸಿದರು. 


ದ್ರೋಣಭೀಷ್ಟೌ ರಣೇ ಯತ್ತೌ ಧರ್ಮರಾಜಸ್ಯ ವಾಹಿನೀಮ್‌ । 


ನಾಶಯೇತಾಂ ಶರೈಸ್ತೀಕ್ಷ್ಲೈ: ಕಂಕಪತ್ರಪರಿಚ್ಛದೈ: ool 


ದ್ರೋಣ-ಭೀಷ್ಠರು ಎಚ್ಚರಿಕೆಯಿಂದ ಕಂಕಪತ್ರಗಳಿಂದ ಆವೃತವಾದ ತೀಕ್ಷ್ಣವಾದ 
ಬಾಣಗಳಿಂದ ರಣರಂಗದಲ್ಲಿಧರ್ಮರಾಜನ ಸೈನ್ಯವನ್ನು ನಾಶಮಾಡಿದರು. 


ತತೋ ಧರ್ಮಸುತೋ ರಾಜಾ ಮಾದ್ರೀಪುತ್ರೌ ಚ ಪಾಂಡವೌ । 
ಮಿಷತಾಂ ಸರ್ವಸೈನ್ಯಾನಾಂ ದ್ರೋಣಾನೀಕಮುಪಾದ್ರವನ್‌ 1೧೦! 


ಆಗ ಧರ್ಮಸುತನಾದ ಯುಧಿಷ್ಠಿರನೂ, ಮಾದ್ರೀ ಮಕ್ಕಳಾದ ಪಾಂಡವರೂ 
ಎಲ್ಲಸೈನ್ಯಗಳು ನೋಡುತ್ತಿರುವಂತೆಯೇ ದ್ರೋಣರ ಸೈನ್ಯದ ಮೇಲೆ ಧಾವಿಸಿದರು. 


ತತ್ರಾಸೀತ್‌ ಸುಮಹದ್‌ ಯುದ್ಧಂ ತುಮುಲಂ ಲೋಮಹರ್ಷಣಮ್‌ | 
ಯಥಾ ದೇವಾಸುರಂ ಯುದ್ಧಂ ಪೂರ್ವಮಾಸೀತ್‌ ಸುದಾರುಣಮ್‌ ॥! 


ಹಿಂದೆ ದೇವಾಸುರರಿಗೆ ನಡೆದ ದಾರುಣವಾದ ಯುದ್ಧದಂತೆ ಅಲ್ಲಿ 
ರೋಮಾಂಚಕಾರಿಯೂ ಮತ್ತು ತೀವ್ರವೂ ಆದ ದೊಡ್ಡಯುದ್ಧವು ಸಂಭವಿಸಿತು. 


ಕುರ್ವಾಣೌ ತು ಮಹತ್ಸರ್ಮ ಭೀಮಸೇನಘಟೋತ್ಸಚೌ | 

ದುರ್ಯೋಧನಸ್ತತೋಂಭ್ಯೇತ್ಯ ತಾವುಭಾವಭ್ಯವಾರಯತ್‌ 1೧೩1 

ತತ್ರಾದ್ದುತಮಪಶ್ಯಾಮ ಹೈಡಿಂಬಸ್ಕ ಪರಾಕ್ರಮಮ್‌ । 

ಅತೀತ್ಯ ಪಿತರಂ ಯುದ್ಧೇ ಯದಯುಧ್ಯತ ಭಾರತ ov 

ಮಹತ್ಕಾರ್ಯಗಳನ್ನು ಮಾಡುತ್ತಿದ್ದ ಭೀಮಸೇನ, ಘಟೋತ್ಕಚರನ್ನು 
ದುರ್ಯೋಧನನು ಸಮೀಪಿಸಿ ಅವರಿಬ್ಬರನ್ನೂ ತಡೆದನು. ಎಲೈ ಭಾರತನೇ, ಅಲ್ಲಿ 
ಯುದ್ಧದಲ್ಲಿ ತಂದೆಯಾದ ಭೀಮನನ್ನು ಮೀರಿಸಿದ ಘಟೋತ್ಕಚನ ಅದ್ಭುತವಾದ 
ಪರಾಕ್ರಮವನ್ನುನೋಡಿದೆವು. 

ಭೀಮಸೇನಸ್ತು ಸಂಕ್ರುದ್ಧೋ ದುರ್ಯೋಧನಮಮರ್ಷಣಮ್‌ । 

ಹೃದ್ಯವಿಧ್ಯತ್‌ ಪೃಷತ್ಯೇನ ಪ್ರಹಸನ್ನಿವ ಪಾಂಡವ: 11೧೫ 

ಭೀಮಸೇನನಾದರೂ ಬಹಳ ಕೋಪಗೊಂಡು ನಗುವವನಂತೆ ಕ್ರೋಧಶೀಲನಾದ 
ದುರ್ಯೋಧನನಿಗೆ ತನ್ನ ಬಾಣದಿಂದ ಹೃದಯದಲ್ಲಿಹೊಡೆದನು. 

ತತೋ ದುರ್ಯೋಧನೋ ರಾಜಾ ಪ್ರಹಾರವರಮೋಹಿತ: । 

ನಿಷಸಾದ ರಥೋಪಸ್ಟೇ ಕಶ್ಶಲಂ ಚ ಜಗಾಮ ಹ HOLI 

ಆಗ ಆ ಶ್ರೇಷ್ಠವಾದ ಪ್ರಹಾರದಿಂದ ಮೋಹಕ್ಕೆ ಒಳಗಾದ ದುರ್ಯೋಧನ ರಾಜನು 
ರಥದ ಮಧ್ಯಭಾಗದಲ್ಲಿಕುಸಿದು ಮೂರ್ಛೆ ಹೋದನು. 

ತಂ ವಿಸಂಜ್ಞಮಥೋ ಜ್ಞಾತ್ವಾ ತರಮಾಣೋತಸ್ಯ ಸಾರಥಿ! | 

ಅಪೋವಾಹ ರಣಾದ್‌ ರಾಜನ್‌ ತತಃ ಸೈನ್ಯಮಭದ್ಯತ 11೧೭11 

ಅವನು ಮೂರ್ಛೆ ಹೋದುದನ್ನುತಿಳಿದ ಅವನ ಸಾರಧಿಯು ಎಲ್ಫೆ ರಾಜನೇ, 
ಅವನನ್ನು ಬೇಗ ರಣರಂಗದಿಂದ ಹೊರಗೆ ಕರೆದುಕೊಂಡು ಹೋದನು. ಅನಂತರ 
ಕೌರವ ಸೈನ್ಯವು ಭಗ್ನವಾಯಿತು. 

ತತಸ್ತಾಂ ಕೌರವೀಂ ಸೇನಾಂ ದ್ರವಮಾಣಾಂ ಸಮಂತತಃ । 

ನಿಘ್ನನ್‌ಭೀಮ: ಶರೈಸ್ತೀಕ್ಷೆ ಕ್ಲ್ವೈರನುವವ್ರಾಜ ಪೃಷ್ಠತಃ 1೧೮॥ 


-528- ಮಹಾಭಾರತ ಭೀಷ್ಮಪರ್ವ 


ಆಗ ಎಲ್ಲ ಕಡೆಗಳಲ್ಲಿಯೂ ಓಡುತ್ತಿದ್ದ ಆ ಕೌರವಸೈನ್ಯವನ್ನು ಹಿಂಬಾಲಿಸಿ, 
ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸುತ್ತಾ ಭೀಮಸೇನನು ಅದರ ಹಿಂದೆ ನಡೆದನು. 


ಪಾರ್ಷತಶ್ಚ ೦ಥಶ್ರೇಷ್ಠೋ ಧರ್ಮಪುತ್ರಶ್ಚ ಪಾಂಡವಃ । 
ದ್ರೋಣಸ್ಯ ಪಶ್ಯತಃ ಸೈನ್ಯಂ ಗಾಂಗೇಯಸ್ಯ ಚ ಪಶ್ಯತಃ । 
ಜಘತುರ್ವಿಶಿಖೈಸ್ತೀಕ್ಷ್ವೈ: ಪರಾನೀಕವಿಶಾತನೈ: eal 


ರಥಶ್ರೇಷ್ಠನಾದ ಧೃಷ್ಟದ್ಯುಮ್ನನೂ ಮತ್ತು ಪಾಂಡುಪುತ್ರನಾದ ಧರ್ಮರಾಜನೂ 
ದ್ರೋಣರು ಮತ್ತು ಭೀಷ್ಮರು ನೋಡುತ್ತಿರುವಂತೆಯೇ ಕೌರವರ ಸೈನ್ಯವನ್ನು 
ಶತ್ರುಸೈನ್ಯವನ್ನುನಾಶಮಾಡುವ ತೀಕ್ಷ್ಣವಾದ ಬಾಣಗಳಿಂದ ಘಾಸಿಗೊಳಿಸಿದರು. 


ದ್ರವಮಾಣಂ ತು ತತ್‌ಸೈನ್ಯಂ ತವ ಪುತ್ರಸ್ಯ ಸಂಯುಗೇ । 
ನಾಶಕ್ನುತಾಂ ವಾರಯಿತುಂ ಭೀಷ್ಮದ್ರೋಣೌ ಮಹಾರಥೌ (1೨೦1 


ಷ- 
ಯುದ್ಧಭೂಮಿಯಿಂದ ಓಡುತ್ತಿದ್ದನಿನ್ನ ಪುತ್ರನ ಸೈನ್ಯವನ್ನು ಮಹಾರಥರಾದ ಭೀಷ್ಮ: 
ದ್ರೋಣರು ತಡೆಯಲು ಸಾಧ್ಯವಾಗಲಿಲ್ಲ. 


ವಾರ್ಯಮಾಣಂ ಹಿ ಭೀಷ್ಮೇಣ ದ್ರೋಣೇನ ಚ ವಿಶಾಂಪತೇ । 
ಎದ್ರವತ್ಯೇವ ತತ್‌ಸೈನ್ಯಂ ಪಶ್ಯೈತೋರ್ದ್ರೋಣಭೀಷ್ಮಯೋಃ (1೨೧11 


ಎಲೈ ರಾಜನೇ, ಭೀಷ್ಮರು ಮತ್ತು ದ್ರೋಣರು ನಿಷೇಧ ಮಾಡುತ್ತಿದ್ದರೂ ಆ 
ಸೈನ್ಯವು ಅವರಿಬ್ಬರ ಎದುರಿಗೇ ಓಡುತ್ತಿದ್ದಿತು. 


ತತೋ ರಥಸಹಸ್ರೇಷು ವಿದ್ರವತ್ತು ತತಸ್ತತಃ | 
ತಾವಾಸ್ಟಿತಾವೇಕರಥಂ ಸೌಭದ್ರಶಿನಿಪುಂಗವೌ । 
ಸೌಬಲೀಂ ಸಮರೇ ಸೇನಾಂ ಶಾತಯೇತಾಂ ಸಮಂತತಃ 11೨೨! 


ಹೀಗೆ ಸಹಸ್ರ ರಥಗಳು ಅಲ್ಲಲ್ಲಿ ಓಡಿ ಹೋದಮೇಲೆ ಒಂದೇ ರಥದಲ್ಲಿದ್ದ 
ಅಭಿಮನ್ಯು ಮತ್ತು ಸಾತ್ಯಕಿಯರು ಶಕುನಿಯ ಸೈನ್ಯದ ಮೇಲೆ ದಾಳಿ ಮಾಡಿ ಎಲ್ಲ 
ಕಡೆಗಳಿಂದಲೂ ನಾಶಗೊಳಿಸಿದರು. 


ಭೀಷ್ಮವಧಪರ್ವ -529- 


ಶುಶುಭಾತೇ ತದಾ ಫೆ ತು ಶೈನೇಯಕುರುಪುಂಗವೌ । 
ಅಮಾವಾಸ್ಯಾಂ ಗತೌ ಯದ್ದತ್‌ ಸೋಮಸೂರ್ಯೌ ನಭಸ್ತಳೇ ॥1೨೩॥ 


ಆಗ ಸಾತ್ಯಕಿ ಮತ್ತು ಕುರುಶ್ರೇಷ್ಠನಾದ ಅಭಿಮನ್ಯುವು ಅಮಾವಾಸ್ಯೆಯ ದಿವಸ 
ಚಂದ್ರ-ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಬಂದಂತೆ ಶೋಭಿಸಿದರು. 


ಅರ್ಜುನಸ್ತು ತತಃ ಕ್ರುದ್ಧಸ್ಸವ ಸೈನ್ಯಂ ವಿಶಾಂಪತೇ । 
ವವರ್ಷ ಶರವರ್ಷೇಣ ಧಾರಾಭಿರಿವ ತೋಯದಃ 11೨೪ 


ಎಲ್ಲಿ ರಾಜನೇ, ಆಗ ಅರ್ಜುನನು ಕ್ರೋಧದಿಂದ ಕೂಡಿದವನಾಗಿ ಮೋಡವು 
ಮಳೆಯನ್ನು ಸುರಿಸಿದಂತೆ ನಿನ್ನಸೈನ್ಯದ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿದನು. 


ವಧ್ಯಮಾನಂ ತತತ್ತತ್ತು ಶರೈ: ಪಾರ್ಥಸ್ಯ ಸಂಯುಗೇ ॥ 


ದುದ್ರಾವ ಕೌರವಂ ಸೈನ್ಯಂ ವಿಷಾದಭಯಕಂಪಿತಮ್‌ ೨೫ 

ರಣರಂಗದಲ್ಲಿ ಅರ್ಜುನನ ಪ್ರಹಾರಕ್ಕೆ ಒಳಗಾದ ಆ ಕೌರವ ಸೃನ್ಯವು ವಿಷದ 
ಮತ್ತು ಭಯಗಳಿಂದ ನಡುಗುತ್ತಾ ಓಡಿಹೋಯಿತು. 

ದ್ರವತಸ್ತಾನ್‌ ಸಮಾಲೋಕ್ಕ ಭೀಷ್ಠದ್ರೋಣದಿ ಮಹಾರಥೌ । 

ನ್ಯವಾರಯೇತಾಂ ಸಂರಬ್ದೌ ದುರ್ಯೋಧನಹಿತೈಷಿಣು 11೨೬॥ 


ಓಡಿಹೋಗುತ್ತಿರುವ ಆ ಸೈನ್ಯವನ್ನು ನೋಡಿ ಕೋಪಗೊಂಡವರೂ ಮತ್ತು 
ದುರ್ಯೋಧನನ ಹಿತೈಷಿಗಳೂ ಆದ ಮಹಾರಥರಾದ ಭೀಷ್ಮ-ದ್ರೋಣರು ಅವರನ್ನು 
ನಿಷೇಧಿಸಿದರು. 

ತತೋ ದುರ್ಯೋಧನೋ ರಾಜಾ ಸಮಾಶ್ವಸ್ಯ ವಿತಾಂಪತೇ । 

ನ್ಯವರ್ತಯತ ತತ್‌ಸೈನ್ಯಂ ದ್ರವಮಾಣಂ ಸಮಂತತಃ 11೨೭।॥ 

ಎಲ್ಫೆ ರಾಜನೇ, ಆ ವೇಳೆಗೆ ದುರ್ಯೋಧನನು ಸುಧಾರಿಸಿಕೊಂಡು ಪುನಃ 
ಸಂಜ್ಞೆಯನ್ನು ಪಡೆದು ಎಲ್ಲ ಕಡೆಗಳಲ್ಲಿಯೂ ಓಡುತ್ತಿದ್ದ ಆ ಸೈನ್ಯವನ್ನು 
ಹಿಂದಿರುಗಿಸಿದನು. 


-530- ಮಹಾಭಾರತ ಭೀಷ್ಮಪರ್ವ 


ಯತ್ರಯತ್ರ ಸುತಂ ತುಭ್ಯಂ ಯೋಯಃ ಪಶ್ಯತಿ ಭಾರತ | 
ತತ್ರತತ್ರ ನ್ಯವರ್ತಂತ ಕ್ಷತ್ರಿಯಾಣಾಂ ಮಹಾರಥಾಃ 1೨೮॥ 


ಎಲ್ಫೆ ಭಾರತನೇ, ನಿನ್ನ ಪುತ್ರನು ಎಲ್ಲೆಲ್ಲಿ ದೃಷ್ಟಿಯನ್ನು ಹಾಯಿಸಿದನೋ ಅಲ್ಲಲ್ಲಿಂದ 
ಮಹಾರಥರಾದ ಕೃತ್ರಿಯರು ಹಿಂದಿರುಗಿದರು. 


ತಾನ್‌ ನಿವೃತ್ತಾನ್‌ ಸಮೀಕ್ಷ್ಯೈವ ತತೋತನ್ಯೇತಪೀತರೇ ಜನಾಃ । 
ಅನ್ಯೋನ್ಯಸರ್ಧಯಾ ರಾಜನ್‌ ಲಜ್ಜಯಾನ್ಯೇರವತಸ್ಥಿರೇ Wal 


ಎಲ್ಫೆ ರಾಜನೇ, ಹಿಂದಿರುಗಿದ ಆ ರಾಜರನ್ನುನೋಡಿ ಉಳಿದ ರಾಜರೂ ಮತ್ತು 
ಸಾಧಾರಣ ಯೋಧರೂ ಪರಸ್ಪರ ಸರ್ಧೆಯಿಂದಲೂ, ಇನ್ನು ಕೆಲವರು ಲಜ್ಜೆಯಿಂದಲೂ 
ಅಲ್ಲಿಯೇ ನಿಂತರು. 


ಪುನರಾವರ್ತತಾಂ ತೇಷಾಂ ವೇಗ ಆಸೀದ್‌ ವಿಶಾಂಪತೇ । 
ಪೂರ್ಯತಃ ಸಾಗರಸ್ಯೇವ ಚಂದ್ರಸ್ಯೋದಯನಂ ಪ್ರತಿ aol 


ಎಲ್ಫೆ ರಾಜನೇ, ಅಲ್ಲಿಂದ ರಣಭೂಮಿಗೆ ಹಿಂದಿರುಗುವ ಅವರ ವೇಗವು 
ಚಂದ್ರೋದಯದಲ್ಲಿತುಂಬಿ ಉಕ್ಕುವ ಸಾಗರದ ವೇಗದಂತೆ ಇದ್ದಿತು. 


ಸಂನಿವೃತ್ತಾಂಸ್ತತಸ್ತಾಂಸ್ತು ದೃಷ್ಟ್ವಾ ರಾಜಾ ಸುಯೋಧನ: । 
ಅಬ್ರವೀತ್‌ ತ್ವರಿತೋ ಗತ್ವಾ ಭೀಷ್ಮಂ ಶಾಂತನವಂ ವಚಃ ॥1೩೧॥ 


ಹಿಂದಿರುಗಿದ ಅವರನ್ನು ನೋಡಿ ರಾಜನಾದ ಸುಯೋಧನನು ಶೀಘ್ರವಾಗಿ 
ಶಂತನು ಪುತ್ರರಾದ ಭೀಷ್ಮರ ಬಳಿಗೆ ಹೋಗಿ ಮಾತನಾಡಿದನು. 


ಪಿತಾಮಹ ನಿಬೋಧೇದಂ ಯತ್ನಾ ವಕ್ಷ್ಯಾಮಿ ಭಾರತ | 
ನಾನುರೂಪಮಹಂ ಮನ್ಯೇ ತ್ವಯಿ ಜೀವತಿ ಕೌರವ 118.೨1 


ಪಿತಾಮಹರೇ, ಭಾರತರೇ, ನಾನು ಹೇಳುವ ಈ ಮಾತುಗಳನ್ನು ಗಮನಿಸಿ 
ತಿಳಿಯಿರಿ. ಎಲ್ಫೆ ಕೌರವರೇ, ನೀವು ಬದುಕಿರುವಾಗ ಇದು ಯೋಗ್ಯವಲ್ಲವೆಂದು 
ಭಾವಿಸುತ್ತೇನೆ. 


ಭೀಷ್ಠವಧಪರ್ವ -531- 


ದ್ರೋಣೇ ಚಾಸ್ತವಿದಾಂ ಶ್ರೇಷ್ಠೇ ಸಪುತ್ರೇ ಸಸುಹೃಜ್ಜನೇ । 
ಕೃಪೇ ಚೈವ ಮಹೇಷ್ಟಾಸೇ ದ್ರವೀಯಂ ವರೂಥಿನೀ 11೩೩ 
ಪುತ್ರರಿಂದ ಮತ್ತು ಸುಹ್ಮಜ್ಜನರಿಂದ ಕೂಡಿದ ಅಸ್ವೇತ್ವರಲ್ಲಿ ಶ್ರೇಷ್ಠರಾದ ದ್ರೋಣರು 


ಇರುವಾಗ, ಮಹಾಧನುರ್ಧಾರಿಗಳಾದ ಕೃಪರೂ ಇರುವಾಗ ಈ ಸೈನ್ಯವು 
ಓಡಿಹೋಗುತ್ತಿದೆ. 

ನ ಪಾಂಡವಾ: ಪ್ರತಿಬಲಾಸ್ತವ ಮನ್ಯೇ ಕಥಂಚನ । 

ತಥಾ ದ್ರೋಣಸ್ಯ ಸಂಗ್ರಾಮೇ ದ್ರ್‌ಣೇಕ್ಷೆವ ಕೃಪಸ್ಯ ಚ HAH 

ಪಾಂಡವರು ನಿಮಗಾಗಲೀ ಅಥವಾ ದ್ರೋಣರಿಗಾಗಲೀ, ಅಶ್ವತ್ಥಾಮರಿಗಾಗಲೀ 
ಅಥವಾ ಕೃಪರಿಗಾಗಲೀ ಯುದ್ಧದಲ್ಲಿಸರಿಸಾಟಿಯಲ್ಲವೆಂದು ನಾನು ತಿಳಿಯುತ್ತೇನೆ. 

ಅನುಗ್ರಾಹ್ಯಾಃ ಪಾಂಡುಸುತಾ ನೂನಂ ತವ ಪಿತಾಮಹ । 

ಯಥೇಮಾಂ ಕ್ಷಮಸೇ ವೀರ ವಧ್ಯಮಾನಾಂ ವರೂಥಿನೀಮ್‌ ॥1೩೫। 

ಎಲೈ ಪಿತಾಮಹರೇ, ವೀರರೇ, ನೀವು ಈ ನನ್ನ ಸೈನ್ಯವು ನಾಶ 
ಹೊಂದುತ್ತಿರುವುದನ್ನು ನೋಡಿ ಕ್ಷಮೆಯನ್ನು ತಳೆದಿರುವಾಗ ನಿಮಗೆ ಪಾಂಡವರ ಮೇಲೆ 
ಅನುಗ್ರಹ ಬುದ್ಧಿಯಿದೆ ಎಂದು ಭಾವಿಸುತ್ತೇನೆ. 

ಸೋತಸ್ಥಿ ವಾಚ್ಯಸ್ತ್ವಯಾ ರಾಜನ್‌ ಪೂರ್ವಮೇವ ಸಮಾಗಮೇ ಟ 

ನ ಯೋತ್ಸ್ಕೇ ಪಾಂಡವಾನ್‌ ಸಂಖೇ ನಾಪಿ ಪಾರ್ಷತಸಾತ್ಮಕೀ ॥1೩೬॥ 

ಎಲ್ಫೆ ರಾಜರೇ, ನಾನು ನಿಮ್ಮನ್ನು ಭೇಟಿ ಮಾಡಿದಾಗ ಮೊದಲೇ ನಾನು ಪಾಂಡವರ 
ಜೊತೆಯಲ್ಲಾಗಲೀ. ಧೃಷ್ಟದ್ಯುಮ್ನ ಅಥವಾ ಸಾತ್ಯಕಿಯ ಜೊತೆಯಾಗಲೀ ಯುದ್ಧವನ್ನು 
ಮಾಡುವುದಿಲ್ಲಎಂದು ನೀವು ಹೇಳಬೇಕಾಗಿದ್ದಿತು. 

ಶ್ರುತ್ವಾ ತು ವಚನಂ ತುಭ್ಯಮಾಚಾರ್ಯಸ್ಯ ಕೃಪಸ್ಯ ಚ | 

ಕರ್ಣೇನ ಸಹಿತ: ಕೃತ್ಯಂ ಚಿಂತಯಾನಸ್ತದೈವ ಹಿ ೩೭h 

ಆಗ ನಿಮ್ಮ ಮಾತನ್ನು ಕೇಳಿ, ಹಾಗೆಯೇ ದ್ರೋಣಾಚಾರ್ಯರ ಹಾಗೂ ಕೃಪರ 
ಮಾತನ್ನು ಕೇಳಿ ಕರ್ಣನ ಜೊತೆಯಲ್ಲಿ ಮುಂದೆ ಮಾಡಬೇಕಾದ ಕಾರ್ಯದ 
ಮಂತ್ರಾಲೋಚನೆಯನ್ನು ಮಾಡುತ್ತಿದ್ದೆ. 


-532- ಮಹಾಭಾರತ ಭೀಷ್ಮಪರ್ವ 


ಯದಿ ನಾಹಂ ಪರಿತ್ಯಾಜ್ಯೋ ಯುವಾಭ್ಯಾಮಿಹ ಸಂಯುಗೇ । 
ವಿಕ್ರಮೇಣಾನುರೂಪೇಣ ಯುಧ್ಯೇತಾಂ ಪುರುಷರ್ಷಭೌ "ASI 


ಈ ಯುದ್ಧದಲ್ಲಿ ನಾನು ನಿಮ್ಮಿಂದ ಪರಿತ್ಯಾಜ್ಯನಲ್ಲದಿದ್ದರೆ ಪುರುಷಶ್ರೇಷ್ಠರಾದ 
ನೀವಿಬ್ಬರೂ ನಿಮಗೆ ಯೋಗ್ಯವಾದ ಪರಾಕ್ರಮವನ್ನುತೋರಿ ಯುದ್ಧವನ್ನುಮಾಡಿ. 


ಎತಚ್ಚುತ್ತಾ ವಚೋ ಭೀಷ್ಠಃ ಪ್ರಹಸನ್‌ ವೈ ಮುಹುರ್ಮುಹುಃ | 
ಅಬ್ರವೀತ್‌ ತನಯಂ ತುಭ್ಯಂ ಕ್ರೋಧಾದುದ್ದತ್ಯ ಚಕ್ಷುಷೀ 11೩೯ 


ಈ ಮಾತುಗಳನ್ನುಕೇಳಿ ಭೀಷ್ಮರು ಮತ್ತೆ ಮತ್ತೆ ನಗುತ್ತಾ ಕೋಪದಿಂದ ಕಣ್ಣುಗಳನ್ನು 
ಅರಳಿಸಿ ನಿನ್ನ ಪುತ್ರನನ್ನುಕುರಿತು ಮಾತನಾಡಿದರು. 


ಬಹುಶೋ ಹಿ ಮಯಾ ರಾಜಂಸ್ತಥ್ಯಮುಕ್ತಂ ಹಿತಂ ವಚಃ | 
ಅಜೇಯಾಃ ಪಾಂಡವಾ ಯುದ್ಧೇ ದೇವೈರಪಿ ಸವಾಸವೈಃ: moll 


ಎಲ್ಫೆ ರಾಜನೇ, ನಾನು ನಿನಗೆ ಅನೇಕ ಬಾರಿ ಪಾಂಡವರು ಯುದ್ಧದಲ್ಲಿ ಇಂದ್ರ 
ಸಹಿತರಾದ ದೇವತೆಗಳಿಂದಲೂ ಅಜೇಯರಾದವರು ಎಂಬ ಹಿತವಚನವನ್ನು 
ಹೇಳಿದ್ದೇನೆ. 


ಯತ್ತು ಶಕ್ಕಂ ಮಯಾ ಕರ್ತುಂ ವೃದ್ದೇನಾದ್ಯ ನೃಪೋತ್ತಮ | 
ಕರಿಷ್ಯಾಮಿ ಯಥಾಶಕ್ತಿ ಪ್ರೇಕ್ಷೇದಾನೀಂ ಸಬಾಂಧವಃ Me 


ಎಲೈ ರಾಜಶ್ರೇಷ್ಠನೇ, ವೃದ್ಧನಾದ ನಾನು ಏನು ಮಾಡಲು ಸಾಧ್ಯವೋ ಅಷ್ಟನ್ನು 
ಮಾತ್ರ ನನ್ನ ಶಕ್ತಿಗೆ ಅನುಗುಣವಾಗಿ ಮಾಡುವೆನು. ಅದನ್ನುನೀನು ನಿನ್ನ ಬಂಧುಗಳ 
ಜೊತೆಯಲ್ಲಿನೋಡುವವನಾಗು. 


ಅದ್ಯ ಪಾಂಡುಸುತಾನ್‌ ಸರ್ವಾನ್‌ ಸಸೈನ್ಯಾನ್‌ ಸಹ ಬಂಧುಭಿಃ 1 
ಮಿಷತೋ ವಾರಯಿಪ್ಯಾಮಿ ಸರ್ವಲೋಕಸ್ಯ ಪಶ್ಯತಃ 11೪೨! 


ಈ ದಿನ ನೀನು ನೋಡುವಂತೆ ಮತ್ತು ಎಲ್ಲ ಲೋಕಗಳು ನೋಡುತ್ತಿರುವಂತೆ 
ನಾನು ಸೈನ್ಯದಿಂದ ಮತ್ತು ಬಂಧುಗಳಿಂದ ಕೂಡಿದ ಎಲ್ಲಾ ಪಾಂಡುಪುತ್ರರನ್ನೂ 
ತಡೆಯುವೆನು. 


ಭೀಷ್ಠವಧಪರ್ವ -533- 


ಏವಮುಕ್ತೇ ತು ಭೀಷ್ಮೇಣ ಪುತ್ರಾಸ್ತವ ಜನೇಶ್ವರ । 

ದಧ್ದುಃ ಶಂಖಾನ್‌ ಮುದಾ ಯುಕ್ತಾ ಭೇರೀಶ್ಚ ಜಫ್ಲಿರೇ ಭೃಶಮ್‌ ॥೪೩॥ 

ಎಲ್ಫೆ ಜನೇಶ್ವರನೇ, ಭೀಷ್ಮರು ಹೀಗೆ ಹೇಳುತ್ತಿರಲು ನಿನ್ನ ಪುತ್ರರು ಸಂತೋಷದಿಂದ 
ಕೂಡಿದವರಾಗಿ ಶಂಖಗಳನ್ನು ಊದಿದರು, ಭೇರಿಗಳನ್ನೂ ತೀವ್ರವಾಗಿ ಬಾರಿಸಿದರು. 


ಪಾಂಡವಾ$ಪಿ ತತೋ ರಾಜನ್‌ ಶ್ರುತ್ವಾ ತಂ ನಿನದಂ ಮಹತ್‌ । 
ದಧ್ದುಃ ಶಂಖಾಂಶ್ಚ ಭೇರೀಶ್ಚ ಮುರಜಾಂಶ್ಚ ವ್ಯನಾದಯನ್‌ 11೪೪॥ 


ಎಲ್ಫೆ ರಾಜನೇ, ಪಾಂಡವರೂ ಸಹ ಆ ದೊಡ್ಡ ಶಬ್ದವನ್ನುಕೇಳಿ ತಮ್ಮಶಂಖಗಳನ್ನು 
ಊದಿದರು. ಭೇರಿಗಳನ್ನು ಮತ್ತು ಮುರಜಗಳನ್ನುಬಾರಿಸಿದರು. 


॥ ಇತಿ ಶ್ರೀಮನ್ನಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಭೀಷ್ಮಪರ್ವಣಿ ಚತುಃಪಂಚಾಶೋ5ಧ್ಯಾಯಃ ॥ 


॥ ಭೀಷ್ಠ್ಮವಧಪರ್ವಣಿ ಚತುರ್ದಶೋ*ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ಐವತ್ನಾಲ್ಕನೆಯ ಅಧ್ಯಾಯ ಮುಗಿಯಿತು. 
LR Ss 
ಐವತ್ಸೆದನೆಯ ಅಧ್ಯಾಯ 


ಯುದ್ಧದಲ್ಲಿ ಭೀಷ್ಮರ ಪರಾಕ್ರಮ. ಕೃಷ್ಣನಿಂದ ಚಕ್ರಧಾರಣ. 
ಪರಾಜಿತರಾದ ಭೀಷ್ಠರಿಂದ ಸೈನ್ಯಾವಹಾರ. 


ಧೃತರಾಷ್ಟ್ರ 
ಪ್ರತಿಜ್ಞಾತೇ ತು ಭೀಷ್ಮೇಣ ತಸ್ಮಿನ್‌ ಯುದ್ದೇ ಸುದಾರುಣೇ । 
ಕ್ರೋಧಿತೋ ಮಮ ಪುತ್ರೇಣ ದುಃಖತೇನ ವಿಶೇಷತಃ Te 
ಭೀಷ್ಮ: ಕಿಮಕರೋತ್‌ ತತ್ರ ಪಾಂಡವೇಯೇಷು ಸಂಜಯ । 
ಪಿತಾಮಹೇ ವಾ ಪಾಂಚಾಲಾಸ್ತನ್ನಮಾಚೆಕ್ಷ್ಯ ಸಂಜಯ 1೨ 
ಧೃತರಾಷ್ಟ್ರ- ಆ ದಾರುಣವಾದ ಯುದ್ಧದಲ್ಲಿ ಭೀಷ್ನರು ಪ್ರತಿಜ್ಞೆಯನ್ನು ಮಾಡಿದ 
ಮೇಲೆ ದುಃಖಿತನಾದ ನನ್ನ ಪುತ್ರನ ಮಾತುಗಳಿಂದ ವಿಶೇಷವಾಗಿ ಕ್ರೋಧವನ್ನು ತಳೆದ 


-532- ಮಹಾಭಾರತ ಭೀಷ್ಮಪರ್ವ 


ಯದಿ ನಾಹಂ ಪರಿತ್ಯಾಜ್ಯೋ ಯುವಾಭ್ಯಾಮಿಹ ಸಂಯುಗೇ ಟ 
ವಿಕ್ರಮೇಣಾನುರೂಪೇಣ ಯುಧ್ಯೇತಾಂ ಪುರುಷರ್ಷಭೌ 11೩೮1 


ಈ ಯುದ್ಧದಲ್ಲಿ ನಾನು ನಿಮ್ಮಿಂದ ಪರಿತ್ಯಾಜ್ಯನಲ್ಲದಿದ್ದರೆ ಪುರುಷಶ್ರೇಷ್ಠರಾದ 
ನೀವಿಬ್ಬರೂ ನಿಮಗೆ ಯೋಗ್ಯವಾದ ಪರಾಕ್ರಮವನ್ನುತೋರಿ ಯುದ್ಧವನ್ನು ಮಾಡಿ. 


ಏತಚ್ಛುತ್ವಾ ವಚೋ ಭೀಷ್ಠಃ ಪ್ರಹಸನ್‌ ವೈ ಮುಹುರ್ಮುಹುಃ | 
ಅಬ್ರವೀತ್‌ ತನಯಂ ತುಭ್ಯಂ ಕ್ರೋಧಾದುದ್ವತ್ಯ ಚಕ್ಷುಷೀ 11೩೯ 


ಈ ಮಾತುಗಳನ್ನುಕೇಳಿ ಭೀಷ್ಮರು ಮತ್ತೆ ಮತ್ತೆ ನಗುತ್ತಾ ಕೋಪದಿಂದ ಕಣ್ಣುಗಳನ್ನು 
ಅರಳಿಸಿ ನಿನ್ನ ಪುತ್ರನನ್ನುಕುರಿತು ಮಾತನಾಡಿದರು. 


ಬಹುಶೋ ಹಿ ಮಯಾ ರಾಜಂಸ್ತಥ್ಯಮುಕ್ತಂ ಹಿತಂ ವಚಃ | 
ಅಜೇಯಾ: ಪಾಂಡವಾ ಯುದ್ಧೇ ದೇವೈರಪಿ ಸವಾಸವೈ: voll 


ಎಲೈ ರಾಜನೇ, ನಾನು ನಿನಗೆ ಅನೇಕ ಬಾರಿ ಪಾಂಡವರು ಯುದ್ಧದಲ್ಲಿಇಂದ್ರ 
ಸಹಿತರಾದ ದೇವತೆಗಳಿಂದಲೂ ಅಜೇಯರಾದವರು ಎಂಬ ಹಿತವಚನವನ್ನು 
ಹೇಳಿದ್ದೇನೆ. 


ಯತ್ತು ಶಕ್ಕಂ ಮಯಾ ಕರ್ತುಂ ವೃದ್ಧೇನಾದ್ಯ ನೃಪೋತ್ತಮ । 
ಕರಿಷ್ಯಾಮಿ ಯಥಾಶಕ್ತಿ ಪ್ರೇಕ್ಷೇದಾನೀಂ ಸಬಾಂಧವಃ 11೪೧1 


ಎಲೈ ರಾಜಶ್ರೇಷ್ಠನೇ, ವೃದ್ಧನಾದ ನಾನು ಏನು ಮಾಡಲು ಸಾಧ್ಯವೋ ಅಷ್ಟನ್ನು 
ಮಾತ್ರ ನನ್ನ ಶಕ್ತಿಗೆ ಅನುಗುಣವಾಗಿ ಮಾಡುವನು. ಅದನ್ನುನೀನು ನಿನ್ನ ಬಂಧುಗಳ 
ಜೊತೆಯಲ್ಲಿನೋಡುವವನಾಗು. 


ಅದ್ಯ ಪಾಂಡುಸುತಾನ್‌ ಸರ್ವಾನ್‌ ಸಸೈನ್ಯಾನ್‌ ಸಹ ಬಂಧುಭಿ: | 
ಮಿಷತೋ ವಾರಯಿಪ್ಯಾಮಿ ಸರ್ವಲೋಕಸ್ಯ ಪಶ್ಯತಃ [೪೨॥ 
ಈ ದಿನ ನೀನು ನೋಡುವಂತೆ ಮತ್ತು ಎಲ್ಲ ಲೋಕಗಳು ನೋಡುತ್ತಿರುವಂತೆ 


ನಾನು ಸೈನ್ಯದಿಂದ ಮತ್ತು ಬಂಧುಗಳಿಂದ ಕೂಡಿದ ಎಲ್ಲಾ ಪಾಂಡುಪುತ್ರರನ್ನೂ 
ತಡೆಯುವೆನು. 


ಭೀಷ್ಠವಧಪರ್ವ -533- 


ಏವಮುಕ್ತೇ ತು ಭೀಷ್ಮೇಣ ಪುತ್ರಾಸ್ತವ ಜನೇಶ್ವರ | 
ದಧ್ದುಃ ಶಂಖಾನ್‌ ಮುದಾ ಯುಕ್ತಾ ಭೇರೀಶ್ಚ ಜಫ್ಲರೇ ಭೃಶಮ್‌ ॥।೪೩॥। 


ಎಲ್ಫೆ ಜನೇಶ್ವರನೇ, ಭೀಷ್ಮರು ಹೀಗೆ ಹೇಳುತ್ತಿರಲು ನಿನ್ನ ಪುತ್ರರು ಸಂತೋಷದಿಂದ 
ಕೂಡಿದವರಾಗಿ ಶಂಖಗಳನ್ನು ಊದಿದರು, ಭೇರಿಗಳನ್ನೂ ತೀವ್ರವಾಗಿ ಬಾರಿಸಿದರು. 


ಪಾಂಡವಾಠಪಿ ತತೋ ರಾಜನ್‌ ಶ್ರುತ್ವಾ ತಂ ನಿನದಂ ಮಹತ್‌ । 
ದಧ್ದುಃ ಶಂಖಾಂಶ್ಚ ಭೇರೀಶ್ಚ ಮುರಜಾಂಶ್ಚ ವ್ಯನಾದಯನ್‌ 1೪೪। 


ಎಲ್ಫೆ ರಾಜನೇ, ಪಾಂಡವರೂ ಸಹ ಆ ದೊಡ್ಡ ಶಬ್ದವನ್ನು ಕೇಳಿ ತಮ್ಮ ಶಂಖಗಳನ್ನು 
ಊದಿದರು. ಭೇರಿಗಳನ್ನುಮತ್ತು ಮುರಜಗಳನ್ನು ಬಾರಿಸಿದರು. 


|! ಇತಿ ಶೀನಾ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಭೀಷ್ಠಪರ್ವಣಿ ಚತುಃಪ ಂಚಾಶೋಂಧ್ಯಾಯಃ I 
ಭೀಷ್ಠವಧಪರ್ವಣಿ ಚತುರ್ದಶೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಐವತ್ನಾಲ್ಕನೆಯ ಅಧ್ಯಾಯ ಮುಗಿಯಿತು. 
ha SE 
ಐವತ್ತೈದನೆಯ ಅಧ್ಯಾಯ 
ಯುದ್ಧದಲ್ಲಿ ಭೀಷ್ಠರ ಪರಾಕ್ರಮ. Ri ಚಕ್ಷಧಾರಣ. 
ಪರಾಜಿತರಾದ ಭೀಷ್ಠಃ ಸೈನ್ಯಾವಹಾರ. 
ಇ 
ಪ್ರತಿಜ್ಞಾತೇ ತು ಭೀಷ್ಮೇಣ ತಸ್ಮಿನ್‌ ಯುದ್ದೇ ಸುದಾರುಣೇ ॥ 
ಕ್ರೋಧಿತೋ ಮಮ ಪುತ್ರೇಣ ದುಃಖತೇನ ವಿಶೇಷತ: uC 
ಭೀಷ್ಮಃ ಕಿಮಕರೋತ್‌ ತತ್ರ ಪಾಂಡವೇಯೇಷು ಸಂಜಯ ।ಟ 
ಪಿತಾಮಹೇ ವಾ ಪಾಂಚಾಲಾಸ್ತನ್ನಮಾಚಕ್ಷ ಸಂಜಯ 1|೨॥॥ 
ಧೃತರಾಷ್ಟ್ರ- ಆ ದಾರುಣವಾದ ಯುದ್ಧದಲ್ಲಿ ಭೀಷ್ಠರು ಪ್ರತಿದ್ಲೆಯನ್ನು ಮಾಡಿದ 
ಮೇಲೆ ದುಃಖಿತನಾದ ನನ್ನ ಪುತ್ರನ ಮಾತುಗಳಿಂದ ವಿಶೇಷವಾಗಿ ಕ್ರೋಧವನ್ನು ತಳೆದ 


-534- ಮಹಾಭಾರತ ಭೀಷ್ಮಪರ್ವ 


ಭೀಷ್ಮರು ಪಾಂಡವರ ಸೈನ್ಯದಲ್ಲಿ ಏನು ಮಾಡಿದರು? ಎಲೈ ಸಂಜಯನೇ, 
ಪಾಂಚಾಲರಾದರೂ ಭೀಷ್ಮನಿಗೆ ಏನು ಮಾಡಿದರು ಎಂಬುದನ್ನು ನನಗೆ ಹೇಳು. 


ಸಂಜಯಃ 
ಗತಪೂರ್ವಾಹ್ನಭೂಯಿಷ್ಕೇ ತಸ್ಮಿನಹನಿ ಭಾರತ । 
ಜಯಂ ಪ್ರಾಪ್ತೇಷು ಹೃಷ್ಟೇಷು ಪಾಂಡವೇಷು ಮಹಾತ್ಮಸು Wal 


ಸರ್ವಧರ್ಮವಿಶೇಷಜ್ಞ: ಪಿತಾ ದೇವವ್ರತಸ್ತವ । 
ಅಭ್ಯಯಾಜ್ಞವನೈರಶ್ಟೆ ಕಃ ಪಾಂಡವಾನಾಮನೀಕಿನೀಮ್‌ । 
ಮಹತ್ಯಾ ಸೇನಯಾ ಗುಪ್ತಸ್ತವ ಪುತ್ರೆಶ್ಚ ಸರ್ವಶಃ $I 


ಸಂಜಯ- ಎಲೈ ಭಾರತನೇ, ಆ ದಿನದ ಪ್ರಾತಃಕಾಲವು ಸಾಕಷ್ಟು ಕಳೆಯುತ್ತಿರಲು 
ಮಹಾತ್ಮರಾದ ಪಾಂಡವರು ಜಯವನ್ನು ಹೊಂದಿ, ಸಂತೋಷದಿಂದಿರಲು ಎಲ್ಲಾ 
ಧರ್ಮವಿಶೇಷಗಳನ್ನುತಿಳಿದ ನಿನ್ನತಂದೆಯಾದ ದೇವವುತನು ದೊಡ್ಡ ಸೈನ್ಯದಿಂದಲೂ 
ಮತ್ತು ನಿನ್ನ ಪುತ್ರರಿಂದಲೂ ಎಲ್ಲಕಡೆಗಳಲ್ಲಿಯೂ ರಕ್ಷಿತನಾಗಿ ವೇಗವಾದ ಅಶ್ವಗಳಿಂದ 
ಪಾಂಡವರ ಸೈನ್ಯವನ್ನು ಪ್ರವೇಶಿಸಿದನು. 


ಪ್ರಾವರ್ತತ ತತೋ ಯುದ್ಧಂ ತುಮುಲಂ ಲೋಮಹರ್ಷಣಮ್‌ । 
ಅಸ್ಮಾಕಂ ಪಾಂಡವೈಃ ಸಾರ್ಧಮನಯಾತ್‌ ತವ ಭಾರತ 11೫11 


ಎಲೈ ಭಾರತನೇ, ಪಾಂಡವರಿಗೆ ಮತ್ತು ನಮಗೂ ನಿನ್ನ ದುರ್ನೀತಿಯಿಂದಾಗಿ 
ರೋಮಾಂಚಕಾರಿಯಾದ, ತೀವ್ರವಾದ ಯುದ್ಧವು ಜರುಗಿತು. 


ಧನುಷಾಂ ಕೂಜತಾಂ ತತ್ರ ತಳಾನಾಂ ಚಾಭಿಹನ್ಯತಾಮ್‌ । 
ಮಹಾನ್‌ ಸಮಭವಚ್ಛಬ್ಹೋ ಗಿರೀಣಾಮಿವ ದೀರ್ಯತಾಮ್‌ wll 


ಅಲ್ಲಿಧನುಸಿನ ಶಬ್ದಗಳು ಮತ್ತು ಚಪ್ಪಾಳೆಯ ಶಬ್ದಗಳು ಪರ್ವತಗಳು ಬಿರಿದಂತೆ 
ದೊಡ್ಡದಾಗಿ ಕೇಳಿಬರುತ್ತಿದ್ದವು. 

ತಿಷ್ಠ ಸ್ಥಿತೋಶಸ್ಮಿ ವಿದ್ಧೇನಂ ನಿವರ್ತಸ್ತ ಸ್ಥಿರೋ ಭವ | 

ಸಿತೋತಸ್ಥಿ ಪ್ರಹರಸ್ವೇತಿ ಶಬ್ದಾಃ ಶ್ರೂಯಂತ ಸರ್ವಶಃ uel 


ಭೀಷ್ಮವಧಪರ್ವ -535- 


ನಿಲ್ಲು, ನಿಂತಿದ್ದೇನೆ, ಇವನಿಗೆ ಹೊಡೆ, ಹಿಂತಿರುಗು, ಸ್ಥಿರವಾಗಿರು, ಸ್ಥಿರವಾಗಿದ್ದೇನೆ, 
ಪ್ರಹಾರವನ್ನು ಮಾಡು ಮೊದಲಾದ ಶಬ್ದಗಳು ಎಲ್ಲಕಡೆಗಳಿಂದಲೂ ಕೇಳಿ ಬಂದವು. 


ಕಾಂಚನೇಷು ತನುತ್ರೇಷು ಕಿರೀಟೇಷು ಧ್ವಜೇಷು ಚ । 

ಶಿಲಾನಾಮಿವ ಶೈಲೇಷು ಪತಿತಾನಾಮಭೂತ್‌ ಸ್ಥನು uu 

ಸುವರ್ಣಮಯವಾದ ಕವಚಗಳ ಮೇಲೆ, ಕಿರೀಟಗಳ ಮೇಲೆ ಮತ್ತು ಧ್ವಜಗಳ 
ಮೇಲೆ ಬಿದ್ದ ಶಸ್ತ್ರಗಳ ಶಬ್ದವು ಪರ್ವತದ ಮೇಲೆ ಬಿದ್ದತಿಲೆಗಳ ಶಬ್ದದಂತೆ ಇದ್ದಿತು. 

ಪತಿತಾನ್ಯುತಮಾಂಗಾನಿ ಬಾಹವತ್ಚ ವಿಭೂಪಿತಾ: । 

ವ್ಯಚೇಷ್ಟಂತ ಮಹೀಂ ಪ್ರಾಪ್ಯ ತತತೋ5ಥ ಸಹಸ್ರತಃ nu 

ಕತ್ತರಿಸಲ್ಪಟ್ಟ ಶಿರಸ್ತುಗಳು ಮತ್ತು ಅಲಂಕೃತವಾದ ಬಾಹುಗಳು ಭೂಮಿಯ ಮೇಲೆ 
ನೂರರ ಸಂಖ್ಯೆಯಲ್ಲಿ, ಸಾವಿರದ ಸಂಖ್ಯೆಯಲ್ಲಿಉರುಳಾಡಿದವು. 


ಹೃತೋತ್ತಮಾಂಗಾಃ ಕೇಚಿತ್ತು ತಥೈವೋದ್ಯತಕಾರ್ಮುಕಾಃ । 

ಪ್ರಗೃಹೀತಾಯುಧಾತೃಾಪಿ ತಸ್ತು ಪುರುಷಸ್ತಾಮಾಃ WON 

ಕೆಲವು ಪುರುಷತ್ರೇಷ್ಠರು ತಿರಸ್ತು ಕತ್ತರಿಸಿ ಹೋಗಿದ್ದರೂ ಕೈಯಲ್ಲಿ ಎತ್ತಿದ ಧನುಸ್ಸನ್ನು 
ಹಿಡಿದು ಮತ್ತು ಆಯುಧಗಳನ್ನು ಹಿಡಿದು ಹಾಗೆಯೇ ನಿಂತಿದ್ದರು. 


ಪ್ರಾವರ್ತತ ಮಹಾವೇಗಾ ನದೀ ರುಧಿರವಾಹಿನೀ । 
ಮಾತಂಗಾಂಗಶಿಲಾ ರೌದ್ರಾ ಮಾಂಸತೋಣೆತಕರ್ದಮಾ ee 


ವರಾಶ್ವನರನಾಗಾನಾಂ ಶರೀರಪ್ರಭವಾ ತದಾ । 

ಪರಲೋಕಾರ್ಣವಮುಖೀ ಗೃಧ್ವಗೋಮಾಯುಮೋದಿನೀ 1(೧೨॥ 

ಗಜಗಳ ಅಂಗಗಳೆಂಬ ಶಿಲೆಗಳುಳ್ಳ. ಮಾಂಸ-ರಕ್ಕವೆಂಬ ಕೆಸರುಳ್ಳ. ಶ್ರೇಷ್ಠವಾದ, 
ಅಶ್ವ-ಗಜ-ಮನುಷ್ಯರ ತರೀದದಿಂದ ಉಂಟಾದ. ಪರಲೋಕವೆಂಬ ಸಮುದ್ರಕ್ಕೆ 
ಅಭಿಮುಖವಾದ, ಹದ್ದು-ನರಿಗಳಿಗೆ ಸಂತೋಷವನ್ನು ಕೊಡುವ ಭಯಂಕರವಾದ 
ರಕ್ತಮಾಹಿನಿಯಾದ ನದಿಯು ಮಹಾವೇಗದಿಂದ ಹರಿಯಿತು. 


-536- ಮಹಾಭಾರತ ಭೀಷ್ಮಪರ್ವ 


ನ ದೃಷ್ಟಂ ನ ಶ್ರುತಂ ಚಾಪಿ ಯುದ್ಧಮೇತಾದೃಶಂ ನೃಪ । 
ಯಥಾ ತವ ಸುತಾನಾಂ ಚ ಪಾಂಡವಾನಾಂ ಚ ಭಾರತ HOA 


ಎಲೈ ಭಾರತನೇ, ರಾಜನೇ, ನಿನ್ನ ಮಕ್ಕಳಿಗೂ ಮತ್ತು ಪಾಂಡವರಿಗೂ ನಡೆದ 
ಇಂತಹ ಯುದ್ಧಕ್ಷೆ ಸದೃಶವಾದ ಯುದ್ಧವನ್ನು ಹಿಂದೆ ಯಾರೂ ನೋಡಿರಲಿಲ್ಲಅಥವಾ 
ಕೇಳಿರಲಿಲ್ಲ. 


ನಾಸೀದ್‌ ರಥಪಥಸ್ತತ್ರ ಯೋಧೈರ್ಯುಧಿ ನಿಪಾತಿತೈ: । 

ಗಚೈಶ್ಚ ಪತಿತೈರ್ನೀಲೈರ್ಗಿರಿಶ್ಚಂಗೈರಿವಾವೃತಮ್‌ ॥1೧೪॥ 

ನೆಲದ ಮೇಲೆ ಉರುಳಿದ ಯೋಧರ ಶರೀರದಿಂದಲೂ, ನೀಲ ಪರ್ವತಗಳ 
ಶಿಖರದಂತಿದ್ದ ಗಜ-ಶರೀರಗಳಿಂದಲೂ ಆವೃತವಾದ ರಣಭೂಮಿಯಲ್ಲಿ ಅಲ್ಲಿ 
ರಥಮಾರ್ಗವೇ ಇರಲಿಲ್ಲ. 


ಎಕೀರ್ಣೈ: ಕವಚ್ಛೆಶ್ಚಿತ್ರೈರ್ಧ್ಯಚೈಶತ್ರೆ ತ್ರೆಶ್ಚ ಮಾರಿಷ । 

ಶುಶುಭೇ ತದ್ರಣಸ್ಮಾನಂ ಶರದೀವ ನಭಸ್ತಳಮ್‌ 11೧೫ 

ಎಲ್ಫೆಪೂಜ್ಯನೇ, ಚೆಲ್ಲಾಡಿದ ಕವಚಗಳಿಂದಲೂ, ವಿಚಿತ್ರ ಧ್ವಜ-ಛತ್ರಗಳಿಂದಲೂ 
ಕೂಡಿದ ಆ ರಣರಂಗವು ಶರತ್ಕಾಲದ ಆಕಾಶದಂತೆ ಶೋಭಿಸಿತು. 

ಎನಿರ್ಭಿನ್ನಾಃ ಶರೈಃ ಕೇಚಿದಂತ್ರಪೀಡಾವಿಕರ್ಷಿಣ: 1 

ಅಭೀತಾಃ ಸಮರೇ ಶತ್ರೂನಭ್ಯಧಾವಂತ ದಂಸಿತಾಃ 11೧೬1 

ಕೆಲವರು ಶತ್ರುಗಳ ಬಾಣದಿಂದ ಗಾಯಗೊಂಡು ಕತ್ತರಿಸಿದ ತಲೆಗಳನ್ನುಕರುಳಿನ 


ಮಾಲೆಗಳಿಂದ ಎಳೆದು ಹಾಕುತ್ತಾ ಶಸ್ತಕವಚಯುಕ್ತರಾಗಿ ನಿರ್ಭಯರಾಗಿ ಶತ್ರುಗಳ 
ಮೇಲೆ ಎರಗುತ್ತಿದ್ದರು. 


ತಾತ ಭ್ರಾತಃ ಸಖೇ ಬಂಧೋ ವಯಸ್ಕ ಮಮ ಮಾತುಲ ಟ 
ಮಾ ಮಾಂ ಪರಿತ್ಯಚೇತ್ಯನ್ಯೇ ಚುಕ್ರುಶು: ಪತಿತಾ ರಣೇ 1೧೭/! 


ತಂದೆಯೇ, ಸಹೋದರನೇ, ಸ್ನೇಹಿತನೇ, ಬಂಧುವೇ, ಮಿತ್ರನೇ, ನನ್ನಸೋದರ 
ಮಾವನೇ, ನನ್ನನ್ನು ಪರಿತ್ಯ ಜಿಸಬೇಡ ಎಂದು ರಣರಂಗದಲ್ಲಿ ಕೆಳಗೆ "ಬಿದ್ದವರು 


ಕಿರುಚುತ್ತಿದ್ದರು. 


ಭೀಷ್ಮವಧಪರ್ವ 537- 


ಆಧಾವಾಭ್ಯೇಹಿ ಮಾ ಗಚ್ಛ ಕಿಂ ಭೀತೋ ಕ್ಷ ಯಾಸ್ಯಸಿ । 

ಸ್ಥಿತೋ5ಹಂ ಸಮರೇ ಮಾ ಭೈರಿತಿ ಚಾನ್ಯೇ ವಿಚುಕ್ರುಶುಃ 11೧೮॥ 

ಇನ್ನು ಕೆಲವರು ಓಡಿ ಬಾ, ಸಮೀಪಕ್ಕೆ ಬಾ, ಹೋಗಬೇಡ, ಹೆದರಿದ್ದೀಯಾ? 
ಎಲ್ಲಿಗೆ ಹೋಗುವಿ? ನಾನು ರಣರಂಗದಲ್ಲಿ ಸ್ಥಿರವಾಗಿದ್ದೇನೆ, ಹೆದರಬೇಡ ಎಂದು 
ಕಿರುಚುತ್ತಿದ್ದರು. 

ತತ್ರ ಭೀಷ್ಮಃ ಶಾಂತನವೋ ನಿತ್ಯಂ ಮಂಡಲಕಾರ್ಮುಕ: । 

ಮುಮೋಚ ಬಾಣಾನ್‌ ದೀಪ್ತಾಗ್ರಾನಹೀನಾಶೀವಿಷಾನಿವ 11೧೯॥ 

ಆ ರಣರಂಗದಲ್ಲಿಶಂತನು ಪುತ್ರರಾದ ಭೀಷ್ಮರು ತಮ್ಮ ಧನುಸ್ಸನ್ನುಯಾವಾಗಲೂ 
ಮಂಡಲಾಕಾರವಾಗಿ ಬಗ್ಗಿಸಿ ದೃಷ್ಟಿವಿಷವುಳ್ಳ ಸರ್ಪದಂತಿದ್ದ ಪ್ರಕಾಶಮಾನವಾದ 
ಬಾಣಗಳನ್ನು ಪ್ರಯೋಗಿಸಿದರು. 

ಶರೈರೇಕಾಯನೀಕುರ್ವನ್‌ ದಿಶಃ ಸರ್ವಾ ಯತವ್ರತಃ । 

ಜಘಾನ ಪಾಂಡವರಥಾನಾದಿಶ್ಯಾದಿಶ್ಯ ಭಾರತ Ne] 

ಎಲ್ಲೆ ಭಾರತನೇ, ನಿಯತವ್ರತವುಳ್ಳ ಅವರು ಎಲ್ಲದಿಕ್ಕುಗಳನ್ನೂ ತಮ್ಮ ಬಾಣಗಳಿಂದ 
ಒಂದುಗೂಡಿಸುತ್ತಾ ( ಒಂದೇ ರೀತಿಯಾಗಿ ಮಾಡುತ್ತಾ) ಪಾಂಡವರ ರಥರನ್ನು ಹೇಳಿ, 
ಹೇಳಿ ಕೊಂದರು. 

ಸ ನೃತ್ಯನ್‌ ವೈ ರಥೋಪಸ್ಥೇ ದರ್ಶಯನ್‌ ಪಾಣಿಲಾಘವಮ್‌ । 

ಅಲಾತಚಕ್ರವದ್‌ ರಾಜನ್‌ ತತ್ರತತ್ರ ಸ್ಥ ದೃಶ್ಯತೇ 

ಎಲ್ಫೆ ರಾಜನೇ, ಅವರು ರಥದ ಮುಂಭಾಗದಲ್ಲಿ ನೃತ್ಯವನ್ನು ಮಾಡುತ್ತಾ, ತಮ್ಮ 
ಹಸ್ತಲಾಘವವನ್ನು ತೋರಿಸುತ್ತಾ, ಅಲಾತಚಕ್ರದಂತೆ (ಕೊಳ್ಳಿಯ ಚಕ್ರದಂತೆ) ಎಲ್ಲ 
ಕಡೆಯಲ್ಲಿಯೂ ಕಂಡುಬಂದರು. 


20 


ತಮೇಕಂ ಸಮರೇ ಶೂರಂ ಪಾಂಡವಾಃ ಸ್ಫಂಜಯಾಸ್ತಥಾ । 


ಅನೇಕಶತಸಾಹಸ್ರಂ ಸಮಪಶ್ಯಂತ ಲಾಘವಾತ್‌ 11೨೨1 


-538- ಮಹಾಭಾರತ ಭೀಷ್ಮಪರ್ವ 


ಆ ಒಬ್ಬರು ಶೂರರಾದ ಭೀಷ್ಠರನ್ನೇ ಪಾಂಡವರು ಮತ್ತು ಸೃಂಜಯರು ಅವರ 
ವೇಗದಿಂದ (ಲಾಘವದಿಂದ) ಅನೇಕಶತಸಹಸ್ರರೆಂದು ತಿಳಿದರು. 


ಮಾಯಾಕೃತಾತ್ಕಾನಮಿವ ಭೀಷ್ಮಂ ತತ್ರ ಸ್ಮ ಮೇನಿರೇ । 

ಪೂರ್ವಸ್ಕಾಂ ದಿಶಿ ತಂ ದೃಷ್ಟ್ವಾ ಪ್ರತೀಚ್ಯಾಂ ದದ್ಭಶುರ್ಜನಾ: (1೨೩1 
ಉದೀಚ್ಯಾಂ ಚೈನಮಾಲೋಕ್ಯ ದಕ್ಷಿಣಸ್ಕಾಂ ಪುನ: ಪ್ರಭೋ । 

ಏವಂ ಸ ಸಮರೇ ವೀರೋ ಗಾಂಗೇಯ: ಪ್ರತ್ಯದೃಶ್ಯತ (1೨೪॥ 


ಮಾಯೆಯಿಂದ ಭೀಷ್ಮರು ತಮ್ಮನ್ನು ಬಹುವಾಗಿ ಮಾಡಿಕೊಂಡಿದ್ದಾರೆ ಎಂದು 
ತಿಳಿದರು. ಪೂರ್ವದಿಕ್ಕಿನಲ್ಲಿ ಅವರನ್ನು ನೋಡಿದ ಜನರು ಪುನಃ ಪಶ್ಚಿಮ ದಿಕ್ಕಿನಲ್ಲಿಯೂ 
ನೋಡಿದರು. ಎಲೈ ಪ್ರಭುವೇ, ಉತ್ತರದಿಕ್ಕಿನಲ್ಲಿ ಅವರನ್ನು ನೋಡಿ ಪುನಃ ದಕ್ಷಿಣ 
ದಿಕ್ಕಿನಲ್ಲಿಯೂ ನೋಡಿದರು. ವೀರರಾದ ಭೀಷ್ಮರು ರಣರಂಗದಲ್ಲಿಹೀಗೆ ತೋರಿದರು. 


ನ ಚೈನಂ ಪಾಂಡವೇಯಾನಾಂ ಕಶ್ಚಿಚಕ್ನೋತಿ ವೀಕ್ಷಿತುಮ್‌ । 
ವಿಶಿಖಾನೇವ ಪಶ್ಯಂತಿ ಭೀಷ್ಮಚಾಪಚ್ಯುತಾನ್‌ ಬಹೂನ್‌ 11೨೫1 


ಪಾಂಡವರ ಸೈನ್ಯದಲ್ಲಿಯಾವೊಬ್ಬನೂ ಭೀಷ್ಠರನ್ನು ನೋಡಲು ಸಾಧ್ಯವಾಗಲಿಲ್ಲ. 
ಭೀಷ್ಮರ ಧನುಸಿನಿಂದ ಹೊರಹೊಮ್ಮಿದ ಅನೇಕ ಬಾಣಗಳು ಮಾತ್ರ ಕಾಣುತ್ತಿದ್ದವು. 


ಕುರ್ವಾಣಂ ಸಮರೇ ಕರ್ಮ ಸೂದಯಾನಂ ಚ ವಾಹಿನೀಮ್‌ | 
ವ್ಯಾಕ್ರೋಶಂತ ರಣೇ ತತ್ರ ವೀರಾ ಬಹುವಿಧಂ ಬಹು । 
ಅಮಾನುಷೇಣ ರೂಪೇಣ ಚರಂತಂ ಪಿತರಂ ತವ Wl 


ಯುದ್ಧದಲ್ಲಿ ಅದ್ಭುತ ಕರ್ಮವನ್ನು ಮಾಡಿ ಶತ್ರುಸೈನ್ಯವನ್ನು ನಾಶಮಾಡುತ್ತಾ 
ಅಮಾನುಷ ರೂಪದಿಂದ ಸಂಚರಿಸುತ್ತಿದ್ದನಿನ್ನತಂದೆಯನ್ನು ನೋಡಿ ರಣರಂಗದಲ್ಲಿ 
ವೀರರು ಬಹುವಿಧವಾಗಿ ಅನೇಕ ಬಾರಿ ಕಿರುಚಿದರು. 

ಶಲಭಾ ಇವ ರಾಜಾನಃ ಪತಂತಿ ವಿಧಿಚೋದಿತಾಃ 

ಭೀಷ್ಠಾಗಿಮಭಿ ಸಂಕ್ರುದ್ಧಂ ವಿನಾಶಾಯ ಸಹಸ್ರಶ: 12 


ಪತಂಗಗಳಂತೆ ವಿಧಿಚೋದಿತರಾದ ರಾಜರು ಕೋಪಗೊಂಡ ಭೀಷ್ಠರೆಂಬ ಅಗ್ನಿಯ 
ಮುಖದಲ್ಲಿ ಸಹಸ್ರ ಸಂಖ್ಯೆಯಲ್ಲಿತಮ್ಮವಿನಾಶಕ್ಕಾಗಿ ಬಿದ್ದರು. 


ಭೀಷ್ಮವಧಪರ್ವ -539- 


ನ ಹಿ ಮೋಘಫಃ ಶರ: ಕಶ್ಚಿದಾಸೀದ್‌ ಭೀಷ್ಮಸ್ಯ ಸಂಯುಗೇ । 

ನರನಾಗಾಶ್ಚಕಾಯೇಷು ಬಹುತ್ನಾಲ್ಲಘುವೇಧಿನಃ 11೨೮॥ 

ಗಜ, ಮನುಷ್ಯ ಮತ್ತು ಅಶ್ಚಗಳ ಶರೀರಗಳನ್ನು ಉದ್ದೇಶಿಸಿ ಭೀಷ್ಮರು ಪ್ರಯೋಗಿಸಿದ 
ಬಹುಬಾಣಗಳಲ್ಲಿ ಕ್ಷಿಪ್ರವಾಗಿ ಪ್ರಯೋಗಿಸುವ ಅವರ ಯಾವ ಬಾಣವೂ 
ವ್ಯರ್ಥವಾಗಲಿಲ್ಲ. 

ಭಿನತ್ರೇಕೇನ ಬಾಣೇನ ಸುಮುಕ್ತೇನ ಪತತ್ರಿಣಾ । 

ಗಜಕಂಕಟಸನ್ನಾಹಂ ವಜ್ರೇಣೇವಾಚಲೋತ್ತಮಮ್‌ 11೨೯ 


ರೆಕ್ಕೆಗಳಿರುವ ಒಂದೇ ಬಾಣವನ್ನು ಚೆನ್ನಾಗಿ ಪ್ರಯೋಗಿಸಿ ವಜ್ರಾಯುಧದಿಂದ 
ಶ್ರೇಷ್ಠವಾದ ಪರ್ವತವನ್ನುಸೀಳಿದಂತೆ ಗಜಗಳ ಸಮೂಹವನ್ನು ಅವರು ಸೀಳಿದರು. 


ದ್ದೌ ತ್ರೀನಪಿ ಗಜಾರೋಹಾನ್‌ ಪಿಂಡಿತಾನ್‌ ವರ್ಮಿತಾನಪಿ । 

ನಾರಾಚೇನ ಸುತೀಕ್ಷ್ವೇನ ನಿಜಘಾನ ಪಿತಾ ತವ HAO 

ಇಬ್ಬರು ಅಥವಾ ಮೂವರು ಗಜಾರೋಹಿಗಳು ಕವಚಗಳನ್ನು ಧರಿಸಿ ಒಟ್ಟಿಗೇ 
ಬಂದರೂ ತೀಕ್ಷ್ಣವಾದ ಒಂದೇ ನಾರಾಚದಿಂದ ನಿನ್ನ ತಂದೆಯು ಅವರನ್ನು 
ಸಂಹರಿಸಿದರು. 

ಯೋ ಯೋ ಭೀಷ್ಠಂ ನರವ್ಯಾಪ್ರಮಭ್ಯೇತಿ ಯುಧಿ ಕಶ್ಚನ । 

ಮುಹೂರ್ತದೃಷ್ಟ ಸ ಮಯಾ ಪಾತಿತೋ ಭುವಿ ದೃಶ್ಯತೇ 11೩೧ 

ಯಾರು ಯಾರು ನರವ್ಯಾಘ್ರರಾದ ಭೀಷ್ಮರ ಜೊತೆಯಲ್ಲಿ ಯುದ್ಧ ಮಾಡಲು 
ರಣರಂಗದಲ್ಲಿ ಅವರ ಸಮೀಪಕ್ಕೆ ಬರುತ್ತಾರೆಯೋ ಅವರನ್ನು ನಾನು ಒಂದು 
ಮುಹೂರ್ತ ನೋಡುವಷ್ಟರಲ್ಲಿ ಅವರು ಭೂಮಿಯ ಮೇಲೆ ಬಿದ್ದಿರುವುದು ಕಂಡು 
ಬರುತ್ತಿದ್ದಿತು. 

ಏವಂ ಸಾ ಧರ್ಮರಾಜಸ್ಯ ವಧ್ಯಮಾನಾ ಮಹಾಚಮೂಃ | 


ಭೀಷ್ಮೇಣಾತುಲವೀರ್ಯೇಣ ವ್ಯಶೀರ್ಯತ ಸಹಸ್ರಧಾ 11೩೨! 


-540- ಮಹಾಭಾರತ ಭೀಷ್ಮಪರ್ವ 


ಹೀಗೆ ಅತುಲ ಪರಾಕ್ರಮಿಗಳಾದ ಭೀಷ್ಠರಿಂದ ವಧಿಸಲ್ಪಟ್ಟಧರ್ಮರಾಜನ ದೊಡ್ಡ 
ಸೈನ್ಯವು ಸಾವಿರ ಪಾಲಾಗಿ ಒಡೆದು ಹೋಯಿತು. 


ಪ್ರಕೀರ್ಯತ ಮಹಾಸೇನಾ ಶರವರ್ಷಾಭಿತಾಪಿತಾ । 
ಪಶ್ಯತೋ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ AAI 


ಭೀಷ್ಮರ ಬಾಣದ ಮಳೆಗೆ ತತ್ತರಿಸಿದ ಆ ಮಹಾಸೈನ್ಯವು ಮಹಾತ್ಮರಾದ 
ಕೃಷ್ಣಾರ್ಜುನರು ನೋಡುತ್ತಿರುವಂತೆಯೇ ಚದುರಿ ಹೋಯಿತು. 


ಯತಮಾನಾಪಿ ತೇ ವೀರಾ ದ್ರವಮಾಣಾನ್‌ ಮಹಾರಥಾನ್‌ । 
ನಾಶಕ್ನುವನ್‌ ವಾರಯಿತುಂ ಭೀಷ್ಮಬಾಣಪ್ರಪೀಡಿತಾನ್‌ 11೩೪! 


ಆ ವೀರರು ಓಡಿ ಹೋಗುತ್ತಿದ್ದ ಮಹಾರಥರನ್ನು ನಿಲ್ಲಿಸಲು ಪ್ರಯತ್ನಪಟ್ಟರೂ 
ಭೀಷ್ಮರ ಬಾಣಗಳಿಂದ ಚೆನ್ನಾಗಿ ಪೀಡಿತರಾದ ಅವರನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. 


ಮಹೇಂದ್ರಸಮವೀರ್ಯೇಣ ವಧ್ಯಮಾನಾ ಮಹಾಚಮೂಃ | 
ಅಭಜ್ಯತ ಮಹಾರಾಜ ನ ಚ ದ್ದೌ ಸಹ ಧಾವತಃ 11೩೫1! 


ಎಲ್ಫೆ ಮಹಾರಾಜನೇ, ಮಹೇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳಭೀಷ್ಟರಿಂದ 
ವಧಿಸಲ್ಪಟ್ಟ ಆ ದೊಡ್ಡ ಸೈನ್ಯವು ಒಡೆದು ಹೋಯಿತು. ಯಾರಿಬ್ಬರೂ ಜೊತೆಯಲ್ಲಿ 
ಓಡುತ್ತಿರಲಿಲ್ಲ. 


ಆವಿದ್ದನರನಾಗಾಶ್ಚಂ ಪತಿತಧ್ವಜಕೂಬರಮ್‌ । 
ಅನೀಕಂ ಪಾಂಡುಪುತ್ರಾಣಾಂ ಹಾಹಾಭೂತಮಚೇತನಮ್‌ 11೩೬! 


ಬಹಳವಾಗಿ ಪ್ರಹಾರವನ್ನು ಹೊಂದಿದ ನರನಾಗಾಶ್ವವನ್ನುಳ್ಳ ಧ್ವಜಗಳಿಂದ ಮತ್ತು 
ನೆಲಕ್ಕುರುಳಿದ ಕೂಬರಗಳಿಂದ ಕೂಡ ಪಾಂಡುಪುತ್ತರ ಸೈನ್ಯವು ಸಂಜ್ಞೆಯನ್ನು 
ಕಳೆದುಕೊಂಡು ಹಾಹಾಕಾರವನ್ನುಮಾಡಿತು. 


ಜಘಾನಾತ್ರ ಪಿತಾ ಪುತ್ರಂ ಪುತ್ರಶ್ಚ ಪಿತರಂ ತಥಾ । 
ಪ್ರಿಯಂ ಸಖಾಯಂ ಚಾಕ್ರಂದೇ ಸಖಾ ದೈವಬಲಾತ್‌ಕೃತಃ waz 


ಭೀಷ್ಮವಧಪರ್ವ 54[- 


ಆ ರಣರಂಗದಲ್ಲಿತಂದೆಯು ಮಗನನ್ನು ಸಂಹರಿಸಿದನು, ಹಾಗೆಯೇ ಪುತ್ರನು 


ತಂದೆಯನ್ನು ಸಂಹರಿಸಿದನು. ಎಲ್ಲರೂ ನೋವಿನಿಂದ ಕಿರುಚುತ್ತಿದ್ದಆ ರಣರಂಗದಲ್ಲಿ 
ವಿಧಿವಶನಾಗಿ ಸ್ನೇಹಿತನು ತನ್ನ ಪಿ ಪ್ರಿಯಮಿತ್ರನನ್ನೇ ಕೊಂದನು. 


ವಿಮುಚ್ಯ ಕವಚಾನನ್ಯೇ ಪಾಂಡುಪುತ್ರಸ್ಯ ಸೈನಿಕಾಃ । 

ಪ್ರಕೀರ್ಯ ಕೇಶಾನ್‌ ಧಾವಂತ: ಪ್ರತ್ಯದೃಶ್ಯಂತ ಭಾರತ 11೩೮।1 

ಎಲ್ಲೆ ಭಾರತನೇ, ಪಾಂಡುಪುತ್ರನ ಇನ್ನು ಕೆಲವು ಸೈನಿಕರು ಕವಚಗಳನ್ನು ಬಿಚ್ಚಿ 
ತಲೆಕೂದಲುಗಳನ್ನು ಕೆದರಿಕೊಂಡು ಡುತ್ತಿರುವುದು ಕಂಡುಬಂದಿತು. 

ತದ್ಧೋಕುಲಮಿವೋದ್ವಾ ಂತಮುದ್ಭಾಂತರಥಯೂಥಪಮ್‌ | 

ದದೃಶೇ ಪಾಂಡುಪುತ್ರಸ್ಯ ಸೈನ್ಯಮಾರ್ತಸ್ಟರಂ ತದಾ 11೩೯ 

ಗಾಬರಿಗೊಳಗಾದ ಗೋ-ಸಮೂಹದಂತೆ Pe ಗಾಬರಿಗೊಂಡ 
ರಥಯೂಥಪರನ್ನು ಹೊಂದಿದ ಪಾಂಡುಪುತ್ರರ ಸೈನ್ಯವು ಆರ್ತಸ್ನರವನ್ನು 
ಮಾಡುತ್ತಿರುವುದು ಆಗ ಕಂಡುಬಂದಿತು. 

ಪ್ರಭಜ್ಯಮಾನಂ ತತ್‌ಸೈನ್ಯಂ ದೃಷ್ಟ್ವಾ ದೇವಕಿನಂದನಃ । 

ಉವಾಚ ಪಾರ್ಥಂ ಬೀಭತ್ತುಂ ನಿಗೃಹ್ಯ ರಥಮುತ್ತಮಮ್‌ 11೪೦॥ 

ಆ ಸೈನ್ಯವು ಹೀಗೆ ಭಗ್ಗವಾಗುತ್ತಿರುವುದನ್ನು ನೋಡಿದ ದೇವಕಿನಂದನನಾದ ಕೃಷ್ಣನು 
ತನ್ನ ಶ್ರೇಷ್ಠವಾದ ತ ನಿಲ್ಲಿಸಿ ಅರ್ಜುನನನ್ನು ಕುರಿತು ಮಾತನಾಡಿದನು. 

ಅಯಂ ಸ ಕಾಲಃ ಸಂಪ್ರಾಪ್ತಃ ಪಾರ್ಥ ಯಃ ಕಾಂಕ್ಷಿತಸ್ತ್ರಯಾ । 

ಪ್ರಹರಾಸ್ಕೈ ns ನ ಚೇನ್ನೋಹಾದ್‌ ವಿಮುಹ್ಯಸೇ do 

ಎಲ್ಫೆ ಪಾರ್ಥನೇ, ನೀನು ಬಯಸುತ್ತಿದ್ದ ಕಾಲವು ಈಗ ಪ್ರಾಪ್ತವಾಗಿದೆ. 
ನರವ್ಯಾಘ್ರನೇ, ನೀನು ಮೋಹಕ್ಕೆ ಒಳಗಾಗದಿದ್ದರೆ ಈ ಭೀಷ್ಮರ ಮೇಲೆ ಪ್ರಹಾರವನ್ನು 
ಮಾಡು. 


ಯತ್‌ ತ್ವಯಾ ಕಥಿತಂ ವೀರ ಪುರಾ ರಾಜ್ಞಾಂ ಸಮಾಗಮೇ । 
ಭೀಷ್ಮದ್ರೋಣಮುಖಾನ್‌ ಸರ್ವಾನ್‌ ಧಾರ್ತರಾಷ್ಟ್ರಸ್ಯ ಸೈನಿಕಾನ್‌ ೪೨ 


-542- ಮಹಾಭಾರತ ಭೀಷ್ಮಪರ್ವ 


ಸಾನುಬಂಧಾನ್‌ ಹನಿಷ್ಯಾಮಿ ಯೇ ಮಾಂ ಯೋತ್ಯಂತಿ ಸಂಯುಗೇ । 
ಇತಿ ತತ್ಕುರು ಕೌಂತೇಯ ಸತ್ಯಂ ವಾಕ್ಕಮರಿಂದಮ (1೪೩ 


ಎಲ್ಫೆ ವೀರನೇ, ನೀನು ಹಿಂದೆ ರಾಜರ ಸಮುದಾಯದಲ್ಲಿ ನನ್ನ ಜೊತೆಯಲ್ಲಿ 
ಯುದ್ಧಮಾಡುವ ಭೀಷ್ಮ- ದ್ರೋಣರೇ ಮೊದಲಾದ ದುರ್ಯೋಧನನ ಸೈನಿಕರೆಲ್ಲರನ್ನೂ 
ಅವರ ಪರಿವಾರದೊಡನೆ ಕೊಲ್ಲುವೆನು ಎಂದು ಹೇಳಿದ್ದೆಯಷ್ಟೆ? ಎಲೈ ಕೌಂತೇಯನೆ, 
ಅರಿಂದಮನೇ, ಆ ಮಾತನ್ನು ಈಗ ಸತ್ಯವನ್ನಾಗಿ ಮಾಡು. 


ಬೀಭತ್ಲೋ ಪಶ್ಯ ಸೈನ್ಯಂ ಸ್ವಂ ಭಜ್ಯಮಾನಂ ಸಮಂತತಃ | 
ದ್ರವತಶ್ಚ ಮಹೀಪಾಲಾನ್‌ “ಸರ್ವಾನ್‌ ಯೌಧಿಷ್ಠಿರೇ ಬಲೇ 11೪೪ 


ಎಲೈ ಬೀಭತ್ಸುವೇ, ನಿನ್ನ ಸೈನ್ಯವು ಎಲ್ಲಕಡೆಗಳಲ್ಲಿಯೂ ಭಗ್ಗವಾಗುತ್ತಿರುವುದನ್ನು 
ನೋಡು. ಧರ್ಮರಾಜನ ಸೈನ್ಯದಲ್ಲಿಎಲ್ಲರಾಜರೂ ಓಡುತ್ತಿರುವುದನ್ನೂ ನೋಡು. 


ದೃಷ್ಟ್ವಾ ಹಿ ಸಮರೇ ಭೀಷ್ಮಂ ವ್ಯಾತ್ತಾನನಮಿವಾಂತಕಮ್‌ | 
ಭಯಾರ್ತಾಃ ಸಂಪ್ರಣಶ್ಯಂತಿ ಸಿಂಹಂ ಕ್ಷುದ್ರಮೃಗಾ ಇವ 1೪೫ 


ಬಾಯನ್ನುತೆರೆದ ಅಂತಕನಂತಿರುವ ಭೀಷ್ಠರನ್ನುಯುದ್ದದಲ್ಲಿನೋಡಿ ಭಯದಿಂದ 
ಕೂಡಿದ ಯೋಧರು ಸಿಂಹವನ್ನು ನೋಡಿದ ಕ್ಲುದ್ರಮೃಗಗಳಂತೆ ನಾಶವನ್ನು 
ಹೊಂದುತ್ತಿದ್ದಾರೆ. 


ಏವಮುಕ್ತಃ ಪ್ರತ್ಯುವಾಚ ವಾಸುದೇವಂ ಧನಂಜಯಃ ಟ 
ಚೋದಯಾಶ್ವಾನ್‌ ಯತೋ ಭೀಷ್ಮೋ ವಿಗಾಹ್ಯೈತದ್‌ ಬಲಾರ್ಣವಮ್‌ ॥ 


ಹೀಗೆ ವಾಸುದೇವನಿಂದ ಹೇಳಲ್ಪಟ್ಟಧನಂಜಯನು, ಅವನನ್ನು ಕುರಿತು ಭೀಷ್ಮರು 
ಎಲ್ಲಿದ್ದಾರೆಯೋ ಅಲ್ಲಿಗೆ ಈ ಸೈನ್ಯವೆಂಬ ಸಾಗರವನ್ನು ಪ್ರ ಪ್ರವೇಶಿಸಿ ನನ್ನ ಅಶ್ವಗಳನ್ನು 
ಕೊಂಡೊಯ್ಯುವವನಾಗು ಎಂದು ಹೇಳಿದನು. 


ತತೋರಶ್ಚಾನ್‌ ರಜತಪ್ರಖ್ಯಾಂಶ್ಚೋದಯಾಮಾಸ ಮಾಧವ: । 
ಯತೋ ಭೀಷ್ಕರಥೋ ರಾಜನ್‌ ದುಷ್ಟೇಕ್ಷೋ ರಶ್ಶ್ಮಿಮಾನಿವ val 


ಎಲೈ ರಾಜನೇ, ಆಗ ಮಾಧವನು ಸೂರ್ಯನಂತೆ ನೋಡಲು ಅಸಾಧ್ಯವಾಗಿದ್ದ 
ಭೀಷ್ಮರಥವಿದ್ದಕಡೆಗೆ ಅರ್ಜುನನ ಬೆಳ್ಳಿ ಬಣ್ಣದ ಕುದುರೆಗಳನ್ನು ಪ್ರಚೋದಿಸಿದನು. 


ಭೀಷ್ಠವಧಪರ್ವ -543- 


ತತಸ್ತತ್ಸುನರಾವೃತ್ತಂ ಯುಧಿಷ್ಠಿರಬಲಂ ಮಹತ್‌ । 
ದೃಷ್ಟ್ವಾ ಪಾರ್ಥಂ ಮಹಾಬಾಹುಂ ಭೀಷ್ಮಾಯೋದ್ಯಂತಮಾಹವೇ॥।೪೮॥ 
ಮಹಾಬಾಹುವಾದ ಅರ್ಜುನನು ಯುದ್ಧದಲ್ಲಿ ಭೀಷ್ಠರ ಕಡೆಗೆ ಧಾವಿಸುವುದನ್ನು 
ನೋಡಿ ಆ ಯುಧಿಷ್ಠಿರನ ದೊಡ್ಡ ಸೈನ್ಯವು ಹಿಂದಿರುಗಿತು. 
ತತೋ ಭೀಷ್ಠಃ ಕುರುಶ್ರೇಷ್ಠ: ಸಿಂಹವದ್‌ ವಿನದನ್‌ ಮುಹು: । 
ಧನಂಜಯರಥಂ ತೂರ್ಣಂ ಶರವರ್ಪೈರವಾಕಿರತ್‌ 11೪೯॥ 
ಆಗ ಕುರುಶ್ರೇಷ್ಠರಾದ ಭೀಷ್ಮರು ಸಿಂಹದಂತೆ ಪುನಃ ಪುನಃ ಗರ್ಜಿಸುತ್ತಾ ಅರ್ಜುನನ 
ರಥದ ಮೇಲೆ ಶೀಘ್ರವಾಗಿ ಬಾಣಗಳ ಮಳೆಯನ್ನುಕರೆದರು. 
ಕ್ಷಣೇನ ಸ ರಥಸ್ತಸ್ಯ ಸಹಯ: ಸಹಸಾರಥಿಃ | 
ಶರವರ್ಷೇಣ ಮಹತಾ ಸಂಛನ್ನೋ ನ ಪ್ರಕಾಶತೇ 
ಅಶ್ವ ಮತ್ತು ಸಾರಥಿಯಿಂದ ಕೂಡಿದ ಆ ರಥವು ಭೀಷ್ಮರು ಪ್ರಯೋಗಿಸಿದ 
ಬಾಣಗಳ ಮಳೆಯಿಂದ ಒಂದು ಕ್ಷಣದಲ್ಲಿಆವೃತವಾಗಿ ಕಾಣದಾಯಿತು. 
ವಾಸುದೇವಸ್ತ ಸಂಭ್ರಾಂತೋ ಧೈರ್ಯಮಾಸ್ಟಾಯ ಸತ್ತ್ವವಾನ್‌ । 
ಚೋದಯಾಮಾಸ ತಾನಶ್ಚಾನ್‌ ವಿತುನ್ನಾನ್‌ ಭೀಷ್ಮಸಾಯಕ್ಕೆ: 
ಧೈರ್ಯಶಾಲಿಯಾದ ವಾಸುದೇವನು ಧೈರ್ಯವನ್ನು ಅವಲಂಬಿಸಿ 
ಗಾಬರಿಗೊಳ್ಳದೆ ಭೀಷ್ಮ ಷ್ಠರ ಬಾಣದಿಂದ ಪೀಡಿತವಾದ ಅರ್ಜುನನ ಆ ಅಶ್ಚಗಳನ್ನು 
ಮುಂದೆ ನಡೆಸಿದನು. 
ತತಃ ಪಾರ್ಥೋ ಧನುರ್ಗೃಷ್ಯ ದಿವ್ಯಂ ಜಲದನಿಸ್ಟ 
ಪಾತಯಾಮಾಸ ಭೀಷ್ಮಸ್ಯ ಧನುಶ್ಚಿತ್ತಾ ತ್ರಿಭಿ: ಶರೈಃ 
ಆಗ ಮೋಡದಂತೆ ಗರ್ಜಿಸುವ ತನ್ನ ದಿವ್ಯವಾದ ಧನುಸ್ಸನ್ನು ತೆಗೆದುಕೊಂಡು 
ಅರ್ಜುನನು ಮೂರುಬಾಣಗಳನ್ನುಪ್ರಯೋಗಿಸಿ ಭೀಷ್ಠರ ಧನುಸ್ಸನ್ನು ಕತ್ತರಿಸಿ ನೆಲಕ್ಕೆ 
ಬೀಳಿಸಿದನು. 


11೫೦॥।| 


11೫೧1 


HAS 


೬544. ಮಹಾಭಾರತ ಭೀಷ್ಮಪರ್ವ 


ಸ ಚ್ಲನ್ನಧನ್ನಾ ಕೌರವ್ಯ: ಪುನರನ್ಯನ್ನಹದ್ದನು: । 

ನಿಮೇಷಾಂತರಮಾತ್ರೇಣ ಸಜ್ಯಂ ಚಕ್ರೇ ಪಿತಾ ತವ 1೫೩ 

ನಿನ್ನತಂದೆಯಾದ ಭೀಷ್ಮರು ತಮ್ಮ ಧನುಸ್ಸುಕತ್ತರಿಸಲ್ಪಡಲು ಇನ್ನೊಂದು ದೊಡ್ಡ 
ಧನುಸನ್ನು ತೆಗೆದುಕೊಂಡು ಕಣ್ಣುಮುಚ್ಚಿ ಬಿಡುವಷ್ಟರಲ್ಲಿಅದಕ್ಕೆ ಹೆದೆ ಏರಿಸಿದರು. 


ಎಚಕರ್ಷ ತತೋ ದೋರ್ಭ್ಯಾಂ ಧನುರ್ಜಲದನಿಸ್ಟನಮ್‌ । 
ಅಥಾಸ್ಯ ತದಪಿ ಕ್ರುದ್ಲಿಚ್ಛೇದ ಧನುರರ್ಜುನ: AYU 


ಮೇಘಗರ್ಜನೆಯನ್ನು ಹೊಂದಿದ್ದಆ ಧನುಸ್ಸನ್ನು ಎರಡು ತೋಳುಗಳಿಂದಲೂ 
ಎಳೆದರು. ಕೋಪಗೊಂಡ ಅರ್ಜುನನು ಆ ಧನುಸ್ಸನ್ನೂಕತ್ತರಿಸಿದನು. 


ತಸ್ಯ ತತ್‌ ಪೂಜಯಾಮಾಸ ಲಾಘವಂ ಶಂತನೋ:ಃ ಸುತಃ । 
ಸಾಧು ಪಾರ್ಥ ಮಹಾಬಾಹೋ ಸಾಧು ಭೋ ಪಾಂಡುನಂದನ ॥೫೫॥ 


ಅರ್ಜುನನ ಆ ಚುರುಕುತನವನ್ನು ಶಂತನು ಪುತ್ರರಾದ ಭೀಷ್ಠರು ಗೌರವಿಸಿದರು. 
ಮಹಾಬಾಹುವಾದ ಅರ್ಜುನನೇ, ಸಾಧು. ಎಲ್ಫ ಪಾಂಡುನಂದನನೇ, ಸಾಧು. 


ತ್ವಯ್ಕೇವೈತದ್‌ ಯುಕ್ತರೂಪಂ ಮಹತ್‌ ಕರ್ಮ ಧನಂಜಯ ! 
ಪ್ರೀತೋತಸ್ಥಿ ಸುದ್ಧಢಂ ಪುತ್ರ ಕುರು ಯುದ್ಧಂ ಮಯಾ ಸಹ 1೫೬ 


ಧನಂಜಯನೇ, ಇಂತಹ ಮಹತ್ಕಾರ್ಯವು ನಿನಗೇ ಯೋಗ್ಯವಾಗಿದೆ. ಪುತ್ರನೇ, 
ನಾನು ಬಹಳವಾಗಿ ಸಂತೋಷಗೊಂಡಿದ್ದೇನೆ. ನನ್ನ ಜೊತೆಯಲ್ಲಿಯುದ್ಧವನ್ನುಮಾಡು. 


ಇತಿ ಪಾರ್ಥಂ ಪ್ರಶಸ್ಕಾಥ ಪ್ರಗೃಹ್ಯಾನ್ಯನ್ಮಹದ್ದನು: | 
ಮುಮೋಚ ಸಮರೇ ವೀರಃ ಶರಾನ್‌ ಪಾರ್ಥರಥಂ ಪ್ರತಿ 11೫೭! 
ಹೀಗೆ ಅರ್ಜುನನನ್ನು ಪ್ರಶಂಸಿಸಿ, ಇನ್ನೊಂದು ದೊಡ್ಡದಾದ ಧನುಸ್ಸನ್ನು 


ತೆಗೆದುಕೊಂಡು ವೀರರಾದ ಅವರು ಅರ್ಜುನನ ರಥದ ಮೇಲೆ ಬಾಣಗಳನ್ನು 
ಪ್ರಯೋಗಿಸಿದರು. 


ಅದರ್ಶಯದ್‌ ವಾಸುದೇವೋ ಹಯಯಾನೇ ಪರಂ ಬಲಮ್‌ । 
ಮೋಘಾನ್‌ ಕುರ್ವನ್‌ ಶರಾಂಸ್ತಸ್ಯ ಮಂಡಲಾನ್ಯಚರಲ್ಲಥು 1೫೮1 


ಭೀಷ್ಠವಧಪರ್ವ 545. 


ಕೃಷ್ಣರು ಕ್ಷಿಪ್ರವಾಗಿ ಮಂಡಲಗಳಲ್ಲಿಸಂಚರಿಸಿ ಭೀಷ್ಮರ ಬಾಣಗಳನ್ನು ್ನಿವ್ಯರ್ಥವನ್ನಾಗಿ 
ಮಾಡಿ ಸಾರಥ್ಯದಲ್ಲಿ ್ಲಿತನ್ನ ನಿಸ್ಸೀಮ ಕೌಶಲವನ್ನು ತೋರಿಸಿದನು. 

ತಥಾಪಿ ಭೀಷ್ಮಃ ಸುದ್ಧಢಂ ವಾಸುದೇವಧನಂಜಯೌ । 

ವಿವ್ಯಾಧ ನಿಶಿತೈರ್ಬಾಣ್ಯೆ: ಸರ್ವಗಾತ್ರೇಷು ಮಾರಿಷ HE 

ಎಲೈ ಪೂಜ್ಯನೇ, ಆದರೂ ಭೀಷ್ಮರು ಹರಿತವಾದ ಬಾಣಗಳಿಂದ 
ವಾಸುದೇವಾರ್ಜುನರನ್ನು ಶರೀರದಲ್ಲೆಲ್ಲಾಘಾಸಿಗೊಳಿಸಿದರು. 


ಶುಶುಭಾತೇ ನರವ್ಯಾಫ್ರೌ ತೌ ಭೀಷ್ಮಶರವಿಕ್ಷತೌ | 
ಗೋವೃಷಾವಿವ ನರ್ದಂತೌ ವಿಷಾಣೋಲ್ಲಿಖತಾಂಕಿತೌ 11೬೦॥ 


ಭೀಷ್ಮರ ಬಾಣಗಳಿಂದ ಗಾಯಗೊಂಡ ಆ ಇಬ್ಬರು ನರಶ್ರೇಷ್ಠರು ಕೊಂಬುಗಳಿಂದ 
ಗಾಯಗೊಂಡು ಗರ್ಜಿಸುವ ಎರಡು ಗೂಳಿಗಳಂತೆ ಶೋಭಿಸಿದರು. 

ಪುನಶ್ಥಾಪಿ ಸುಸಂಕ್ರುದ್ಧ ಶರೈ: ಸನ್ನತಪರ್ವಭಿಃ | 

ಕೃಷ್ಣಮೋರ್ಯುಧಿ ಸಂರಬ್ಬೋ ಭೀಷ್ಮೋ ವ್ಯಾವಾರಯದ್‌ ದಿಶಃ ॥೬೧॥ 

ಭೀಷ್ಮರು ಪುನಃ ಬಹಳ ಕ್ರುದ್ಧರಾಗಿ ಬಾಗಿದ ತುದಿಯುಳ್ಳ ಬಾಣಗಳಿಂದ 
ರಣರಂಗದಲ್ಲಿಕೃಷ್ಣಾರ್ಜುನರ ಎಲ್ಲದಿಕ್ಕುಗಳನ್ನೂ ಮುಚ್ಚಿಹಾಕಿದರು. 

ವಾರ್ಷ್ಗೆಯಂ ಚ ಶರೈಸ್ತೀಕ್ಷೈ; ಕಂಪಯಾಮಾಸ ರೋಷಿತಃ । 

ಮುಹುರಭ್ಯುತ್ಮಯನ್‌ ಭಷ ಪ್ರಹಸ್ಯ ಸ್ವನವತ್‌ ತದಾ ॥೬೨॥॥ 

ಭೀಷ್ಮರು ಮುಗುಳ್ನಗೆಯನ್ನು ನಕ್ಕು, ಅನಂತರ ಗಟ್ಟಿಯಾಗಿ ನಕ್ಕು ರೋಷದಿಂದ 
ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿ ಕೃಷ್ಣನನ್ನು ಅಲುಗಾಡಿಸಿದರು. 

ತತಃ ಕೃಷ್ಣಸ್ತು ಸಮರೇ ದೃಷ್ಟ್ವಾ ಭೀಷ್ಮಪರಾಕ್ರಮಮ್‌ | 

ಸಂಪ್ರೇಕ್ಷ್ಯ ಚ ಮಹಾಬಾಹುಃ ಪಾರ್ಥಸ್ಯ ಮೃದುಯುದ್ದತಾಮ್‌ ॥೬೩॥ 

ಭೀಷ್ಮಂ ಚ ಶರವರ್ಷಾಣಿ ಸೃಜಂತಮನಿಶಂ ಯುಧಿ । 


ಪ್ರತಪಂತಮಿವಾದಿತ್ಯಂ ಮಧ್ಯಮಾಸಾದ್ಯ ಸೇನಯೋಃ "MLV 


-546- ಮಹಾಭಾರತ ಭೀಷ್ಮಪರ್ವ 


ವರಾನ್ಫರಾನ್‌ ವಿನಿಫಂತಂ ಪಾಂಡುಪುತ್ರಸ್ಯ ಸೈನಿಕಾನ್‌ । 
ಯುಗಾಂತಮಿವ ಕುರ್ವಾಣಂ ಭೀಷ್ಮಂ ಯೌಧಿಷ್ಠಿರೇ ಬಲೇ 11೬೫। 


ಅಮೃಷ್ಯಮಾಣೋ ಭಗವಾನ್‌ ಕೇಶವ: ಪರವೀರಹಾ । 
ಅಚಿಂತಯದಮೇಯಾತ್ಮಾ ನಾಸ್ತಿ ಯೌಧಿಷ್ಠಿರಂ ಬಲಮ್‌ ON 


ಆಗ ಮಹಾಬಾಹುವಾದ ಕೃಷ್ಣನು ಭೀಷ್ಠರ ಪರಾಕ್ರಮವನ್ನೂ, ಅರ್ಜುನನ ಮೃದು 
ಯುದ್ಧವನ್ನೂ, ಭೀಷ್ಮರು ಸತತವಾಗಿ ಬಾಣ ಪ್ರಯೋಗವನ್ನು ಮಾಡಿ ಜಲಿಸುವ 
ಸೂರ್ಯನಂತೆ ಸೈನ್ಯವನ್ನು ಕಲಕುತ್ತಿರುವುದನ್ನೂ, ಪಾಂಡವರ ಸೈನಿಕರಲ್ಲಿ 
ಶ್ರೇಷ್ಠನಾದವನನ್ನು ಆರಿಸಿ ಆರಿಸಿ ಸಂಹರಿಸುತ್ತಿರುವುದನ್ನೂ, ಯುಧಿಷ್ಠಿರನ ಸೈನ್ಯದಲ್ಲಿ 
ಯುಗಾಂತವನ್ನು ತಂದುಕೊಡುವವನಂತೆ ಇರುವ ಭೀಷ್ಮರನ್ನು ನೋಡಿ ಸಹಿಸದೆ 
ಪರವೀರಘಾತಕನೂ, ಭಗವಂತನೂ, ಕೇಶವನೂ, ಅಚಿಂತ್ಯ ಮಹಿಮೆಯುಳ್ಳವನು 
ಆದ ಅವನು ಯುಧಿಷ್ಠಿರನ ಸೈನ್ಯವು ಇಲ್ಲವೆಂದು ತಿಳಿದನು. 


ಏಕಾಹ್ನಾ ಹಿ ರಣೇ ಭೀಷ್ಮೋ ನಾಶಯೇದ್‌ ದೇವದಾನವಾನ್‌ | 
ಕಿಮು ಪಾಂಡುಸುತಾನ್‌ ಯುದ್ದೇ ಸಬಲಾನ್‌ ಸಪದಾನುಗಾನ್‌ 1೬೭ 


ಭೀಷ್ಮರು ಒಂದು ದಿನದಲ್ಲಿದೇವದಾನವರನ್ನುನಾಶಮಾಡಿಯಾರು! ಹೀಗಿರುವಾಗ 
ರಣರಂಗದಲ್ಲಿ ಸೈನ್ಯ ಮತ್ತು ಪದಾತಿಗಳಿಂದ ಸಹಿತರಾದ ಪಾಂಡುಸುತರನ್ನು ನಾಶ 
ಮಾಡುವುದು ಯಾವ ದೊಡ್ಡವಿಷಯ? 


ದ್ರವತೇ ಚ ಮಹತ್‌ ಸೈನ್ಯಂ ಪಾಂಡವಸ್ಯ ಮಹಾತ್ಮನಃ । 
ಏತೇ ಚ ಕೌರವಾಸ್ತೂರ್ಣಂ ಪ್ರಭಗ್ನಾನ್‌ ದೃಶ್ಯ ಸೋಮಕಾನ್‌ | 
ಆದ್ರವಂತಿ ರಣೇ ಹೃಷ್ಟಾ ಹರ್ಷಯಂತಃ ಪಿತಾಮಹಮ್‌ 1೬೮1! 


ಮಹಾತ್ಮನಾದ ಯುಧಿಷ್ಠಿರನ ದೊಡ್ಡ ಸೈನ್ಯವು ಓಡಿ ಹೋಗುತ್ತಿದೆ. ಈ 
ಕೌರವರಾದರೂ ಶೀಘ್ರವಾಗಿ ಭಗ್ಗರಾದ ಸೋಮಕರನ್ನು ನೋಡಿ ಪಿತಾಮಹರಾದ 
ಭೀಷ್ಮರಿಗೆ ಸಂತೋಷವನ್ನುಂಟು ಮಾಡುತ್ತಾ ತಾವು ಸಂತೋಷದಿಂದ ಕೂಡಿದವರಾಗಿ 
ರಣರಂಗದಲ್ಲಿಅವರನ್ನು ಅಟ್ಟಿಸಿಕೊಂಡು ಓಡುತ್ತಿದ್ದಾರೆ. 


ಭೀಷ್ಠವಧಪರ್ವ 547. 


ಸೋಹಂ ಭೀಷ್ಠಂ ನಿಹನ್ಮ (ದ್ಯ ಪಾಂಡವಾರ್ಥಾಯ ದಂಸಿತಃ । 
ಭಾರಮೇತಂ ವಿನೇಷ್ಯಾಮಿ ಪಾಂಡವಾನಾಂ ಮಹಾತ್ಮನಾಮ್‌ WL 


ಆದ್ದರಿಂದ ಈ ದಿನ ನಾನು ಶಸ್ತ್ರವನ್ನು ಧರಿಸಿ, ಈ ದಿನ ಪಾಂಡವರ ಸಲುವಾಗಿ 
ಭೀಷ್ಮರನ್ನು ಕೊಲ್ಲುತ್ತೇನೆ. ಮಹಾತ್ಮರಾದ ಪಾಂಡವರ ಈ ದೊಡ್ಡ ಭಾರವನ್ನು 
ಇಳಿಸುವೆನು. 


ಅರ್ಜುನೋನಪಿ ಶರೈಸ್ತೀಕ್ಷೈರ್ವಧ್ಯಮಾನೋ ಹಿ ಸಂಯುಗೇ । 
ಕರ್ತವ್ಯಂ ನಾಭಿಜಾನಾತಿ ರಣೇ ಭೀಷ್ಮಸ್ಯ ಗೌರವಾತ್‌ uo 


ಅರ್ಜುನನೂ ಸಹ ತೀಕ್ಷ್ಣವಾದ ಬಾಣದಿಂದ ಹೊಡೆಯಲ್ಪಟ್ಟುಭೀಷ್ಠರ ಮೇಲಿನ 
ಗೌರವದಿಂದ ರಣರಂಗದಲ್ಲಿ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ (ಎಂದು 
ಚಿಂತಿಸಿದನು). 

ತಥಾ ಚಿಂತಯತಸ್ತಸ್ಯ ಭೂಯ ಏವ ಪಿತಾಮಹ: । 

ಪ್ರೇಷಯಾಮಾಸ ಸಂಕ್ರುದ್ಧಃ ಶರಾನ್‌ ಪಾರ್ಥರಥಂ ಪ್ರತಿ 11೭೧॥ 


ಕೃಷ್ಣನು ಹಾಗೆ ಚಿಂತಿಸುತ್ತಿರುವಂತೆಯೇ ಪಿತಾಮಹರಾದ ಭೀಷ್ಠರು ಬಹಳ 
ಕೋಪಗೊಂಡು ಅರ್ಜುನನ ರಥದ ಮೇಲೆ ಬಾಣಗಳನ್ನು ಪ್ರಯೋಗಿಸಿದರು. 


ತೇಷಾಂ ಬಹುತ್ನಾದ್ದಿ ಭೃಶಂ ಶರಾಣಾಂ 
ದಿಶೋ5ಥ ಸರ್ವಾಃ ಪಿಹಿತಾ ಬಭೂವುಃ । 
ನ ಚಾಂತರಿಕ್ಷಂ ನ ದಿಶೋ ನ ಭೂಮಿ- 
ರ್ನ ಭಾಸ್ಕರೋತದೃಶ್ಯತ ರಶ್ಮಿಮಾಲೀ | 
ವವುಶ್ಚ ವಾತಾಸ್ತುಮುಲಾಃ ಸಧೂಮಾ 
ದಿಶಶ್ಚ ಸರ್ವಾಃ ಕ್ಷುಭಿತಾ ಬಭೂವುಃ 
ಆ ಬಾಣಗಳ ಸಂಖ್ಯೆಯು ಬಹಳವಾಗಿ ಇದ್ದುದರಿಂದ ಎಲ್ಲ ದಿಕ್ಕುಗಳೂ 
ಅವುಗಳಿಂದ ಮುಚ್ಚಿಹೋದವು. ಅಂತರಿಕ್ಟವಾಗಲೀ, ದಿಕ್ಕುಗಳಾಗಲೀ, 
ಭೂಮಿಯಾಗಲೀ, ಕಿರಣಗಳ ಮಾಲೆಯನ್ನು ಧರಿಸಿದ ಸೂರ್ಯನಾಗಲೀ ಕಾಣಲಿಲ್ಲ. 
ಧೂಮಸಹಿತವಾದ, ತೀವ್ರವಾದ ಎಲ್ಲ ದಿಕ್ಕುಗಳೂ ಕ್ಟೋಭೆಗೊಂಡವು. 


nen 


-550- ಮಹಾಭಾರತ ಭೀಷ್ಮಪರ್ವ 


ತಾನ್‌ ವಾಸವಾನಂತರಜೋ ನಿಶಮ್ಯ 
ನರೇಂದ್ರಮುಖ್ಯಾನ್‌ ದ್ರವತಃ ಸಮಂತಾತ್‌ । 
ಪಾರ್ಥಸ್ಯ ದೃಷ್ಟ್ವಾ ಮೃದುಯುದ್ಧತಾಂ ಚ 
ಭೀಷ್ಮಂ ಚ ಸಂಖೇ ಸಮುದೀರ್ಯಮಾಣಮ್‌ sie] 


ಅಮೃಷ್ಯಮಾಣಃ ಸ ತತೋ ಮಹಾತ್ಮಾ 
ಯಶಸ್ವಿನಂ ಸರ್ವದಶಾರ್ಹಭರ್ತಾ । 
ಉವಾಚ ಶೈನೇಯಮಭಿಪ್ರಶಂಸನ್‌ 


ದೃಷ್ಟ್ವಾ ಕುರೂನಾಪತತ: ಸಮಂತಾತ್‌ Son 


ಇಂದ್ರನ ತಮ್ಮನಾದ ಕೃಷ್ಣನು ಅಂತಹ ಯುಧಿಷ್ಠಿರನ ಯೋಧರನ್ನು ನೋಡಿ 
ಅರ್ಜುನನು ಮೃದುವಾಗಿ ಯುದ್ಧಮಾಡುವುದನ್ನೂ, ಭೀಷ್ಠರು ರಣರಂಗದಲ್ಲಿ 
ವಿಜೃಂಭಿಸುತ್ತಿರುವುದನ್ನೂ ನೋಡಿ ಸಹಿಸದೆ ಮಹಾತ್ಮನೂ, ಎಲ್ಲ ದಾಶಾರ್ಹರಿಗೆ 
ಒಡೆಯನೂ ಆದ ಅವನು ಕೀರ್ತಿಶಾಲಿಯಾದ ಸಾತ್ಯಕಿಯನ್ನುನೋಡಿ ಕುರುಗಳು 
ಎಲ್ಲ ಕಡೆಯಿಂದಲೂ ಪಾಂಡವರ ಮೇಲೆ ಎರಗುತ್ತಿರುವುದನ್ನು ನೋಡಿ 
ಮಾತನಾಡಿದನು. 


ಯೇ ಯಾಂತಿ ಯಾಂತ್ಲೇವ ಶಿನಿಪ್ರವೀರ 
ಯೇರಪಿ ಸ್ಥಿತಾಃ ಸಾತ್ಸತ ತೇರಪಿ ಯಾಂತು । 
ಭೀಷ್ಮಂ ರಥಾತ್‌ ಪಶ್ಯ ನಿಪಾತ್ಮಮಾನಂ 
ದ್ರೋಣಂ ಚ ಸಂಖೇ ಸಗಣಂ ಮಯಾದ್ಯ SH 
ಎಲೈ ಶಿನಿಪ್ರವೀರನಾದ ಸಾತ್ಯಕಿಯೇ, ಯಾರು ಹೋಗುತ್ತಿದ್ದಾರೋ ಅವರು 
ಹೊರಟೇ ಹೋಗಲಿ. ಎಲ್ಫೆ ಸಾತ್ತಶನೇ, ಯಾರು ರಣರಂಗದಲ್ಲಿ ಇನ್ನೂಇದ್ದಾರೆಯೋ 
ಅವರೂ ಹೊರಟು ಹೋಗಲಿ. ಈ ದಿನ ಯುದ್ಧದಲ್ಲಿ ತಮ್ಮ ಪರಿವಾರ ಸಹಿತರಾಗಿ 
ಭೀಷ್ಮರು ಮತ್ತು ದ್ರೋಣರು ನನ್ನಿಂದ ರಥದಿಂದ ಬೀಳಿಸಲ್ಪಡುವುದನ್ನುನೋಡು. 


ನಾಸೌ ರಥ: ಸಾತ್ವತ ಕೌರವಾಣಾಂ 
ಕ್ರುದ್ಧಸ್ಯ ಮುಚ್ಯೇತ ರಣೇರದ್ಯ ಕಶ್ಚಿತ್‌ । 


ಭೀಷ್ಮವಧಪರ್ವ -551- 

ತಸ್ಮಾದಹಂ ಗೃಹ್ಯ ರಥಾಂಗಮುಗ್ರಂ 

ಪ್ರಾಣಂ ಹರಿಷ್ಯಾಮಿ ಮಹಾವ್ರತಸ್ಯ SAN 

ಎಲ್ಫೆ ಸಾತ್ತತನೇ, ಕೌರವರ ಮಹಾರಥರಲ್ಲಿಯಾವನೂ ಈ ದಿವಸ ರಣರಂಗದಲ್ಲಿ 

ಕ್ರುದ್ಧನಾದ ನನ್ನಿಂದ ಪಾರಾಗುವುದಿಲ್ಲ. ಆದ್ದರಿಂದ ಈ ದಿನ ನಾನು ಘೋರವಾದ 
ಚಕ್ರವನ್ನು ಧರಿಸಿ ಮಹಾವ್ರತರಾದ ಭೀಷ್ಮರ ಪ್ರಾಣವನ್ನು ಸಂಹರಿಸುವೆನು. 


ನಿಹತ್ಯ ಭೀಷ್ಮಂ ಸಗಣಂ ತಥಾಜೌ 
ದ್ರೋಣಂ ಚ ಶೈನೇಯ ರಥಪ್ರವೀರಮ್‌ । 
ಪ್ರೀತಿಂ ಕರಿಷ್ಯಾಮಿ ಧನಂಜಯಸ್ಯ 
ರಾಜ್ಞಶ್ಚ ಭೀಮಸ್ಯ ತಥಾಶ್ಚಿನೋಶ್ಚ novi 
ಎಲ್ಫೆ ಶೈನೇಯನೇ, ನಾನು ಯುದ್ಧದಲ್ಲಿಪರಿವಾರ ಸಹಿತರಾದ ಭೀಷ್ಮರನ್ನು ಮತ್ತು 
ರಥಶ್ರೇಷ್ಠರಾದ ದ್ರೋಣರನ್ನುಕೊಂದು ಅರ್ಜುನನಿಗೂ, ರಾಜನಾದ ಯುಧಿಷ್ಠಿರನಿಗೂ, 
ಭೀಮನಿಗೂ ಮತ್ತು ಅಶ್ವಿನಿಪುತ್ರರಾದ ನಕುಲ-ಸಹದೇವರಿಗೂ ಸಂತೋಷವನ್ನು 
ಉಂಟುಮಾಡುವೆನು. 
ನಿಹತ್ಯ ಸರ್ವಾನ್‌ ಧೃತರಾಷ್ಟಪುತ್ರಾನ್‌ 
ತತ್‌ಪಕ್ಷಿಣೋ ಯೇ ಚ ನರೇಂದ್ರಮುಖ್ಯಾ: | 
ರಾಜ್ಯೇನ ರಾಜಾನಮಜಾತಶತ್ರುಂ 
ಸಂಪಾದಯಿಷ್ಯಾಮ್ಯಹಮದ್ಯ ಹೃಷ್ಟು 
ಧೃತರಾಷ್ಟ್ರನ ಎಲ್ಲಪುತ್ತರನ್ನುಮತ್ತು ಅವರ ಪಕ್ಷಕ್ಕೆ ಸೇರಿದ ಎಲ್ಲ ಶ್ರೇಷ್ಠರಾಜರನ್ನು 
ಸಂಹರಿಸಿ, ಈ ದಿನ ಅಜಾತಶತ್ರುವನ್ನು ಸಂತೋಷದಿಂದ ರಾಜ್ಯದಲ್ಲಿಸ್ಥಾಪಿಸುವೆನು 
(ಎಂದು ಹೇಳಿದನು). 


11೮೫1! 


ತತಃ ಸುನಾಭಂ ವಸುದೇವಪುತ್ರ: 
ಸೂರ್ಯಪ್ರಭಂ ವಜ್ರಸಮಪ್ರಭಾವಮ್‌ । 
ಕ್ಷುರಾಂತಮುದ್ಯಮ್ಯ ಭುಜೇನ ಚಕ್ರಂ 


ರಥಾದವಪ್ಪುತ್ಯ ವಿಸೃಜ್ಯ ವಾಹಾನ್‌ UCL 


-552- ಮಹಾಭಾರತ ಭೀಷ್ಮಪರ್ವ 


ಸಂಕಂಪಯನ್‌ ಗಾಂ ಚರಣೈರ್ಮಹಾತ್ಮಾ 
ವೇಗೇನ ಕೃಷ್ಣ ಪ್ರಸಸಾರ ಭೀಷ್ಮಮ್‌ । 
ಮದಾಂಧಮಾಜೌ ಸಮುದೀರ್ಣದರ್ಪ: 
ಸಿಂಹೋ ಜಿಘಾಂಸನ್ನಿವ ವಾರಣೇಂದ್ರಮ್‌ 11೮೭॥ 


ಅನಂತರ ವಸುದೇವ ಪುತ್ರನಾದ ಮಹಾತ್ಮನಾದ ಆ ಕೃಷ್ಣನು, ವಜ್ರಾಯುಧಕ್ಕೆ 
ಸಮಾನವಾದ ಸಾಮರ್ಥ್ಯವುಳ್ಳ, ಸೂರ್ಯನ ಕಾಂತಿಯನ್ನು ಹೊಂದಿದ ಕತ್ತಿಯ 
ಅಲುಗುಗಳನ್ನುಳ್ಳ ತನ್ನ ಸುದರ್ಶನ ಚಕ್ರವನ್ನು ಭುಜದಿಂದ ಎತ್ತಿ ಹಿಡಿದು ಕುದುರೆಗಳನ್ನು 
ಬಿಟ್ಟುರಥದಿಂದ ಕೆಳಗೆ ಹಾರಿ ತನ್ನಪಾದನ್ಯಾಸಗಳಿಂದ ಭೂಮಿಯನ್ನು ನಡುಗಿಸುತ್ತಾ, 
ಉನ್ನತವಾದ ದರ್ಪವನ್ನು ಹೊಂದಿರುವ ಸಿಂಹವು ಮದಾಂಧವಾದ ಗಜವನ್ನುಕೊಲ್ಲು 
ಸಂಕಲ್ಪದಿಂದ ಅದರ ಕಡೆಗೆ ಬಂದಂತೆ ರಣರಂಗದಲ್ಲಿಭೀಷ್ಠರ ಸಮೀಪಕ್ಕೆ ವೇಗವಾಗಿ 
ಧಾಎಸಿದನು. 
ಸೋತಭ್ಯದ್ರವದ್‌ ಭೀಷ್ಮಮನೀಕಮಧ್ಯೇ 
ಕ್ರುದ್ಧೋ ಮಹೇಂದ್ರಾವರಜ: ಪ್ರಮಾಥೀ । 
ವ್ಯಾಲಂಬಿಪೀತಾಂತಪಟಶ್ಚಕಾಶೇ 
ಘನೋ ಯಥಾ ಖೇಂಚಿರಭಾಷಿನದ್ದು ॥೮೮॥ 


ಕ್ರುದ್ಧನಾದ, ಇಂದ್ರಾನುಜನಾದ, ಶತ್ರುನಾಶಕನಾದ ಕೃಷ್ಣನು ಸೈನ್ಯದ ಮಧ್ಯದಲ್ಲಿ 
ಭೀಷ್ಮರ ಕಡೆಗೆ ಧಾವಿಸಿದನು. ಇಳ ಬಿದ್ದಿದ್ದ ಅವನ ಪೀತಾಂಬರವು ಆಕಾಶದಲ್ಲಿ 
ಕಾಂತಿಯಿಂದ ಕೂಡಿದ ಮೋಡದಂತೆ ಕಂಗೊಳಿಸುತ್ತಿದ್ದಿತು. 


ಸುದರ್ಶನಂ ಚಾಸ್ಯ ರರಾಜ ಶೌರೇಃ 
ತಚ್ಛಕ್ರಪದ್ಮಂ ಸುಭುಚೋರುನಾಲಮ್‌ । 
ಯಥಾದಿಪದ್ಕಂ ತರುಣಾರ್ಕವರ್ಣಂ 
ರರಾಜ ನಾರಾಯಣನಾಭಿಜಾತಮ್‌ ೮೯ 


ಶೌರಿಯಾದ ಕೃಷ್ಣನ ಕೈಯಲ್ಲಿದ್ದ ಪದ್ಮದಂತಿದ್ದ ಸುಂದರವಾದ ಭುಜವನ್ನೂ. 
ದೊಡ್ಡದಾದ ನಾಳವನ್ನೂಹೊಂದಿದ್ದಆ ಸುದರ್ಶನ ಚಕ್ರವು ಉದಯಿಸುವ ಸೂರ್ಯನ 


ಭೀಷ್ಮವಧಪರ್ವ -553- 


ಬಣ್ಣದಿಂದ ಕೂಡಿದುದಾಗಿ ನಾರಾಯಣನ ನಾಭಿಯಿಂದ ಉತ್ಪನ್ನವಾದ ಆದಿಪದ್ಧದಂತೆ 
ಶೋಭಿಸಿತು. 


ತತೃಷ್ಣಕೋಪೋದಯಸೂರ್ಯಬುದ್ಧಂ 
ಶ್ಷುರಾಂತತೀಕ್ಷಾಗ್ರಸುಜಾತಪತ್ರಮ್‌ । 

ತಸ್ಯೈವ ದೇಹೋರುಸರಃಪ್ರರೂಢಂ 
ರರಾಜ ನಾರಾಯಣಬಾಹುನಾಳಮ್‌ Fol 


ಕೃಷ್ಣನ ಕೋಪವೆಂಬ ಉದಿಸುವ ಸೂರ್ಯನಿಂದ ಅರಳಿದ, ಕತ್ತಿಯ ಅಲುಬಿನಂತೆ 
ತೀಕ್ಷ್ಣವಾದ ಚೆನ್ನಾಗಿ ಬೆಳೆದ ದಳಗಳನ್ನು ಹೊಂದಿದ, ಅವನ ಶರೀರವೆಂಬ 
ಸರೋವರದಲ್ಲಿಬೆಳೆದ, ನಾರಾಯಣನಾದ ಅವನ ಬಾಹುವೆಂಬ ನಾಳವನ್ನುಹೊಂದಿದ 


ಆ ಸುದರ್ಶನ ಚಕ್ರವು ಶೋಭಿಸಿತು. 


ತಮಾತ್ತಚಕ್ರಂ ಪ್ರಣದಂತಮುಚ್ಚೆ: 
ಕ್ರುದ್ಧಂ ಮಹೇಂದ್ರಾವರಜಂ ಸಮೀಕ್ಷ್ಯ । 
ಸರ್ವಾಣಿ ಭೂತಾನಿ ಭೃಶಂ ಎನೇದುಃ 
ಕ್ಷಯಂ ಕುರೂಣಾಮಿತಿ ಚಿಂತಯಿತ್ವಾ 11೯೧॥ 


ಕೈಯಲ್ಲಿ ಚಕ್ರವನ್ನು ಹಿಡಿದು ಗಟ್ಟಿಯಾಗಿ ಗರ್ಜಿಸುತ್ತಾ ಕೋಪಗೊಂಡಿದ್ದ 
ಇಂದ್ರಾನುಜನಾದ ಕೃಷ್ಣನನ್ನು ನೋಡಿ ಕುರುಗಳಿಗೆ ವಿನಾಶವುಂಟಾಗುತ್ತದೆ ಎಂದು 
ಚಿಂತಿಸಿ ಎಲ್ಲಯೋಧರೂ ಸಂತೋಷದಿಂದ ಬಹಳವಾಗಿ ಗರ್ಜಿಸಿದರು. 


ಸ ವಾಸುದೇವಃ ಪ್ರಗೃಹೀತಚಕ್ರಃ 
ಸಂವರ್ತಯಿಷ್ಯನ್ನಿವ ಜೀವಲೋಕಮ್‌ । 
ಅಭ್ಯುತ್ಥತನ್‌ ಲೋಕಗುರುರ್ಬಭಾಸೇ 
ಭೂತಾನಿ ಧಕ್ಷ ನಿವ ಕಾಲವಹಿಃ 
ಕ್ಟೆಯಲ್ಲಿ ಚಕ್ರವನ್ನು ಹಿಡಿದ ಲೋಕಗುರುವಾದ ವಾಸುದೇವನು ಜೀವ ಲೋಕವನ್ನೇ 
ತಿರುಗಿಸುವವನಂತೆ ಹಾರಿ ವೇಗದಿಂದ ಸಾಗುತ್ತಾ ಎಲ್ಲ ಪ್ರಾಣಿಗಳನ್ನು ದಹಿಸುವ 


11೯ ೨॥। 


ಕಾಲಾಗ್ನಿಯಂತೆ ಕಂಡುಬಂದನು. 


-554- ಮಹಾಭಾರತ ಭೀಷ್ಮಪರ್ವ 


ತಮಾಪತಂತಂ ಪ್ರಗೃಹೀತಚಕ್ರಂ 
ಸಮೀಕ್ಷ್ಯ ದೇವಂ ದ್ವಿಪದಾಂ ವರಿಷ್ಠಮ್‌ । 
ಅಸಂಭ್ರಮಾತ್‌ ಕಾರ್ಮುಕಬಾಣಪಾಣೀ 
ರಥೇ ಸ್ಥಿತಃ ಶಾಂತನವೋರಭ್ಯುವಾಚ Wal 


ಕೈಯಲ್ಲಿ ಚಕ್ರವನ್ನುಹಿಡಿದು ತನ್ನೆಡೆಗೆ ಬರುತ್ತಿದ್ದದ್ದಿಪದ ಶ್ರೇಷ್ಠನಾದ ದೇವನಾದ 
ಕೃಷ್ಣನನ್ನು ನೋಡಿ ಬಿಲ್ಲುಬಾಣಗಳನ್ನುಹಿಡಿದ ಭೀಷ್ಮರು ಗಾಬರಿಗೊಳ್ಳದೆ ರಥದಲ್ಲಿಯೇ 
ನಿಂತು ಮಾತನಾಡಿದರು. 


ಏಹ್ಯೇಹಿ ದೇವೇಶ ಜಗನ್ನಿವಾಸ 
ನಮೋಶಸ್ತು ತೇ ಶಾಂರ್ಗರಥಾಂಗಪಾಣೇ । 
ಪ್ರಸಹ್ಯ ಮಾಂ ಪಾತಯ ಲೋಕನಾಥ 
ರಥೋತ್ತಮಾದ್‌ ಭೂತಶರಣ್ಯ ಸಂಖೇ WCU 


ದೇವೇಶನೇ, ಜಗನ್ನಿವಾಸನೇ, ಬಾ, ಬಾ. ಸಾರಂಗಪಾಣಿಯೇ, ಚಕ್ರಮಣಿಯೇ. 
ನಿನಗೆ ನಮಸ್ಕಾರ. ಲೋಕನಾಥನೇ, ಎಲ್ಲ ಜೀವರಿಗೆ ಶರಣ್ಯನಾದವನೇ. ನಿನ್ನ 
ಬಲದಿಂದ ನನ್ನನ್ನುರಣರಂಗದಿಂದ ಶ್ರೇಷ್ಠವಾದ ರಥದಿಂದ ಕೆಡವು. 


ತ್ವಯಾ ಹತಸ್ಕೇಹ ಮಮಾದ್ಯ ಕೃಷ್ಣ 
ಶ್ರೇಯ: ಪರಸ್ಥಿನ್ನಿಹ ಚೈವ ಲೋಕೇ । 
ಸಂಭಾವಿತೋನಸ್ಕೃಂಧಕವೃಷ್ಟಿನಾಥ 
ಲೋಕೆಸ್ತಿಭಿರ್ವೀರ ತವಾಭಿಯಾನಾತ್‌ (aN 
ಕೃಷ್ಣನೇ, ನಿನ್ನಿಂದ ಹತನಾದ ನನಗೆ ಈ ದಿನ ಈ ಲೋಕದಲ್ಲಿ ಕೀರ್ತಿಯೂ. 
ಪರಲೋಕದಲ್ಲಿ ಶ್ರೇಯಸ್ಸೂ ಉಂಟಾಗುತ್ತದೆ. ಎಲ್ಫಿ ಅಂಧಕವೃಷ್ಠಿಪಭುವೇ, ವೀರನೇ. 
ಈ ದಿನ ನೀನು ಚಕ್ರವನ್ನು ಹಿಡಿದು ನನ್ನ ಕಡೆಗೆ ಬರುತ್ತಿರುವುದರಿಂದ ನಾನು ನ್‌್‌ 
ಲೋಕಗಳಿಂದಲೂ ಗೌರವಿಸಲ್ಪಟ್ಟಿದ್ದೇನೆ (ಎಂದು ಹೇಳಿದರು). 


ರಥಾದವಪ್ಪತ್ಯ ತತ್ತ ರಾವಾನ್‌ 
ಪಾರ್ಥೋ ಪ್ಯನುದ್ರುತ್ಯ ಯದುಪ್ರವೀರಮ್‌ । 


ಭೀಷ್ಮವಧಪರ್ವ -545. 


ಜಗ್ರಾಹ ಪೀನೋತಮಲಂಬಬಾಹುಂ 
ಬಾಹ್ಫೋರ್ಹರಿಂ ವ್ಯಾಯತಪೀನಲಾಷುಃ ೫೬೬ 
ಆಗ ಅರ್ಜುನನು ತೆಯಿಂದ ರಥದಿಂದ ಧುಮುಕಿ, ಯದುಪ್ರವೀರನಾರ ಕೃಷ್ಣನ 


ಹಿಂದೆ ಓಡಿ ವಿಸ್ತಾರವಾದ ಮತ್ತು ಪುಷ್ಪದಾಹುವುಳ್ಳ ಅವನು, ಪುಷ್ಣಜಾದ ಮ್ತ 
ದೀರ್ಫವಾದ ಬಾಹುವುಳ್ಳ ಕೃಷ್ಣನನ್ನು ಅವನ ಬಾಹುಗಳಲ್ಲಿ ಹಿಡಿದನು. 


ಆದ ಅದಿದೇವನು ರೋಷದಿಂದ ಕೂಡಿದವನಾಗಿ ಮಹಾವಾತವು ಒಂಟಿಯಾದ 
ವೃಕ್ಷವನ್ನು ಎಳೆದುಕೊಂಡು ಹೋಗುವಂತೆ ಅರ್ಜುನನನ್ನು ಎಳೆದುಕೊಂಡು ಮುಂದೆ 


ಎಲ್ಫೆ ರಾಜನೇ, ಕಿರೀಟಮಾಲಿಯಾದ ಅರ್ಜುನನಾದರೂ ತನ್ನ ವಾದಗಳನ್ನು 
ಗಟ್ಟಿಯಾಗಿ ಊರಿ ಭೀಷ್ಮರ ಸಮೀಪಕ್ಕೆ ಶೀಘ್ರವಾಗಿ ಓಡಿಹೋಗುತ್ತಿದ್ದ ಕೃಷ್ಣನನ್ನು ಶನ್ನ 
ಸಾಮರ್ಥ್ಯದಿಂದ ಹತ್ತನೆಯ ಹೆಜ್ಜೆಯಲ್ಲಿ ಎಲ್ಲಿಓದವು. 
ಅಮ್ಮತಂ ಚ ಪ್ರಣಿಪತ್ಯ ಕೃಷ್ಣಂ 
ಪ್ರೀತೋರ್ದ್ಯಾನಃ ಕಾಂಚಬಿಚಿತ್ರಮಾಲೀ ॥ 
ಉವಾಚ ರೋಷಂ ಪ್ರತಿಸಂಚರೇತಿ 
ಗತಿರ್ಭವಾಪ್‌ಕೇಕದ ತಾಂಡದಾಖಾಮ್‌ ರಗ್‌ 


-556- ಮಹಾಭಾರತ ಭೀಷ್ಮಪರ್ವ 


ನಿಂತ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿ ಸಂತೋಷಗೊಂಡ ವಿಚಿತ್ರವಾದ 
ಸುವರ್ಣಮಾಲೆಯನ್ನು ಧರಿಸಿದ ಅರ್ಜುನನು ಕೇಶವನೇ, ನೀನು ಪಾಡವರಿಗೆ 
ಗತಿಯಾದವನು, ಕೋಪವನ್ನು ಉಪಶಮನ ಮಾಡು ಎಂದು ಹೇಳಿದನು. 


ನ ಹಾಸ್ಯತೇ ಕರ್ಮ ಯಥಾಪ್ರತಿಜ್ಞಂ 
ಪತ್ರೆ: ಶಪೇ ಕೇಶವ ಸೋದರೈಶ್ಚ | 
ಅಂತಂ ಕರಿಷ್ಯಾಮಿ ಯಥಾ ಕುರೂಣಾಂ 
ತ್ವಯಾಹಮಿಂದ್ರಾನುಜ ಸಂಪ್ರಯುಕ್ತ: 11೧೦೦॥ 


ನಾನು ನನ್ನ ಪ್ರತಿಜ್ಞೆಗೆ ಅನುಗುಣವಾಗಿ ಕಾರ್ಯವನ್ನು ಮಾಡುವುದನ್ನು 
ಬಿಡುವುದಿಲ್ಲ. ಕೇಶವನೇ, ನನ್ನ ಪುತ್ರರ ಮೇಲೆ ಮತ್ತು ಸಹೋದರರ ಮೇಲೆ ಆಣೆಯನ್ನು 
ಮಾಡಿ ಹೇಳುತ್ತಿದ್ದೇನೆ (ಇದು ನಾನು ಶಸ್ತವನ್ನು ಹಿಡಿಯುವುದಿಲ್ಲಎಂಬ ನಿನ್ನಪ್ರಶಿಜ್ಞೆಗ 
ಅನುಗುಣವಾಗಿಲ್ಲ). ಎಲ್ಫೆ ಇಂದ್ರಾನುಜನೇ, ನಿನ್ನಿಂದ ಕೂಡಿಕೊಂಡ ನಾನು ಈ 
ದಿನ ಕೌರವರ ವಿನಾಶವನ್ನುಮಾಡುವೆನು. 


ತತಃ ಪ್ರತಿಜ್ಞಾಂ ಸಮಯಂ ಚ ತಸ್ಮೈ 
ಜನಾರ್ದನಃ ಪ್ರೀತಮನಾ ನಿಶಮ್ಯ । 
ಸ್ಥಿತಃ ಪ್ರಿಯೇ ಕೌರವಸತ್ತಮಸ್ಯ 
ರಥಂ ಸಚಕ್ರಃ ಪುನರಾರುರೋಹ ॥೧೦೧॥ 


ಅರ್ಜುನನ ಪ್ರತಿಜ್ಞೆಯನ್ನು ಮತ್ತು ಅವನ ನಿಬಂಧನೆಯನ್ನುಕೇಳಿ ಜರ್ನಾದನನು 
ಅವನ ಮೇಲೆ ಪ್ರಸನ್ನನಾದನು. ಕೌರವಶ್ರೇಷ್ಠನಾದ ಅವನಿಗೆ ಪ್ರಿಯವನ್ನು 
ಉಂಟುಮಾಡುವುದಕ್ಕಾಗಿ ಪುನಃ ಕೈಯಲ್ಲಿ ಚಕ್ರವನ್ನು ಹಿಡಿದು ಅರ್ಜುನನ ರಥವನ್ನು 
ಏರಿದನು. 


ತತಃ ಪ್ರತಿಜ್ಞಾಂ ಸಮವಾಪ್ಯ ಭೀಷ್ಮಃ 
ಕೃತಾಂಜಲಿಂ ಸ್ತುತ್ಯಮಥಾಕರೋದ್‌ ವೈ । 

ತೈವಿಕ್ರಮೇ ಯಸ್ಯ ವಪುರ್ಬಭಾಸೇ ಸ 
ತಥೈವ ದೃಷ್ಟ್ವಾ ಸಮುಜ್ಜಲಂತಮ್‌ 1೧೦೨! 


ಭೀಷ್ಮವಧಪರ್ವ 557. 


ಆಗ ಭೀಷ್ಮರು ತಮ್ಮ ಪ್ರತಿಜ್ಞೆಯು ನೆರವೇರುತ್ತಿರಲು ಕೈಗಳನ್ನು ಮುಗಿದು 
ಸ್ತೋತ್ರವನ್ನುಮಾಡಿದರು. ತ್ರಿವಿಕ್ರಮಾವತಾರದಲ್ಲಿತೋರಿಸಿದ ಉಜ್ಜ್ವಲ ರೂಪದಂತೆ 
ಕೃಷ್ಣನ ರೂಪವು ಅವರಿಗೆ ಕಂಗೊಳಿಸಿತು. 


ಸ ತಾನಭೀಷೂನ್‌ ಪುನರಾದದಾನ: 
ಪ್ರಗೃಹ್ಯ ಶಂಖಂ ದ್ವಿಷತಾಂ ನಿಹಂತಾ । 

ವಿನಾದಯಾಮಾಸ ತತೋ ದಿಶಶ್ಚ 
ಸ ಪಾಂಚಜನ್ಯಸ್ಯ ರವೇಣ ಶೌರಿ: 00೩ 


ಶತ್ರುಘಾತಕನಾದ ಕೃಷ್ಣನು ಪುನಃ ಕೈಗಳಲ್ಲಿ. ಕಡಿವಾಣಗಳನ್ನು ಹಿಡಿದು ಪಾಂಚಜನ್ಯ 
ಶಂಖವನ್ನು ತೆಗೆದುಕೊಂಡು ಶೌರಿಯಾದ ಅವನು ಅದರ ನಾದದಿಂದ ದಿಕ್ಕುಗಳು 
ಪ್ರತಿಧ್ವನಿಸುವಂತೆ ಶಂಖವನ್ನು ಊದಿದನು. 


ವ್ಯಾವಿದ್ವನಿಷ್ಕಾಂಗದಕುಂಡಲಂ ತಂ 
ರಜೋವಿಕೀರ್ಣಾಂಚಿತಪಕ್ಷ್ಮನೇತ್ರಮ್‌ । 

ವಿಶುದ್ಧದಂಪ್ಪಂ ಪ್ರಗೃಹೀತಶಂಖಂ 
ಇ ಆ 
ಎಚುಕ್ರುಶುಃ ಪ್ರೇಕ್ಷ್ಯ ಕುರುಪ್ರವೀರಾಃ 1೧೦೪॥ 


ತನ್ನ ನಿಷ್ಕಾಂಗದ ಕುಂಡಲಗಳು ಅಸ್ತವ್ಯಸ್ತವಾಗಿದ್ದಹುಬ್ಬುಮತ್ತು ಕಣ್ಣುಗಳ ಮೇಲೆ 
ಯ ಕ ಎ ಬ 
ಧೂಳನ್ನು ಹೊಂದಿದ್ದ, ವಿಶುದ್ಧ ದಂತಗಳನ್ನುಳ್ಳ, ಕೈಯಲ್ಲಿ ಶಂಖವನ್ನು ಹಿಡಿದ ಆ 
ಕೃಷ್ಣನನ್ನುನೋಡಿ ಕುರುಪ್ರವೀರರು ಕಿರುಚಾಡಿದರು. 


ಮೃದಂಗಭೇರೀಪಟಹಪ್ರಣಾದಾ 
ನೇಮಿಸ್ಟನಾ ದುಂದುಭಿನಿಸ್ಟನಾಶ್ಚ । 
ಸಸಿಂಹನಾದಾಶ್ಚ ಬಭೂವುರುಗ್ರಾ: 
ಸರ್ವೇಷ್ಟನೀಕೇಷು ತತ: ಕುರೂಣಾಮ್‌ 
ಆಗ ಕುರುಗಳ ಎಲ್ಲಸೈನ್ಯದಲ್ಲಿಮೃದಂಗಭೇರಿ ಪಟ ಶಬ್ದಗಳೂ, ರಥದ ಚಕ್ರದ 
ಶಬ್ದಗಳೂ, ದುಂದುಭಿ ಘೋಷಗಳೂ, ಉಗ್ರವಾದ ಸಿಂಹನಾದಗಳೂ ಉಂಟಾದವು. 


11೧೦೫।॥ 


-558- ಮಹಾಭಾರತ ಭೀಷ್ಮಪರ್ವ 


ಗಾಂಡೀವಘೋಷಃ ಸ್ತನಯಿತ್ನುಕಲ್ಟೋ 
ಜಗಾಮ ಪಾರ್ಥಸ್ಯ ನಭೋ ದಿಶಶ್ಚ। 
ಜಗ್ಗುಶ್ಚ ಬಾಣಾ ವಿಮಲಾಃ ಪ್ರಸನ್ನಾ 
ತಟ ಇ 
ಸರ್ವಾ ದಿಶಃ ಪಾಂಡವಚಾಪಮುಕ್ತಾಃ 11೧೦೬॥ 


ಸಿಡಿಲಿಗೆ ಸಮಾನವಾದ ಅರ್ಜುನನ ಗಾಂಡೀವ ಘೋಷವು ಆಕಾಶ ಮತ್ತು 
ದಿಕ್ಕುದಿಕ್ಕುಗಳನ್ನುತಲುಪಿತು. ಅರ್ಜುನನ ಬಿಲ್ಲಿನಿಂದ ಹೊರಹೊಮ್ಮಿದ ವಿಮಲವಾದ 
ಬಾಣಗಳು ಎಲ್ಲದಿಕ್ಕುಗಳನ್ನುತಲುಪಿದವು. 


ತಂ ಕೌರವಾಣಾಮಧಿಪೋ ಬಲೇನ 

ಭೀಷ್ಮೇಣ ಭೂರಿಶ್ರವಸಾ ಚ ಸಾರ್ಧಮ್‌ । 
ಅಭ್ಯುದ್ಯಯಾವುದ್ಯತಬಾಣಪಾಣಿ: 

ಕಕ್ಷಂ ದಿಧಕ್ಷನ್ನಿವ ಧೂಮಕೇತು: ॥೧೦೭/ 


ಕೌರವರ ಅಧಿಪತಿಯಾದ ದುರ್ಯೋಧನನು ತನ್ನ ಸೈನ್ಯದಿಂದಲೂ, 
ಭೀಷ್ಮರಿಂದಲೂ, ಭೂರಿಶ್ರವಸ್ಸಿನಿಂದಲೂ ಕೂಡಿಕೊಂಡು ಎತ್ತಿದ ಕೈಗಳಿಂದ ಬಾಣಗಳನ್ನು 
ಹಿಡಿದವನಾಗಿ ಹುಲ್ಲುಗಾವಲನ್ನು ದಹಿಸುವ ಅಗ್ನಿಯಂತೆ ಪಾಂಡವರ ಕಡೆಗೆ 
ಸಾಗಿಬಂದನು. 


ಅಥಾರ್ಜುನಾಯ ಪ್ರಜಹಾರ ಭಲ್ಲಾನ್‌ 

ಭೂರಿಶ್ರವಾಃ ಸಪ್ತ ಸುವರ್ಣಪುಂಖಾನ್‌ । 
ದುರ್ಯೋಧನಸ್ತೋಮರಮುಗ್ರವೇಗಂ 

ಶಲ್ಯೋ ಗದಾಂ ಶಾಂತನವಶ್ಚ ಶಕ್ತಿಮ್‌ 1೧೦೮॥ 


ಅನಂತರ ಭೂರಿಶ್ರವನು ಸುವರ್ಣಪುಂಖಗಳಿದ್ದಏಳು ಭಲ್ಲಗಳನ್ನು ಅರ್ಜುನನ 
ಮೇಲೆ ಪ್ರಹಾರ ಮಾಡಿದನು. ದುರ್ಯೋಧನನು ಭಯಂಕರವಾದ ವೇಗವುಳ್ಳ 
ತೋಮರವನ್ನೂ ಶಲ್ಯನು ಗದೆಯನ್ನೂ ಮತ್ತು ಭೀಷ್ಮರು ಶಕ್ತಿಯನ್ನೂ 
ಪ್ರಯೋಗಿಸಿದರು. 


ಭೀಷ್ಮವಧಪರ್ವ ೬559- 


ಸ ಸಪ್ತಭಿಃ ಸಪ್ತ ಶರಪ್ರವೇಕಾನ್‌ 
ಸಂವಾರ್ಯ ಭೂರಿಶ್ರಮಾ ಎಸೃಷ್ಟಾನ್‌ | 
ಶಿತೇನ ದುರ್ಯೋಧನಬಾಹುಮುಕ್ತಂ 
ಕ್ಷುರೇಣ ತತ್ತೋಮರಮುನ್ನಮಾಥ 11೧೦೯॥ 


ಅರ್ಜುನನು ಭೂರಿಶ್ರವನು ಪ್ರಯೋಗಿಸಿದ ಏಳು ಶ್ರೇಷ್ಠವಾದ ಬಾಣಗಳನ್ನು 
ಏಳು ಬಾಣಗಳಿಂದ ನಿವಾರಿಸಿ, ಹರಿತವಾದ ಕತ್ತಿಯಂತಹ ಬಾಣದಿಂದ 
ದುರ್ಯೋಧನನು ಪ್ರಯೋಗಿಸಿದ ತೋಮರವನ್ನುನನಾಶಪಡಿಸಿದನು. 


ತತಃ ಶುಭಾಮಾಪತತೀಂ ಸ ಶಕ್ತಿಂ 
ವಿದ್ಯುತ್ಛಭಾಂ ಶಾಂತನವೇನ ಮುಕ್ತಾಮ್‌ । 
ಗದಾಂ ಚ ಮದ್ರಾಧಿಪಬಾಹುಮುಕ್ತಾಂ 
ದ್ವಾಭ್ಯಾಂ ಶರಾಭ್ಯಾಂ ನಿಚಕರ್ತ ವೀರಃ COON 
ಅನಂತರ ವೀರನಾದ ಅವನು ಮಿಂಚಿನ ಕಾಂತಿಯನ್ನು ಹೊಂದಿ ತನ್ನೆಡೆಗೆ ಬರುತ್ತಿದ್ದ 
ಭೀಷ್ಮರು ಪ್ರಯೋಗಿಸಿದ ಶುಭವಾದ ಶಕ್ತ್ಯಾಯುಧವನ್ನೂಮತ್ತು ಮದ್ರಾಧಿಪತಿಯಾದ 
ಶಲ್ಯನ ಬಾಹುವಿನಿಂದ ಪ್ರಯೋಗಿಸಲ್ಪಟ್ಟ ಗದೆಯನ್ನೂ ಎರಡು ಬಾಣಗಳಿಂದ 
ಕತ್ತರಿಸಿದನು. 


ತತೋ ಭುಜಾಭ್ಯಾಂ ಬಲವದ್‌ ವಿಕೃಷ್ಠ 
ಚಿತ್ರಂ ಧನುರ್ಗಾಂಡಿವಮಪ್ರಮೇಯಮ್‌ । 
ಮಾಹೇಂದ್ರಮಸ್ಟಂ ವಿಧಿವತ್‌ ಸುಘೋರಂ 
ಪ್ರಾದುಶ್ಚಕಾರಾದ್ಭುತಮಂತರಿಕ್ಷೇ 11೧೧೧॥॥ 
ಅನಂತರ ತನ್ನ ಎರಡು ಭುಜಗಳಿಂದಲೂ ಅಸಾಧಾರಣ ಸಾಮರ್ಥ್ಯವುಳ್ಳ 
ವಿಚಿತ್ರವಾದ ಗಾಂಡೀವ ಧನುಸ್ಸನ್ನು ಬಲವಾಗಿ ಎಳೆದು ಅತ್ಯಂತ ಘೋರವೂ, 
ಅದ್ಭುತವೂ ಆದ ಮಹೇಂದ್ರಾಸ್ಟವನ್ನು ಅಂತರಿಕ್ಷದಲ್ಲಿ ಪ್ರಾದುರ್ಭಾವಗೊಳಿಸಿದನು. 


ತೇನೋತ್ತಮಾಸ್ತ್ರೇಣ ತತೋ ಮಹಾತ್ಮಾ 
ಸರ್ವಾಣ್ಯನೀಕಾನಿ ಮಹಾಧನುಷ್ಯಾನ್‌ 1 


-560- ಮಹಾಭಾರತ ಭೀಷ್ಮಪರ್ವ 


ಶರೌಘಜಾಲೈರ್ವಿಮಲಾಗ್ದಿವರ್ಣೈ: 
ನಿವಾರಯಾಮಾಸ ಕಿರೀಟಮಾಲೀ 11೧೧೨ 
ಮಹಾತ್ವೂ., .ರೀಟಮಾಲಿಯೂ, ಮಹಾಧನುರ್ಧಾರಿಯೂ ಆದ ಅರ್ಜುನನು 
ಆ ಶ್ರೇಷ್ಠವಾದ ಅಸ್ಟದಿಂದ ಹೊರಹೊಮ್ಮಿದ ವಿಮಲವಾದ ಅಗ್ನಿಯ ವರ್ಣದಿಂದ 
ಕೂಡಿದ ಬಾಣಗಳ ಸಮೂಹದ ಬಲದಿಂದ ಎಲ್ಲಸೈನ್ಯವನ್ನೂನಿವಾರಿಸಿದನು. 


ಶಿಲೀಮುಖಾ: ಪಾರ್ಥಧನು:ಪ್ರಮುಕ್ತಾ 
ರಥಾನ್‌ ಧೃಜಾಗ್ರಾಣಿ ಧನೂಂಷಿ ಬಾಹೂನ್‌ । 

ನಿಕೃತ್ಯ ದೇಹಾನ್‌ ವಿವಿಶು: ಪರೇಷಾಂ 
ನರೇಂದ್ರನಾಗೇಂದ್ರತುರಂಗಮಾಣಾಮ್‌ 1೧೧೩1 


ಅರ್ಜುನನ ಧನುಸಿನಿಂದ ಹೊರಹೊಮ್ಮಿದ ಹರಿತವಾದ ಬಾಣಗಳು ಶತ್ರುಗಳ 
ರಥಗಳನ್ನೂ, ಧ್ವಜದ ಮೇಲ್ಭಾಗಗಳನ್ನೂ ಧನುಸ್ಸುಗಳನ್ನೂ, ಬಾಹುಗಳನ್ನೂಕತ್ತರಿಸಿ 
ರಾಜರ, ಗಜಗಳ, ಅಶ್ನಗಳ ಶರೀರಗಳಲ್ಲಿನಾಟಿದವು. 


ತತೋ ದಿಶಶ್ಚಾಸುದಿಶಶ್ಚ ಪಾರ್ಥಃ 
ಶರೈಃ ಸುಧಾರೈರ್ನಿಶಿತೈರ್ವಿತತ್ಯ । 
ಗಾಂಡೀವಶಬ್ಬೇನ ಮನಾಂಸಿ ತೇಷಾಂ 
ಕಿರೀಟಮಾಲೀ ವ್ಯಥಯಾಂಚಕಾರ 1೧೧೪॥ 


ಅನಂತರ ಕಿರೀಟಮಾಲಿಯಾದ ಪಾರ್ಥನು ದಿಕ್ಕು-ಏದಿಕ್ಕುಗಳಲ್ಲಿ ಒಳ್ಳೆಯ 
ಅಲುಬುಳ್ಳ ನಿಶಿತವಾದ ಬಾಣಗಳನ್ನು ಹರಡಿ, ಗಾಂಡೀವ ಧನುಸ್ಸಿನ ಶಬ್ದದಿಂದ 
ಶತ್ರುಗಳ ಮನಸ್ಸಿಗೆ ವ್ಯಥೆಯನ್ನು ಉಂಟುಮಾಡಿದನು. 


ತಸ್ಮಿಂಸಥಾ ಘೋರತಮೇ ಪ್ರವೃತ್ತೇ 
ಶಂಖಸ್ಪನಾ ದುಂದುಭಿನಿಸ್ಟನಾಶ್ಚ । 
ಅಂತರ್ಹಿತಾ ಗಾಂಡಿವನಿಸ್ನನೇನ 
ಬಭೂವುರುಗ್ರಾಶ್ಚ ರಣಪ್ರಣಾದಾಃ 1೧೧೫ 


ಭೀಷ್ಠವಧಪರ್ವ -561- 


ಅರ್ಜುನನು ಹಾಗೆ ಅತ್ಯಂತ ಘೋರವಾಗಿ ಯುದ್ಧಮಾಡುತ್ತಿರಲು ಗಾಂಡೀವ 
ಧನುಸ್ಲಿನ ಘೋಷದಿಂದ ಶಂಖಧ್ವನಿಗಳು ಮತ್ತು ದುಂದುಭಿನಾದಗಳು ಅಡಗಿ 
ಹೋದವು. ಉಗ್ರವಾದ ಯುದ್ಧಪ್ರನಾದಗಳು ಉಂಟಾದವು. 


ಗಾಂಡೀವಶಬ್ದಂ ತಮಥೋ ವಿದಿತ್ವಾ 
ವಿರಾಟರಾಜಪ್ರಮುಖಾ ನೃವೀರಾಃ । 

ಪಾಂಚಾಲರಾಜೋ ದ್ರುಪದಶ್ಚ ವೀರಃ 
ತಂ ದೇಶಮಾಜಗ್ಗುರದೀನಸತ್ತಾ : 11೧೧೬॥ 


ಆ ಗಾಂಡೀವ ಧನುಸ್ಸಿನ ಶಬ್ದವನ್ನು ತಿಳಿದ ವಿರಾಟರಾಜನೇ ಮೊದಲಾದ ಎಲ್ಲ 
ವೀರರೂ, ವೀರನಾದ ಪಾಂಚಾಲನಾದ ದ್ರುಪದನೂ ಧೈರ್ಯದಿಂದ ಕೂಡಿದ 
ಮನಸುಳ್ಳವರಾಗಿ ಆ ಪ್ರದೇಶಕ್ಕೆ ಬಂದರು. 

ಸರ್ವಾಣಿ ಸೈನ್ಯಾನಿ ತು ತಾವಕಾನಿ 

ಯತೋಯತೋ ಗಾಂಡಿವಜಃ ಪ್ರಣಾದ: । 

ತತಸ್ತತಃ ಸನ್ನತಿಮೇವ ಜಗ್ಗು: 

ನ ತಂ ಪ್ರತೀಪೋತಭಿಸಸಾರ ಕಶ್ಚಿತ್‌ 11೧೧೭ಟ! 

ನಿನ್ನ ಸೈನ್ಯದವರೆಲ್ಲರೂ ಎಲ್ಲೆಲ್ಲಿ ಗಾಂಡೀವ ಧನುಸ್ಲಿನ ಘೋಷವು ಕೇಳಿ 

ಬರುತ್ತದೆಯೋ ಅಲ್ಲೆಲ್ಲ ಸನ್ನತಿಯನ್ನೇ ಹೊಂದಿದರು. ಅರ್ಜುನನಿಗೆ ಪ್ರತೀಕಾರ 
ಮಾಡಲು ಯಾವನೂ ಮುಂದೆ ಬರಲಿಲ್ಲ. 

ತಸ್ಮಿನ್‌ ಸುಘೋರೇ ನೃಪಸಂಪ್ರಹಾರೇ 

ಹತಾಃ ಪ್ರವೀರಾಃ ಸರಥಾಃ ಸಸೂತಾಃ । 
ಗಜಾಶ್ಚ ನಾರಾಚನಿಪಾತತಪ್ಪಾ 
ಮಹಾಪತಾಕಾಃ ಶುಭರುಗ್ಧಕಕ್ಷ್ಯಾ: 11೧೧೮॥ 
ರಾಜರ ಸಂಹಾರಯುಕ್ತವಾದ ಆ ಘೋರವಾದ ಯುದ್ಧವು ಹಾಗೆ ನಡೆಯುತ್ತಿರಲು 
ರಥ ಮತ್ತು ಸೂತರಿಂದ ಕೂಡಿದ ಶ್ರೇಷ್ಠರಾದ ವೀರರು ಹತರಾದರು. 
ಮಹಾಪತಾಕೆಗಳನ್ನೂ ಮನೋಹರವಾದ ಸುವರ್ಣಮಾಲೆಗಳನ್ನೂಧರಿಸಿದ ಗಜಗಳು 
ಬಾಣಗಳ ಹೊಡೆತಕ್ಕೆ ತತ್ತರಿಸಿ ಹೋದವು. 


-562- ಮಹಾಭಾರತ ಭೀಷ್ಮಪರ್ವ 


ಪರೀತಸತ್ತಾ ; ಸಹಸಾ ನಿಪೇತು: 
ಕಿರೀಟಿನಾ ಭಿನ್ನತನುತ್ರಕಾಯಾಃ । 
ದೃಢಾಹತಾಃ ಪತ್ರಿಭಿರುಗ್ರವೇಗೈ: 
ಪಾರ್ಥೇನ ಭಲ್ಲೈರ್ನಿಶಿತ್ಛೆಃ ಶಿತಾಗ್ಯೆ: 11೧೧೯ 


ಧೈರ್ಯವನ್ನುಕಳೆದುಕೊಂಡ ಯೋಧರು ಅರ್ಜುನನ ಬಾಣಗಳಿಂದ ತಮ್ಮಕವಚ 
ಮತ್ತು ಶರೀರಗಳು ಭೇದಿಸಲ್ಪಡುತ್ತಿರಲು ತಕ್ಷಣದಲ್ಲಿಯೇ ಕೆಳಗೆ ಬಿದ್ದರು. 
ಅರ್ಜುನನಿಂದ ಹರಿತವಾದ ತುದಿಯುಳ್ಳ ಪತ್ತಗಳಿಂದ ಕೂಡಿದ ಉಗ್ರವೇಗವುಳ್ಳ 
ಭಲ್ಲಗಳಿಂದ ಬಲವಾಗಿ ತಾಡಿತರಾದ ಶತ್ರುಗಳೆಲ್ಲರೂ ನೆಲಕ್ಕೆ ಉರುಳಿದರು. 


ನಿಕೃತ್ವಯಂತ್ರಾ ನಿಹತೇಂದ್ರಕೀಲಾ 
ಧ್ವಜಾ ಮಹಾಂತೋ ಧ್ವಜಿನೀಮುಖೇಷು । 
ಪದಾತಿಸಂಘಾಶ್ಚ ರಥಾಶ್ಚ ಸಂಖೇ 
ಹಯಾಶ್ಚ ನಾಗಾಶ್ಚ ಧನಂಜಯೇನ 11೧೨೦॥ 


ಬಾಣಾಹತಾಸ್ತೂರ್ಣಮಪೇತಸತ್ತ್ಯಾ 
ವಿಷ್ಠಭ್ಯ ಗಾತ್ರಾಣಿ ನಿಪೇತುರುರ್ವ್ಯಾಮ್‌ । 
ಐಂದ್ರೇಣ ತೇನಾಸ್ಥವರೇಣ ರಾಜನ್‌ 
ಮಹಾಹವೇ ಭಿನ್ನತನುತ್ರದೇಹಾ: 10೨0 


ಗಜದ ಮೇಲೆ ಏರಿಸಿದ ಯಂತ್ರಗಳು ಕತ್ತರಿಸಲ್ಪಟ್ಟವು. ಮಾಯಾ ಮಂತ್ರಾದಿಗಳು 
ನಾಶವನ್ನು ಹೊಂದಿದವು. ಸೈನ್ಯದ ಮುಂಭಾಗದಲ್ಲಿದ್ದ ದೊಡ್ಡ ಧ್ವಜಗಳು, ಪದಾತಿ 
ಸಮೂಹಗಳು, ರಥಗಳು, ಅಶ್ವಗಳು, ಗಜಗಳು ಅರ್ಜುನನ ಬಾಣಗಳಿಂದ ಹತವಾಗಿ 
ಶೀಘ್ರವಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡು ಭೂಮಿಯ ಮೇಲೆ ಬಿದ್ದವು. ಎಲೈ 
ರಾಜನೇ, ಆ ಅಸಕೆ ಶ್ರೇಷ್ಠವಾದ ಇಂದ್ರಾಸ್ಪದಿಂದ ಆ ದೊಡ್ಡ ಯುದ್ಧದಲ್ಲಿ ಕವಚಗಳು 
ಮತ್ತು ದೇಹಗಳು ಕತ್ತರಿಸಲ್ಪಟ್ಟುನೆಲದ ಮೇಲೆ ಉರುಳಿದವು. 


ತತಃ ಶರೌಫೈರ್ನಿಶಿತೈ: ಕಿರೀಟಿನಾ 
ನೃದೇಹಶಸ್ತಕ್ಷತಲೋಹಿತೋದಾ | 
ನದೀ ಸುಘೋರಾ ನರದೇಹಫೇನಾ 
ಪ್ರವರ್ತಿತಾ ತತ್ರ ರಣಾಜಿರೇ ವೈ Hat 


ಭೀಷ್ಮವಧಪರ್ವ -563- 


ಆಗ ಅರ್ಜುನನಿಂದ ರಣರಂಗದಲ್ಲಿಬಾಣಗಳ ಸಮೂಹದಿಂದ ಹೊಡೆಯಲಟ 
ಯೋಧರ ದೇಹಗಳಿಂದ ಉಂಟಾದ ರಕ್ತವೆಂಬ ನೀರನ್ನು ಹೊಂದಿದ್ದ ಅತ್ಯಂತ 
ಘೋರವಾದ ಯೋಧರ ದೇಹವೆಂಬ ನೊರೆಯನ್ನು ಹೊಂದಿದ್ದನದಿಯು ಹರಿಯಿತು. 


ವೇಗೇನ ಸಾತೀವ ಪೃಥುಪ್ರವಾಹಾ 
ಪ್ರಸುಸ್ರುತಾ ಭೈರವಾರಾವರೂಪಾ । 
ಪರೇತನಾಗಾತ್ಪಶರೀರರೋಧಾ 
ನರಾಂತ್ರಮಜ್ಞಾಭ್ಯತಮಾಂಸಪಂಕಾ 11೧೨೩ 


ಪ್ರಭೂತರಕ್ಷೋಗಣಭೂತಸೇವಿತಾ 
ಶಿರಃಕಪಾಲಾಕುಲಕೇತತಾದ್ದಲಾ । 
ಶರೀರಸಂಘಾತಸಹಸ್ರವಾಹಿನೀ 
ವಿಶೀರ್ಣನಾನಾಕವಚೋರ್ಮಿಸಂಕುಲಾ 11೧೨೪1 
ನರಾಶ್ವನಾಗಾಸ್ಟಿನಿಕೃತ್ತಶರ್ಕರಾ 
ವಿನಾಶಪಾಲಾಲವತೀ ಭಯಾವಹಾ ॥ 
ವಿಸ್ತಾರವಾದ ಪ್ರವಾಹವುಳ್ಳ ಭಯಂಕರವಾದ ಶಬ್ದಗಳಿಂದ ಕೂಡಿದ, ಮೃತವಾದ 
ಗಜಾಶ್ವ ಶರೀರಗಳ ತೀರವನ್ನು ಹೊಂದಿದ, ಯೋಧರ ಕರುಳು, ಮಜ್ಜ ಮತ್ತು 
ಮಾಂಸವೆಂಬ ಕೆಸರನ್ನು ಹೊಂದಿದ, ಅನೇಕ ಸಂಖ್ಯೆಯ ರಾಕ್ಷಸ ಗಣದಿಂದಲೂ ಮತ್ತು 
ಭೂತಗಳಿಂದಲೂ ಸೇವಿತವಾದ, ಶಿರಃಕಪಾಲದಿಂದ ಕೂಡಿದ, ಕೆದರಿದ ಕೇಶಗಳೆಂಬ 
ಮೃದುಪ್ರದೇಶಗಳುಳ್ಳ, ಸಹಸ್ರಾರು ಶರೀರಗಳ ಸಮೂಹವನ್ನು ತೆಗೆದುಕೊಂಡು 
ಹರಿಯುವ, ಹರಿದುಹೋದ ಅನೇಕ ವಿಧವಾದ ಕವಚಗಳೆಂಬ ತರಂಗಗಳಿಂದ 
ನಿಬಿಡವಾದ, ಚೂರ್ಣೀಕೃತವಾದ ನರಾಶ್ಚಗಜಗಳ ಅಸ್ಥಿಗಳೆಂಬ ಮರಳುಗಳನ್ನುಳ್ಳ. 
ಯುದ್ಧದಲ್ಲಿವಿನಾಶವುಂಟಾದ ಮಾಂಸಗಳ ಸಮೂಹವುಳ್ಳ, ನದಿಯು ಹರಿಯಿತು. 


ತಾಂ ಕಂಕಮಾಲಾವೃತಗೃಧ್ರಕಹ್ವೈ: 
ಕವ್ಯಾದರಂಫೈತ್ಚ ತರಕ್ಷುಭಿತ್ತ (೧೨೫ 


-564- ಮಹಾಭಾರತ ಭೀಷ್ಮಪರ್ವ 


ಉಪೇತಕೂಲಾಂ ದದೃಶುಃ ಸಮಂತಾತ್‌ 

ಕ್ರೂರಾಂ ಮಹಾವೈತರಣೀಪ್ರಕಾಶಾಮ್‌ । 
ಪ್ರವರ್ತಿತಾಮರ್ಜುನಬಾಣಸಂಫೈ: 

ಮೇದೋವಸಾಸ್ಫಕ್ಚವಹಾಂ ಸುಭೀಮಾಮ್‌ HOSEN 


ಕಂಕಪಕ್ಚಿಗಳ ಸಮೂಹಗಳು ಹದ್ದುಗಳು ಮತ್ತು ಕಹಪಕ್ಸಿಗಳು ಮಾಂಸಾಹಾರಿ 
ಪ್ರಾಣಿಗಳ ಸಮೂಹಗಳು ಮತ್ತು ಚಿರತೆಗಳಿಂದ ತುಂಬಿದ ತೀರಗಳುಳ್ಳ ಕ್ರೂರವಾದ, 
ಮಹಾವೈತರಣಿಯಂತಹ ಅರ್ಜುನನ ಬಾಣಸಮೂಹಗಳಿಂದ ಉಂಟಾದ ಮೇಧಸ್ಸು, 
ವಸಾ ಮತ್ತು ರಕ್ತಪ್ರವಾಹವುಳ್ಳ ಆ ಭಯಂಕರವಾದ ನದಿಯನ್ನು ಎಲ್ಲರೂ ನೋಡಿದರು. 


ತೇ ಚೇದಿಪಾಂಚಾಲಕರೂಶಮತ್ಸ್ಯಾಃ 
ಪಾರ್ಥಾಶ್ಚ ಸರ್ವೇ ಸಹಿತಾಃ ಪ್ರಣೇದುಃ | 
ಜಯಪ್ರಗಲ್ಪಾ ಪುರುಷಪ್ರವೀರಾಃ 
ಸಂತಾಪಯಂತಃ ಕುರುಯೋಧವೀರಾನ್‌ 11೧೨೭1॥ 


ಪುರುಷಪ್ರವೀರರಾದ, ಜಯದ ಸಂತೋಷವುಳ್ಳ ಆ ಚೇದಿ, ಪಾಂಚಾಲ, ಕರೂಶ, 
ಮತ್ತ್ಯರು ಮತ್ತು ಎಲ್ಲಪಾಂಡವರು ಜೊತೆಯಾಗಿ ಶ್ರೇಷ್ಠರಾದ ಕುರುಯೋಧರನ್ನು 
ಸಂತಾಪಗೊಳಿಸುತ್ತಾ ಸಿಂಹನಾದವನ್ನು ಮಾಡಿದರು. 


ವಿತ್ರಾಸ್ಯ ಸೇನಾಂ ಧ್ವಜಿನೀಪತೀನಾಂ 
ಸಿಂಹೋ ಮೃಗಾಣಾಮಿವ ಯೂಥಸಂಘಾನ್‌ ।ಟ 
ಹತಪ್ರವೀರಾಣಿ ಬಲಾನಿ ದೃಷ್ಟ್ವಾ 
ಕಿರೀಟಿನಾ ಶತ್ರುಭಯಾವಹೇನ ।ಟ 
ವಿನೇದತುಸ್ತಾವತಿಹರ್ಷಯುಕ್ತೊ 
ಗಾಂಡೀವಧನ್ಹಾ ಚ ಜನಾರ್ದನಶ್ಚ 11೧೨೮॥। 


ಸೇನಾಪತಿಗಳ ಸೈನ್ಯವನ್ನು ಸಿಂಹವು ಮೃಗಗಳ ಸಮೂಹವನ್ನುನಾಶಗೊಳಿಸುವಂತೆ 
ನಾಶಗೊಳಿಸಿ, ಶತ್ರುಭಯಂಕರನಾದ ಅರ್ಜುನನಿಂದ ಹತರಾದ ವೀರರನ್ನುಳ್ಳ 
ಸೈನ್ಯಗಳನ್ನು ನೋಡಿ, ಅತ್ಯಂತ ಸಂತೋಷದಿಂದ ಕೂಡಿದ ಕೃಷ್ಣಾರ್ಜುನರು 
ಸಿಂಹನಾದವನ್ನುಮಾಡಿದರು. 


ಭೀಷ್ಠವಧಪರ್ವ -565- 


ತತೋ ರವಿಂ ಸಂಪೃತರಶ್ಶಿಜಾಲಂ 
ದೃಷ್ಟ್ವಾ ಭೃಶಂ ಶಸ್ತ್ರಪರಿಕ್ಷತಾಂಗಾಃ I 
ತದೈೆಂದ್ರಮಸ್ವಂ ವಿತತಂ ಸುಘೋರ- 


ಮಸಹ್ಯಮುದ್ವೀಕ್ಷ 8 ಯುಗಾಂತಕಲ್ಪಮ್‌ 10೨೯1 
ಅಥಾಪಯಾನಂ ಕುರವಃ ಸಭೀಷ್ಠಾಃ 
ಸದ್ರೋಣದುರ್ಯೋಧನಬಾಹಿಕಾಶ್ನ । 
ಚಕ್ರುರ್ನಿಶಾಂ ಸಂಧಿಗತಾಂ ಸಮೀಕ್ಷ್ಯ 
ವಿಭಾವಸೋರ್ಲೋಹಿತರಾಜಿಯುಕ್ತಾಮ್‌ 1೧೩೦1 


ಅನಂತರ ಸೂರ್ಯನು ತನ್ನ ರಶ್ಚಿಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಿರುವುದನ್ನು 
ನೋಡಿ, ಘೋರವಾದ ಇಂದ್ರಾಸ್ಟವು ಸಹಿಸಲು ಅಸಾಧ್ಯವಾಗಿ ಯುಗಾಂತದಂತೆ 
ವ್ಯಾಪ್ತವಾಗಿರುವುದನ್ನು ನೋಡಿ, ಶಸ್ತ್ರಗಳಿಂದ ಬಹಳವಾಗಿ ಗಾಯಗೊಂಡ ಶರೀರವುಳ್ಳ 
ಕುರುಗಳು, ಭೀಷ್ಠರು, ದ್ರೋಣರು, ದುರ್ಯೋಧನ, ಬಾಹ್ಲಿಕರು ಸೂರ್ಯನ 
ಸಂಧ್ಯಾಕಾಲದ ಅರುಣಕಿರಣಗಳನ್ನು ಗಮನಿಸಿ, ರಾತ್ರಿಯ ಆಗಮನವನ್ನು ಗಮನಿಸಿ 
ಯುದ್ಧದಿಂದ ಅಪಯಾನವನ್ನುಮಾಡಿದರು. 


ಅವಾಪ್ಯ ಕೀರ್ತಿಂ ಚ ಯಶಶ್ಚ ಲೋಕೇ 
ವಿಜಿತ್ಯ ಶತ್ರೂಂಶ್ಚ ಧನಂಜಯೋಪಪಿ । 
ಯಯಾ ನರೇಂದ: ಸಹ ಸೋದರೈಶ್ಚ 
ಸಮಾಪ್ರಕರ್ಮಾ ಶಿಬಿರಂ ನಿಶಾಯಾಮ್‌ । 
ತತಃ ಪ್ರಜಜ್ಞೇ ತುಮುಲ: ಕುರೂಣಾಂ 
ನಿಶಾಮುಖೇ ಘೋರತರ: ಪ್ರಣಾದ: HOO 


ಅರ್ಜುನನಾದರೂ ಶತ್ರುಗಳನ್ನು ಗೆದ್ದು ಲೋಕದಲ್ಲಿಕೀರ್ತಿಯನ್ನೂ, ಯಶಸನ್ನೂ 
ಗಳಿಸಿ ತನ್ನಆ ದಿನದ ಕಾರ್ಯವನ್ನುಮುಗಿಸಿ ರಾಜರ ಮತ್ತು ಸಹೋದರರ ಜೊತೆಯಲ್ಲಿ 
ತನ್ನ ಶಿಬಿರಕ್ಕೆ ಹೋದನು. ಅನಂತರ ಆ ರಾತ್ರಿಯ ಮೊದಲ ಭಾಗದಲ್ಲಿ ಕುರುಗಳ 
ಶಿಬಿರದಲ್ಲಿಘೋರತರವಾದ, ತೀವ್ರವಾದ ನಾದವು ಉಂಟಾಯಿತು. 


-566- ಮಹಾಭಾರತ ಭೀಷ್ಮಪರ್ವ 


ರಣೇ ರಥಾನಾಮಯುತಂ ನಿಹತ್ಯ 
ಹತಾ ಗಜಾಃ ಸಪ್ಪಶತಾರ್ಜುನೇನ । 
ಪ್ರಾಚ್ಯಾಶ ಸೌವೀರಗಣಾಶ್ಚ ಸರ್ವೇ 
ನಿಪಾತಿತಾಃ ಕ್ಷುದ್ರಕಮಾಲವಾಶ್ಚ । 
ಮಹತ್‌ಕೃತಂ ಕರ್ಮ ಧನಂಜಯೇನ 
ಕರ್ತುಂ ಯಥಾ ನಾರ್ಹತಿ ಕಶ್ಚಿದನ್ಯಃ 1೧೩೨1 


ಅರ್ಜುನನು ಹತ್ತುಸಾವಿರ ರಥಗಳನ್ನು ಯುದ್ಧದಲ್ಲಿ ಸಂಹರಿಸಿ, ಏಳುನೂರು 
ಗಜಗಳನ್ನುಸಂಹರಿಸಿದ್ದನು. ಪ್ರಾಚ್ಯದೇಶದ ರಾಜರು, ಸೌವೀರ ಗಣಗಳು, ಕ್ಷುದ್ರಕೆ 
ಮಾಲವ ಯೋಧರೆಲ್ಲರೂ ಅರ್ಜುನನಿಂದ ಹತರಾಗಿದ್ದರು. ಇನ್ನೊಬ್ಬರು ಮಾಡಲು 
ಸಾಧ್ಯವಿಲ್ಲದಂತಹ ಮಹತ್ಕಾರ್ಯವನ್ನು ಅರ್ಜುನನು ಮಾಡಿದ್ದನು. 


ಶ್ರುತಾಯುರಂಬಷ್ಠಪತಿಶ್ವ ರಾಜಾ 
ತಥೈವ ದುರ್ಮರ್ಷಣಚಿತ್ರಸೇನೌ । 
ದ್ರೋಣಃ ಕೃಪಃ ಸೈಂಧವಬಾಹಿಕೌ ಚ 
ಭೂರಿಶ್ರವಾಃ ಶಲೃಶಲೌ ಚ ರಾಜನ್‌ 11೧೩೩ 
ಅನ್ಯೇ ಚ ಯೋಧಾ: ಶತಶಃ ಸಮೇತಾಃ 
ಕ್ರುದ್ದೇನ ಪಾರ್ಥೇನ ರಣಸ್ಯ ಮಧ್ಯೇ । 
ಸ್ವಬಾಹುವೀರ್ಯೇಣ ಜಿತಾಃ ಸಭೀಷ್ಠಾ: 
ಕಿರೀಟಿನಾ ಲೋಕಮಹಾರಥೇನ 11೧೩೪। 


ಅಂಬಷ್ಕಪತಿಯಾದ ಶ್ರುತಾಯು ರಾಜ, ಹಾಗೆಯೇ ದುರ್ಮರ್ಷಣ- 
ಚಿತ್ರಸೇನರು, ದ್ರೋಣರು-ಕೃಪರು, ಸೈಂಧವ- ಬಾಹ್ಮಿಕರು, ಭೂರಿಶ್ರವ, ಶಲ್ಯ, ಶಲ 
ಮತ್ತು ಒಟ್ಟಿಗೆ ಸೇರಿದ ನೂರಾರು ಯೋಧರು ಎಲ್ಲರೂ ಕೋಪಗೊಂಡ ಅರ್ಜುನನಿಂದ 
ರಣರಂಗದ ಮಧ್ಯದಲ್ಲಿ ತನ್ನ ಬಾಹುಸಾಮರ್ಥ್ಯದಿಂದಲೇ ಅರ್ಜುನನಿಂದ 
ಪರಾಜಿತರಾದರು. ಲೋಕಮಹಾರಥನಾದ ಅರ್ಜುನನಿಂದ ಭೀಷ್ಮ ಸಹಿತರಾದ 
ಎಲ್ಲರೂ ಪರಾಜಿತರಾದರು. 


ಭೀಷ್ಠವಧಪರ್ವ -567- 


ಇತಿ ಬ್ರುವಂತಃ ಶಿಬಿರಾಣಿ ಜಗ್ಗು; 
ಸರ್ವೇ ಗಣಾ ಭಾರತ ಯೇ ತ್ತದೀಯಾಃ । 
ಉಲ್ಫಾಸಹಸೈೆಶ್ಚ ಸುಸಂಪ್ರದೀಷ್ಟೆ: 
ವಿಭ್ರಾಜಮಾನೈಶ್ಚ ತಥಾ ಪ್ರದೀಪೈ: । 
ಕಿರೀಟಿವಿತ್ರಾಸಿತಸರ್ವಯೋಧಾ 
ಚಕ್ರೇ ನಿವೇಶಂ ಧ್ವಜಿನೀ ಕುರೂಣಾಮ್‌ !1೧೩೫। 
ಎಲ್ಫೆ ಭಾರತನೇ, ಹೀಗೆ ಹೇಳುತ್ತಾ ನಿನ್ನಉಳಿದ ಯೋಧರು ತಮ್ಮತಮ್ಮ ಶಿಬಿರಕ್ಕೆ 
ಹೋದರು. ದೀಪ್ರವಾದ ಸಹಸ್ರಾರು ಪಂಜುಗಳಿಂದಲೂ, ಶೋಭಿಸುವ ಅನೇಕ 
ದೀಪಗಳಿಂದಲೂ ಕೂಡಿದ ಕೌರವರ ಸೈನ್ಯವು ಅರ್ಜುನನ ಬಾಣಗಳಿಂದ ಹೆದರಿದ 
ಸರ್ವಯೋಧರನ್ನುಹೊಂದಿ ಆ ರಾತ್ರಿಯಲ್ಲಿವಿಶ್ರಾಂತಿಯನ್ನು ಪಡೆಯಿತು. 
॥! ಇತಿ ಶ್ರೀಮನ್ಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಭೀಷ್ಠಪರ್ವಣಿ ಪಂಚಪಂಚಾಶೋ5ಧ್ಯಾಯಃ ॥ 
|| ಭೀಷ್ಮವಧಪರ್ವಣಿ ಪಂಚದಶೋತಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಐವತ್ತೈದನೆಯ ಅಧ್ಯಾಯ ಮುಗಿಯಿತು. 
ಭೀಷ್ಮಸೇನಾಪತ್ಯದಲ್ಲಿ ಮೂರನೆಯ ದಿನದ ಯುದ್ಧವು ಮುಗಿಯಿತು. 
MNO 
ಐವತ್ತಾರನೆಯ ಅಧ್ಯಾಯ 
ನಾಲ್ಕನೆಯ ದಿವಸದ ಯುದ್ದದ ಪ್ರಾರಂಭ. ಭೀಷ್ಮಾರ್ಜುನ ಪತಾಪ. 
ಸಂಜಯಃ 
ವೃಷ್ಣಾಂ ನಿಶಾಂ ಭಾರತ ಭಾರತಾನಾಮ್‌ 
ಅನೀಕಿನೀನಾಂ ಪ್ರಮುಖೇ ಮಹಾತ್ಮಾ । 
ಯಯೌ ಸಪತ್ನಾನ್‌ ಪ್ರತಿ ಜಾತಕೋಪೋ 
ವೃತಃ ಸಮಗ್ರೇಣ ಬಲೇನ ಭೀಷ್ಮ: 11೧1 
ಸಂಜಯ- ಎಲ್ಫೆ ಭಾರತನೇ, ರಾತ್ರಿಯು ಕಳೆಯುತ್ತಿರಲು ಮಹಾತ್ಮರಾದ ಭೀಷ್ಮರು 
ಶತ್ರುಗಳ ಮೇಲೆ ಕೋಪವನ್ನುಹೊಂದಿದವರಾಗಿ ಸಮಗ್ರವಾದ ಸೈನ್ಯದಿಂದ ಸಹಿತರಾಗಿ 
ಕೌರವರ ಸೈನ್ಯದ ಮುಂಭಾಗದಲ್ಲಿನಡೆದರು. 


-568- ಮಹಾಭಾರತ ಭೀಷ್ಮಪರ್ವ 


ತಂ ದ್ರೋಣದುರ್ಯೋಧನಬಾಹ್ಲಿಕಾಶ್ಚ 
ತಥೈವ ದುರ್ಮರ್ಷಣಚಿತ್ರಸೇನೌ । 
ಜಯದ್ರಥಶ್ಚಾತಿಬಲೋ ಬಲೌಫೈಃ 
ನೃಪಾಸ್ತಥಾ5 ನ್ಯೇನನುಯಯುಃ ಸಮಂತಾತ್‌ 11೨॥| 


ದ್ರೋಣ-ದುರ್ಯೋಧನ-ಬಾಹ್ಮಿಕರೂ, ಹಾಗೆಯೇ ದುರ್ಮರ್ಷಣ- 
ಚಿತ್ರಸೇನರೂ, ಅತಿ ಬಲಿಷ್ಠನಾದ ಜಯದ್ರಥ ಮತ್ತು ಉಳಿದ ರಾಜರೂ ಎಲ್ಲ 
ಕಡೆಗಳಿಂದಲೂ ತಮ್ಮ ಸೈನ್ಯದ ಜೊತೆಯಲ್ಲಿಭೀಷ್ಠರನ್ನುಹಿಂಬಾಲಿಸಿದರು. 


ಸ ತೈರ್ಮಹದ್ದಿಶ್ವ ಮಹಾರಥೈಶ್ನ 
ಬಟ ಚ 
ತೇಜಸ್ಥಿಭರ್ವೀರ್ಯವದ್ಧಿಶ್ವ ರಾಜನ್‌ । 
ರರಾಜ ರಾಜೋತ್ತಮ ರಾಜಮುಖ್ಯೈಃ 
ವೃತಃ ಸ ದೇವೈರಿವ ವಜ್ರಪಾಣಿ: ET 


ಮಹಾತ್ಮರೂ, ಮಹಾರಥರೂ, ಕಾಂತಿಮಂತರೂ, ಪರಾಕ್ರಮಶಾಲಿಗಳೂ ಆದ 
ರಾಜಶ್ರೇಷ್ಠರಿಂದ ಮತ್ತು ಪ್ರಧಾನ ರಾಜರಿಂದ ಪರಿವೃತರಾದ ಭೀಷ್ಮರು ಎಲೈ ರಾಜನೇ, 
ದೇವತೆಗಳಿಂದ ಸುತ್ತುವರಿಯಲ್ಪಟ್ಟವಜ್ರಪಾಣಿಯಾದ ಇಂದ್ರನಂತೆ ಶೋಭಿಸಿದರು. 


ತಸ್ಮಿನ್ನನೀಕಪ್ರಮುಖೇ ಎಷಕ್ತಾ 

ದೋಧೂಯಮಾನಾಶ್ಚ ಮಹಾಪತಾಕಾಃ | 
ಸುರಕ್ತಪೀತಾಸಿತಪಾಂಡುರಾಭಾ 

ಮಹಾಗಜಸ್ಕಂಧಗತಾ ವಿರೇಜುಃ HY 


ಆ ಸೈನ್ಯದ ಮುಂಭಾಗದಲ್ಲಿದೊಡ್ಡ ಆನೆಗಳ ಭುಜದ ಮೇಲೆ ನಿಲ್ಲಿಸಿದ ಕೆಂಪು, 
ಹಳದಿ, ಬಿಳಿ, ಕಪ್ಪುಬಣ್ಣಗಳ ಮಹಾಪತಾಕೆಗಳು ಗಾಳಿಗೆ ಕಂಪಿಸುತ್ತಾ ವಿರಾಜಿಸಿದವು. 


ಸಾ ವಾಹಿನೀ ಶಾಂತನವೇನ ರಾಜ್ಞಾ 


ಮಹಾರಥೈರ್ವಾರಣವಾಜಿಭಿಶ್ನ । 
ಬಭೌ ಸವಿದ್ಯುತ್‌ಸ್ತನಯಿತ್ತುಕಲ್ಪಾ 
ಜಲಾಗಮೇ ದ್ಕೌರಿವ ಜಾತಮೇಘಾ 11೫11 


ಭೀಷ್ಠವಧಪರ್ವ -569- 
ಶಂತನುಪುತ್ರರಾದ ರಾಜರಾದ ಭೀಷ್ಠರಿಂದಲೂ, ಮಹಾರಥರಿಂದಲೂ, 


ಅಶ್ವ- ಗಜಗಳಿಂದಲೂ ಕೂಡಿದ ಆ ಸೈನ್ಯವು ಗುಡುಗು, ಮಿಂಚುಗಳಿಂದ ಕೂಡಿದ 
ಮೇಘಗಳನ್ನು ಹೊಂದಿದ ಮಳೆಗಾಲದ ಆಕಾಶದಂತೆ ಶೋಭಿಸಿತು. 


ತತೋ ರಣಾಯಾಭಿಮುಖೀ ಪ್ರಯಾತಾ 

ಪ್ರತ್ಯರ್ಜುನಂ ಶಾಂತನವಾಭಿಗುಪ್ತಾ । 
ಸೇನಾ ಮಹೋಗ್ರಾ ಸಹಸಾ ಕುರೂಣಾಂ 

ವೇಗೋ ಯಥಾ ಭೀಮ ಇವಾಪಗಾಯಾ: 11೬! 
ಅನಂತರ ಭೀಷ್ಮರಿಂದ ರಕ್ಷಿತವಾದ ಕುರುಗಳ ಮಹಾಸ್ಥೆನ್ಯವು ತಕ್ಷಣದಲ್ಲಿ ಯುದ್ಧಕ್ಷೆ 


ಸಿದ್ಧವಾಗಿ ಅರ್ಜುನನ ಕಡೆಗೆ ಅಭಿಮುಖವಾಗಿ ಗಂಗಾನದಿಯ ಭಯಂಕರವಾದ 
ವೇಗದಂತೆ ಸಾಗಿತು. 


ತಂ ವ್ಯಾಲನಾನಾವಿಧಗೂಢಸಾರಂ 
ಗಜಾಶ್ಚಪಾದಾತರಥೌಘಪಕ್ಷಮ್‌ I 
ವ್ಯೂಹಂ ಮಹಾಮೇಘಸಮಂ ಮಹಾತ್ಮಾ 
ದದರ್ಶ ದೂರಾತ್‌ ಕಪಿರಾಜಕೇತು: Hh 
ಕಪಿರಾಜಧ್ವಜನಾದ ಮಹಾತ್ಮನಾದ ಅರ್ಜುನನು ವ್ಯಾಲ ಮೊದಲಾದ ನಾನಾ 
ವಿಧವಾದ ಗೂಢಸತ್ತವನ್ನು ಹೊಂದಿದ್ದ, ಗಜಾಶ್ಚರಥಪದಾತಿಗಳಿಂದ ತುಂಬಿದ, 
ಮಹಾಮೇಘ ಸದೃಶವಾದ ವ್ಯೂಹವನ್ನು ದೂರದಿಂದಲೇ ನೋಡಿದನು. 
ಸ ನಿರ್ಯಯೌ ಕೇತುಮತಾ ರಥೇನ 
ನರರ್ಷಭಃ ಶ್ಲೇತಹಯೇನ ವೀರಃ । 
ವರೂಥಿನಾ ಸೈನ್ಯಮುಖೇ ಮಹಾತ್ಮಾ 
ವಧೇ ಧೃತ: ಸರ್ವಸಪತ್ನಯೂನಾಮ್‌ won 
ನರಶ್ರೇಷ್ಠನೂ, ವೀರನೂ ಆದ ಅವನು ಶ್ವೇತಾಶ್ನಗಳನ್ನು ಹೂಡಿದ ಧ್ವಜಯುಕ್ತವಾದ 
ರಥದಿಂದ ಹೊರಟು ಬಂದನು. ಮಹಾತ್ಮನಾದ ಅವನು ಸೈನ್ಯದ ಮುಂಭಾಗದಲ್ಲಿ 


ಸುರಕ್ಷಿತವಾದ ರಥದಲ್ಲಿ ಶತ್ರುಸೇನೆಯ ಸರ್ವಯುವಕರ ವಧೆಯನ್ನು ನಿಶ್ಚಯಿಸಿ 
ಬಂದನು. 


-570- ಮಹಾಭಾರತ ಭೀಷ್ಮಪರ್ವ 


ಸೂಪಸ್ಕರಂ ಸೋತ್ತರಬಂಧುರೇಷಂ 
ಯತ್ತಂ ಯದೂನಾಮೃಷಭೇಣ ಸಂಖೇ । 
ಕಪಿಧ್ದಜಂ ಪ್ರೇಕ್ಷ್ಯ ವಿಷೇದುರಾಜೌ 
ಸಹೈವ ಪುತ್ಯೆಸ್ತವ ಕೌರವೇಯಾ: Tal 


ಒಳ್ಳೆಯ ಸಲಕರಣೆಗಳಿಂದ ಕೂಡಿದ್ದ ಮತ್ತು ಒಳ್ಳೆಯ ಮತ್ತು ಸುಂದರವಾದ 
ರಥಾಂಗಗಳಿಂದ ಕೂಡಿದ್ದ ಯದುಶ್ರೇಷ್ಠನಾದ ಕೃಷ್ಣನಿಂದ ನಿಯಂತ್ರಿಸಲ್ಪಟ್ಟ 
ಕಪಿಧ್ದಜವುಳ್ಳ ರಥವನ್ನು ರಣರಂಗದಲ್ಲಿ ನೋಡಿ ನಿನ್ನ ಪುತ್ರರ ಜೊತೆಯಲ್ಲಿ ಎಲ್ಲ 
ಕೌರವರೂ ವಿಷಾದವನ್ನುಹೊಂದಿದರು. 


ಪ್ರಕರ್ಷತಾ ಗುಪ್ತಮುದಾಯುಧೇನ 
ಕಿರೀಟಿನಾ ಲೋಕಮಹಾರಥೇನ ।ಟ 

ತಂ ವ್ಯೂಹರಾಜಂ ದದೃಶುಸ್ತದೀಯಾಃ 
ಚತುಶ್ಚತುರ್ವ್ಯಾಲಸಹಸ್ರಕೀರ್ಣಮ್‌ Hoon 


ಲೋಕಮಹಾರಥನಾದ, ಆಯುಧವನ್ನು ಎತ್ತಿಹಿಡಿದ, ಅರ್ಜುನನಿಂದ ನಡೆಸಲ್ಪಟ್ಟ 
ಪಾಂಡವರ ನಾಲ್ಕು-ನಾಲ್ಕು ಆನೆಗಳ ಸಹಸ್ರದಿಂದ ತುಂಬಿದ ಆ ಶ್ರೇಷ್ಠವಾದ 
ವ್ಯೂಹವನ್ನುನಿನ್ನವರು ನೋಡಿದರು. 


ಯಥಾ ಹಿ ಪೂರ್ವೇನಹನಿ ಧರ್ಮರಾಜ್ಞಾ 

ವ್ಯೂಹಃ ಕೃತಃ ಕೌರವನಂದನೇನ । 
ತಥಾ ತಥೋದ್ದೇಶಮುಪೇತ್ಯ ತಸ್ತು 

ಪಾಂಚಾಲಮುಖ್ಯೈಃ ಸಹ ಚೇದಿಮುಖ್ಯಾಃ 11೧೧ 
ಹಿಂದಿನ ದಿನ ಕೌರವನಂದನನಾದ ಧರ್ಮರಾಜನು ಹೇಗೆ ವ್ಯೂಹವನ್ನು 


ರಚಿಸಿದ್ದನೋ, ಅದರಂತೆ ಪಾಂಚಾಲ ಶ್ರೇಷ್ಠರು ಮತ್ತು ಚೇದಿಶ್ರೇಷ್ಠರು ಆಯಾ 
ಸ್ಥಳಗಳಲ್ಲಿಹೋಗಿ ನಿಂತರು. 


ತತೋ ಮಹಾವೇಗಸಮಾಹತಾನಿ 
ಭೇರೀಸಹಸ್ರಾಣಿ ವಿನೇದುರಾಜೌ । 


ಭೀಷ್ಠವಧಪರ್ವ -571- 


ಶಂಖಸ್ಸನಾ ದುಂದುಭಿನಿಸ್ಟನಾಶ್ಚ 
ಸರ್ವೇಷ್ಟನೀಕೇಷು ಸಸಿಂಹನಾದಾಃ 11೧೨11 


ಅನಂತರ ಮಹಾವೇಗದಿಂದ ಬಾರಿಸಲ್ಪಟ್ಟ ಸಹಸ್ರ ಭೇರಿಗಳು ರಣರಂಗದಲ್ಲಿ 
ಮೊಳಗಿದವು. ಎಲ್ಲಸೈನ್ಯಗಳಲ್ಲಿಯೂ ಶಂಖನಾದಗಳು, ದುಂದುಭಿ ಘೋಷಗಳು 
ಮತ್ತು ಸಿಂಹನಾದಗಳು ಉಂಟಾದವು. 


ತತಃ ಸಬಾಣಾನಿ ಮಹಾಸ್ಟನಾನಿ 
ವಿಸ್ಥಾರ್ಯಮಾಣಾನಿ ಧನೂಂಷಿ ವೀರೈಃ: । 

ಕ್ಷಣೇನ ಭೇರೀಪಣವಪ್ರಣಾದಾನ್‌ 
ಅಂತರ್ದಧುಃ ಶಂಖಮಹಾಸ್ಟನಾಶ್ಚ 11೧೩ 


ಅನಂತರ ಒಂದು ಕ್ಷಣದಲ್ಲಿ ವೀರರಿಂದ ಎಳೆಯಲ್ಪಡುವ ಧನುಸ್ತುಗಳ ಮತ್ತು 
ಬಾಣಗಳ ಶಬ್ದಗಳು ಭೇರೀ-ಪಣವ ಮೊದಲಾದವುಗಳಿಂದ ಉಂಟಾದ ಶಬ್ದವನ್ನು 
ಒಂದು ಕ್ಷಣದಲ್ಲಿ ಅಡಗಿಸಿದವು. ಶಂಖದ ಮಹಾನಾದವು ಕೇಳಿ ಬರುತ್ತಿತ್ತು. 


ತಚ್ಛಂಖಶಬ್ದಾದೃತಮಂತರಿಕ್ಷಮ್‌ 
ಉದ್ಧೂತಭೌಮದ್ರುತರೇಣುಜಾಲಮ್‌ । 
ಮಹಾವಿತಾನಾವತತಪ್ರಕಾಶಮ್‌ 
ಆಲೋಕ್ಯ ವೀರಾಃ ಸಹಸಾಭಿಪೇತು: 11೧೪1 


ಅಂತರಿಕ್ಟವು ಶಂಖಗಳ ಮಹಾಶಬ್ದದಿಂದ ತುಂಬಿ ಭೂಮಿಯಿಂದ ಎದ್ದ 
ಧೂಳಿನಿಂದ ಆವೃತವಾಗಿ ಪ್ರಕಾಶವು ತಡೆಯಲ್ಪಟ್ಟಿರುವುದನ್ನು ನೋಡಿದ ವೀರರು 
ತಕ್ಷಣ ಒಬ್ಬರ ಮೇಲೆ ಒಬ್ಬರು ಎರಗಿದರು. 


ರಥೀ ರಥೇನಾಭಿಹತಃ ಸಸೂತಃ 
ಪಪಾತ ಸಾಶ್ವಃ ಸರಥ: ಸಕೇತುಃ । 
ಗಜೋ ಗಜೇನಾಭಿಹತಃ ಪಪಾತ 


ಪದಾತಿನಾ ಚಾಭಿಹತಃ ಪದಾತಿ: 11೧೫। 


ಸ ಮಹಾಭಾರತ ಭೀಷ್ಮರ 
ಧ್ವಾಯುಕ್ತವಾದ ರಥದ ಜೊತೆಯಲ್ಲಿ ಕೆಳಗೆ ಬಿದ್ದನು. ಗಜದಿಂದ ಅಭಿಹತವಾರ 
ಗಜವು ಬಿದ್ದಿತು. ಪದಾತಿಯಿಂದ ಅಭಿಹತನಾದ ಪದಾತಿಯು ಬಿದ್ದನು. 
ಆವರ್ಶಮೂನಾನ್ಯಭಿವರ್ತಮೂನ್ಯೆ! 
ಬಾಣ್ಯೆ ಕ್ಷತಾನ್ಯದ್ದುಥದರ್ಶನಾನಿ । 
ಪ್ರಾಸೈೆಶ್ಮ ಬಡ್ಡೈತ್ಸ ಸಮಾಹತಾನಿ 
ಸದಶದ್ಧಂದಾನಿ ಸದತ್ವದ್ಧಂದೈೆ! ॥೧೬/ 
ಗುರಿಗಳಿಗೆ ಅಭಿಮುಖವಾಗಿ ಹೋಗುವ ಮತ್ತು ತಿರುಗಿಕೊಂಡು ಹೋಗುವ 
ಬಾಣಗಳಿಂದ ಉಂಟಾದ ಗಾಯಗಳು ನೋಡಲು ಅದ್ಭುತವಾಗಿದ್ದವು. ಒಳ್ಳೆಯ ಅತ್ತ 
ಸಮೂತಗಳಿಂದ ಪ್ರಾಸಗಳಿಂದಲೂ. ಖಡ್ಕಗಳಿಂದಲೂ ಪ್ರಹಾರ ಮಾಡಲ್ಪಟ್ಟು. 


ಪ್ರಾಸ್ಥೆಶ್ನ ಖಡ್ಗೈತ್ಥಿ ನಿಹೇತುರುರ್ದ್ಯಾಮ್‌ ೧೭ 
ವೀರರಿಂದ ಪ್ರಯೋಗಿಸಲ್ಪಟ್ಟ ಸುವರ್ಣಮಯವಾದ ನಕ್ಕತ್ರಗಳಿಂದ 
ಧೂಹಿತವಾದ ಬತ್ತಳಿಕೆಗಳು ಪರಶ್ವಧಗಳಿಂದಲೂ, ಪ್ರಾಸಗಳಿಂದಲೂ: 
ತಡ್ಗಗಳಿಂದಲೂ ಹೊಡೆಯಲ್ಲಟ್ಟು ಭೂಮಿಯ ಮೇಲೆ ಬಿದ್ದವು. 
ಗಚ್ಯರ್ವಿಹಾಕೈರ್ವರಹಸ್ತರುಗ್ಗಾ 
ಕೇಚಿತ್‌ ಸಸೂತಾ ರಥಿನಃ ಪ್ರಪೇತುಃ । 
ಗಜರ್ಷಭಾತ್ಟಾಟ ರಥರ್ಷಭೇಣ 
ನಪೇತಿರೇ ಬಾಣಪತಾಃ ಪೃಥಿವ್ಯಾಮ್‌ ॥೧೮॥ 


ಗಜಗಳ ವಿಷಾಣಗಳಿಂದಲೂ, ಸೊಂಡಿಲುಗಳಿಂದಲೂ ಗಾಯಗೊಂಡ ಕೆಲವು 


ರಥಿಕರು ಸೂತರೊಡನೆ ನೆಲಕ್ಕೆ ಉರುಳಿದರು. ಶ್ರೇಷ್ಠವಾದ ಗಜಗಳೂ ಸಹ ಶ್ರೇಷ್ಠನಾದ 
ರಫರಿಂದ ದಾಣಗಳಿಂದ ಹತವಾಗಿ ಭೂಮಿಯ ಮೇಲೆ ಬಿದ್ದವು. 


ಗಚೌಘವೇಗೋದ್ದತಸಾದಿತಾನಾಂ 
ಶ್ರುತ್ವಾ ನಿಷೇದುರ್ವಸುಧಾಂ ಮನುಷ್ಯಾಃ । 
ಆರ್ತಸ್ಥರಂ ಸಾದಿಪದಾತಿಯೂನಾಂ 
ಎಷಾಣಗಾತ್ರಾವರತಾಡಿತಾನಾಮ್‌ 11೧೯॥ 


ಗಜಸಮೂಹಗಳ ಉನ್ನತವೇಗದಿಂದ ಗಾಯಗೊಂಡ, ಗಜಗಳ ದಂತಗಳಿಂದಲೂ 
ಮತ್ತು ಶ್ರೇಷ್ಠವಾದ ಶರೀರಗಳಿಂದಲೂ ತಾಡಿತರಾದ ಅಶ್ವಾರೋಹಿಗಳೂ ಮತ್ತು 
ಪದಾತಿಗಳೂ ಆದ ಯುವಕರ ಆರ್ತಸ್ಪರವನ್ನು ಕೇಳಿದ ಮನುಷ್ಯರು ಭೂಮಿಯ 
ಮೇಲೆ ಕುಸಿದರು. 


ಸಂಭ್ರಾಂತನಾಗಾಶ್ನರಥೇ ಪ್ರಸೂತೇ 
ಮಹಾಭಯೇ ಸಾದಿಪದಾತಿಯೂನಾಮ್‌ । 
- ಮಹಾರಥಃ ಸಂಪರಿವಾರ್ಯಮಾಣಂ 
ದದರ್ಶ ಭೀಷ್ಮಃ ಕಪಿರಾಜಕೇತುಮ್‌ ole] 


ರಣರಂಗದಲ್ಲಿ ಚೆನ್ನಾಗಿ ತಿರುಗುತ್ತಿದ್ದ ಗಜಾಶ್ಚರಥಗಳಿಂದ ಅಶ್ವಾರೋಹಿಗಳಾದ 
ಮತ್ತು ಪದಾತಿಗಳಾದ ಯುವಕರಿಗೆ ಮಹಾಭಯವು ಉಂಟಾಗುತ್ತಿರಲು ಭೀಷ್ಮರು 
ಮಹಾರಥರಿಂದ ಸುತ್ತುವರಿಯಲ್ಪಟ್ಟ ಕಪಿರಾಜಧ್ವಜನಾದ ಅರ್ಜುನನನ್ನು ನೋಡಿದರು. 


ತಂ ಪಂಚತಾಳೋಚ್ಛೆತತಾಳಕೇತು: 
ಸದಶ್ವವೇಗೋದತವೀರ್ಯಯಾತ: । 
ಮಹಾಸ್ಟ್ರಬಾಣಾಶನಿದೀಪ್ರಮಾರ್ಗಂ 
ಕಿರೀಟಿನಂ ಶಾಂತನವೋರ ಭ್ಯಧಾವತ್‌ 11೨೧ 
ಐದು ತಾಳೆಯ ಮರದಷ್ಟು ಎತ್ತರವಾದ ಧ್ವಜವನ್ನು ಹೊಂದಿದ, ಸದಶ್ಚಗಳ 
ವೇಗದಿಂದ ಉದ್ಧತವಾದ, ಪರಾಕ್ರಮವನ್ನು ಹೊಂದಿದ, ಶಂತನು ಪುತ್ರರಾದ ಭೀಷ್ಮರು 
ಮಹಾಸ್ತ್ರಬಾಣಗಳೆಂಬ ಸಿಡಿಲುಗಳಿಂದ ಪ್ರಕಾಶಿತವಾದ ಮಾರ್ಗದಲ್ಲಿದ್ದ ಅರ್ಜುನನ 
ಕಡೆಗೆ ಧಾವಿಸಿದರು. 


-572- ಮಹಾಭಾರತ ಭೀಷ್ಮಪರ್ವ 


ರಥಿಕನಿಂದ ಹೊಡೆಯಲ್ಪಟ್ಟಇನ್ನೊಬ್ಬರಥಿಕನು ತನ್ನ ಸೂತ, ಅಶ್ವಗಳು ಮತ್ತು 
ಧ್ವಜಯುಕ್ತವಾದ ರಥದ ಜೊತೆಯಲ್ಲಿಕೆಳಗೆ ಬಿದ್ದನು. ಗಜದಿಂದ ಅಭಿಹತವಾದ 
ಗಜವು ಬಿದ್ದಿತು. ಪದಾತಿಯಿಂದ ಅಭಿಹತನಾದ ಪದಾತಿಯು ಬಿದ್ದನು. 


ಆವರ್ತಮಾನಾನ್ಯಭಿವರ್ತಮಾನೈ: 
ಬಾಣೈಃ: ಕ್ಷತಾನ್ಯದ್ಧುತದರ್ಶನಾನಿ | 
ಪ್ರಾಸೈಶ್ವ ಖಡೆ ್ಸೈಶ್ಚ ಸಮಾಹತಾನಿ 
ಸದಶ್ಚವೃಂದಾನಿ ಸದಶ್ಚವೃಂದೈಃ 11೧೬॥ 


ಗುರಿಗಳಿಗೆ ಅಭಿಮುಖವಾಗಿ ಹೋಗುವ ಮತ್ತು ತಿರುಗಿಕೊಂಡು ಹೋಗುವ 
ಬಾಣಗಳಿಂದ ಉಂಟಾದ ಗಾಯಗಳು ನೋಡಲು ಅದ್ಭುತವಾಗಿದ್ದವು. ಒಳ್ಳೆಯ ಅಶ್ವ 
ಸಮೂಹಗಳಿಂದ ಪ್ರಾಸಗಳಿಂದಲೂ, ಖಡ್ಗಗಳಿಂದಲೂ ಪ್ರಹಾರ ಮಾಡಲ್ಪಟ್ಟವು. 


ಸುವರ್ಣತಾರಾಗಣಭೂಷಿತಾನಿ 
ಶರಾವರಾಣಿ ಪ್ರಹಿತಾನಿ ವೀರೈಃ 1 
ವಿದಾರ್ಯಮಾಣಾನಿ ಪರಶ್ಪಧೈಶ್ನ 
ಎ ಚ 
ಪ್ರಾಸೈಶ್ವ ಖಡೆ ್ಸೈಶ್ಚ ನಿಪೇತುರುರ್ವ್ಯಾಮ್‌ eral 


ವೀರರಿಂದ ಪ್ರಯೋಗಿಸಲ್ಪಟ್ಟ ಸುವರ್ಣಮಯವಾದ ನಕ್ಷತ್ರಗಳಿಂದ 
ಭೂಷಿತವಾದ ಬತ್ತಳಿಕೆಗಳು ಪರಶ್ವಧಗಳಿಂದಲೂ, ಪ್ರಾಸಗಳಿಂದಲೂ, 
ಖಡ್ಗಗಳಿಂದಲೂ ಹೊಡೆಯಲ್ಲಟ್ಟು ಭೂಮಿಯ ಮೇಲೆ ಬಿದ್ದವು. 
ಗಚೈರ್ವಿಷಾಣೈರ್ವರಹಸ್ತರುಗ್ಗಾ 
ಕೇಚಿತ್‌ ಸಸೂತಾ ರಥಿನಃ ಪ್ರಪೇತು: । 
ಗಜರ್ಷಭಾಶ್ಥಾಪಿ ರಥರ್ಷಭೇಣ 
ನಿಪೇತಿರೇ ಬಾಣಹತಾಃ ಪೃಥಿವ್ಯಾಮ್‌ Weil 
ಗಜಗಳ ವಿಷಾಣಗಳಿಂದಲೂ, ಸೊಂಡಿಲುಗಳಿಂದಲೂ ಗಾಯಗೊಂಡ ಕೆಲವು 


ರಥಿಕರು ಸೂತರೊಡನೆ ನೆಲಕ್ಕೆ ಉರುಳಿದರು. ಶ್ರೇಷ್ಠವಾದ ಗಜಗಳೂ ಸಹ ಶ್ರೇಷ್ಠವಾದ 
ರಥದಿಂದ ಬಾಣಗಳಿಂದ ಹತವಾಗಿ ಭೂಮಿಯ ಮೇಲೆ ಬಿದ್ದವು. 


ಭೀಷ್ಠವಧಪರ್ವ -573- 


ಗಜೌಘವೇಗೋದ್ದತಸಾದಿತಾನಾಂ 
ಶ್ರುತ್ವಾ ನಿಷೇದುರ್ವಸುಧಾಂ ಮನುಷ್ಯಾ: । 
ಆರ್ತಸ್ಟರಂ ಸಾದಿಪದಾತಿಯೂನಾಂ 
ವಿಷಾಣಗಾತ್ರಾವರತಾಡಿತಾನಾಮ್‌ 11೧೯॥ 


ಗಜಸಮೂಹಗಳ ಉನ್ನತವೇಗದಿಂದ ಗಾಯಗೊಂಡ, ಗಜಗಳ ದಂತಗಳಿಂದಲೂ 
ಮತ್ತು ಶ್ರೇಷ್ಠವಾದ ಶರೀರಗಳಿಂದಲೂ ತಾಡಿತರಾದ ಅಶ್ವಾರೋಹಿಗಳೂ ಮತ್ತು 
ಪದಾತಿಗಳೂ ಆದ ಯುವಕರ ಆರ್ತಸ್ಟರವನ್ನು ಕೇಳಿದ ಮನುಷ್ಯರು ಭೂಮಿಯ 
ಮೇಲೆ ಕುಸಿದರು. 
ಸಂಭ್ರಾಂತನಾಗಾಶ್ತರಥೇ ಪ್ರಸೂತೇ 
ಮಹಾಭಯೇ ಸಾದಿಪದಾತಿಯೂನಾಮ್‌ । 
- ಮಹಾರಥ: ಸಂಪರಿವಾರ್ಯಮಾಣಂ 
ದದರ್ಶ ಭೀಷ್ಮಃ ಕಪಿರಾಜಕೇತುಮ್‌ 11೨೦॥ 


ರಣರಂಗದಲ್ಲಿ ಚೆನ್ನಾಗಿ ತಿರುಗುತ್ತಿದ್ದ ಗಜಾಶ್ಚರಥಗಳಿಂದ ಅಶ್ಚಾರೋಹಿಗಳಾದ 
ಮತ್ತು ಪದಾತಿಗಳಾದ ಯುವಕರಿಗೆ ಮಹಾಭಯವು ಉಂಟಾಗುತ್ತಿರಲು ಭೀಷ್ಠರು 
ಮಹಾರಥರಿಂದ ಸುತ್ತುವರಿಯಲ್ಪಟ್ಟ ಕಪಿರಾಜದ್ದಜನಾದ ಅರ್ಜುನನನ್ನು ನೋಡಿದರು. 


ತಂ ಪಂಚತಾಳೋಚ್ಛಿತತಾಳಕೇತು: 
ಸದಶ್ನವೇಗೋದ್ದತವೀರ್ಯಯಾತಃ: | 
ಮಹಾಸ್ಪಬಾಣಾಶನಿದೀಪುಮಾರ್ಗಂ 
ಕಿರೀಟಿನಂ ಶಾಂತನವೋತಭ್ಯಧಾವತ್‌ 11೨೧ 


ಐದು ತಾಳೆಯ ಮರದಷ್ಟು ಎತ್ತರವಾದ ಧ್ವಜವನ್ನು ಹೊಂದಿದ, ಸದಶ್ನಗಳ 
ವೇಗದಿಂದ ಉದ್ಧತವಾದ, ಪರಾಕ್ರಮವನ್ನು ಹೊಂದಿದ, ಶಂತನು ಪುತ್ರರಾದ ಭೀಷ್ಠರು 
ಮಹಾಸ್ತ್ರಬಾಣಗಳೆಂಬ ಸಿಡಿಲುಗಳಿಂದ ಪ್ರಕಾಶಿತವಾದ ಮಾರ್ಗದಲ್ಲಿದ್ದ ಅರ್ಜುನನ 
ಕಡೆಗೆ ಧಾವಿಸಿದರು. 


-574- ಮಹಾಭಾರತ ಭೀಷ್ಮಪರ್ವ 


ತಥೈವ ಶಕ್ರಪ್ರತಿಮಾನಕಲ್ಪಮ್‌ 
ಇಂದ್ರಾತ್ಮಜಂ ದ್ರೋಣಮುಖಾಭಿಸಸ್ರುಃ । 
ಕೃಪಶ್ಚ ಶಲ್ಯಶ್ಚ ವಿವಿಂಶತಿಶ್ಚ 
ದುರ್ಯೋಧನಃ ಸೌಮದತ್ತಿಶ್ಚ ರಾಜನ್‌ 12೨ 


ಎಲೈ ರಾಜನೇ, ಹಾಗೆಯೇ ಇಂದ್ರನಿಗೆ ಸಮಾನವಾದ ಸಾಮರ್ಥ್ಯವುಳ್ಳ, 
ಇಂದ್ರಾತ್ಮಜನಾದ ಅರ್ಜುನನನ್ನು ದ್ರೋಣರು, ಕೃಪರು, ಶಲ್ಯ , ವಿವಿಂಶತಿ, 
ದುರ್ಯೋಧನ ಮತ್ತು ಸೌಮದತ್ತಿ ಇವರೂ ಸಮೀಪಿಸಿದರು. 


ತತೋ ರಥಾನೀಕಮುಖಾದುಪೇತ್ಯ 
ಸರ್ವಾಸ್ಪಭಿತ್‌ ಕಾಂಚನಚಿತ್ರವರ್ಮಾ । 
ಜವೇನ ಶೂರೋ೨ಭಿಸಸಾರ ಸರ್ವಾನ್‌ 
ತಥಾರರ್ಜುನಸ್ಯಾತ್ರ ಸುತೋ5ಭಮನ್ಯು: 11೨೩ 


ಅನಂತರ ರಥಗಳ ಸಮೂಹಗಳ ಮುಂಭಾಗಕ್ಕೆ ಬಂದು ಸರ್ವಾಸ್ವವೇತ್ತನೂ, 
ವಿಚಿತ್ರವಾದ ಸುವರ್ಣಮಯವಾದ ಕವಚವನ್ನು ಧರಿಸಿದವನೂ, ಅರ್ಜುನನ 
ಪುತ್ರನೂ, ಶೂರನೂ ಆದ ಅಭಿಮನ್ಯುವು ವೇಗವಾಗಿ ಎಲ್ಲ ಶತ್ರುಗಳನ್ನೂ 
ಸಮೀಪಿಸಿದನು. 


ತೇಷಾಂ ಮಹಾಸ್ಟಾಣಿ ಮಹಾರಥಾನಾಮ್‌ 
ಅಸಕ್ತಕರ್ಮಾ ವಿನಿಹತ್ಯ ಕಾರ್ಷ್ಲಿ: । 
ಬಭೌ ಮಹಾಮಂತ್ರಹುತಾರ್ಚಿಮಾಲೀ 
ಸದೋಗತಃ ಸನ್‌ ಭಗವಾನಿವಾಗ್ನಿ 1|೨೪॥॥ 


ಎಲ್ಲಿಯೂ ಸಿಕ್ಕಿಹಾಕಿಕೊಳ್ಳದೆ ಕಾರ್ಯವನ್ನು ಮಾಡುವ ಅಭಿಮನ್ಯುವು ಆ 
ಮಹಾರಥರ ಮಹಾಸ್ಪಗಳನ್ನು ನಾಶಪಡಿಸಿ ಮಹಾಮಂತ್ರಗಳಿಂದ ಹುತವಾದ 


ಜ್ವಾಲಾಮಾಲೆಗಳನ್ನು ಹೊಂದಿದ, ವೇದಿಯಲ್ಲಿರುವ ಪೂಜ್ಯನಾದ ಅಗ್ನಿಯಂತೆ 
ಕಂಗೊಳಿಸಿದನು. 


ಭೀಷ್ಮವಧಪರ್ವ -575- 


ತತಃ ಸ ತೂರ್ಣಂ ರುಧಿರೋದಫೇನಾಂ 
ಕೃತ್ವಾ ನದೀಂ ವೈಶಸನೇ ರಿಪೂಣಾಮ್‌ । 
ಜಗಾಮ ಸೌಭದ್ರಮತೀತ್ಯ ಭೀಷ್ಮೋ 
ಮಹಾರಥಂ ಪಾರ್ಥಮದೀನಸತ್ತಃ ; HHH 


ಅನಂತರ ಧೈರ್ಯಶಾಲಿಗಳಾದ ಭೀಷ್ನರು ಯುದ್ಧದಲ್ಲಿ ಲ್ಲಿ ಶೀಘ್ರವಾಗಿ ಶತ್ರುಗಳ 
ರಕ್ಕದ ಉದಕ ಮತ್ತು ನೊರೆಗಳಿಂದ ಕೂಡಿದ ನದಿಯನ್ನು ಹರಿಸಿ ಅಭಿಮನ್ಯು ವನ್ನು 
ದಾಟಿ ಮಹಾರಥನಾದ ಪ ಪಾರ್ಥನನ್ನುಸಮೀಪಿಸಿದರು. 


ತತಃ ಪ್ರಹಸ್ಯಾದ್ದುತದರ್ಶನೇನ 
ಗಾಂಡೀವನಿರ್ಹ್ರಾದಮಹಾಸ್ಟನೇನ । 
ವಿಪಾಠಜಾಲೇನ ಮಹಾಸ್ತಜಾಲಂ 
ವಿನಾಶಯಾಮಾಸ ಕಿರೀಟಮಾಲೀ 11೨೬॥ 


ಆಗ ಕಿರೀಟಮಾಲಿಯಾದ ಅರ್ಜುನನು ನಕ್ಕು ಗಾಂಡೀವಧನುಸ್ಸಿನ 
ಮಹಾಘೋಷದಿಂದಲೂ, ಅದ್ಭುತವಾಗಿ ಕಾಣುತ್ತಿದ್ದ ವಿಪಾಠರೂಪವಾದ ಶರಗಳ 
ಸಮೂಹದಿಂದಲೂ, ಭೀಷ್ಮರು ಪ್ರಯೋಗಿಸಿದ ಮಹಾಸ್ತ್ರ ಸಮೂಹಗಳನ್ನು 
ನಾಶಗೊಳಿಸಿದನು. 


ತಮುತ್ತಮಂ ಸರ್ವಧನುರ್ಧರಾಣಾಮ್‌ 
ಅಸಕ್ಷಕರ್ಮಾ ಕಪಿರಾಜಕೇತು: । 
ಭೀಷ್ಮಂ ಮಹಾತ್ಮಾಭಿವವರ್ಷ ತೂರ್ಣಂ 
ಶರೌಘಜಾಲೈರ್ವಿಮಲೈಶ್ಚ ಭಲ್ಲೆ: 11೨೭1 
ಕಪಿರಾಜಧ್ವಜನೂ, ಅಸಕ್ತಕರ್ಮವುಳ್ಳವನೂ ಆದ ಮಹಾತ್ಮನಾದ ಅರ್ಜುನನು 
ಸರ್ವಧನುರ್ಧಾರಿಗಳಲ್ಲಿ ಶ್ರೇಷ್ಠರಾದ ಭೀಷ್ಠರ ಮೇಲೆ ಶೀಘ್ರವಾಗಿ ಬಾಣಗಳ 
ಸಮೂಹಗಳಿಂದಲೂ ಮತ್ತು ವಿಮಲವಾದ ಭಲಗಳಿಂದಲೂ ಮಳೆಗರೆದನು. 
ತಥೈವ ಭೀಷ್ಮಾಹತಮಂತರಿಕ್ದೇ 
ಮಹಾಸ್ವ್ರಚಾಲಂ ಕಪಿರಾಜಕೇತೋಃ ॥ 
ವಿಶೀರ್ಯಮಾಣಂ ದದೃಶುಸ್ತದೀಯಾ 
ದಿವಾಕರೇಣೇವ ತಮೋಭಿಭೂತಮ್‌ 11೨೮1 


-576- ಮಹಾಭಾರತ ಭೀಷ್ಮಪರ್ವ 


ಹಾಗೆಯೇ, ಕಪಿರಾಜಕೇತುವಾದ ಅರ್ಜುನನಿಂದ ಪ್ರಯೋಗಿಸಲ್ಪಟ್ಟ 
ಮಹಾಸ್ವಜಾಲಗಳು ಭೀಷ್ಮರಿಂದ ಹೊಡೆಯಲ್ಪಟ್ಟುಅಂತರಿಕ್ಟದಲ್ಲಿಸೂರ್ಯನ ಪ್ರಭಾವಕ್ಕೆ 
ಸಿಕ್ಕಿದ ಕತ್ತಲೆಯಂತೆ ನಾಶವನ್ನು ಹೊಂದುವುದನ್ನು ನಿನ್ನವರು ನೋಡಿದರು. 
ಏವಂವಿಧಂ ಕಾರ್ಮುಕಭೀಮನಾದಮ್‌ 
ಅದೀನವತ್‌ ಸತ್ತುರುಷೋತ್ತಮಾಭ್ಯಾಮ್‌ । 
ದದರ್ಶ ಲೋಕಃ ಕುರುಸ್ಫಂಜಯಾಶ್ಚ 
ತದ್‌ ದೆ ಕೈರಥಂ ಭೀಷ್ಮಧನಂಜಯಾಭ್ಯಾಮ್‌ 12೯ 
ಸತ್ಪುರುಷರಲ್ಲಿ ಶ್ರೇಷ್ಠರಾದ ಭೀಷ್ಠಾರ್ಜುನರಿಗೆ ದೈನ್ಯರಹಿತವಾಗಿ ನಡೆದ 
ಧನುಸ್ಸುಗಳ ಭಯಂಕರ ನಾದವನ್ನು ಹೊಂದಿದ್ದಇಂತಹ ದ್ವಂದ್ವ ಯುದ್ಧವನ್ನು ಎಲ್ಲ 
ಜನರು ಮತ್ತು ಕುರುಸ್ಫಂಜಯರು ನೋಡಿದರು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕ್ಯಾಂ 
ಭೀಷಪರ್ವಣಿ ಷಟ್‌ಪಂಚಾಶೋ5ಧ್ಯಾಯಃ ॥ 
W ಭೀಷ್ಮವಧಪರ್ವಣಿ ಷೋಡಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಐವತ್ತಾರನೆಯ ಅಧ್ಯಾಯ ಮುಗಿಯಿತು. 
ರ್ನರ್ಸ್ಟರ್ಸ್ಗರ್ಪ೯ರ೯ 


ಐವತ್ತೇಳನೆಯ ಅಧ್ಯಾಯ 
ಧೃಷ್ಟದ್ಯುಮ್ನನಿಂದ ಯುದ್ಧದಲ್ಲಿ ಸಾಂಯಮನಿ ಪುತ್ರನ ವಧೆ. 
ಸಂಜಯಃ 
ದ್ರೌಣಿರ್ಭೂರಿಶ್ರವಾ: ಶಲೃಶಿತ್ರಸೇನಶ್ಚ ಮಾರಿಷ । 
ಪುತ್ರ: ಸಾಂಯಮನೇಶ್ಚೆವ ಸೌಭದ್ರಂ ಸಮಯೋಧಯನ್‌ woul 
ಸಂಜಯ- ಎಲೈ ಪೂಜ್ಯನೇ, ಅಶ್ವತ್ಥಾಮರು, ಭೂರಿಶ್ರವ, ಶಲ್ಯ , ಚಿತ್ರಸೇನ 


ಮತ್ತು ಸಂಯಮನ ರಾಜನ ಪುತ್ರ ಈ ಐವರು ಅಭಿಮನ್ಯುವಿನ ಜೊತೆಯಲ್ಲಿ 
ಯುದ್ಧವನ್ನು ಮಾಡಿದರು. 


ಭೀಷ್ಠವಧಪರ್ವ -577- 


ಸಂಸಕ್ತಮತಿತೇಜೋಭಿಸ್ತಮೇಕಂ ದದ್ಧಶುರ್ಜನಾ: । 

ಪಂಚಭಿರ್ಮನುಜವ್ಯಾಫೈರ್ಗಜೈ: ಸಿಂಹಶಿಶುಂ ಯಥಾ 11೨1 

ಗಜಗಳಿಂದ ಸಿಂಹದ ಮರಿಯು ಸುತ್ತುವರಿಯಲ್ಪಟ್ಟಂತೆ ಐದು ಜನ ಅತಿ 
ತೇಜಸ್ವಿಗಳಾದ ಮನುಜವ್ಯಾಘರಿಂದ ಸುತ್ತುವರಿಯಲ್ಪಟ್ಟ ಅಭಿಮನ್ಯುವನ್ನು ಜನರು 
ನೋಡಿದರು. 

ನಾಭಿಲಕ್ಷ (ತಯಾ ಕಶ್ಚಿನ್ನ ಶೌರ್ಯೇ ನ ಪರಾಕ್ರಮೇ । 

ಬಭೂವ ಸದೃಶಃ ಕಾರ್ಪೇರ್ನಾಸ್ಟೇ ನಾಪಿ ಚ ಲಾಫವೇ ual 

pd 

ಶೌರ್ಯದಲ್ಲಾಗಲೀ, ಪರಾಕ್ರಮದಲ್ಲಾಗಲೀ, ಅಸ್ಪವಿದ್ಯೆಯಲ್ಲಾಗಲೀ ಅಥವಾ 
ಕ್ಲಿಪ್ರತೆಯಲ್ಲಾಗಲೀ ಅಭಿಮನ್ಯುವಿನ ಜೊತೆಯಲ್ಲಿ ಹೋಲಿಸಿ ಎಣಿಸಬಹುದಾದವರು 
ಯಾರೂ ಇರಲಿಲ್ಲ. 

ತಥಾ ತಮಾತ್ಮಜಂ ಯುದ್ಧೇ ವಿಕ್ರಮಂತಮರಿಂದಮಮ್‌ । 

ದೃಷ್ಟ್ವಾ ಪಾರ್ಥೋ ರಣೇ ಯತ್ನಃ ಸಿಂಹನಾದಮಥೋ5ನದತ್‌ ॥೪॥ 

ಆ ರೀತಿಯಲ್ಲಿ ಅರಿಂದಮನಾದ ತನ್ನ ಪುತ್ರನು ಯುದ್ಧದಲ್ಲಿ ಪರಾಕ್ರಮವನ್ನು 
ತೋರಿಸುವುದನ್ನು ನೋಡಿ ಅರ್ಜುನನು ಜಾಗರೂಕನಾಗಿ ಸಿಂಹನಾದವನ್ನು 
ಮಾಡಿದನು. 

ಪೀಡಯಾನಂ ಚ ತತ್‌ಸೈನ್ಯಂ ಪೌತ್ರಂ ತವ ವಿಶಾಂಪತೇ । 

ದೃಷ್ಟಾ ತದೀಯಾ ರಾಜೇಂದ್ರ ಸಮಂತಾತ್‌ ಪರ್ಯವಾರಯನ್‌ ॥೫॥ 

ಬವ ವ 

ಎಲ್ಫ ರಾಜನೇ, ಪೀಡಿಸಲ್ಪಡುತ್ತಿರುವ ಕೌರವ ಸೈನ್ಯವನ್ನೂ ಮತ್ತು ನಿನ್ನಪೌತ್ರನನ್ನೂ 
ನೋಡಿದ ನಿನ್ನವರೆಲ್ಲರೂ ಅಭಿಮನ್ಯುವನ್ನು ಎಲ್ಲಕಡೆಯಲ್ಲೂಸುತ್ತುವರಿದರು. 

ಧ್ವಜಿನೀಂ ಧಾರ್ತರಾಷ್ಟ್ರಾಣಾಂ ದೀನಶತ್ರುರದೀನವತ್‌ । 

ಪ್ರತ್ಯುದ್ಯಯೌ ಸ ಸೌಭದ್ರಸ್ತೇಜಸಾ ಚ ಬಲೇನ ಚ WL 

ತಾನು ದೀನನಾಗದೆ ಶತ್ರುಗಳಿಗೆ ದೈನ್ಯವನ್ನು ಉಂಟುಮಾಡುವ ಅಭಿಮನ್ಯುವು 
ತನ್ನತೇಜಸ್ಸುಮತ್ತು ಬಲಗಳಿಂದ ಆ ಕೌರವ ಸೈನ್ಯದ ಮೇಲೆ ಎರಗಿದನು. 


-578- ಮಹಾಭಾರತ ಭೀಷ್ಮಪರ್ವ 


ತಸ್ಯ ಲಾಘವಮಾರ್ಗಸ್ಥಮಾದಿತ್ಯಸದೃಶಪ್ರಭಮ್‌ । 
ವ್ಯದ್ಧಶ್ಯತ ಮಹಚ್ಚಾಪಂ ಸಮರೇ ಯುಧ್ಯತಃ ಪರೈಃ neu 


ಯುದ್ಧದಲ್ಲಿಶತ್ರುಗಳ ಜೊತೆಯಲ್ಲಿ. ಯುದ್ಧವನ್ನುಮಾಡುವ ಅವನ ದೊಡ್ಡಧನುಸ್ತು 
ಯುದ್ಧದ ಲಾಘವ ಮಾರ್ಗದಲ್ಲಿ ಸೂರ್ಯನಿಗೆ ಸಮಾನವಾದ ಕಾಂತಿಯುಳ್ಳದ್ದಾಗಿ 
ಕಂಡುಬಂದಿತು. 


ಸ ದ್ರೌಣಿಮಿಷುಣೈಕೇನ ವಿದ್ಧ್ವಾ ಶಲ್ಯಂ ಚ ಪಂಚಭಿಃ । 
ಧಜಂ ಸಾಂಯಮನೇಶ್ವಾಪಿ ಸೋತಷ್ಠಾಭಿರಪವರ್ಜಯತ್‌ HS 


ವ 


ಅವನು ಅಶ್ವತ್ಥಾಮರನ್ನು ಒಂದು ಬಾಣದಿಂದಲೂ, ಶಲ್ಯನನ್ನು ಐದು 
ಬಾಣಗಳಿಂದಲೂ ಹೊಡೆದು ಸಂಯಮನ ರಾಜಕುಮಾರನ ರಥದ ಧ್ವಜವನ್ನು ಎಂಟು 
ಬಾಣಗಳಿಂದ ಕತ್ತರಿಸಿದನು. 


ರುಗ್ಗದಂಡಾಂ ಮಹಾಶಕ್ತಿಂ ಪ್ರೇಷಿತಾಂ ಸೌಮದತ್ತಿನಾ । 
ಶಿತೇನೋರಗಸಂಕಾಶಾಂ ಪತ್ರಿಣಾ ವಿಜಹಾರ ತಾಮ್‌ Val 


ಭೂರಿಶ್ರವನಿಂದ ಪ್ರಯೋಗಿಸಲ್ಲಟ್ಟ ಚಿನ್ನದ ಹಿಡಿಯಿರುವ ಸರ್ಪದಂತಿದ್ದ 
ಮಹಾಶಕ್ತಾಯುಧವನ್ನು ಪತ್ರವುಳ್ಳ ಹರಿತವಾದ ಬಾಣದಿಂದ ಹಾರಿಸಿದನು. 


ಶಲ್ಯಸ್ಯ ಚ ಮಹಾಘೋರಾನಸ್ಯತಃ ಶತಶಃ ಶರಾನ್‌ । 
ನಿವಾರ್ಯಾರ್ಜುನದಾಯಾದೋ ಜಘಾನ ಸಮರೇ ಹಯಾನ್‌ ॥1೧೦॥ 


ಶಲ್ಯನು ಮಹಾಘೋರವಾದ ಬಾಣಗಳನ್ನು ಪ್ರಯೋಗಿಸುತ್ತಿದ್ದರೂ ಅರ್ಜುನ 
ಪುತ್ರನು ಅದನ್ನು ತಪ್ಪಿಸಿಕೊಂಡು ಅವನ ರಥದ ಅಶ್ವಗಳನ್ನುಸಂಹರಿಸಿದನು. 


ಭೂರಿಶ್ರವಾಶ್ಚ ಶಲ್ಯಶ್ಚ ದ್ರೌಣಿಃ ಸಾಂಯಮನಿಃ ಶಲಃ । 


ಕೆಡಿ 


ನಾಭ್ಯವರ್ತಂತ ಸಂರಬ್ಬಾ ಕಾರ್ಷೇರ್ಬಾಹುಬಲಾಶ್ರಯಾತ್‌ 11೧೧ 


ಭೂರಿಶ್ರವ, ಶಲ್ಯ, ಅಶ್ವತ್ಥಾಮರು, ಸಂಯಮನ ಪುತ್ರ ಮತ್ತು ಶಲ ಇವರು 
ಕೋಪಗೊಂಡಿದ್ದರೂ ಸಹ ಅರ್ಜುನನ ಪುತ್ರನ ಬಾಹುಬಲದಿಂದಾಗಿ 
ಮುಂದುವರಿಯಲು ಸಾಧ್ಯವಾಗಲಿಲ್ಲ. 


ಭೀಷ್ಮವಧಪರ್ವ -579- 


ತತಸ್ತಿಗರ್ತಾ ರಾಜೇಂದ್ರ ಮದ್ರಾಶ್ಚ ಸಹ ಕೇಕಯ: । 


ಪಂಚತ್ರಿಂಶತಿಸಾಹಸ್ರಾಸ್ತವ ಪುತ್ರೇಣ ಚೋದಿತಾ: 11೧೨॥॥ 
ಧನುರ್ವೇದವಿದೋ ಮುಖ್ಯಾ ಅಜೇಯಾಃ ಶತ್ರುಭಿರ್ಯುಧಿ । 
ಸಹಪುತ್ರಂ ಜಿಘಾಂಸಂತಂ ಪರಿವವು: ಕಿರೀಟಿನಮ್‌ 11೧೩11 


ಅನಂತರ ಎಲೈ ರಾಜೇಂದ್ರನೇ, ತ್ರಿಗರ್ತರು, ಮದ್ರರು ಮತ್ತು ಕೇಕಯರು ಸೇರಿ 
ಧನುರ್ವೇದ ಪಾರಂಗತರಾದ, ಶ್ರೇಷ್ಠರಾದ, ಶತ್ರುಗಳು ಯುದ್ಧದಲ್ಲಿ ಜಯಿಸಲು 
ಅಸಾಧ್ಯರಾದ ಮೂವತ್ತೆದು ಸಹಸ್ತ ಯೋಧರು ದುರ್ಯೋಧನನಿಂದ ಪ್ರೇರಿತರಾಗಿ 
ಎಲ್ಲರನ್ನೂ ಸಂಹರಿಸುತ್ತಿದ್ದ ಅರ್ಜುನನನ್ನು ಮತ್ತು ಅವನ ಪುತ್ರನನ್ನು ಸುತ್ತುವರಿದರು. 

ತೌ ತು ತತ್ರ ಪಿತಾಪುತ್ರೌ ಪರಿಕ್ಷಿಪ್ಲೌ ರಥರ್ಷಭೌ । 

ದದರ್ಶ ರಾಜನ್‌ ಪಾಂಚಾಲ್ಯ: ಸೇನಾಪತಿರಮಿತ್ರಜಿತ್‌ 1೧೪॥ 

ಎಲೈ ರಾಜನೇ, ಈ ರಥಶ್ರೇಷ್ಠರಾದ ತಂದೆ-ಮಕ್ಕಳು ಎಲ್ಲ ಸೈನ್ಯದಿಂದ 
ಸುತ್ತುವರಿದಿದ್ದನ್ನು ಶತ್ರುಸಂಹಾರಕನೂ, ಸೇನಾಪತಿಯೂ ಆದ ಧೃಷ್ಟದ್ಯುಮ್ನನು 
ನೋಡಿದನು. 

ಸ ವಾರಣರಥೌಘಾನಾಂ ಸ ಸ್ರೈರ್ಬಹುಭಿರ್ವೃತಃ | 


ವಾಜಿಭಿಃ ಪತ್ತಿಭಿಶ್ಚೆವ ವೃತಃ ಶತಸಹಸ್ರಶಃ OHI 
ಧನುರ್ವಿಸ್ನಾರ್ಯ ಸಂಕ್ರುದ್ಧಕ್ಟೋದಯುತ್ತಾ ವರೂಧಿನೀಮ್‌ । 
ಯಯೌ ತನ್ಮದ್ರಕಾನೀಕಂ ಕೇಕಯಾಂಶ್ಚ ಪರಂತಪ: 11೧೬। 


ಪರಂತಪನಾದ ಆ ಧೃಷ್ಟದ್ಯುಮ್ನನಾದರೂ ಅನೇಕ ಸಹಸ್ರ ಗಜ ಮತ್ತು ರಥಗಳ 
ಸಮೂಹದಿಂದಲೂ, ಶತಸಹಸ್ರ ಸಂಖ್ಯೆಯ ಅಶ್ವಾರೋಹಿಗಳು ಮತ್ತು 
ಪದಾತಿಗಳಿಂದಲೂಮ ಸಹಿತನಾಗಿ ತನ್ನ ಧನುಸ್ಸನ್ನು ಎಳೆಯುತ್ತಾ ಕೋಪಗೊಂಡು ಆ 
ಸೈನ್ಯವನ್ನು ಪ್ರೇರಿಸಿ ಮದ್ರಕರ ಮತ್ತು ಕೇಕಯರ ಸೈನ್ಯದ ಕಡೆಗೆ ಧಾವಿಸಿದನು. 


ತೇನ ಕೀರ್ತಿಮತಾ ಗುಪ್ತಮನೀಕಂ ದೃಢಧನ್ನನಾ | 
ಪ್ರಯುಕ್ತರಥನಾಗಾಶ್ಚಂ ಯೋತ್ಸ (ಮಾನಮಶೋಭತ 11೧೭॥॥ 


-580- ಮಹಾಭಾರತ ಭೀಷ್ಮಪರ್ವ 


ಕೀರ್ತಿಶಾಲಿಯೂ, ದೃಢವಾದ ಧನುಸ್ಸನ್ನು ಉಳ್ಳವನೂ ಆದ ಅವನಿಂದ 
ರಕ್ಷಿತವಾದ ರಥನಾಗಾಶ್ವಗಳಿಂದ ಪ್ರಯೋಜಿತವಾದ ಆ ಸೈನ್ಯವು ಯುದ್ಧ ಮಾಡುತ್ತಾ 
ಶೋಭಿಸಿತು. 


ಸೋರರ್ಜುನಂ ಪ್ರಮುಖೇ ಯಾಂತಂ ಪಾಂಚಾಲ್ಯ: ಕುರುನಂದನ । 
ತ್ರಿಭಿಃ ಶಾರದ್ದತಂ ಬಾಣೈರ್ಜತ್ರುದೇಶೇ ಸಮರ್ಪಯತ್‌ 1೧೮॥ 


ಎಲೈ ಕುರುನಂದನನೇ, ಧೃಷ್ಟದ್ಯುಮ್ನನನು ಅರ್ಜುನನ ಮುಂಭಾಗದಲ್ಲಿ 
ಹೋಗುತ್ತಿದ್ದ ಕೃಪರನ್ನು ಉದ್ದೇಶಿಸಿ ಮೂರು ಬಾಣಗಳಿಂದ ಅವರ ಭುಜಸಂಧಿ 
ದೇಶದಲ್ಲಿಹೊಡೆದನು. 


ತತಃ ಸ ಮದ್ರಕಾನ್‌ ಹತ್ವಾ ದಶಭಿರ್ದಶಭಿಃ ಶರೈ: | 
ಹೃಷ್ಟ ಏಕೋ ಜಘಾನಾಶ್ಚಂ ಭಲ್ಲೇನ ಕೃತವರ್ಮಣಃ eal 


ಅನಂತರ ಅವನು ಹತ್ತು-ಹತ್ತು ಬಾಣಗಳಿಂದ ಮದ್ರಕರನ್ನು ಕೊಂದು 
ಸಂತೋಷಗೊಂಡು ಒಬ್ಬನೇ ಕೃತವರ್ಮನ ರಥಾಶ್ವಗಳನ್ನು ಭಲ್ಲದಿಂದ ಸಂಹರಿಸಿದನು. 


ದಮನಂ ಚಾಪಿ ದಾಯಾದಂ ಪೌರವಸ್ಯ ಮಹಾತ್ಮನಃ | 
ಜಘಾನ ವಿಪುಲಾಗ್ರೇಣ ನಾರಾಚೇನ ಪರಂತಪಃ 11೨೦॥॥ 


ಪರಂತಪನಾದ ಅವನು ಮಹಾತ್ಮನಾದ ಪೌರವನ ಪುತ್ರನಾದ ದಮನನನ್ನು 
ವಿಸ್ತಾರವಾದ ಅಲುಬುಳ್ಳನಾರಾಚದಿಂದ ಕೊಂದನು. 


ತತಃ ಸಾಂಯಮನೇ: ಪುತ್ರ: ಪಾಂಚಾಲ್ಯಂ ಯುದ್ಧದುರ್ಮದಮ್‌ । 
ಅವಿಧ್ಯತ್‌ ತ್ರಿಂಶತಾ ಬಾಣೈರ್ದಶಭಿಶ್ಚಾಸ್ಯ ಸಾರಥಿಮ್‌ (1೨೧॥॥ 


ಅನಂತರ ಸಂಯಮನ ರಾಜನ ಪುತ್ರನು ಯುದ್ಧದುರ್ಮದನಾದ ಧೃಷ್ಟದ್ಯುಮ್ನನ 
ಮೇಲೆ ಮೂವತ್ತು ಬಾಣಗಳನ್ನು ಪ್ರಯೋಗಿಸಿ ಹತ್ತು ಬಾಣಗಳಿಂದ ಅವನ ರಥದ 
ಸಾರಥಿಯನ್ನುಕೊಂದನು. 


ಸೋತತಿವಿದ್ದೋ ಮಹೇಷ್ವಾಸ: ಸೃತ್ಕಿಣೀ ಪರಿಸಂಲಿಹನ್‌ । 
ಭಲ್ಲೇನ ಭೃಶತೀಕ್ಷ್ವೇನ ನಿಚಕರ್ತಾಸ್ಯ ಕಾರ್ಮುಕಮ್‌ 11೨೨1 


ಭೀಷ್ಮವಧಪರ್ವ -581- 


ಬಹಳ ಪ್ರಹಾರಕ್ಕೆ ಸಿಕ್ಕಿದ ಮಹಾಧನುರ್ಧಾರಿಯಾದ ಧೃಷ್ಟದ್ಯುಮ್ನನು 
ಕಟಬಾಯಿಯನ್ನು ಸವರಿಕೊಳ್ಳುತ್ತಾ ಬಹಳ ತೀಕ್ಷ್ಣವಾದ ಭಲ್ಲದಿಂದ ಅವನ ಧನುಸ್ಸನ್ನು 
ಕತ್ತರಿಸಿದನು. 

ಅಥೈನಂ ಪಂಚವಿಂಶತ್ಯಾ ಕ್ಷಿಪ್ರಮೇವ ಸಮರ್ಪಯತ್‌ । 

ಅಶ್ವಾಂಶ್ಚಾಸ್ಯಾವಧೀದ್‌ ರಾಜನ್ನುಭೌ ತೌ ಪಾರ್ಷಿಸಾರಥೀ 1೨೩ 

ರಾಜನೇ, ತಕ್ಷಣದಲ್ಲಿಯೇ ಇಪ್ಪತ್ತೈದು ಬಾಣಗಳನ್ನು ಪ್ರಯೋಗಿಸಿ ಅವನ 
ಅಶ್ವಗಳನ್ನು ಮತ್ತು ಪಾರ್ಶ್ವದ ಸಾರಧಿಗಳನ್ನು ಕೊಂದನು. 

ಸ ಹತಾಶ್ನೇ ರಥೇ ತಿಷ್ಕನ್‌ ದದರ್ಶ ಭರತರ್ಷಭ । 

ಪುತ್ರ: ಸಾಂಯಮನೇಃ ಪುತ್ರಂ ಪಾಂಚಾಲ್ಯಸ್ಯ ಮಹಾತ್ಮನಃ 11೨೪ 

ಎಲ್ಲಿ ಭರತರ್ಷಭನೇ, ಸಂಯಮನ ರಾಜಕುಮಾರನು ಅಶ್ವಗಳನ್ನು ಕಳೆದುಕೊಂಡು 
ರಥದಲ್ಲಿಕುಳಿತು ಮಹಾತ್ಮನಾದ ದ್ರುಪದನ ಪುತ್ರನಾದ ಧೃಷ್ಟದ್ಯಮನನ್ನು ನೋಡಿದನು. 

ಸ ಸಂಗೃಹ್ಯ ಮಹಾಘೋರಂ ನಿಪ್ರಿಶವರಮಾಯಸಮ್‌ । 

ಪದಾತಿಸೂರ್ಣಮಭ್ಯರ್ಚ್ಛದ್‌ ರಥಸ್ಸಂ ದ್ರುಪದಾತ್ಮಜಮ್‌ 11೨೫ 

ಅವನು ತಕ್ಷಣ ಮಹಾಘೋರವಾದ, ಕಬ್ಬಿಣದಿಂದ ಮಾಡಿದ ಖಡ್ಗವನ್ನು 
ಹಿಡಿದುಕೊಂಡು ಪದಾತಿಯಾಗಿ ನಡೆದುಬಂದು ರಥದಲ್ಲಿದ್ದದ್ರುಪದ ಪುತ್ರನ ಮೇಲೆ 


ಅದನ್ನು ಬೀಸಿ ಎಸೆದನು. 
ತಂ ಮಹೌಘಮಿವಾಯಾಂತಂ ಖಾತ್‌ ಪತಂತಮಿವೋರಗಮ್‌ । 
ಭ್ರಾಂತಾವರಣನಿಸ್ಟಿಂಶಂ ಕಾಲೋತ್ಸೃಷ್ಟಮಿವಾಂತಕಮ್‌ 11೨೬।॥ 
ದೀಪ್ಯಂತಮಿವ ಶಸ್ತ್ರಾರ್ಕ್ಯಾ ಮತ್ತವಾರಣವಿಕ್ರಮಮ್‌ । 
ಅಪಶ್ಯನ್‌ ಪಾಂಡವಾಸ್ತತ್ರ ಧೃಷ್ಟದ್ಯುಮಶ್ಚ ಪಾರ್ಷತ: 11೨೭1 


ಮಹಾಪ್ರವಾಹದಂತೆ ಬರುತ್ತಿದ್ದ ಆಕಾಶದಿಂದ ಬಿದ್ದಸರ್ಪದಂತೆ ತೋರುತ್ತಿದ್ದ 
ಕಾಲಪ್ರವರ್ತಕನಾದ ಯಮನಂತೆ ತೋರುತ್ತಿದ್ದ ಶಸ್ತ್ರಜ್ವಾಲೆಯಿಂದ ಬೆಳಗುತ್ತಿದ್ದ, 
ಮದಿಸಿದ ಆನೆಯ ಪರಾಕ್ರಮವನ್ನು ಹೋಲುತ್ತಿದ್ದ ಆವರಣರಹಿತವಾದ ಆ ಖಡ್ಗವನ್ನು 
ಪಾಂಡವರೂ ಮತ್ತು ಧೃಷ್ಟದ್ಯುಮ್ನನೂ ನೋಡಿದರು. 


-582- ಮಹಾಭಾರತ ಭೀಷ್ಮಪರ್ವ 


ತಸ್ಯ ಪಾಂಚಾಲಪುತ್ರಸ್ತು ಪ್ರತೀಪಮಭಿಧಾವತಃ । 

ಶಿತನಿಸ್ವಿಂಶಹಸ್ತಸ್ಯ ಶರಾವರಣಧಾರಿಣ: 11೨೮॥ 
ಬಾಣವೇಗಮತೀತಸ್ಯ ರಥಾಭ್ಯಾಶಮುಪೇಯುಪ: । 

ತ್ನರನ್‌ ಸೇನಾಪತಿ: ಕ್ರುದ್ಧೋ ಬಿಭೇದ ಗದಯಾ ಶಿರಃ 11೨೯ 


ಪಾಂಚಾಲ ರಾಜಕುಮಾರನಾದ ಧೃಷ್ಟದ್ಯುಮ್ನನಾದರೂ ತನಗೆ ಪ್ರತೀಕಾರವನ್ನು 
ಮಾಡಲು ಕೈಯಲ್ಲಿ ಹರಿತವಾದ ಖಡ್ಗವನ್ನು ಮತ್ತು ಗುರಾಣಿಯನ್ನು ಹಡಿದು 
ಬಾಣವೇಗವನ್ನು ಮೀರಿದವೇಗದಿಂದ ತನ್ನ ರಥದ ಬಳಿಗೆ ಬರುತ್ತಿದ್ದಅವನನ್ನುನೋಡಿ 


ಕ್ರುದ್ಧನಾದ ಸೇನಾಪತಿಯಾದ ಅವನು ಜಾಗ್ರತೆಯಾಗಿ ತನ್ನ ಗದೆಯಿಂದ ಅವನ ಶಿರಸ್ಸನ್ನು 
ಒಡೆದನು. 


ತಸ್ಯ ರಾಜನ್‌ ಸನಿಸ್ತಿಂಶಂ ಸುಪ್ರಭಂ ಚ ಶರಾವರಮ್‌ । 
ಹತಸ್ಯ ಪತತೋ ಹಸ್ತಾದ್‌ ವೇಗೇನ ನ್ಯಪತದ್‌ ಭುವಿ AON 


ಎಲ್ಫೆ ರಾಜನೇ, ಶಿರಸ್ಸು ಭಗ್ಗವಾಗಿ ಅವನು ಧರೆಗೆ ಬೀಳುತ್ತಿರುವಂತೆ ಅವನ 
ಕಾಂತಿಯುಕ್ತವಾದ ಖಡ್ಗವು ಮತ್ತು ಗುರಾಣಿಯು ವೇಗವಾಗಿ ಭೂಮಿಯ ಮೇಲೆ 
ಬಿದ್ದಿತು. 

ತಂ ನಿಹತ್ಯ ಗದಾಗ್ರೇಣ ಲೇಭೇ ಸ ಪರಮಂ ಯಶ: | 

ಪುತ್ರ: ಪಾಂಚಾಲರಾಜಸ್ಯ ಮಹಾತ್ಮಾ ಭೀಮವಿಕ್ರಮಃ ॥1೩೧॥ 


ಮಹಾತ್ಮನೂ, ಭಯಂಕರ ಪರಾಕ್ರಮವುಳ್ಳವನೂ, ಪಾಂಚಾಲ ರಾಜನ ಪುತ್ರನೂ 
ಆದ ಧೃಷ್ಟದ್ಯುಮ್ನನು ಸಾಂಯಮನಿ ರಾಜಪುತ್ರನನ್ನು ತನ್ನ ಶ್ರೇಷ್ಠವಾದ ಗದೆಯಿಂದ 
ಕೊಂದು ಅಪಾರ ಕೀರ್ತಿಯನ್ನುಪಡೆದನು. 


ತ್ಮಿನ್‌ ಹತೇ ಮಹೇಷ್ವಾಸೇ ರಾಜಪುತ್ರೇ ಮಹಾರಥೇ । 
ಹಾಹಾಕಾರೋ ಮಹಾನಾಸೀತ್‌ ತವ ಸೈನ್ಯಸ್ಯ ಮಾರಿಷ 11೩೨! 


ಎಲ್ಸಿ ಪೂಜ್ಯನೇ, ಮಹಾರಥನೂ, ಮಹಾಧನುರ್ಧಾರಿಯೂ ಆದ ಆ ರಾಜಪುತ್ತನು 
ಹೀಗೆ ಕೊಲ್ಲಲ್ಪಡುತ್ತಿರಲು ನಿನ್ನ ಸೈನ್ಯದಲ್ಲಿದೊಡ್ಡ ಹಾಹಾಕಾರ ಉಂಟಾಯಿತು. 


ಭೀಷ್ಮವಧಪರ್ವ -583. 


ತತ: ಸಾಂಯಮನಿಃ ಕ್ರುದ್ಯೋ ದೃಷ್ಟ್ವಾ ನಿಹತಮಾತ್ಮಜಮ್‌ । 

ಅಭಿದುದ್ರಾವ ವೇಗೇನ ಪಾಂಚಾಲ್ಕಂ ಯುದ್ಧದುರ್ಮದಮ್‌ ೩೩ 

ಆಗ ಸ್ವಯಂ ಸಾಂಯಮನಿ ರಾಜನು ತನ್ನ ಪುತ್ರನು ಹತನಾದುದನ್ನು ನೋಡಿ 
ಕೋಪಗೊಂಡು ವೇಗದಿಂದ ಯುದ್ಧದುರ್ಮದನಾದ ಧೃಷ್ಟದ್ಯುಮ್ನನ ಕಡೆಗೆ 
ಓಡಿಬಂದನು. 

ತೌ ತತ್ರ ಸಮರೇ ವೀರೌ ಸಮೇಹೆ ರಥಿನಾಂ ವರೆ । 

ದದೃತು: ಸರ್ವರಾಜಾನು ಕುರವಃ ಪಾಂಡವಾಸ್ತಥಾ wen 

ರಥಿಶ್ರೇಷ್ಠರಾದ ಆ ಇಬ್ಬರು ವೀರರು ಯುದ್ಧದಲ್ಲಿ ಒಬ್ಬರನ್ನೊಬ್ಬರು 
ಎದುರಿಸುತ್ತಿರುವುದನ್ನು ಎಲ್ಲಾ ರಾಜರೂ, ಕುರುಗಳೂ ಮತ್ತು ಪಾಂಡವರೂ 
ನೋಡಿದರು. 

ತತ: ಸಾಂಯಮನಿಃ ಕ್ರುದ್ಧು ಪಾರ್ಹತಂ ಪರವೀರಹಾ । 

ಆಜಘಾನ ತಿಭರ್ಬಾಣೈಸ್ಫೋತ್ರೈರಿವ ಮಹಾದ್ವಿಪಮ್‌ NM 

ಆಗ ಶತ್ರುಘಾತಕನಾದ ಸಾಂಯಮನಿಯು ಕ್ರುದ್ಧನಾಗಿ ಆನೆಯನ್ನು ಅಂಕುಕದಿಂದ 
ಹೊಡೆದಂತೆ ಮೂರುಬಾಣದಿಂದ ಧೃಷ್ಟದ್ಯುಮನನ್ನು ಹೊಡೆದನು. 

ತಥೈವ ಪಾರ್ಷತಂ ಶೂರಂ ಶಲ್ಯಃ ಸಮಿತಿತೋಭನು । 

ಆಸಘಾನೋದರಸಿ ಕ್ರುದ್ದಸತೋ ಯುದ್ದಮವರ್ಶತ WAL 

ಹಾಗೆಯೇ ಯುದ್ಧದಲ್ಲಿ ಶೋಭಿಸುವ ಶಲ್ಯನೂ ಸಹ ಕ್ರುದ್ಧನಾಗಿ ಶೂರನಾದ 
ಧೃಷ್ಟದ್ಯುಮ್ನನ ವಕ್ಸಸ್‌ಸ್ಕಲದಲ್ಲಿ ಬಾಣಪ್ರಯೋಗವನ್ನು ಮಾಡಿದನು. ಅನಂತರ 
ಯುದ್ಧಪು ಮುಂದುವರಿಯುತು. 

1 ಇತಿ ಶೀಮನ್ನಹಾಛಾರತೇ ಶತಸಹ್ಮೂಕಾಯಾಂ ಸಂಹಿತಾಯಾಂ ವೈಯಾಃಸಿಕ್ಕಾಂ 

ಭೀಷ್ಮಪರ್ವಣಿ ಸಪ್ತಪಂಜಾಶೋ-ಧ್ಯಾಯಃ ೫ 
u ಭೀಷ್ಮವಧಪರ್ವಣಿ ಸಪ್ಪದಹೋ:ಧ್ಯಾಯಃ ಗ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ವವತ್ತೇಳನೆಯ ಅಧ್ಯಾಯ ಮುಗಿಯಿತು. 
ರರ ಗರ್ಗ ಗೆ 


-584- ಮಹಾಭಾರತ ಭೀಷ್ಮಪರ್ವ 


ಮಹಾಭಾರತತಾತ್ತರ್ಯನಿರ್ಣಯ - ೨೫ನೇ ಅಧ್ಯಾಯ 


ಜಿತಾಃ ಸೇನಾಪಹಾರಂ ಚ ಚಕ್ರುರ್ಭೀಷ್ಠಮುಖಾಸ್ತತಃ । 
ಕದಾಚಿದಗ್ರಗೋ ಭೀಮೋ ಭೀಷ್ಮದ್ರೋಣೌ ವಿಸಾರಥೀ । 
ಕೃತ್ವಾ ವಿದ್ರಾಪ್ಯ ತಾನಶ್ಚಾನ್‌ ಭಿತ್ವಾ ವ್ಯೂಹಂ ವಿವೇಶ ಹ 11೪೪॥ 


ಬಳಿಕ ಭೀಷ್ಮಾದಿಗಳು ಸೋತು ಸೈನ್ಯವನ್ನು ಶಿಬಿರಕ್ಕೆ ಕರೆಸಿಕೊಂಡರು. ಒಮ್ಮೆ 
ಭೀಮಸೇನನು ಯುದ್ಧದಲ್ಲಿ ಮುಂದೆ ಬಂದು ಭೀಷ್ಮ- ದ್ರೋಣರನ್ನು 
ಸಾರಥಿರಹಿತರನ್ನಾಗಿ ಮಾಡಿ ಕುದುರೆಗಳನ್ನು ಓಡಿಸಿ ವ್ಯೂಹವನ್ನು ಭೇದಿಸಿ ಒಳಗೆ 
ಪ್ರವೇಶಿಸಿದನು. 


ಪುನಃ ಸಂಸ್ಥಾಪಿತರಥೌ ವಿಜಿತ್ಯಾಯತ್ನತೋ ಬಲೀ | 

ಯತಮಾನೌ ಮಹೇಷಾಸೌ ಧಾರ್ತರಾಷ್ಟ್ರಾನ್‌ ಜಘಾನ ಹ 11೪೫। 

ಮಹಾಧನುರ್ಧಾರಿಗಳಾದ ಭೀಷ್ಮ-ದ್ರೋಣರು ಪುನಃ ರಥಗಳನ್ನು ನಿಲ್ಲಿಸಿಕೊಂಡು 
ಯತ್ನಿಸಿದರೂ ಭೀಮನು ಅವರನ್ನುಅನಾಯಾಸವಾಗಿ ಪರಾಭವಗೊಳಿಸಿ, ಕೌರವರನ್ನು 
ಕೊಲ್ಲತೊಡಗಿದನು. 


ಪಂಚವಿಂಶದ್ದತಾಸ್ತತ್ರ ಧಾರ್ತರಾಷ್ಟ್ರಾ ಮಹಾಬಲಾಃ । 


ಭಗದತ್ತದ್ರೌಣಿಕೃಪಶಲ್ಯದುರ್ಯೋಧನಾದಯಃ YL 
ಸರ್ವೇ ಜಿತಾ ದ್ರಾವಿತಾಶ್ಚ ಸೇನಾ ಚ ಬಹುಲಾ ಹತಾ । 

ವಿರಥೋ ವ್ಯಾಯುಧಶ್ವೆವ ದೃಢವೇಧವಿಮೂರ್ಚ್ಚತಃ 11೪೭।॥ 
ಕೃತೋ ದುರ್ಯೋಧನ: ಸರ್ವರಾಜ್ಞಾಂ ಭೀಮೇನ ಪಶ್ಯತಾಮ್‌ । 
ತತೋಶಪ(ವ)ಹಾರಂ ಸೈನ್ಯಸ್ಯ ಜಿತಾಶ್ಚಕ್ರುಶ್ಚ ಕೌರವಾಃ: 11೪೮1! 


ಆಗ ಎಲ್ಲರಾಜರೂ ನೋಡುತ್ತಿದ್ದಂತೆಯೇ ಇಪ್ಪತ್ತೈದು ಮಂದಿ ಮಹಾಬಲಿಷ್ಠರಾದ 
ಧೃತರಾಷ್ಟಪುತ್ರರು ಭೀಮನಿಂದ ಹತರಾದರು. ಭಗದತ್ತ ಅಶ್ವತ್ಥಾಮ ಕೃಪ ಶಲ್ಯ 
ದುರ್ಯೋಧನ ಮುಂತಾದವರೆಲ್ಲರೂ ಪರಾಜಿತರಾಗಿ ಪಲಾಯನಗೊಳಿಸಲ್ಪಟ್ಟರು. 
ಬಹಳ ಸೈನ್ಯವೂ ಹತವಾಯಿತು. ದುರ್ಯೋಧನನೂ ರಥ ಆಯುಧರಹಿತನಾಗಿ ತೀವ್ರ 


ಭೀಷ್ಮವಧಪರ್ವ -585- 


ಗಾಯಗಳಿಂದ ಮೂರ್ಛೆಗೊಳಿಸಲ್ಪಟ್ಟ ಬಳಿಕ ಸೋತ ಕೌರವರು ಸೈನ್ಯವನ್ನು ಹಿಂದೆ 
ಕರೆಸಿಕೊಂಡರು. 


ದುರ್ಯೋಧನೋ ನಿಶಾಯಾಂ ಚ ಯಯೌ ಯತ್ರ ನದೀಸುತ: 1 
ಪೀಡಿತೋ ಭೀಮಬಾಣೈಶ್ಚ ಕ್ಷರದ್‌ಗಾತ್ರೋ ನನಾಮ ತಮ್‌ । 
ಉವಾಚ ಹೇತುನಾ ಕೇನ ವಯಂ ಕ್ಲೀಯಾಮ ಸರ್ವದಾ 11೪೯॥ 


ದುರ್ಯೋಧನನು ಭೀಮನ ಬಾಣಗಳಿಂದ ಗಾಯಗೊಂಡು ಮೈನೆತ್ತರು ಸುರಿಸುತ್ತ 
ರಾತ್ರಿಯಲ್ಲಿ ಭೀಷ್ಠನಿದ್ದಲ್ಲಿಗೆ ಹೋಗಿ ಅವರನ್ನು ನಮಿಸಿ ಕೇಳಿದ, 'ನಾವು ಸದಾ ಏಕೆ 
ಸೋಲುತ್ತಿದ್ದೇವೆ?' 


ಪಾಂಡವಾಶ್ಚ ಜಯಂ ನಿತ್ಯಂ ಲಬ್ದ್ವಾ ಹರ್ಷಮವಾಪ್ನುವನ್‌ | 
ತಮಾಹ ಭೀಷ್ಮಸ್ತೇ5ನಜೇಯಾ ದೇವಾಸ್ತೇ ಧರಣೀಂ ಗತಾಃ । 
ವಿಶೇಷತಃ ಕೇಶವೇನ ಪಾಲಿತಾಸ್ತತ್ವಿಯಾ: ಸದಾ 11೫೦! 


"ಪಾಂಡವರು ನಿತ್ಯವೂ ಜಯಹೂಂದಿ ಹರ್ಷಪಟ್ಟಿದ್ದಾರೆ!' ಹೀಗೆ 
ದುರ್ಯೋಧನನು ಹೇಳಿದಾಗ ಭೀಷ್ಠರೆಂದರು, "ಪಾಂಡವರು ಅಜೇಯರು. ಏಕೆಂದರೆ 
ಅವರು ಭೂಮಿಯಲ್ಲಿ ಅವತರಿಸಿದ ದೇವತೆಗಳು, ವಿಶೇಷವಾಗಿ ಶ್ರೀಕೃಷ್ಣನಿಂದ 
ರಕ್ಷಿತರಾಗಿರುವವರು. ಸದಾ ಅವನಿಗೆ ಪ್ರಿಯರು' 

ಮಾನಸೋತ್ತರಶೈಲೇ ಹಿ ಪುರಾ ಬ್ರಹ್ಮಪುರಸ್ತರಾ: । 

ಸ್ಥಿತಾ ದೇವಾಸ್ತದಾರಪಶ್ಯದ್‌ ಬ್ರಹ್ಮೈಕೋ ಹರಿಮಂಬರೇ BON 

ಹಿಂದೆ ಮಾನಸೋತ್ತರ ಪರ್ವತದಲ್ಲಿ ಬ್ರಹ್ಮಾದಿ ದೇವತೆಗಳು ಇದ್ದರು. ಆಗ 
ಬ್ರಹ್ಮದೇವರೊಬ್ಬರೇ ಆಕಾಶದಲ್ಲಿಹರಿಯನ್ನುಕಂಡರು. 


ಸ್ತುತ್ವಾ ಸಂಪೂಜ್ಯ ಭೂಮೇಃ ಸ ಭಾರಾವತರಣಾಯ ತಮ್‌ । 


ಬ 


ಪ್ರಾರ್ಥಯಾಮಾಸ ತೇನೋಕ್ತಂ ದೇವಾನಾಮವದದ್‌ ಎಭುಃ 1!೫೨॥ 


ಬ್ರಹ್ಮದೇವರು ಶ್ರೀಹರಿಯನ್ನು ಸ್ತೋತ್ರ ಮಾಡಿ ಪೂಜಿಸಿ, ಭೂಭಾರಹರಣ 
ಮಾಡಲು ಪ್ರಾರ್ಥಿಸಿದರು. ಆಗ ಶ್ರೀಹರಿಯು ಹೇಳಿದುದನ್ನು ದೇವತೆಗಳಿಗೆ 


ತಿಳಿಸಿದರು. 


-586- ಮಹಾಭಾರತ ಭೀಷ್ಮಪರ್ವ 


ಅಯಂ ನಾರಾಯಣೋ ದೇವಃ ಪೂರ್ಣಾನಂತಗುಣಾರ್ಣವಃ । 
ಆಜ್ಞಾಪಯತಿ ವಃ ಸರ್ವಾನ್‌ ಪ್ರಾದುರ್ಭಾವಾಯ ಭೂತಳೇ ॥೫೩॥ 


ಸ್ವಯಂ ಚ ದೇವಕೀಪುತ್ರೋ ಭವಿಷ್ಯತಿ ಜಗತ್ಪತಿಃ BVH 


“ಪೂರ್ಣ ಅನಂತ ಗುಣಸಾಗರನಾದ ಈ ನಾರಾಯಣ ದೇವನು ನಿಮ್ಮೆಲ್ಲರನ್ನೂ 
ಭೂತಳದಲ್ಲಿ ಅವತರಿಸಲು ಆಜ್ಞಾಪಿಸುತ್ತಿದ್ದಾನೆ. ಜಗದೊಡೆಯನು ಸತಃ 
ದೇವಕೀಪುತ್ರನಾಗಿ ಅವತರಿಸುವನು". 


ಏವಂ ತೇನ ಸಮಾದಿಷ್ಟಾ ಧರ್ಮವಾಯ್ದಾದಯೋತಖಲಾ: | 
ಅಭವನ್‌ ಪಾಂಡವಾದ್ಯಾಸ್ತೇ ಸೇಂದ್ರಾಃ ಸಹಮರುದ್ಗಣಾಃ 11೫೫1 


ಹೀಗೆ ಶ್ರೀಹರಿಯಿಂದ ಆಜ್ಞಪ್ತರಾದ ಯಮಧರ್ಮ, ವಾಯು 
ಮುಂತಾದವರೆಲ್ಲರೂ ಇಂದ್ರ ಮತ್ತು ಮರುದ್ಗಣಸಮೇತರಾಗಿ ಪಾಂಡವರು 
ಮುಂತಾದವರಾಗಿ ಅವತರಿಸಿದರು. 


ಸಚ ನಾರಾಯಣೋ ದೇವೋ ದೇವಕೀನಂದನೋತಭವತ್‌ ಟ 
ತೇನೈತೇ ಪಾಲಿತಾಃ ಪಾರ್ಥಾ ಅಜೇಯಾ ದೇವಸರ್ಗಿಣಃ | 
ತಸ್ಮಾತ್‌ ತೈಃ ಸಂಧಿಮನ್ವಿಚ್ಛ ಯದೀಚ್ಛಸೃಪರಾಭವಮ್‌ BLU 


ಆ ನಾರಾಯಣದೇವನು ದೇವಕೀಪುತ್ರನಾಗಿ ಅವತರಿಸಿದ್ದಾನೆ. ಅವನಿಂದ 
ರಕ್ಷಿತರಾದ ದೇವಾಂಶಸಂಭೂತರಾದ ಪಾಂಡವರು ಅಜೇಯರಾಗಿದ್ದಾರೆ. ಅವರಿಂದ 
ಸೋಲಾಗದಿರಲು ಬಯಸುವಿಯಾದರೆ ಅವರೊಡನೆ ಸಂಧಿಗೆ ಒಪ್ಪಿಕೊಳ್ಳುವವನಾಗು. 


ಇತ್ಯುಕ್ತೋ ಡಂಭಬುದ್ದೈೈವ ನತ್ತಾ ವಿಷ್ಣುಂ ತತೋ ಯಯೌ । 

ಪ್ರಾತರ್ನಿರ್ಯಾತಯಾಮಾಸ ಸೇನಾಂ ಯುದ್ಧಾಯ ದುರ್ಮತಿಃ । 

ದಿವ್ಯೌಷಧೇನ ಭೀಷ್ಮಸ್ಯ ಭೂತ್ವಾ ಚ ನಿರುಜಸ್ತತಃ 11೫೮॥ 

ಭೀಷ್ಮರು ಹೀಗೆ ಹೇಳಿದಾಗ ದುರ್ಬುದ್ಧಿಯವನಾದ ದುರ್ಯೋಧನನು ಡಾಂಭಿಕ 
ಭಾವನೆಯಿಂದಲೇ ಹರಿಯನ್ನು ನಮಿಸಿ ಅಲ್ಲಿಂದ ಹೊರಟು ಹೋದ. ಭೀಷ್ಮರ 
ದಿವ್ಯೌಷಧ ಪ್ರಭಾವದಿಂದ ದುರ್ಯೋಧನ ನೋವಿಲ್ಲದವನಾಗಿ ಬೆಳಿಗ್ಗೆ ಯುದ್ಧಕ್ಕೆ 
ಸೇನೆಯನ್ನು ಹೊರಡಿಸಿದನು. 

Xk 


ಭೀಷ್ಮವಧಪರ್ವ -587- 


ಐವತ್ತೆಂಟನೆಯ ಅಧ್ಯಾಯ 
ಭೀಮಸೇನನಿಂದ ಗದೆಯಿಂದ ಶತುಗಳ ಗಜಗಳ ವಧೆ. 
ಧೃತರಾಷ್ಟ್ರ 
ದೈವಮೇವ ಪರಂ ಮನ್ಯೇ ಪೌರುಷಾದಪಿ ಸಂಜಯ । 
ಯತ್‌ ಸೈನ್ಯಂ ಮಮ ಪುತ್ರಸ್ಯ ಪಾಂಡುಸೈನ್ಕೇನ ವಧ್ಯತೇ 1೧॥ 
ಧೃತರಾಷ್ಟ್ರ: ಎಲ್ಲೆ ಸಂಜಯನೇ, ನನ್ನ ಪುತ್ರನ ಸೈನ್ಯವು ಪಾಂಡವರ ಸೈನ್ಯದಿಂದ 
ಹತವಾಗುವುದನ್ನು ನೋಡಿದರೆ ಪುರುಷ ಪ್ರಯತ್ನಕ್ಕಿಂತಲೂ ದೈವಸಂಕಲ್ಪವೇ 
ಶ್ರೇಷ್ಠವೆಂದು ತೋರುತ್ತದೆ. 
ನಿತ್ಯಂ ಹಿ ಮಾಮಕಾಂಸ್ತಾತ ಹತಾನೇವ ಹಿ ಶಂಸ । 
ಅವ್ಯಗ್ರಾಂಶ್ಚ ಪ್ರಹೃಷ್ಟಾಂಶ್ಚ ನಿತ್ಯಂ ಶಂಸಸಿ ಪಾಂಡವಾನ್‌ uu 
ಎಲ್ಫೆ ಪ್ರೀತಿಪಾತ್ರನೇ, ನೀನು ನಿತ್ಯವೂ ನನ್ನವರು ಹತರಾಗುತ್ತಿದ್ದಾರೆಂದೂ ಮತ್ತು 
ಪಾಂಡವರು ಏನೂ ತೊಂದರೆಯಿಲ್ಲದೆ ಸಂತೋಷದಿಂದ ಇದ್ದಾರೆಂದೂ ನನಗೆ 
ಹೇಳುತ್ತಿದ್ದೀಯೆ. 
ಹೀನಾನ್‌ ಪುರುಷಕಾರೇಣ ಮಾಮಕಾನದ್ಯ ಸಂಜಯ । 
ಪತಿತಾನ್‌ ಪಾತ್ಯಮಾನಾಂಶ್ಚ ಹತಾನೇವ ಚ ಶಯ (Au 
ಯುಧ್ಯಮಾನಾನ್‌ ಯಥಾಶಕ್ತಿ ಘಟಮಾನಾಂಜಯಂ ಪ್ರತಿ । 
ನನ್ನ ಪುತ್ರರು ಜಯವನ್ನು ಉದ್ದೇಶಿಸಿ ಯಥಾಶಕ್ತಿ ಯುದ್ಧವನ್ನು ಮಾಡುತ್ತಿದ್ದರೂ 
ಎಲೈ ಸಂಜಯನೇ, ನನ್ನ ಮಕ್ಕಳ ಪ್ರಯತ್ನವು ದುರ್ಬಲವೆಂದೂ ಮತ್ತು ಅವರು 
ಯುದ್ಧದಲ್ಲಿ ಬಿದ್ದಿದ್ದಾರೆ ಮತ್ತು ಬೀಳುತ್ತಿದ್ದಾರೆ ಮತ್ತು ಕೊಲ್ಲಲ್ಲಡುತ್ತಿದ್ದಾರೆ ಎಂದೂ 
ಹೇಳುತ್ತಿದ್ದೀಯೆ. 
ಪಾಂಡವಾ ವಿಜಯಂತ್ಯೇವ ಜೀಯಂತೇ ಚೈವ ಮಾಮಕಾಃ 11೪॥ 
ಸೋಂ ಹಂ ತೀವ್ರಾಣಿ ದುಃಖಾನಿ ದುರ್ಯೋಧನಕೃತಾನಿ ಚ । 
ಅತ್ರೌಷಂ ಸತತಂ ತಾತ ದುದಹಾನಿ ಬಹೂನಿ ಚ 1011 


-588- ಮಹಾಭಾರತ ಭೀಷ್ಮಪರ್ವ 


ನನ್ನ ಮಕ್ಕಳು ಸೋಲುತ್ತಿದ್ದಾರೆ, ಪಾಂಡವರು ಗೆಲ್ಲುತ್ತಲೇ ಇದ್ದಾರೆ. ಪ್ರೀತಿಪಾತ್ರನೇ, 
ನಾನು ದುರ್ಯೋಧನನ ನಿಮಿತ್ತದಿಂದ ಉಂಟಾದ ದುಸಹವಾದ, ತೀವ್ರವಾದ ಅನೇಕ 
ದುಃಖಗಳನ್ನು ಸತತವಾಗಿ ಕೇಳುತ್ತಿದ್ದೇನೆ. 


ತಮುಪಾಯಂ ನ ಪಶ್ಯಾಮಿ ಜೀಯೇರನ್‌ ಯೇನ ಪಾಂಡವಾಃ । 
ಮಾಮಕಾ ವಾ ಜಯಂ ಯುದ್ಧೇ ಪ್ರಾಪ್ನುಯುರ್ಯೇನ ಸಂಜಯ ॥೬॥ 


ಎಲ್ಫೆ ಸಂಜಯನೇ, ಪಾಂಡವರನ್ನು ಯುದ್ಧದಲ್ಲಿ ಗೆಲ್ಲುವ, ನನ್ನ ಮಕ್ಕಳು 
ಯುದ್ಧದಲ್ಲಿಜಯವನ್ನುಗಳಿಸುವ ಯಾವ ಉಪಾಯವನ್ನೂನಾನು ಕಾಣುತ್ತಿಲ್ಲ. 
ಸಂಜಯಃ 
ಕ್ಷಯಂ ಮನುಷ್ಯದೇಹಾನಾಂ ಗಜವಾಜಿರಥಕ್ಷಯಮ್‌ । 
ಶೃಣು ರಾಜನ್‌ ಸ್ಥಿರೋ ಭೂತ್ತಾ ತವೈವಾಪನಯೋ ಮಹಾನ್‌ ॥೭॥ 


ಸಂಜಯ- ರಾಜನೇ, ಮನುಷ್ಯದೇಹಗಳ ಮತ್ತು ಗಜಾಶರಥಗಳ ಎನಾಶವನ್ನು 
ಸ್ಥಿರವಾಗಿ ಕುಳಿತು ಕೇಳುವವನಾಗು. ಇದಕ್ಕೆ ನಿನ್ನ ದುರ್ನೀತಿಯೇ ದೊಡ್ಡಕಾರಣ. 


ಧೃಷ್ಟದ್ಯುಮಸ್ತು ಶಲ್ಯೇನ ಪೀಡಿತೋ ನವಭಿ: ಶರೈಃ । 

ಪೀಡಯಾಮಾಸ ಸಂಕ್ರುದ್ಧೋ ಮದ್ರಾಧಿಪತಿಮಾಯಸ್ಯೆ: 11೮1 

ಶಲ್ಯನಿಂದ ಒಂಬತ್ತು ಬಾಣಗಳಿಂದ ಪೀಡಿತನಾದ ಧೃಷ್ಠದ್ಯುಮನಾದರೂ ಬಹಳ 
ಕೋಪಗೊಂಡು ಮದ್ರಾಧಿಪತಿಯನ್ನು ಅಯಸ್ಥಯವಾದ (ಕಬ್ಬಿಣದಿಂದ ಮಾಡಿದ ) 
ಬಾಣದಿಂದ ಪೀಡಿಸಿದನು. 

ತತ್ರಾದುತಮಪಶ್ಯಾಮ ಪಾರ್ಷತಸ್ಯ ಪರಾಕ್ರಮಮ್‌ । 

ನ್ಯವಾರಯತ ಯತ್‌ ತೂರ್ಣಂ ಶಲ್ಯಂ ಸಮಿತಿಶೋಭನಮ್‌ HE 

ಯುದ್ದದಲ್ಲಿ ಶೋಭಿಸುವ ಶಲ್ಯನನ್ನು ಶೀಘ್ರವಾಗಿ ಹಿಂದಿರುಗಿಸಿದ ಧೃಷ್ಟದ್ಯುಮ್ನನ 
ಪರಾಕ್ರಮವನ್ನು ನಾವು ಅಲ್ಲಿನೋಡಿದೆವು. 


ನಾಂತರಂ ದದೃಶೇ ಕಶ್ಚಿತ್‌ ತಯೋಃ ಸಂರಬ್ದಯೋ ರಣೇ । 
ಮುಹೂರ್ತಮಿವ ತದ್ಯುದ್ದಂ ತಯೋಃ ಸಮಮಿವಾಭವತ್‌ 11೧೦॥ 


ಭೀಷ್ಠವಧಪರ್ವ -589- 


ಸಿಟ್ಟಿನಿಂದ ಯುದ್ಧಮಾಡುವ ಅವರಿಬ್ಬರಲ್ಲಿಒಂದು ಮುಹೂರ್ತದವರೆಗೆ ಯಾವ 
ವ್ಯತ್ಯಾಸವೂ ಕಾಣಲಿಲ್ಲ. ಯುದ್ಧವು ಸಮವಾಗಿಯೇ ನಡೆಯಿತು. 

ತತಃ ಶಲ್ಯೋ ಮಹಾರಾಜ ಧೃಷ್ಠದ್ಯುಮ್ನಸ್ಯ ಸಂಯುಗೇ । 

ಧನುಶ್ಚಿಚ್ಛೇದ ಭಲ್ಲೇನ ಪೀತೇನ ನಿಶಿತೇನ ಚ ele] 

ಎಲ್ಲೆ ಮಹಾರಾಜನೇ, ಅನಂತರ ಶಲ್ಯನು ಯುದ್ಧದಲ್ಲಿನೀರನ್ನುಕುಡಿಸಿ ಹದಮಾಡಿ 
ಹರಿತವಾದ ಭಲ್ಲದಿಂದ ಧೃಷ್ಟದ್ಯುಮ್ನನ ಧನುಸ್ಸನ್ನು ಕತ್ತರಿಸಿದನು. 

ಅಥೈನಂ ಶರವರ್ಷೇಣ ಛಾದಯಾಮಾಸ ಭಾರತ । 

ಗಿರಿಂ ಜಲಾಗಮೇ ಯದ್ದದ್‌ ಜಲದಾ ಜಲಧಾರಿಣಃ Mel 

ಅನಂತರ ಎಲ್ಫೆ ಭಾರತನೇ, ಅವನು ಮಳೆಗಾಲದಲ್ಲಿಮೋಡಗಳು ಪರ್ವತವನ್ನು 
ಮುಚ್ಚುವಂತೆ ಧೃಷ್ಟದ್ಯುಮ್ನನನ್ನು ಬಾಣಗಳ ಮಳೆಯಿಂದ ಮುಚ್ಚಿದನು. 

ಅಭಿಮನ್ಯುಸ್ತು ಸಂಕ್ರುದ್ಧೋ ಧೃಷ್ಟದ್ಯುಮ್ನೇ ನಿಪೀಡಿತೇ । 

ಅಭಿದುದ್ರಾವ ವೇಗೇನ ಮದ್ರರಾಜರಥಂ ಪ್ರತಿ 11೧೩11 

ಧೃಷ್ಟದ್ಯುಮ್ನನು ಪೀಡಿತನಾಗುತ್ತಿರಲು ಅಭಿಮನ್ಯುವಾದರೂ ಬಹಳ 
ಕೋಪಗೊಂಡವನಾಗಿ ವೇಗವಾಗಿ ಮದ್ರರಾಜನಾದ ಶಲ್ಯನ ರಥದ ಕಡೆಗೆ ಓಡಿ 
ಬಂದನು. 

ತತೋ ಮದ್ರಾಧಿಪರಥಂ ಕಾರ್ಷಿ: ಪ್ರಾಪ್ಯಾತಿಕೋಪನಃ ಚ 

ಆರ್ತಾಯನಿಮಮೇಯಾತ್ಮಾ ವಿವ್ಯಾಧ ವಿಶಿಖೈಸ್ಟಿಬಿ: 11೧೪॥ 

ಅಪಾರವಾದ ಸಾಹಸವುಳ್ಳವನೂ, ಅತಿ ಕೋಪವನ್ನು ಉಳ್ಳವನೂ ಆದ 
ಅಭಿಮನ್ಯುವು ಯತಾಯನ ಪುತ್ರನಾದ ಶಲ್ಯನ ರಥದ ಬಳಿಗೆ ಬಂದು ಅವನನ್ನು 
ಮೂರು ಬಾಣಗಳಿಂದ ಪೀಡಿಸಿದನು. 


ತತಸ್ತು ತಾವಕಾ ರಾಜನ್‌ ಪರೀಪ್ಲಂತೋs5ರ್ಜುನಿಂ ರಣೇ ॥ 
ಮದ್ರರಾಜರಥಂ ತೂರ್ಣಂ ಪರಿವಾರ್ಯಾವತಸ್ತಿರೇ 11೧೫ 


ಎಲ್ಫೆ ರಾಜನೇ, ಅನಂತರ ನಿನ್ನವರು ಅಭಿಮನ್ಯುವಿನಿಂದ ಶಲ್ಯನನ್ನು ರಕ್ಷಿಸಲು 
ಬಯಸಿ ಶೀಘ್ರವಾಗಿ ಶಲ್ಯನ ರಥವನ್ನು ಸುತ್ತುವರಿದು ನಿಂತರು. 


-590- ಮಹಾಭಾರತ ಭೀಷ್ಮಪರ್ವ 


ದುರ್ಯೋಧನೋ ವಿಕರ್ಣಶ್ಚ ದುಃಶಾಸನವಿವಿಂಶತೀ । 


ದುರ್ಮರ್ಷಣೋ ದುಃಸಹಶ್ಚ ಚಿತ್ರಸೇನಶ್ಚ ದುರ್ಮುಖಃ 1॥೧೬॥ 
ಸತ್ಯವ್ರತಶ್ಚ ಭದ್ರಂ ತೇ ಪುರುಮಿತ್ರಶ್ಚ ಭಾರತ । 
ಏತೇ ಮದ್ರಾಧಿಪರಥಂ ಪಾಲಯಂತಃ ಸ್ಥಿತಾ ರಣೇ 11೧೭ 


ದುರ್ಯೋಧನ, ವಿಕರ್ಣ, ದುಶ್ಶಾಸನ, ಎವಿಂಶತಿ, ದುರ್ಮರ್ಷಣ, ದುಃಸಹ, 
ಚಿತ್ರಸೇನ, ದುರ್ಮುಖ, ಸತ್ಯವ್ರತ, ಭದ್ರ, ಪುರುಮಿತ್ರ ಎಲೈ ಭಾರತನೇ, ನಿನಗೆ 
ಮಂಗಳವಾಗಲಿ ಇವರು ಶಲ್ಯನ ರಥವನ್ನು ರಕ್ಷಿಸುತ್ತಾ ರಣರಂಗದಲ್ಲಿನಿಂತರು. 


ತಾನ್‌ ಭೀಮಸೇನಃ ಸಂಕ್ರುದ್ಧೋ ಧೃಷ್ಟದ್ಯುಮ್ನಶ್ಚ ಪಾರ್ಷತಃ । 
ದ್ರೌಪದೇಯಾಭಿಮನ್ಯುಶ್ಚ ಮಾದ್ರೀಪುತ್ರೌ ಚ ಪಾಂಡವೌ । 
ಧಾರ್ತರಾಷ್ಟಾನ್‌ ದಶ ರಥಾನ್‌ ದಶೈವ ಪ್ರತ್ಯವಾರಯನ್‌ 11೧೮॥ 


ಬಹಳ ಕೋಪಗೊಂಡ ಭೀಮಸೇನ, ಧೃಷ್ಟದ್ಯುಮ್ನ, ದ್ರೌಪದಿಯ ಐದು ಮಕ್ಕಳು, 
ಅಭಿಮನ್ಯು, ಪಾಂಡುಪುತ್ರರಾದ ನಕುಲ-ಸಹದೇವರು ಈ ಹತ್ತು ವೀರರು ಕೌರವರನ್ನು 
ತಡೆಗಟ್ಟಿದರು. 


ನಾನಾರೂಪಾಣಿ ಶಸ್ತ್ರಾಣಿ ವಿಸೃಜಂತೋ ವಿಶಾಂಪತೇ । 

ಅಭ್ಯವರ್ತಂತ ಸಂಹೃಷ್ಟಾ ಪರಸ್ಪರವಧೈಷಿಣ: । 

ತೇ ವೈ ಸಮೀಯುಃ ಸಂಗ್ರಾಮೇ ರಾಜನ್‌ ದುರ್ಮಂತ್ರಿತೇ ತವ ॥॥೧೯॥ 
ಎಲ್ಫೆ ರಾಜನೇ, ನಾನಾ ವಿಧವಾದ ಶಸ್ತ್ರಗಳನ್ನು ಪ್ರಯೋಗಿಸುತ್ತಾ, ಪರಸ್ಪರ 


ವಧೆಯನ್ನು ಆಕಾಂಕ್ಸಿಸುತ್ತಾ, ಸಂತೋಷದಿಂದ ಒಡಗೂಡಿ ರಣರಂಗದಲ್ಲಿ ನಿನ್ನ 
ದುರ್ನೀತಿಯಿಂದಾಗಿ ಅವರು ಒಬ್ಬರನ್ನೊಬ್ಬರು ಎದುರಿಸಿದರು. 


ತಸ್ಮಿನ್‌ ದಾಶರಥೇ ಯುದ್ಧೇ ವರ್ತಮಾನೇ ಭಯಾವಹೇ ಟ 
ತಾವಕಾನಾಂ ಪರೇಷಾಂ ಚ ಪ್ರೇಕ್ಷಕಾ ರಥಿನೋ5 ಭವನ್‌ 11೨೦॥ 


ನಿನ್ನವರಿಗೆ ಮತ್ತು ಪರರಿಗೆ ಹತ್ತು ರಥಗಳಿಂದ ಕೂಡಿದ ಭಯಂಕರವಾದ ಯುದ್ಧವು 
ನಡೆಯುತ್ತಿರಲು ಉಳಿದ ರಥಿಕರು ಪ್ರೇಕ್ಷಕರಾದರು. 


ಭೀಷ್ಮವಧಪರ್ವ -591- 
ಶಸ್ಟಾಣ್ಯನೇಕರೂಪಾಣಿ ವಿಸೃಜಂತೋ ಮಹಾರಥಾಃ । 
ಅನ್ಯೋನ್ಯಮಭಿನರ್ದಂತಃ ಸಂಪ್ರಹಾರಂ ಪ್ರಚಕ್ರಿರೇ 11೨೧॥॥ 


ಮಹಾರಥರಾದ ಅವರು ಅನೇಕ ಆಕಾರದ ಶಸ್ತ್ರಗಳನ್ನು ಪ್ರಯೋಗಿಸುತ್ತಾ, 
ಪರಸ್ಪರವಾಗಿ ಗರ್ಜಿಸುತ್ತಾ ಸಂಪ್ರಹಾರವನ್ನುಮಾಡಿದರು. 


ತೇ ಯತ್ತಾ ಜಾತಸಂರಂಭಾಃ ಸರ್ವೇ5ನ್ಯೋನ್ಯಂ ಜಿಘಾಂಸವಃ । 


ಅನ್ಯೋನ್ಯಮಭಿನರ್ದಂತ: ಸ್ಪರ್ಧಮಾನಾಃ ಪರಸ್ಪರಮ್‌ 11೨೨1 
ಆನ್ಯೋನ್ಯಸ್ಪರ್ಧಯಾ ರಾಜನ್‌ ಜ್ಞಾತಯಃ ಸಂಗತಾ ಮಿಥಃ । 
ಮಹಾಸ್ಟಾಣಿ ವಿಮುಂಚಂತಃ ಸಮಾಪೇತುರಮರ್ಷಣಾ: 1೨2೩ 


ಎಲ್ಲೆ ರಾಜನೇ, ಪರಸ್ಪರವಾಗಿ ಸಹಿಸದ ಅವರು ಜಾಗರೂಕರಾಗಿ, ಪರಸ್ಪರವಾಗಿ 
ಕೊಲ್ಲುವ ಆಸೆಯುಳ್ಳವರಾಗಿ, ಸಿಟ್ಟನ್ನು ಹೊಂದಿದವರಾಗಿ, ಪರಸ್ಪರವಾಗಿ ಗರ್ಜಿಸುತ್ತಾ 
ಸ್ಪರ್ಧೆಯಿಂದ ಕೂಡಿದವರಾಗಿ, ಮಹಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ಒಬ್ಬರ ಮೇಲೆ 
ಇನ್ನೊಬ್ಬರು ಎರಗಿದರು. 

ದುರ್ಯೋಧನಸ್ತು ಸಂಕ್ರುದ್ಧೋ ಧೃಷ್ಟದ್ಯುಮ್ಸಂ ಮಹಾರಣೇ ॥ 

ವಿವ್ಯಾಧ ನಿಶಿತೈರ್ಬಾಣೈಶ್ಚತುರ್ಭಿಸ್ತರಿತೋ ಭೃಶಮ್‌ 11೨೪॥1 

ಆ ಮಹಾಯುದ್ಧದಲ್ಲಿದುರ್ಯೋಧನನಾದರೂ ಬಹಳ ಸಿಟ್ಟುಗೊಂಡವನಾಗಿ 
ಧೃಷ್ಟದ್ಯುಮ್ನನ ಮೇಲೆ ಶೀಘ್ರವಾಗಿ ಹರಿತವಾದ ನಾಲ್ಕು ಬಾಣಗಳನ್ನು 
ಪ್ರಯೋಗಿಸಿದನು. 

ದುರ್ಮರ್ಷಣಶ್ಚ ವಿಂಶತ್ಯಾ ಚಿತ್ರಸೇನಶ್ಚ ಪಂಚಭಿಃ । 

ದುರ್ಮುಖೋ ನವಭಿರ್ಬಾಣೈರ್ದುಷಹಶ್ಚಾಪಿ ಸಪ್ತಭಿಃ 1 

ವಿವಿಂಶತಿ: ಪಂಚಭಿಶ್ಚ ತ್ರಿಭಿರ್ದು:ಶಾಸನಸ್ತಥಾ 11೨೫॥ 

ದುರ್ಮರ್ಷಣನು ಇಪ್ಪತ್ತು ಬಾಣಗಳಿಂದಲೂ, ಚಿತ್ರಸೇನನು ಐದು 
ಬಾಣಗಳಿಂದಲೂ, ದುರ್ಮುಖನು ಒಂಬತ್ತು ಬಾಣಗಳಿಂದಲೂ, ದುಃಸಹನು ಏಳು 
ಬಾಣಗಳಿಂದಲೂ, ವಿವಿಂಶತಿಯು ಐದು ಬಾಣಗಳಿಂದಲೂ, ದುಶ್ಶಾಸನನು ಮೂರು 
ಬಾಣಗಳಿಂದಲೂ (ಧೃಷ್ಟದ್ಯುಮ್ನನನ್ನು ಪೀಡಿಸಿದರು). 


-592- ಮಹಾಭಾರತ ಭೀಷ್ಮಪರ್ವ 


ತಾನ್‌ ಪ್ರತ್ಯವಿಧ್ಯದ್‌ ರಾಜೇಂದ್ರ ಪಾರ್ಷತಃ ಶತ್ರುತಾಪನಃ । 
ಏಕೈಕಂ ಪಂಚವಿಂಶತ್ಯಾ ದರ್ಶಯನ್‌ ಪಾಣಿಲಾಘವಮ್‌ 11೨೬।| 


ಎಲ್ಫೆ ರಾಜೇಂದ್ರನೇ, ಶತ್ರುತಾಪಕನಾದ ಧೃಷ್ಟದ್ಯುಮ್ನನು ತನ್ನ ಹಸ್ತದ ಕ್ಲಿಪ್ರತನವನ್ನು 
ತೋರಿಸುತ್ತಾ ಅವರಲ್ಲಿ ಒಬ್ಬೊಬ್ಬರ ಮೇಲೆಯೂ ಇಪ್ಪತ್ತು ಬಾಣಗಳನ್ನು 
ಪ್ರಯೋಗಿಸಿದನು. 


ಸತ್ಯವ್ರತಂ ತು ಸಮರೇ ಪುರುಮಿತ್ರಂ ಚ ಭಾರತ । 
ಅಭಿಮನ್ಯುರವಿಧ್ಯತ್‌ ತೌ ದಶಭಿರ್ದಶಭಿಃ ಶರೈಃ 11೨೭1) 


ಎಲೈ ಭಾರತನೇ, ಅಭಿಮನ್ಯುವು ರಣರಂಗದಲ್ಲಿ ಸತ್ಯವ್ರತನನ್ನು ಮತ್ತು 
ಪುರುಮಿತ್ರನನ್ನು ಹತ್ತು ಹತ್ತು ಬಾಣಗಳಿಂದ ಪೀಡಿಸಿದನು. 


ಮಾದ್ರೀಪುತ್ರೌ ತು ಸಮರೇ ಮಾತುಲಂ ಮಾತ್ಸನಂದನೌ । 
ಛಾದಯೇತಾಂ ಶರವ್ರಾತೈಸ್ತದದ್ದುತಮಿವಾಭವತ್‌ 11೨೮॥ 


ತಾಯಿಗೆ ಸಂತೋಷವನ್ನು ಕೊಡುವ ಮಾದ್ರೀಪುತ್ರರಾದ ನಕುಲ-ಸಹದೇವರು 
ಸೋದರಮಾವನಾದ ಶಲ್ಯನನ್ನು ಯುದ್ಧದಲ್ಲಿ ಬಾಣಗಳ ಸಮೂಹದಿಂದ ಮುಚ್ಚಿದರು. 
ಅದು ಅದ್ಭುತವಾಗಿದ್ದಿತು. 


ತತಃ ಶಲ್ಯೋ ಮಹಾರಾಜ ಸ್ಪಸ್ರೀಯೌ ರಥಿನಾಂ ವರೌ | 
ಶರೈರ್ಬಹುಭಿರಾನರ್ಚ್ಛತ್‌ ಕೃತಪ್ರತಿಕೃತೈಷಿಣೌ । 
ಛಾದ್ಯಮಾನೌ ತತಸ್ತೌ ತು ಮಾದ್ರೀಪುತ್ರೌ ನ ಚೇಲತು: 11೨೯ 


ಎಲ್ಫೆ ಮಹಾರಾಜನೇ, ತಾನು ಮಾಡಿದುದಕ್ಕೆ ಪ್ರತೀಕಾರವನ್ನು ಮಾಡುತ್ತಿದ್ದಂತಹ 
ರಥಿಶ್ರೇಷ್ಠರಾದ ಆ ಇಬ್ಬರು ಸೋದರಳಿಯಂದಿರನ್ನು ಶಲ್ಯನು ಅನೇಕ ಬಾಣಗಳನ್ನು 
ಪ್ರಯೋಗಿಸಿ ಹಿಂಸಿಸಿದನು. ಬಾಣಗಳಿಂದ ಮುಚ್ಚಲ್ಪಟ್ಟರೂ ಆ ಮಾದ್ರೀಪುತ್ರರು 
ಅಲುಗಾಡಲಿಲ್ಲ. 


ಅಥ ದುರ್ಯೋಧನಂ ದೃಷ್ಟ್ವಾ ಭೀಮಸೇನೋ ಮಹಾಬಲಃ । 
ವಿಧಿತ್ತು ಕಲಹಸ್ಯಾಂತಂ ಗದಾಂ ಜಗ್ರಾಹ ಪಾಂಡವ: 11೩೦॥॥ 


ಭೀಷ್ಮವಧಪರ್ವ -593- 


ಆಗ ಮಹಾಬಲನಾದ ಭೀಮಸೇನನು ದುರ್ಯೋಧನನನ್ನು ನೋಡಿ ಯುದ್ಧದ 
ಅಂತ್ಯವನ್ನು ಮಾಡಲು ಯೋಚಿಸಿ ಕೈಯಲ್ಲಿಗದೆಯನ್ನು ತೆಗೆದುಕೊಂಡನು. 


ತಮುದ್ಯತಗದಂ ದೃಷ್ಟ್ವಾ ಕೈಲಾಸಮಿವ ಶೃಂಗಿಣಮ್‌ । 
ಭೀಮಸೇನಂ ಮಹಾಬಾಹುಂ ಪುತ್ರಾಸ್ತೇ ಪ್ರಾದ್ರವನ್‌ ಭಯಾತ್‌ ॥೩೧॥ 


ಶಿಖರಸಹಿತವಾದ ಕೈಲಾಸಪರ್ವತದಂತಿರುವ ಎತ್ತಿದ ಗದೆಯುಳ್ಳ 
ಮಹಾಬಾಹುವಾದ ಭೀಮಸೇನನನ್ನು ನೋಡಿ ನಿನ್ನ ಮಕ್ಕಳು ಭಯದಿಂದ ಓಡಿ 
ಹೋದರು. 

ದುರ್ಯೋಧನಸ್ತು ಸಂಕ್ರುದ್ಧೋ ಮಾಗಧಂ ಸಮಚೋದಯತ್‌ । 

ಅನೀಕಂ ದಶಸಾಹಸ್ರಂ ಕುಂಜರಾಣಾಂ ತರಸ್ಮಿನಾಮ್‌ 11೩೨ 

ಗಜಾನೀಕೇನ ಸಹಿತಸ್ತೇನ ರಾಜಾ ಸುಯೋಧನ: । 

ಮಾಗಧಂ ಪುರತಃ ಕೃತ್ವಾ ಭೀಮಸೇನಂ ಸಮಭ್ಯಯಾತ್‌ AN 

ಬಹಳ ಕೋಪಗೊಂಡ ದುರ್ಯೋಧನನಾದರೂ ಹತ್ತು ಸಹಸ್ರ ಗಜಗಳ. 
ಸೇನೆಯುಳ್ಳ ಮಗಧರಾಜನನ್ನು ಪ್ರಚೋದಿಸಿದನು. ದುರ್ಯೋಧನನು 
ವೇಗಶಾಲಿಗಳಾದ ಆ ಆನೆಗಳನ್ನು ತೆಗೆದುಕೊಂಡು ಮಗಧರಾಜನನ್ನು ಮುಂದೆ 
ಮಾಡಿಕೊಂಡು ಭೀಮಸೇನನ ಕಡೆಗೆ ಧಾವಿಸಿದನು. 


ಆಪತಂತಂ ಚತಂ ದೃಷ್ಟ್ವಾ ಗಜಾನೀಕಂ ವೃಕೋದರಃ | 

ಗದಾಪಾಣಿರವಾರೋಹದ್‌ ರಥಾತ್‌ ಸಿಂಹ ಇವೋನ್ನದನ್‌ 11೩೪।( 

ತನ್ನೆಡೆಗೆ ಬರುತ್ತಿದ್ದ ಆ ಗಜಸೇನೆಯನ್ನು ನೋಡಿ ವೃಕೋದರನು ಸಿಂಹದಂತೆ 
ಗರ್ಜಿಸುತ್ತಾ ಕೈಯಲ್ಲಿಗದೆಯನ್ನು ಹಿಡಿದು ರಥದಿಂದ ಇಳಿದನು. 


ಅದ್ರಿಸಾರಮಯೀಂ ಗುರ್ವೀಂ ಪ್ರಗೃಹ್ಯ ಮಹತೀಂ ಗದಾಮ್‌ । 
ಅಭ್ಯಧಾವದ್‌ ಗಜಾನೀಕಂ ವ್ಯಾದಿತಾಸ್ಯ ಇವಾಂತಕಃ 11೩೫1! 


ಬಾಯ್ತೆರೆದ ಮೃತ್ಯುವಿನಂತೆ ಇದ್ದ ಅವನು ಭಾರವಾದ, ಪರ್ವತದ ಸಾರದಿಂದ 
ಮಾಡಿದಂತಿದ್ದಆ ದೊಡ್ಡಗದೆಯನ್ನು ಎತ್ತಿ ಹಿಡಿದು ಗಜಸೇನೆಯ ಕಡೆಗೆ ಧಾವಿಸಿದನು. 


= ey 


ಸ ಗಜಾನ್‌ ಗದಯಾ ನಿಫ್ಲನ್‌ ವ್ಯಚರತ್‌ ಸಮರೇ ಬಲೀ । 
ಭೀಮಸೇನೋ ಮಹಾಬಾಹುಃ ಸವಜ್ರ ಇವ ವಾಸವಃ WALI 


ಬಲಿಷ್ಠನಾದ, ಮಹಾಬಾಹುವಾದ ಆ ಭೀಮಸೇನನು ವಜ್ರವನ್ನು ಹಿಡಿದ 
ಇಂದ್ರನಂತೆ ಗದೆಯನ್ನು ಹಿಡಿದು ಗಜಗಳನ್ನು ಕೊಲ್ಲುತ್ತಾ ರಣರಂಗದಲ್ಲಿ 
ಶರುಗಾಡಿದನು. 


ತಸ್ಯ ನಾದೇನ ಮಹತಾ ಮನೋಹೃದಯಕಂಪಿನಾ | 
ವ್ಯತ್ಯಚೇಷ್ಠಂತ ಸಂಹತ್ಯ ಗಜಾ ಭೀಮಸ್ಯ ನರ್ದತಃ 11೩೭! 


ಭೀಮನು ಮಾಡುತ್ತಿದ್ದಂತಹ ಮನಸ್ಸನ್ನುಮತ್ತು ಹೃದಯವನ್ನುನಡುಗಿಸುವ ಆ 
ಭಯಂಕರವಾದ ಗರ್ಜನೆಗೆ ಆನೆಗಳೆಲ್ಲವೂ ಒಟ್ಟುಗೂಡಿ ವಿಪರೀತ ಚೇಷ್ಟೆಗಳನ್ನು 
ಮಾಡಿದವು. 


ತತಸ್ತು ದ್ರೌಪದೀಪುತ್ರಾಃ ಸೌಭದ್ರಶ್ಚ ಮಹಾರಥ: । 

ನಕುಲಃ ಸಹದೇವಶ್ಚ ಧೃಷ್ಟದ್ಯಮಶ್ಚ ಪಾರ್ಷತಃ Iau 
ಪೃಷ್ಠಂ ಭೀಮಸ್ಯ ರಕ್ಷಂತ: ಶರವರ್ಷೇಣ ವಾರಣಾನ್‌ । 

ಅಭ್ಯಧಾವಂತ ವರ್ಷಂತೋ ಮೇಘಾ ಇವ ಗಿರೀನ್‌ ಯಥಾ ॥೩೯॥ 


ಆಗ ದ್ರೌಪದಿಯ ಮಕ್ಕಳೂ, ಮಹಾರಥನಾದ ಅಭಿಮನ್ಯುವೂ, ನಕುಲ- 
ಸಹದೇವರೂ, ಪಾರ್ಷತನಾದ ಧೃಷ್ಟದ್ಯುಮ್ನನೂ ಭೀಮನನ್ನು ಹಿಂದುಗಡೆಯಿಂದ 
ರಕ್ಷಿಸುತ್ತಾ ಮೋಡಗಳು ಪರ್ವತದ ಮೇಲೆ ಮಳೆಯನ್ನು ಸುರಿಸಿದಂತೆ ಗಜಗಳ ಮೇಲೆ 
ಬಾಣಗಳ ಮಳೆಯನ್ನು ಸುರಿಸುತ್ತಾ ಓಡಾಡಿದರು. 


ಕ್ಷುರೈ: ಕ್ಷುರಪೈರ್ಭಲ್ಲೈಶ್ಚ ಪೀತೈರಂಜಲಿಕೈರಪಿ । 
ಪಾತಯಂತೋತ್ತಮಾಂಗಾನಿ ಪಾಂಡವಾ ಗಜಯೋಧಿನಾಮ್‌ ॥೪೦॥ 


ಪಾಂಡವರು ಕ್ಷುರಗಳಿಂದಲೂ, ಕ್ಷುರಪ್ರಗಳಿಂದಲೂ, ಭಲ್ಲಗಳಿಂದಲೂ, 
ಅಂಜಲಿಗಳಿಂದಲೂ ಗಜಾರೋಹಿಗಳ ಶಿರಸನು ಕೆಡವುತ್ಸಾ (ಓಡಾಡಿದರು). 


ಭೀಷ್ಠವಧಪರ್ವ -595- 


ಶಿರೋಭಿಃ ಪ್ರಪತದ್ಧಿಶ್ಚ ಬಾಹುಭಿಶ್ಚ ವಿಭೂಷಿತ್ಛೈಃ । 

ಅಶ್ವವೃಷ್ಟಿರಿವಾಭಾತಿ ಪಾಣಿಭಿಶ್ಚ ಸಹಾಂಕುಶೈ: HPO 

ಕೆಳಗೆ ಬೀಳುತ್ತಿದ್ದ ಶಿರಸ್ತುಗಳಿಂದಲೂ, ಅಲಂಕೃತವಾದ ಬಾಹುಗಳಿಂದಲೂ, 
ಅಂಕುಶಸಹಿತವಾದ ಹಸ್ತಗಳಿಂದಲೂ ಆ ಭೂಮಿಯು ಕಲ್ಲಿನ ಮಳೆಯನ್ನು 
ಹೊಂದುತ್ತಿರುಪಂತೆ ತೋರಿತು. 


ಹೃತೋತ್ತಮಾಂಗಾಃ ಸ್ಮಂಧೇಷು ಗಜಾನಾಂ ಗಜಯೋಧಿನ: । 

ಅದೃಶ್ಯಂತಾಚಲಾಗ್ರೇಷು ದ್ರುಮಾ ಭಗ್ಗಶಿಖಾ ಇವ VS 

ಗಜಾರೋಹಿಗಳಾದ ಯೋಧರು ಆನೆಗಳ ಭುಜದ ಮೇಲೆ ಕುಳಿತು ಶಿರಸುಗಳನ್ನು 
ಕಳೆದುಕೊಂಡು ಮೇಲ್ಭಾಗವು ಕಡಿದ ಮರಗಳಂತೆ ಕಂಡುಬಂದರು. 

ಧೃಷ್ಠದ್ಯುಮಹತಾನನ್ಯಾನಪಶ್ಯಾಮ ಮಹಾಗಜಾನ್‌ । 

ಪತಿತಾನ್‌ ಪಾತ್ಯಮಾನಾಂಶ್ಚ ಪಾರ್ಷತೇನ ಮಹಾತ್ಮನಾ eT 

ಮಹಾತ್ಮನಾದ ಪಾರ್ಷತನಾದ ಧೃಷ್ಟದ್ಯುಮನಿಂದ ಹತವಾಗಿ ಬಿದ್ದಂತಹ ಮತ್ತು 
ಬೀಳುತ್ತಿದ್ದಂತಹ ಮಹಾಗಜಗಳನ್ನು ನೋಡಿದೆವು. 

ಮಾಗಧೋತಥ ಮಹೀಪಾಲೋ ಗಜಮೈರಾವಣೋ(ತೋ)ಪಮಮ್‌ । 

ಪ್ರೇಷಯಾಮಾಸ ಸಮರೇ ಸೌಭದ್ರಸ್ಯ ರಥಂ ಪ್ರತಿ WYO 

ಮಾಗಧ ರಾಜನೂ ಸಹ ಐರಾವಣನಂತಹ ದೊಡ್ಡ ಗಜವನ್ನು ಎರಿ ಯುದ್ಧದಲ್ಲಿ 
ಅಭಿಮನ್ಯುವಿನ ರಥದ ಮೇಲೆ ಅದನ್ನು ಬಿಟ್ಟನು. 

ತಮಾಪತಂತಂ ಸಂಪ್ರೇಕ್ಷ್ಯ ಮಾಗಧಸ್ಯ ಗಜೋತ್ತಮಮ್‌ । 

ಜಘಾನೈಕೇಷುಣಾ ವೀರಃ ಸೌಭದ್ರ: ಪರವೀರಹಾ 11೪೫। 

ಮಗಧರಾಜನ ಆ ಶ್ರೇಷ್ಠವಾದ ಗಜವು ತನ್ನಕಡೆಗೆ ಬರುತ್ತಿರುವುದನ್ನುನೋಡಿ 
ಶತ್ರುಸಂಹಾರಕನಾದ ಮತ್ತು ವೀರನಾದ ಅಭಿಮನ್ಯುವು ಒಂದು ಬಾಣದಿಂದ ಅದನ್ನು 
ಕೊಂದನು. 


ನ ಅಸ್‌ ಬರಲ ಚೈತ ಆತ್‌ bbe Sec 


ತಸ್ಯಾವರ್ಜಿತನಾಗಸ್ಯ ಕಾರ್ಷಿ: ಪರಪುರಂಜಯಃ । 
ರಾಜ್ಞೋ ರಜತಪುಂಖೇನ ಭಲ್ಲೇನಾಪಹರಚ್ಚಿರ: 11೪೬॥ 


ಪರಪುರಂಜಯನಾದ ಅಭಿಮನ್ಯುವು ಅವನ ಗಜವನ್ನು ಕೊಂದು ರಜತದ 
)0ಖದಿಂದ ಅಲಂಕೃತವಾಗಿದ್ದಭಲ್ಲದಿಂದ ಅವನ ಶಿರಸ್ಸನ್ನು ಕತ್ತರಿಸಿದನು. 


ವಿಗಾಹ್ಯ ತದ್‌ ಗಜಾನೀಕಂ ಭೀಮಸೇನೋತಪಿ ಪಾಂಡವಃ । 
ವ್ಯಚರತ್‌ ಸಮರೇ ಮೃದ್ದನ್‌ ಗಜಾನಿಂದ್ರೋ ಗಿರೀನಿವ VLU 


ಪಾಂಡುಪುತ್ರನಾದ ಭೀಮಸೇನನು ಆ ಗಜಸೇನೆಯನ್ನು ಪ್ರವೇಶಿಸಿ ಇಂದ್ರನು 
/ರ್ವತಗಳನ್ನು ಮರ್ದಿಸಿದಂತೆ ಆ ಗಜಗಳನ್ನು ಮರ್ದಿಸುತ್ತಾ ರಣರಂಗದಲ್ಲಿ 
ರುಗಾಡಿದನು. 


ಏಕಪ್ರಹಾರಾಭಿಹತಾನ್‌ ಭೀಮಸೇನೇನ ಕುಂಜರಾನ್‌ । 
ಅಪಶ್ಯಾಮ ರಣೇ ತಸ್ಮಿನ್‌ ಗಿರೀನ್‌ ವಜ್ರಹತಾನಿವ 11೪೮॥ 


ವಜ್ರದಿಂದ ಹತವಾದ ಪರ್ವತಗಳಂತೆ ಭೀಮಸೇನನಿಂದ ಒಂದೇ ಗದಾ 
)ಹಾರದಿಂದ ಹತವಾದ ಗಜಗಳನ್ನುನಾವು ರಣರಂಗದಲ್ಲಿನೋಡಿದೆವು. 


ಭಗ್ನದಂತಾನ್‌ ಭಗ್ಗಕಟೀನ್‌ ಭಗ್ಗಸಕ್ಕೀಂಶ್ಚ ವಾರಣಾನ್‌ । 
ಭಗ್ನಪೃಷ್ಠಾನ್‌ ಭಗ್ನಕುಂಭಾನ್‌ ನಿಹತಾನ್‌ ಪರ್ವತೋಪಮಾನ್‌ ।॥೪೯॥। 


ದಂತಗಳು ಮುರಿದ, ಕಟಿಗಳು ಮುರಿದ, ತೊಡೆಯ ಸಂಧಿಗಳು ಮುರಿದ, ಬೆನ್ನು 
ಬುರಿದ, ಕುಂಭಸ್ಕಲವು ಒಡೆದ ಪರ್ವತದಂತಿದ್ದಗಜಗಳು ಹತವಾದುದನ್ನು ನಾವು 
ಸೋಡಿದೆವು. 

ನದತಃ ಸೀದತಶ್ಸಾನ್ಯಾನ್‌ ವಿಮುಖಾನ್‌ ಸಮರೇ ಗಜಾನ್‌ । 

ವಿಮೂತ್ರಾನ್‌ ಭಗ್ನಸಂವಿಗ್ನಾಂಸ್ತಥಾ ವಿಶಕೃತೋ5ಪರಾನ್‌ 11೫೦॥॥ 


ಇನ್ನುಕೆಲವು ಗಜಗಳು ಗರ್ಜಿಸುತ್ತಾ ನೆಲದಲ್ಲಿ ಬಿದ್ದುಹೊರಳಾಡುತ್ತಾ ಯುದ್ಧಕ್ಕೆ 
ನಿಮುಖವಾಗಿ ವಿಶೇಷವಾಗಿ ಮಲಮೂತ್ರಗಳನ್ನು ಸ್ರವಿಸುತ್ತಾ ಭಗ್ಗಗೊಂಡು 


RoR TATA edd RA 


ಭೀಷ್ಠವಧಪರ್ವ -597- 


ಭೀಮಸೇನಸ್ಯ ಮಾರ್ಗೇಷು ಗತಾಸೂನ್‌ ಪರ್ವತೋಪಮಾನ್‌ । 
ಅಪಶ್ಯಾಮ ಹತಾನ್‌ ನಾಗಾನ್‌ ನಿಷ್ಠನಂತಸ್ತಥಾಪರೇ 11೫೧। 


ಭೀಮಸೇನನ ಸಂಚಾರ ಮಾರ್ಗದಲ್ಲಿಮರಣ ಹೊಂದಿದ್ದ ಇನ್ನು ಕೆಲವು ಬಿದ್ದು 
ನೋವಿನಿಂದ ಗರ್ಜಿಸುತ್ತಿದ್ದಂತಹ ಪರ್ವತದಂತಿದ್ದ ಗಜಗಳನ್ನುನೋಡಿದೆವು. 


ವಮಂತೋ ರುಧಿರಂ ಚಾನ್ಯೇ ಭಿನ್ನಕುಂಭಾ ಮಹಾಗಜಾಃ । 
ವಿಷ್ನಲಂತೋ ಗತಾ ಭೂಮಿಂ ಶೈಲಾ ಇವ ಧರಾತಳೇ HAS 


ಇನ್ನು ಕೆಲವು ಮಹಾಗಜಗಳು ಕುಂಭಗಳು ಒಡೆದು ರಕ್ತವನ್ನು ಕಾರುತ್ತಾ 
ಸಂಕಟದಿಂದ ಕೂಡಿ ಭೂಮಿಯ ಮೇಲೆ ಪರ್ವತವು ಉರುಳಿದಂತೆ 
ಉರುಳುತ್ತಿರುವುದು ಕಂಡುಬಂದಿತು. 


ಮೇದೋರುಧಿರದಿಗ್ದಾಂಗೋ ವಸಾಮಜ್ಞಾಸಮ್ನುಕ್ಷಿತಃ । 
ವ್ಯಚರತ್‌ಸಮರೇ ಭೀಮೋ ದಂಡಪಾಣಿರಿವಾಂತಕಃ 11೫೩ 


ಗಜಗಳ ಮೇದಸ್ಸು ಮತ್ತು ರಕ್ತಗಳಿಂದ ಲೇಪಿತವಾದ ಶರೀರವುಳ್ಳವನಾಗಿ, ಮೊಸಳ 
ಮತ್ತು ಮಜ್ಜಗಳಿಂದ ಚುಮುಕಿಸಲ್ಪಟ್ಟವನಂತೆ ಇದ್ದ ಭೀಮನು ಕೈಯಲ್ಲಿದಂಡವನ್ನು 
ಹಿಡಿದ ಯಮನಂತೆ ರಣರಂಗದಲ್ಲಿಸಂಚರಿಸಿದನು. 


ಗಜಾನಾಂ ರುಧಿರಾಕ್ತಾಂ ತಾಂ ಗದಾಂ ಬಿಭ್ರದ್‌ ವೃಕೋದರಃ । 
ಘೋರ: ಪ್ರತಿಭಯಶ್ಚಾಸೀತ್‌ ಪಿನಾಕೀವ ಪಿನಾಕದ್ದಕ್‌ 11೫೪। 


ಗಜಗಳ ರಕ್ತದಿಂದ ಲೇಪಿತವಾದ ಆ ಗದೆಯನ್ನು ಹಿಡಿದ ವೃಕೋದರನು 
ಪಿನಾಕವನ್ನು ಧರಿಸಿದ ರುದ್ರನಂತೆ ನೋಡುವುದಕ್ಕೆ ಘೋರನೂ, ಭಯಂಕರನೂ 
ಆಗಿದ್ದನು. 

ನಿರ್ಮಥ್ಯಮಾನಾಃ ಕ್ರುದ್ದೇನ ಭೀಮಸೇನೇನ ದಂತಿನಃ । 

ಸಹಸಾ ಪ್ರಾದ್ರವನ್‌ ಶಿಷ್ಟಾ ಮೃದ್ದಂತಸ್ತವ ವಾಹಿನೀಮ್‌ 11೫೫11 


ಲಷ 
ಕೋಪಗೊಂಡ ಭೀಮಸೇನನಿಂದ ಗಜಗಳು ಹಿಂಸೆಗೆ ಒಳಗಾಗುತ್ತಿರಲು, ಉಳಿದ 
ಗಜಗಳು ಇದ್ದಕ್ಕಿದ್ದಂತೆಯೇ ನಿನ್ನ ಸೈನ್ಯವನ್ನೇ ತುಳಿಯುತ್ತಾ ಓಡಿಹೋದವು. 


೧ಕವ 


-598- ಮಹಾಭಾರತ ಭೀಷ್ಮಪರ್ವ 


ತಂ ಹಿ ವೀರಂ ಮಹೇಷ್ವಾಸಾಃ ಸೌಭದ್ರಪ್ರಮುಖಾ ರಥಾಃ । 
ಪರ್ಯರಕ್ಷಂತ ಯುಧ್ಯಂತಂ ವಚ್ರಾಯುಧಮಿವಾಮರಾಃ: WE 


ದೇವತೆಗಳು ವಜ್ರಾಯುಧವನ್ನು ಹಿಡಿದ ಇಂದ್ರನನ್ನು ಎಲ್ಲ ಕಡೆಯಿಂದಲೂ 
ರಕ್ಷಿಸಿದಂತೆ ಅಭಿಮನ್ಯು ಮೊದಲಾದ ಮಹಾಧನುರ್ಧಾರಿಗಳು ಮತ್ತು ಮಹಾರಥರು 
ಯುದ್ಧವನ್ನು ಮಾಡುವ ವೀರನಾದ ಭೀಮಸೇನನನ್ನು ಎಲ್ಲಕಡೆಯಿಂದಲೂ ರಕ್ಷಿಸಿದರು. 


ಶೋಣಿತಾಕ್ತಾಂ ಗದಾಂ ಬಿಭ್ರದುಕ್ಷಿತೋ ಗಜಶೋಣಿತೈ: । 
ಕೃತಾಂತ ಇವ ರೌದ್ರಾತ್ಮಾ ಭೀಮಸೇನೋ ವ್ಯದ್ಧಶ್ಯತ 11೫೭! 


ರಕ್ತದಿಂದ ಲೇಪಿತವಾದ ಗದೆಯನ್ನು ಹಿಡಿದು ಗಜಗಳ ರಕ್ತದಿಂದ 
ಚುಮುಕಿಸಲ್ಪಟ್ಟಂತಿದ್ದ ಭೀಮಸೇನನು ಭಯಂಕರವಾದ ರೂಪವುಳ್ಳ ಯಮನಂತೆ 
ಕಂಡುಬಂದನು. 


ವ್ಯಾಯಚ್ಛಮಾನಂ ಗದಯಾ ದಿಕ್ಷು ಸರ್ವಾಸು ಭಾರತ | 
ನೃತ್ಯಮಾನಮಪಶ್ಯಾಮ ನೃತ್ಯಂತಮಿವ ಶಂಕರಮ್‌ HAC 


ಎಲ್ಫೆ ಭಾರತನೇ, ಎಲ್ಲದಿಕ್ಕುಗಳಲ್ಲಿಯೂ ಗದೆಯನ್ನು ಬೀಸುತ್ತಿದ್ದಅವನು ತಾಂಡವ 
ನೃತ್ಯವನ್ನುಮಾಡುವ ಶಂಕರನಂತೆ ನೃತ್ಯವನ್ನು ಮಾಡುವುದನ್ನು ನಾವು ನೋಡಿದೆವು. 


ಯಮದಂಡೋಪಮಾಂ ಗುರ್ವೀಮಿಂದ್ರಾಶನಿಸಮಸ್ವನಾಮ್‌ । 


ಅಪಶ್ಯಾಮ ಮಹಾರಾಜ ರೌದ್ರಾಂ ವಿಶಸನೀಂ ಗದಾಮ್‌ 11೫೯॥ 
ವಿಮಿಶ್ರಾಂ ಕೇಶಮಜ್ಜಾಭಃ ಪ್ರದಿಗ್ಗಾಂ ರುಧಿರೇಣ ಚ । 
ಏಓನಾಕಮಿವ ರುದ್ರಸ್ಯ ಕ್ರುದ್ಧಸ್ಯಾಭಿಫುತ: ಪಶೂನ್‌ 11೬೦ 


ಎಲ್ಫೆ ಮಹಾರಾಜನೇ, ಶತ್ರುಗಳನ್ನುಪುಡಿ-ಪುಡಿ ಮಾಡುವ, ಭಯಂಕರವಾದ 
ಯಮದಂಡದಂತಿದ್ದ ಭಾರವಾದ, ಇಂದ್ರನ ವಜ್ರಾಯುಧಕ್ಕೆ ಸಮನಾದ ಘೋಷವುಳ್ಳ 
ಕೇಶಮಜ್ಜಗಳು ಅಂಟಿಕೊಂಡಿರುವ, ರಕ್ತದಿಂದ ತೋಯ್ದಿರುವ, ಕ್ರೋಧದಿಂದ 
ಪಶುಗಳನ್ನು ಸಂಹರಿಸುವ ರುದ್ರನ ಪಿನಾಕದಂತಿರುವ, ಭೀಮಸೇನನ ಗದೆಯನ್ನು 
ನೋಡಿದೆವು. 


ಭೀಷ್ಮವಧಪರ್ವ -599- 


ಯಥಾ ಪಶೂನಾಂ ಸಂಘಾತಂ ಯಷ್ಟ್ಯಾ ಪಾಲ: ಪ್ರಕಾಲಯೇತ್‌ । 
ತಥಾ ಭೀಮೋ ಗಜಾನೀಕಂ ಗದಯಾ ಪರ್ಯಕಾಲಯತ್‌ 11೬೧॥॥ 


ಹೇಗೆ ಪಶುಪಾಲಕನು ಕೈಯಲ್ಲಿ ಕೋಲನ್ನು ಹಿಡಿದು ಪಶುಸಮೂಹವನ್ನು 
ತಡಕಾಡುತ್ತಾನೆಯೋ ಅದರಂತೆ ಭೀಮನು ಕೈಯಲ್ಲಿ ಗದೆಯನ್ನು ಹಿಡಿದು ಗಜ 
ಸಮೂಹವನ್ನುತಡಕಾಡಿದನು. 

ಗದಯಾ ವಧ್ಯಮಾನಾಸ್ತೇ ಮಾರ್ಗಣೈಶ್ಚ ಸಮಂತತಃ । 

ಸ್ವಾನ್ಯನೀಕಾನಿ ಮೃದ್ದಂತಃ ಪ್ರಾದ್ರವನ್‌ ಕುಂಜರಾಸ್ತವ TT 

ಗದೆಯಿಂದ ಹೊಡೆಯಲ್ಪಟ್ಟುಎಲ್ಲಕಡೆಗಳಿಂದಲೂ ಬಾಣಗಳಿಗೆ ಗುರಿಯಾಗುತ್ತಿದ್ದ 
ನಿನ್ನಗಜಗಳು ತಮ್ಮ ಸೈನ್ಯವನ್ನೇ ತುಳಿಯುತ್ತಾ ಓಡಿಹೋದವು. 

ಮಹಾವಾತ ಇವಾಭ್ರಾಣಿ ವಿಧಮಿತ್ವಾ ಸ ವಾರಣಾನ್‌ । 

ಅತಿಷ್ಠತ್‌ ತುಮುಲೇ ಭೀಮಃ ಶೃಶಾನ ಇವ ಶೂಲಭೃತ್‌ 11೬೩ 

ಬಿರುಗಾಳಿಯು ಮೋಡಗಳನ್ನು ಚದುರಿಸಿದಂತೆ ಭೀಮಸೇನನು ತನ್ನಗದೆಯಿಂದ 
ಗಜಗಳನ್ನು ವಿನಾಶಗೊಳಿಸಿ ಸ್ಥಶಾನದಲ್ಲಿ ರುದ್ರದೇವರು ನಿಂತಂತೆ ತೀವ್ರವಾದ 
ಯುದ್ಧದಲ್ಲಿನಿಂತನು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ಅಷ್ಟಪಂಚಾಶೋ5ಧ್ಯಾಯಃ ॥ 


i ಭೀಷ್ಠವಧಪರ್ವಣಿ ಅಷ್ಟಾದಶೋತಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ಐವತ್ತೆಂಟನೆಯ ಅಧ್ಯಾಯ ಮುಗಿಯಿತು. 
XO 


-600- ಮಹಾಭಾರತ ಭೀಷ್ಮಪರ್ವ 


ಐವತ್ತೊಂಬತ್ತನೆಯ ಅಧ್ಯಾಯ 
ಭೀಮಸೇನನ ಪರಾಕ್ರಮ. ಧೃಷ್ಟದ್ಯುಮ್ನನ ಪ್ರತಾಪವನ್ನು 
ನೋಡಿ ಭೂರಿಶ್ರವನ ಆಗಮನ. 
ಸಂಜಯಃ 


ತಸ್ಮಿನ್‌ ಹತೇ ಗಜಾನೀಕೇ ಪುತ್ರೋ ದುರ್ಯೋಧನಸ್ತವ । 
ಭೀಮಸೇನಂ ಘತ್ರೇತ್ಯೇವಂ ಸರ್ವಸೈನ್ಯಾನ್ಯಚೋದಯತ್‌ Mell 


ಸಂಜಯ- ಭೀಮಸೇನನಿಂದ ಆ ಗಜಸೇನೆಯು ಕೊಲ್ಲಲ್ಲಡುತ್ತಿರಲು ನಿನ್ನ 
ಪುತ್ರನಾದ ದುರ್ಯೋಧನನು ಭೀಮಸೇನನನ್ನು ಕೊಲ್ಲಿ ಎಂದು ಎಲ್ಲಾ ಸೈನ್ಯಕ್ಕೂ 
ಪ್ರೇರಣೆಯನ್ನು ಮಾಡಿದನು. 


ತತಃ ಸರ್ವಾಣ್ಯನೀಕಾನಿ ತವ ಪುತ್ರಸ್ಯ ಶಾಸನಾತ್‌ । 
ಅಭ್ಯದ್ರವನ್‌ ಭೀಮಸೇನಂ ನದಂತಂ ಭೈರವಾನ್‌ ರವಾನ್‌ 11೨11 


ನಿನ್ನಪುತ್ರನ ಶಾಸನದಂತೆ ಎಲ್ಲಸೈನ್ಯಗಳೂ ಭೈರವನಾದಗಳನ್ನು ಗರ್ಜಿಸುತ್ತಿದ್ದಂತಹ 
ಭೀಮಸೇನನ ಕಡೆಗೆ ಓಡಿ ಬಂದವು. 


ತಂ ಬಲೌಘಮಪರ್ಯಂತಂ ದೇವೈರಪಿ ದುರುತ್ತಹಮ್‌ । 
ಆಪತಂತಂ ಸುದುಷ್ಟಾರಂ ಸಮುದ್ರಮಿವ ಪರ್ವಣಿ 11೩1 


ರಥನಾಗಾಶ್ಚಕಲಿಲಂ ಶಂಖದುಂದುಭಿನಾದಿತಮ್‌ । 
ಅಥಾನಂತಮಪಾರಂ ಚ ನರೇಂದ್ರಸ್ತಿಮಿತಪ್ರದಮ್‌ 9H 


ತಂ ಭೀಮಸೇನಃ ಸಮರೇ ಮಹೋದಧಿಮಿವಾಪರಮ್‌ । 
ಸೇನಾಸಾಗರಮಕ್ಷೋಭ್ಯಂ ವೇಲೇವ ಸಮವಾರಯತ್‌ 11೫11 


ದೇವತೆಗಳಿಂದಲೂ ಸೋಲಿಸಲು ಕಷ್ಟವಾದ, ಪರ್ವಕಾಲದ ಸಮುದ್ರದಂತೆ 
ದಾಟಲು ಅಸಾಧ್ಯವಾದ, ರಥ-ಗಜಾಶ್ಚಗಳಿಂದ ತುಂಬಿದ, ಶಂಖ-ದುಂದುಭಿ 
ನಾದಗಳಿಂದ ಕೂಡಿದ, ಅನಂತವಾದ, ಅಪಾರವಾದ ರಾಜರುಗಳಿಂದ ನಿಶ್ಚಲವಾದ 
ಸರೋವರಗಳಿಂದ ಕೂಡಿದ, ಇನ್ನೊಂದು ದೊಡ್ಡಸಮುದ್ರದಂತೆ ತನ್ನ ಕಡೆಗೆ ಬರುತ್ತಿದ್ದ 


ಭೀಷ್ಠವಧಪರ್ವ -601- 


ಅಲುಗಾಡಿಸಲು ಅಸಾಧ್ಯವಾದ ಆ ಸೈನ್ಯವನ್ನು ಸಾಗರವನ್ನು ತೀರವು ತಡೆದಂತೆ 
ಭೀಮಸೇನನು ಯುದ್ಧದಲ್ಲಿ ತಡೆದನು. 


ತದಾಶ್ಚರ್ಯಮಪಶ್ಯಾಮ ಶ್ರದ್ದೇಯಮಪಿ ಚಾದ್ದುತಮ್‌ । 

ಭೀಮಸೇನಸ್ಯ ಸಮರೇ ರಾಜನ್‌ ಕರ್ಮಾತಿಮಾನುಷಮ್‌ WLU 

ಎಲ್ಫೆ ರಾಜನೇ, ಭೀಮಸೇನನು ಯುದ್ಧದಲ್ಲಿ ಮಾಡಿದ ಅತಿಮಾನುಷವಾದ 
ಅದ್ಭುತವಾದ ಕರ್ಮವಾದರೂ ನಂಬಲೇಬೇಕಾದ ಆ ಆಶ್ಚರ್ಯವನ್ನು ನಾವು 
ನೋಡಿದೆವು. 


ಉದೀರ್ಣಾಂ ಪೃಥಿವೀಂ ಸರ್ವಾಂ ಸಾಶ್ಚಾಂ ಸರಥಕುಂಜರಾಮ್‌ । 
ಅಸಂಭ್ರಮಂ ಭೀಮಸೇನೋ ಗದಯಾ ಸಮತಾಡಯತ್‌ 11೭1 


ಅಶ್ವ-ಗಜ-ರಥಗಳಿಂದ ತುಂಬಿದ ಸಮಗ್ರವಾದ ಭೂಮಿಯ ಸೈನ್ಯವನ್ನು 
ಭೀಮಸೇನನು ಯಾವ ಗಾಬರಿಯೂ ಇಲ್ಲದೆ ಗದೆಯಿಂದ ಹೊಡೆದನು. 

ಸ ಸಂವಾರ್ಯ ಬಲೌಘಾಂಸ್ತಾನ್‌ ಗದಯಾ ರಥಿನಾಂ ವರ: । 

ಅತಿಷ್ಠತ್‌ ತುಮುಲೇ ಭೀಮೋ ಗಿರಿರ್ಮೇರುರಿವಾಚಲಃ un 

ರಥಿಕರಲ್ಲಿ ಶ್ರೇಷ್ಠನಾದ ಅವನು ತನ್ನಗದೆಯಿಂದ ಆ ಸೈನ್ಯ ಸಮೂಹವನ್ನು ನಿವಾರಿಸಿ 
ಮೇರು ಪರ್ವತದಂತೆ ಸ್ಥಿರವಾಗಿ ರಣರಂಗದಲ್ಲಿನಿಂತನು. 

ತಸ್ಮಿನ್‌ ಸುತುಮುಲೇ ಘೋರೇ ಕಾಲೇ ಪರಮದಾರುಣೇ । 

ಭ್ರಾತರಶ್ವೆವ ಪುತ್ರಾಶ್ಚ ಧೃಷ್ಟದ್ಕುಮ್ನಶ್ಚ ಪಾರ್ಷತಃ al 

ದ್ರೌಪದೇಯಾಭಿಮನ್ಯುಶ್ಚ ಶಿಖಂಡೀ ಚ ಮಹಾರಥಃ । 

ನ ಪ್ರಾಜಹನ್‌ ಭೀಮಸೇನಂ ಭಯೇ ಜಾತೇ ಮಹಾಬಲಮ್‌ ॥೧೦॥॥ 

ಅಂತಹ ತೀವ್ರವಾದ, ಘೋರವಾದ, ಪರಮದಾರುಣವಾದ ಕಾಲದಲ್ಲಿಅವನ 
ಸಹೋದರರೂ, ಪುತ್ರರೂ, ಧೃಷ್ಟದ್ಯುಮ್ನನೂ, ದ್ರೌಪದಿಯ ಐವರು ಮಕ್ಕಳೂ, 
ಅಭಿಮನ್ಯುವೂ, ಮಹಾರಥನಾದ ಶಿಖಂಡಿಯೂ ಮಹಾಬಲನಾದ ಭೀಮಸೇನನ 
ಪಾರ್ಶ್ವವನ್ನು ತ್ಯಜಿಸಲಿಲ್ಲ. 


-602- ಮಹಾಭಾರತ ಭೀಷ್ಮಪರ್ವ 


ತತಃ ಶೈಕ್ಯಾಯಸೀಂ ಗುರ್ವೀಂ ಪ್ರಗೃಹ್ಯ ಮಹತೀಂ ಗದಾಮ್‌ । 
ಅವಧೀತ್‌ ತಾವಕಾನ್‌ ಯೋಧಾನ್‌ ದಂಡಪಾಣಿರಿವಾಂತಕಃ । 
ಪೋಥಯನ್‌ ರಥವೃಂದಾನಿ ವಾಜಿವೃಂದಾನಿ ಚಾಭಿಭೂಃ 11೧೧॥ 


ಅನಂತರ ಯಾವಾಗಲೂ ನೆಲುವಿನ ಮೇಲೆ ಇರುತ್ತಿದ್ದ ಕಬ್ಬಿಣದ ದೊಡ್ಡ 
ಗದೆಯನ್ನು ಕೈಯಲ್ಲಿ ಹಿಡಿದು, ಕೈಯಲ್ಲಿ ದಂಡವನ್ನು ಹಿಡಿದ ಯಮನಂತೆ ರಥ 
ಸಮೂಹಗಳನ್ನು, ಗಜ ಸಮೂಹಗಳನ್ನುಮರ್ದನ ಮಾಡುತ್ತಾ, ಎಲ್ಲರನ್ನೂಸೋಲಿಸುವ 
ಅವನು ನಿನ್ನಯೋಧರನ್ನು ಸಂಹರಿಸಿದನು. 


ವ್ಯಚರತ್ತಮರೇ ಭೀಮೋ ಯುಗಾಂತೇ ಪಾವಕೋ ಯಥಾ । 
ಎನಿಫ್ಠನ್‌ ಸಮರೇ ಸರ್ವಾನ್‌ ಯುಗಾಂತೇ ಕಾಲವದ್‌ ವಿಭುಃ ॥1೧೨॥ 


ಯುಗಾಂತಕಾಲದ ಅಗ್ನಿಯಂತೆ ಅಥವಾ ಯುಗಾಂತಕಾಲದ ಮೃತ್ಯುವಿನಂತೆ 
ಸರ್ವಸಮರ್ಥನಾದ ಆ ಭೀಮನು ಯುದ್ಧದಲ್ಲಿ ಎಲ್ಲರನ್ನೂ ಸಂಹರಿಸುತ್ತಾ 
ತಿರುಗಾಡಿದನು. 


ಊರುವೇಗೇನ ಸಂಕರ್ಷನ್‌ ರಥಜಾಲಾನಿ ಪಾಂಡವಃ । 
ಪ್ರಮರ್ದಯನ್‌ ಗಜಾನ್‌ ಸರ್ವಾನ್‌ ನಡ್ದಲಾನೀವ ಕುಂಜರ: ॥೧೩॥ 


ಮೃದ್ಧನ್‌ ರಥೇಭ್ಯೋ ರಥಿನೋ ಗಜೇಭ್ಯೋ ಗಜಯೋಧಿನಃ । 
ಸಾದಿನಶ್ಚಾಶಪೃಷ್ಠೇಭ್ಯೋ ಭೂಮೌ ಚೈವ ಪದಾತಿನಃ 11೧೪॥ 


ತನ್ನ ತೊಡೆಗಳ ವೇಗದಿಂದ ರಥಸಮೂಹಗಳನ್ನು ಎಳೆಯುತ್ತಾ, ಎಲ್ಲಾಗಜಗಳನ್ನು 
ಆನೆಯು ಬಳ್ಳಿಗಳನ್ನುವಿನಾಶ ಮಾಡಿದಂತೆ ನಾಶಮಾಡುತ್ತಾ, ರಥದಲ್ಲಿದ್ದರಥಿಕರನ್ನು, 
ಗಜದ ಮೇಲಿದ್ದ ಗಜಯೋಧರನ್ನು, ಅಶ್ಚದ ಮೇಲಿದ್ದ ಅಶ್ವಾರೋಹಿಗಳನ್ನು. 
ಭೂಮಿಯ ಮೇಲಿದ್ದಪದಾತಿಗಳನ್ನುಸಂಹರಿಸುತ್ತಾ ಭೀಮಸೇನನು ಸಂಚರಿಸಿದನು. 


ತತ್ರತತ್ರ ಹತೈೆಶ್ಚಾಪಿ ಮನುಷ್ಯಗಜವಾಜಿಭಿಃ । 
ರಣಾಂಗಣಂ ತದಭವನ್ಮತ್ಯೋರಾಘಾತಸನ್ನಿಛಮ್‌ eel 


ಅಲ್ಲಲ್ಲಿ ಹತರಾಗಿ ಬಿದ್ದಮನುಷ್ಯ ಗಜಾಶ್ವಗಳಿಂದ ಕೂಡಿದ ಆ ರಣಭೂಮಿಯು 
ಮೃತ್ಯುವಿನ ವಜ್ರಧಸ್ಥಾನದಂತೆ ತೋರಿತು. 


ಭೀಷ್ಮವಧಪರ್ವ -603- 


ಪಿನಾಕಮಿವ ರುದ್ರಸ್ಯ ಕ್ರುದ್ಧಸ್ಕಾಭಿಫುತ: ಪಶೂನ್‌ । 
ಯಮದಂಡೋಪಮಾಮುಗ್ರಾಮಿಂದ್ರಾಶನಿಸಮಸ್ವನಾಮ್‌ | 
ದದ್ಭಶುರ್ಭೀಮಸೇನಸ್ಯ ರೌದ್ರಾಂ ವಿಶಸನೀಂ ಗದಾಮ್‌ 11೧೬॥॥ 


ಪಶುಗಳನ್ನು ಸಂಹಾರ ಮಾಡುವ ರುದ್ರದೇವರ ಪಿನಾಕದಂತೆ, ಯಮದೇವರ 
ದಂಡದಂತೆ, ಇಂದ್ರನ ವಜ್ರಾಯುಧದಂತೆ ಇದ್ದ ಶತ್ರುಸೈನ್ಯವನ್ನು ಸಂಹಾರ ಮಾಡುವ 
ಭೀಮಸೇನನ ಭಯಂಕರವಾದ ಗದೆಯನ್ನು ಎಲ್ಲರೂ ನೋಡಿದರು. 


ಆವಿಧ್ಯತೋ ಗದಾಂ ತಸ್ಯ ಕೌಂತೇಯಸ್ಯ ಮಹಾತ್ಮನ: | 
ಬಭೌ ರೂಪಂ ಮಹಾಘೋರಂ ಕಾಲಸ್ಯೇವ ಯುಗಕ್ಷಯೇ 11೧೭1 


ಗದೆಯಿಂದ ಪರಸೈನ್ಯದ ಮೇಲೆ ಪ್ರಹಾರ ಮಾಡುವ ಮಹಾತ್ಮನಾದ 
ಕೌಂತೇಯನಾದ ಆ ಭೀಮಸೇನನ ರೂಪವು ಯುಗಾಂತಕಾಲದ ಮೃತ್ಯುವಿನ 
ರೂಪದಂತೆ ಮಹಾಭಯಂಕರವಾಗಿ ತೋರಿತು. 


ತಂ ತಥಾ ಮಹತೀಂ ಸೇನಾಂ ದ್ರಾವಯಂತಂ ಪುನಃ ಪುನಃ । 

ದೃಷ್ಟ್ವಾ ಮೃತ್ಯುಮಿವಾಯಾಂತಂ ಸರ್ವೇ ವಿಮನಸೋರ ಭವನ್‌ ॥೧೮॥ 

ತಮ್ಮ ದೊಡ್ಡ ಸೈನ್ಯವನ್ನು ಪುನಃ ಪುನಃ ಹೊಡೆದೋಡಿಸುತ್ತಾ ಮೃತ್ಯುವಿನಂತೆ 
ಮೇಲೆ ಬರುತ್ತಿದ್ದ ಭೀಮಸೇನನನ್ನು ನೋಡಿ ಕೌರವಯೋಧರೆಲ್ಲರೂ ಯುದ್ಧದಲ್ಲಿ 
ವಿಮುಖರಾದರು. 

ಯತೋಯತಃ ಪ್ರೇಕ್ಷತೇ ಸ್ಥ ಗದಾಮುದ್ಯಮ್ಯ ಪಾಂಡವಃ । 

ತೇನತೇನ ಸ್ಥ ದೀರ್ಯಂತೇ ಸರ್ವಸೈನ್ಯಾನಿ ಭಾರತ 11೧೯1 

ಎಲ್ಫೆ ಭಾರತನೇ, ಪಾಂಡವನಾದ ಭೀಮಸೇನನು ಗದೆಯನ್ನು ಎತ್ತಿ ಯಾವ ಯಾವ 
ದಿಕ್ಕಿನಲ್ಲಿ ನೋಡುತ್ತಾನೆಯೋ, ಆಯಾ ದಿಕ್ಕಿನಲ್ಲಿ ಸರ್ವಸೈನ್ಯಗಳೂ ನಾಶವನ್ನು 
ಹೊಂದಿದವು. 


ಪ್ರದಾರಯಂತಂ ಸೈನ್ಯಾನಿ ಬಲೌಫೇನಾಪರಾಜಿತಮ್‌ । 
ಗ್ರಸಮಾನಮನೀಕಾನಿ ವ್ಯಾದಿತಾಸ್ಯಮಿವಾಂತಕಮ್‌ 11೨೦1 


-604- ಮಹಾಭಾರತ ಭೀಷ್ಮಪರ್ವ 


ತಂ ತಥಾ ಭೀಮಕರ್ಮಾಣಂ ಪ್ರಗೃಹೀತಮಹಾಗದಮ್‌ ।ಟ 


ದೃಷ್ಟ್ವಾ ವೃಕೋದರಂ ಭೀಷ್ಮಃ ಸಹಸೈವ ಸಮಭ್ಯಯಾತ್‌ oT 
ಮಹತಾ ಮೇಘಘೋಷೇಣ ರಥೇನಾದಿತ್ಯವರ್ಚಸಾ । 
ಛಾದಯನ್‌ ಶರವರ್ಷೇಣ ಪರ್ಜನ್ಯ ಇವ ವೃಷ್ಟಿಮಾನ್‌ 1೨2೨ 


ತನ್ನ ಅಪರಿಮಿತವಾದ ಬಲದಿಂದ ಎಲ್ಲ ಸೈನ್ಯವನ್ನೂ ಸೀಳಿಹಾಕುವ, 
ಅಪರಾಜಿತನಾದ, ಬಾಯಿಯನ್ನು ತೆರೆದ ಮೃತ್ಯುವಿನಂತೆ ಶತ್ರುಸೈನ್ಯವನ್ನು ನುಂಗುವ, 
ಕೈಯಲ್ಲಿ ದೊಡ್ಡ ಗದೆಯನ್ನು ಹಿಡಿದು ಭಯಂಕರ ಕಾರ್ಯವನ್ನು ಎಸಗುವ 
ಭೀಮಸೇನನನ್ನುನೋಡಿ ದೊಡ್ಡ ಮೇಘ ಘೋಷವುಳ್ಳ, ಸೂರ್ಯನ ಪ್ರಭೆಯನ್ನು 
ಹೊಂದಿದ, ರಥದಲ್ಲಿಕುಳಿತು ಮಳೆಯನ್ನು ಸುರಿಸುವ ಪರ್ಜನ್ಯನಂತೆ ಭೀಮಸೇನನ 
ಮೇಲೆ ಬಾಣಗಳ ಮಳೆಯನ್ನು ಕರೆಯುತ್ತಾ ಭೀಷ್ಮರು ತಕ್ಷಣ ಅವನಿಗೆ ಅಭಿಮುಖರಾಗಿ 
ಬಂದರು. 


ತಮಾಯಾಂತಂ ತಥಾ ದೃಷ್ಟ್ವಾ ವ್ಯಾತ್ತಾನನಮಿವಾಂತಕಮ್‌ । 
ಭೀಷ್ಮಂ ಭೀಮೋ ಮಹಾಬಾಹುಃ ಪ್ರತ್ಯುದೀಯಾದಮರ್ಷಣ: 1೨೩ 


ಬಾಯಿಯನ್ನುತೆರೆದ ಮೃತ್ಯುವಿನಂತೆ ತನ್ನಕಡೆಗೆ ಬರುತ್ತಿದ್ದ ಭೀಷ್ಠರನ್ನುನೋಡಿ 
ಮಹಾಬಾಹುವಾದ ಭೀಮನು ಅದನ್ನು ಸಹಿಸದೆ ಅವರ ಕಡೆಗೆ ಧಾವಿಸಿದನು. 
ತಸ್ಮಿನ್‌ ಕ್ಷಣೇ ಸಾತ್ಯಕಿಃ ಸತ್ಯಸಂಧಃ 
ಶಿನಿಪ್ರವೀರೋತಭ್ಯಪತತ್‌ ಪಿತಾಮಹಮ್‌ । 
ನಿಫ್ಲನ್ನಮಿತ್ರಾನ್‌ ಧನುಷಾ ದೃಢೇನ 
ಸ ಕಂಪಯಂಸ್ತವ ಪುತ್ರಸ್ಯ ಸೇನಾಮ್‌ 29 
ಆ ಸಮಯದಲ್ಲಿ ಸತ್ಯಸಂಧನೂ, ಶಿನಿಪ್ರವೀರನೂ ಆದ ಸಾತ್ಯಕಿಯು ತನ್ನ 


ದೃಢವಾದ ಧನುಸಿನಿಂದ ಶತ್ರುಗಳನ್ನು ಸಂಹರಿಸುತ್ತಾ ನಿನ್ನ ಪುತ್ರನ ಸೈನ್ಯವನ್ನು 
ನಡುಗಿಸುತ್ತಾ ಪಿತಾಮಹರಾದ ಭೀಷ್ಮ್ಠರ ಬಳಿಗೆ ಸಾಗಿ ಬಂದನು. 


ತಂ ಯಾಂತಮಶ್ಚೈ ರಜತಪ್ರಕಾಶೈ: 
ಶರಾನ್‌ ಧಮಂತಂ ಧನುಷಾ ದೃಢೇನ । 


ಭೀಷ್ಠವಧಪರ್ವ -605- 


ನಾಶಕ್ನುವನ್‌ ವಾರಯಿತುಂ ತದಾನೀಂ 
ಸರ್ವೇ ಗಣಾ ಭಾರತ ಯೇ ತ್ರದೀಯಾಃ 11೨೫।1 


ಬೆಳ್ಳಿಯ ಬಣ್ಣದಿಂದ ಕೂಡಿದ ಅಶ್ವಗಳನ್ನು ಹೂಡಿದ ರಥದಲ್ಲಿ ಬರುತ್ತಿದ್ದಂತಹ, 
ತನ್ನದ್ಭಢವಾದ ಧನುಸ್ಸಿನಿಂದ ಬಾಣವನ್ನು ಚೆಲ್ಲುತ್ತಿದ್ದಂತಹ ಅವನನ್ನು ಆಗ ತಡೆಯಲು 
ಎಲೈ ಭಾರತನೇ, ನಿನ್ನಯೋಧರೆಲ್ಲರೂ ಸೇರಿಯೂ ಸಮರ್ಥರಾಗಲಿಲ್ಲ. 


ಅವಿಧ್ಯದೇನಂ ನಿಶಿತೈಃ ಶರಾಗ್ಯೆ: 
ಅಲಂಬುಸೋ ರಾಜವರಾರ್ಶ್ಯಶೃಂಗಿಃ | 
ತಂ ವೈ ಚತುರ್ಭಿಃ ಪ್ರತಿವಿಧ್ಯ ವೀರೋ 
ನಪ್ತಾ ಶಿನೇರಭ್ಯಪತದ್‌ ರಥೇನ 1೨೬॥। 


ಖಯಶ್ಯಶ್ಚಂಗರ ಪುತ್ರನಾದ ಅಲಂಬುಸನು ತೀಕ್ಷ್ಮ; ವಾದ ಶರಗಳಿಂದ ಅವನನ್ನು 
ಹೊಡೆದನು. ವೀರನಾದ ಸಾತ್ಯಕಿಯಾದರೂ ನಾಲ್ಕು ಬಾಣಗಳಿಂದ ಅವನನ್ನು 
ಪ್ರತಿಯಾಗಿ ಹೊಡೆದು ತನ್ನ ರಥದಿಂದ ಮುಂದೆ ಸಾಗಿದನು. 
ಅನ್ಸಾಗತಂ ವೃಷ್ಟಿವರಂ ನಿಶಮ್ಯ 
ಮಧ್ಯೇ ರಿಪೂಣಾಂ ಪರಿವರ್ತಮಾನಮ್‌ । 


ಪ್ರಾವರ್ತಯಂತಂ ಕುರುಪುಂಗವಾಂಶ್ಚ 
ಪುನಃ ಪುನಶ್ಚ ಪ್ರಣದಂತಮಾಜೌ 11೨೭11 


ಯೋಧಾಸ್ತ ವೀಯಾಃ ಶರವರ್ಷೈರವರ್ಷನ್‌ 
ಮೇಘಾ ಯಥಾ ಭೂಧರಮಂಬುವೇಗೈ: 1 
ಭೀಮಸೇನನನ್ನು ಅನುಸರಿಸಿಕೊಂಡು ಬಂದ, ಶತ್ರುಗಳ ಸೈನ್ಯದ ಮಧ್ಯದಲ್ಲಿ 
ತಿರುಗಾಡುತ್ತಿರುವ, ಕುರುಶ್ರೇಷ್ಠರನ್ನು ಯುದ್ಧಕ್ಕೆ ಉದ್ಯುಕ್ತರಾಗುವಂತೆ ಮಾಡಿ 
ರಣರಂಗದಲ್ಲಿ ಪುನಃ ಪುನಃ ಸಿಂಹನಾದವನ್ನುಮಾಡುತ್ತಿದ್ದ ಅವನನ್ನುನೋಡಿ ನಿನ್ನ 
ಯೋಧರು ಮೇಘಗಳು ಪರ್ವತದ ಮೇಲೆ ಮಳೆಯನ್ನು ಸುರಿಸಿದಂತೆ ಬಾಣಗಳ 
ಮಳೆಯನ್ನು ಸುರಿಸಿದರು. 


-606- ಮಹಾಭಾರತ ಭೀಷ್ಮಪರ್ವ 


ನಾಶಕ್ನುವನ್‌ ವಾರಯಿತುಂ ವರಿಷ್ಠಂ 
ಮಧ್ಯಂದಿನೇ ಸೂರ್ಯಮಿವಾತಪಂತಮ್‌ ।ಟ 
ನ ತತ್ರ ಕಶ್ಚಿನ್ನವಿಷಣ್ಣ ಆಸೀದ್‌ 
ಖುತೇ ರಾಜನ್‌ ಸೋಮದತ್ತಸ್ಯ ಪುತ್ರಾತ್‌ 11೨೮॥॥ 


ಮಧ್ಯಾಹ್ನದಲ್ಲಿಪ್ರಖರವಾದ ತಾಪವನ್ನು ಕೊಡುವ ಸೂರ್ಯನನ್ನುನಿವಾರಿಸಲು 
ಸಾಧ್ಯವಿಲ್ಲದಂತೆ ಶ್ರೇಷ್ಠನಾದ ಸಾತ್ಯಕಿಯನ್ನು ನಿವಾರಿಸಲು ಯಾರೂ 
ಸಮರ್ಥರಾಗಲಿಲ್ಲ. ಎಲೈ ರಾಜನೇ, ಆ ರಣರಂಗದಲ್ಲಿಸೋಮದತ್ತನ ಪುತ್ರನಾದ 


ಭೂರಿಶ್ರವನೊಬ್ಬನನ್ನು ಬಿಟ್ಟುಯುದ್ಧದಲ್ಲಿವಿಷಾದ ಹೊಂದದವರು ಯಾರೂ ಇರಲಿಲ್ಲ. 


ಸ ಹ್ಯಾದದಾನೋ ಧನುರುಗ್ರವೇಗಂ 
ಭೂರಿಶ್ರವಾ ಭಾರತ ಸೌಮದತ್ರಿ: । 
ದೃಷ್ಟ್ವಾ ರಥಾನ್‌ ಸ್ವಾನ್‌ ವ್ಯಪನೀಯಮಾನಾನ್‌ 
ಪ್ರತ್ಯುದ್ಯಯೌ ಸಾತ್ಯಕಿಂ ಯೋದ್ಭುಮಿಚ್ಛನ್‌ 11೨೯॥ 
ಎಲೈ ಭಾರತನೇ, ಸೋಮದತ್ತನ ಪುತ್ರನಾದ ಭೂರಿಶ್ರವನು ತಮ್ಮ ರಥಗಳು 
ದೂರ ಸರಿಯುತ್ತಿರುವುದನ್ನು ನೋಡಿ ಭಯಂಕರ ವೇಗವುಳ್ಳಧನುಸನ್ನುತೆಗೆದುಕೊಂಡು 
ಸಾತ್ಯಕಿಯ ಜೊತೆಯಲ್ಲಿಯುದ್ದವನ್ನು ಮಾಡಲು ಅವನಿಗೆ ಎದುರಾಗಿ ಬಂದನು. 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಠಪರ್ವಣಿ ಏಕೋನಷಷ್ಟಿತಮೋನಧ್ಯಾಯಃ ॥ 


| ಭೀಷ್ಮವಧಪರ್ವಣಿ ಏಕೋನವಿಂಶೋ5ಧ್ಯಾಯಃ ॥1 
ಇಲ್ಲಿಗೆ ಮಹಾಭಾರತದ ಭೀಷ್ಠಪರ್ವದಲ್ಲಿ ಐವತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 
ba 


ಭೀಷ್ಠವಧಪರ್ವ -607- 


ಅರವತ್ತನೆಯ ಅಧ್ಯಾಯ 
ಭೀಮಸೇನನಿಂದ ದುರ್ಯೋಧನನ ತಮ್ಮಂದಿರ ವಧೆ. 
ಭೀಷ್ಠರಿಂದ ಸೈನ್ಯಾವಹಾರ. 
ಸಂಜಯಃ 

ತತೋ ಭೂರಿಶ್ರವಾ ರಾಜನ್‌ ಸಾತ್ಯಕಿಂ ನವಭಿಃ ಶರೈಃ । 

ಅವಿಧ್ಯದ್‌ ಭೃಶಂಕ್ರುದ್ಧಸ್ತೋತ್ಸೈರಿವ ಮಹಾದ್ವಿಪಮ್‌ mou 

ಸಂಜಯ- ಎಲೈ ರಾಜನೇ, ಅನಂತರ ಭೂರಿಶ್ರವನು ಬಹಳ 
ಕೋಪಗೊಂಡವನಾಗಿ ಅಂಕುಶದಿಂದ ಮಹಾಗಜವನ್ನು ಹೊಡೆದಂತೆ ಒಂಬತ್ತು 
ಬಾಣಗಳಿಂದ ಸಾತ್ಯಕಿಯನ್ನು ಪೀಡಿಸಿದನು. 

ಕೌರವಂ ಸಾತ್ಯಕಿಶ್ಚೆವ ಶರೈಃ: ಸನ್ನತಪರ್ವಭಿಃ । 

ಅವಾಕಿರದಮೇಯಾತ್ಮಾ ಸರ್ವಲೋಕಸ್ಯ ಪಶ್ಯತಃ (1೨1! 


ಅಚಿಂತ್ಯ ಮಹಿಮೆಯುಳ್ಳ ಸಾತ್ಯಕಿಯೂ ಸಹ ಎಲ್ಲಜನರೂ ನೋಡುತ್ತಿರುವಂತೆ 
ಕೌರವ ವಂಶದ ಭೂರಿಶ್ರವನ ಮೇಲೆ ಬಾಗಿದ ತುದಿಯುಳ್ಳ ಬಾಣಗಳ ಮಳೆಯನ್ನು 


ತತೋ ದುರ್ಯೋಧನೋ ರಾಜಾ ಸೋದರ್ಯೈ:ಃ ಪರಿವಾರಿತಃ । 
ಸೌಮದತ್ತಿಂ ರಣೇ ಯತ್ತಃ ಸಮಂತಾತ್‌ ಪರ್ಯವಾರಯತ್‌ '॥೩॥ 


ಆಗ ರಾಜನಾದ ದುರ್ಯೋಧನನು ತನ್ನ ತಮ್ಮಂದಿರಿಂದ ಪರಿವೃತನಾಗಿ 
ರಣರಂಗದಲ್ಲಿ ಭೂರಿಶ್ರವನನ್ನು ಎಚ್ಚರಿಕೆಯಿಂದ ಎಲ್ಲಕಡೆಯಿಂದಲೂ ರಕ್ಷಿಸಿದನು. 


ತಥೈವ ಪಾಂಡವಾಃ ಸರ್ವೇ ಸಾತ್ಯಕಿಂ ರಭಸಂ ರಣೇ ॥ 
ಪರಿವಾರ್ಯ ಸ್ಥಿತಾಃ ಸಂಖೇ ಸಮಂತಾತ್‌ ಸುಮಹೌಜಸಃ 119॥ 


ಹಾಗೆಯೇ ಮಹಾಸಾಮರ್ಥ್ಯಶಾಲಿಗಳಾದ ಎಲ್ಲಪಾಂಡವರೂ ರಣರಂಗದಲ್ಲಿ 
ವೇಗಶಾಲಿಯಾದ ಸಾತ್ಯಕಿಯನ್ನು ಸುತ್ತುವರಿದು ನಿಂತರು. 


ಬಸಿ ಬುರುಂಛೂಲಿತಿ ಭೀಷ್ಮಪರ್ವ 


ಭೀಮಸೇನಸ್ತು ಸಂಕ್ರುದ್ಧೋ ಗದಾಮುದ್ಯಮ್ಯ ಭಾರತ । 
ದುರ್ಯೋಧನಮುಖಾನ್‌ ಸರ್ವಾನ್‌ ಪುತ್ರಾಂಸ್ತೇ ಪರ್ಯವಾರಯತ್‌॥ 


ಎಲ್ಫೆ ಭಾರತನೇ, ಭೀಮಸೇನನಾದರೂ ಕೋಪಗೊಂಡು ಗದೆಯನ್ನು ಎತ್ತಿಹಿಡಿದು 
ಏರ್ಯೋಧನ ಮೊದಲಾದ ನಿನ್ನಎಲ್ಲ ಪುತ್ರರನ್ನೂ ನಿವಾರಿಸಿದನು. 


ರಥೈರನೇಕಸಾಹಸ್ಟೆಃ ಕ್ರೋಧಾಮರ್ಷಸಮನಿತಃ । 
ನಂದಕಸ್ತವ ಪುತ್ರಸ್ತು ಭೀಮಸೇನಂ ಮಹಾಬಲಮ್‌ । 
ವಿವ್ಯಾಧ ನಿಶಿತೈಃ ಷಡ್ಡಿ ಕಂಕಪತ್ಯೆ; ಶಿಲಾಶಿತೈಃ 11೬1 


ನಿನ್ನಪುತ್ರನಾದ ನಂದಕನು ಸಿಟ್ಟಿನಿಂದ ಕೂಡಿದವನಾಗಿ ಅನೇಕ ಸಹಸ್ರ ರಥಗಳ 
ೂತೆಯಲ್ಲಿಮತ್ತು ಮಹಾಬಲನಾದ ಭೀಮಸೇನನ ಜೊತೆಯಲ್ಲಿ. ಯುದ್ಧವನ್ನುಮಾಡಿ 
ವನ ಮೇಲೆ ಕಲ್ಲಿನಲ್ಲಿ ಸಾಣೆಯನ್ನು ಹಿಡಿದ ಕಂಕಪತ್ರಗಳಿಂದ ಕೂಡಿದ ಆರು 
ಣಗಳನ್ನು ಪ್ರಯೋಗಿಸಿದನು. 


ದುರ್ಯೋಧನಸ್ತು ಸಮರೇ ಭೀಮಸೇನಂ ಮಹಾಬಲಮ್‌ । 

ಆಜಘಾನೋರಸಿ ಕ್ರುದ್ಧೋ ಮಾರ್ಗಣೈರ್ನಿಶಿತೈಸ್ತಿಭಿಃ nal 

ದುರ್ಯೋಧನನಾದರೂ ಕ್ರೋಧಗೊಂಡು ಮೂರು ಹರಿತವಾದ ಬಾಣಗಳಿಂದ 
ರಿಹಾಬಲನಾದ ಭೀಮಸೇನನಿಗೆ ಅವನ ವಕ್ಷಸ್‌ಸ್ಥಲದಲ್ಲಿ ಹೊಡೆದನು. 


ತತೋ ಭೀಮೋ ಮಹಾಬಾಹುಃ: ಸ್ವರಥಂ ಸುಮಹಾಬಲಃ । 
ಆರುರೋಹ ರಥಶ್ರೇಷ್ಠಂ ವಿಶೋಕಂ ಚೇದಮಬ್ರವೀತ್‌ 11೮ 
ಆಗ ಮಹಾಬಲಶಾಲಿಯಾದ, ಮಹಾಬಾಹುವಾದ ಭೀಮಸೇನನು ಪುನಃ ತನ್ನ 


ಷ್ಮವಾದ ರಥವನ್ನು ಏರಿ ಸಾರಥಿಯಾದ ವಿಶೋಕನನ್ನು ಕುರಿತು ಹೀಗೆ 
ರಾತನಾಡಿದನು. 


ಏತೇ ಮಹಾರಥಾಃ ಶೂರಾ ಧಾರ್ತರಾಷ್ಟ್ರಾ ಮಹಾಬಲಾಃ । 
ಮಾಮೇವ ಬಶಸಂಕುದಾ ಹಂತುಮುಸು ಣ್‌ ಹಾ ೧4ಗಿ 11೯11 


ಭೀಷ್ಮವಧಪರ್ವ -609- 


ಈ ಮಹಾಬಲಿಷ್ಠರಾದ, ಶೂರರಾದ, ಮಹಾರಥರಾದ ಧೃತರಾಷ್ಟ್ರಪುತ್ತರು ಬಹಳ 
ಸಿಟ್ಟಿನಿಂದ ಕೂಡಿದವರಾಗಿ ರಣರಂಗದಲ್ಲಿನನ್ನನ್ನೇ ಕೊಲ್ಲಲು ಉದ್ಯುಕ್ಕರಾಗಿದ್ದಾರೆ. 


ಮನೋರಥದ್ರುಮೋತಸ್ಕಾಕಂ ಚಿಂತಿತೋ ಬಹುವಾರ್ಷಿಕ: । 
ಸಫಲಃ ಸೂತ ಚಾದ್ಯೇಹ ಯೋ5ಹಂ ಪಶ್ಯಾಮಿ ಸೋದರಾನ್‌ ॥೧೦॥ 


ಯತ್ರಾಶೋಕ ಸಮುತ್ತಿಪ್ತಾ ರೇಣವೋ ರಥನೇಮಿಭಿ: । 

ನ ಪ್ರಯಾಸ್ಯಂತರಿಕ್ಷಂ ಹಿ ಶರವೃಂದೈರ್ದಿಗಂತರೇ elo 

ತತ್ರ ತಿಷ್ಠತಿ ಸನ್ನದ್ಧ ಸ್ವಯಂ ರಾಜಾ ಸುಯೋಧನಃ । 

ಭ್ರಾತರಶ್ಚಾಸ್ಯ ಸನ್ನದ್ಧಾ ಕುಲಪುತ್ರಾ ಮದೋತ್ಸಟಾ: 11೧೨॥॥ 

ನಾವು ಅನೇಕ ವರ್ಷಗಳಿಂದ ಮನಸ್ಸಿನಲ್ಲಿಯೇ ಯೋಚಿಸಿದ ನಮ್ಮಮನೋರಥವು 
ಈ ದಿನ ಫಲಿಸಿದೆ. ಏಕೆಂದರೆ ನಾನು ಇಲ್ಲಿ ಸಹೋದರನಿಂದ ಸಹಿತನಾದ 
ದುರ್ಯೋಧನನನ್ನು ನೋಡುತ್ತಿದ್ದೇನೆ. ಎಲೈ ವಿಶೋಕನೇ, ಈ ಬೇರೆ ದಿಕ್ಕಿನಲ್ಲಿಎಲ್ಲಿ 
ರಥದ ಚಕ್ರಗಳಿಂದ ಮೇಲೆದ್ದ ಭೂಮಿಯ ಧೂಳು ಅಂತರಿಕ್ಷವನ್ನು ತಲುಪುತ್ತಿದೆಯೋ 
ಅಲ್ಲಿರಾಜನಾದ ದುರ್ಯೋಧನನೂ, ಕುಲಪುತ್ರರೂ, ಬಲೋತ್ಸಟರೂ ಆದ ಅವನ 
ತಮ್ಮಂದಿರೂ ಯುದ್ಧಕ್ಕೆ ಸನ್ನದ್ಧರಾಗಿ ಇದ್ದಾರೆ. 

ಏತಾನದ್ಯ ಹನಿಷ್ಯಾಮಿ ಪಶ್ಯತಸ್ತೇ ನ ಸಂಶಯಃ । 

ತಸ್ಮಾನ್ಮಮಾಶ್ಚಾನ್‌ ಸಂಗ್ರಾಮೇ ಯತ್ತ: ಸಂಯಚ್ಛ ಸಾರಥೇ 11೧೩ 

ನಿನ್ನಕಣ್ಣೆದುರಿಗೆ ನಾನು ಈ ದಿನ ಅವರನ್ನು ಕೊಲ್ಲುವೆನು. ಇದರಲ್ಲಿಸಂಶಯವಿಲ್ಲ. 
ಎಲ್ಫೆ ಸಾರಥಿಯೇ, ಆದ್ದರಿಂದ ನನ್ನಕುದುರೆಗಳನ್ನು ಜಾಗರೂಕತೆಯಿಂದ ನಿಯಂತ್ರಿಸು. 


ಏವಮುಕ್ತಾ ತತಃ ಪಾರ್ಥಃ ಪುತ್ರಂ ದುರ್ಯೋಧನಂ ತವ । 
ವಿವ್ಯಾಧ ದಶಭಿಸ್ತೀಕ್ಷ್ಲೈ: ಶರೈಃ ಕನಕಭೂಷಣ್ಯೆ: । 
ನಂದಕಂ ಚ ತ್ರಿಭಿರ್ಬಾಣೈ: ಪ್ರತ್ಯವಿಧ್ಯತ್‌ ಸ್ತನಾಂತರೇ 11೧೪॥॥ 


ಭೀಮಸೇನನು ಹೀಗೆ ಹೇಳಿ ಅನಂತರ ನಿನ್ನ ಪುತ್ರನಾದ ದುರ್ಯೋಧನನ ಮೇಲೆ 
ಸುವರ್ಣಭೂಷಿತವಾದ, ತೀಕ್ಷ್ಣವಾದ ಹತ್ತು ಬಾಣಗಳನ್ನು ಪ್ರಯೋಗಿಸಿದನು. 


$10 ಮಹಾಭಾರತ ಧೀಷ್ಠಪರ್ವ 


ರಂದಕನಿಗೂ ಸಹ ಶ್ರನಗಳ ಮಧ್ಯದಲ್ಲಿ ತೀಕ್ಷ್ಯನಾದ ಮೂರು ಬಾಣಗಳಿಂದ 
ಹೊಡೆದನು. 


ಶಂ ತು ದುರ್ಯೋಧನಃ ಹಣ್ಚ್ಯಾ ವಿದ್ವ್ವಾ ಭೀಮಂ ಮಜಾಬಲಮ್‌ । 

ತಿಭಿರನ್ಕೆಃ ಸುನಿಶಿತ್ಯವ್ವಿಕೋಕಂ ಪ್ರತ್ಯವಿಧ್ಯತ 1೧೫ 

ದುರ್ಯೋ ಧಪವಾದರೂ ಮಹಾಬಲಿಷ್ಯರಾದ ಭೀಮಸೇನನ ಮೇಲೆ ಅತ್ಯಂತ 
ಹರಿತವಾದ ಅರವತ್ತು ಬಾಣಗಳನ್ನು ಪ್ರಯೋಗಿಸಿ, ಪುನಃ ಹರಿತವಾದ ಮೂರು 
ದೇರೆ ಬಾಣಗಳಿಂದ ಅವನ ಸಾರಥಿಯಾದ ಎತೋಕನನ್ನು ಹೊಡೆದನು. 

ಭೀಮಸ್ಯ ಚ ರಣೇ ರಾಜನ್‌ ಧನುಫ್ರಕ್ಟೀದ ಭಾಸ್ತರಮ್‌ । 

ಮುಖ್ಟದೇಶೇ ಶರೈಸ್ರೀಕ್ಸ್ವಟ್ರೋ ರಾಜಾ ಹುಚ್ಚುದ WOM 

ಎಲೆ ರಾಜನೇ, ರಾಜನಾದ ದುರ್ಯೋಧನನು ನಗುವವನಂತೆ ರಣರಂಗದಲ್ಲಿ 
ಭೀಮಸೇನನ ಪ್ರಕಾಶಮಾನವಾದ ಧನುಸ್ಸನ್ನು ಮೂರು ತೀಕ್ಷ್ಣವಾದ ಬಾಣಗಳನ್ನು 


ಪ್ರಯೋಗಿಸಿ ಮುಖ್ಯದೇಶದಲ್ಲಿಕತ್ತರಿಸಿದವು. 
ಭೀಮತ್ತು ಪ್ರೇಕ್ಷ್ಯ ಯಂತಾರಂ ವಿಶೋಕಂ ಸಂಯುಗೇ ತದಾ । 
ಹೀಡಿತಂ ವಿಶಿಖೈಸೀಕ್ಷೈಸವ ಪುತ್ರೇಣ ಧನ್ವಿನಾ ॥೧೭॥ 
ಅದ್ಭುಷ್ಯದೂಣ ಸಂಕ್ರುದ್ಧೋ ಧಛನುರ್ದಿವ್ಯಂ ಹರಾಮೃತತ್‌ | 
ಪುತ್ರಸ್ಯ ತೇ ಮಹಾರಾಜ ವಧಾರ್ಥಂ ಭರತರ್ಷಭ WoO 


ಎಲೈ ಮಹಾಲಾಜನೇ, ಧರತತ್ರೇಷ್ಠರೇ, ಛೀಮಸೇನನಾದರೂ ತನ್ನಸಾರಥಿಯಾದ 
ವಿಶೋಕನು ಧನುರ್ಧಾರಿಯಾದ ನಿನ್ನ ಪುತ್ರನಿಂದ ತೀಕ್ಷ ಕ್ಷವಾದ ಬಾಣಗಳಿಂದ 
ಪೀಡಿತನಾದುದನ್ನುನೋಡಿ ಅದನ್ನು ಸಹಿಸದೆ ಬಹಳ ಕೋಪಗೊಂಡು ನಿನ್ನ ಪುತ್ರನ 
ವಧೆಗಾಗಿ ದಿವ್ಯವಾದ ಇನ್ನೊಂದು ಧನುಸ್ಸನ್ನು ಕೈಯಲ್ಲಿ ಹಿಡಿದನು. 

ಸಮಾದತ್ವ ಚ ಸಂರಬ್ರ ಕ್ಷುರಪ್ರಂ ಲೋಮವಾಹಿನಮ್‌ । 

ತೇನ ಚಿಚ್ಛೇದ ನೃಪತೇರ್ಧೀಮಃ ಕಾರ್ಮುಕಮುತ್ತಮಮ್‌ 1(೧೯॥ 


ಭೀಷ್ಮದಧಪರ್ವ -611- 


ಕೋಪಗೊಂಡ ಭೀಮಸೇನನು ಕೂದಲನ್ನೂ ಸೀಳುವಂತಹ ಹರಿಶವಾದ 
ಕ್ಷರವ್ರವನ್ನು ತೆಗೆದುಕೊಂಡು ಅದರಿಂದ ದುರ್ಯೋಧನನ ಶ್ರೇಷ್ಠವಾದ ಧನುಸ್ಸನ್ನು 
ಕತ್ತ೦ಸಿದನು. 


ಸೋಂಪವಎಧ್ಯ ಧನುಶ್ಚಿನ್ನಂ ಕ್ರೋಧೇನ ಪ್ರಜ್ವಲನ್ನಿವ । 

ಅನ್ಯತ್‌ ಕಾರ್ಮುಕಮಾದತ್ತ ಸತ್ತರಂ ವೇಗವತ್ತರಮ್‌ ॥1೨೦॥॥ 
ಸಂಧತ್ತ ವಿಶಿಖಂ ಘೋರಂ ಕಾಲಮೃತ್ಯುಸಮಪ್ರಭಮ್‌ ।ಟ 

ತೇನಾಜಘಾನ ಸಂಕ್ರುದ್ಧೋ ಭೀಮಸೇನಂ ಸ್ತನಾಂತರೇ 11೨೧॥ 


ದುರ್ಯೋಧನನು ಕತ್ತರಿಸಲ್ಪಟ್ಟ ಧನುಸ್ಸನ್ನು ಬಿಟ್ಟು ಕ್ರೋಧದಿಂದ 
ಉರಿಯುವವನಂತೆ ಇನ್ನೊಂದು ವೇಗಶಾಲಿಯಾದ ಧನುಸ್ಸನ್ನು ತೆಗೆದುಕೊಂಡು 
ಅದರಲ್ಲಿಕಾಲಮೃತ್ಯುವಿಗೆ ಸಮಾನವಾದ ಕಾಂತಿಯುಳ್ಳ ಘೋರವಾದ ಬಾಣವನ್ನು 
ಹೂಡಿ ಕೋಪದಿಂದ ಭೀಮಸೇನನನ್ನು ಅದರಿಂದ ಅವನ ಸ್ತನಗಳ ಮಧ್ಯದಲ್ಲಿ 
ಹೊಡೆದನು. 

ಸ ಗಾಢವಿದ್ದೋ ವ್ಯಥಿತಃ ಸ್ಕಂದನೋಪಸ್ಥ ಆವಿಶತ್‌ । 

ಸ ನಿಷಣ್ಣೋ ರಥೋಪಸ್ಟೇ ಮೂರ್ಚ್ಚಾಮಭಿಜಗಾಮ ಹ 11೨೨1 

ಗಾಢವಾಗಿ ಹೊಡೆಯಲ್ಪಟ್ಟ ಭೀಮಸೇನನು ವ್ಯಥೆಯಿಂದ ಕೂಡಿ ರಥದ 
ಮಧ್ಯಪ್ರದೇಶದಲ್ಲಿಕುಸಿದನು. ರಥೋಪಸ್ಥದಲ್ಲಿ ಕುಳಿತ ಅವನು ಮೂರ್ಛೆಯನ್ನು 
ಹೊಂದಿದನು. 


ತಂ ದೃಷ್ಟ್ವಾ ವ್ಯಥಿತಂ ಭೀಮಮಭಿಮನ್ಮುಪುರೋಗಮಾ: । 

ಸಾಮೃಷ್ಯಂತ ಮಹೇಷ್ಠಾಸಾಃ ಪಾಂಡವಾನಾಂ ಮಹಾರಥಾಃ 11೨೩॥ 

ಭೀಮಸೇನನು ಹೀಗೆ ವ್ಯಥೆಗೆ ಒಳಗಾದುದನ್ನು ನೋಡಿ ಪಾಂಡವರ 
ಮಹಾರಥರೂ, ಮಹಾಧನುರ್ಧಾರಿಗಳೂ ಆದ ಅಭಿಮನ್ಯು ಮೊದಲಾದವರು 
ಅದನ್ನು ಸಹಿಸಲಿಲ್ಲ. 


ತತಸ್ತು ತುಮುಲಾಂ ವೃಷ್ಟಿಂ ಶಸ್ಟ್ರಾಕಾಂ ತಿಗ್ಗತೇಜಸಾಮ್‌ । 
ಪಾತಯಾಮಾಸುರವ್ಯಗ್ರಾಃ ಪುತ್ರಸ್ಯ ತವ ಮೂರ್ಧನಿ (1೨೪1 


-612- ಮಹಾಭಾರತ ಭೀಷ್ಮಪರ್ವ 


ಅನಂತರ ಮಹಾಸಾಮರ್ಥ್ಯವುಳ್ಳ ಶಸ್ತ್ರಗಳ ತೀವ್ರವಾದ ಮಳೆಯನ್ನು ನಿನ್ನ ಪುತ್ರನ 
ತಲೆಯ ಮೇಲೆ ಅವರು ಎಚ್ಚರಿಕೆಯಿಂದ ಬೀಳಿಸಿದರು. 


ಪ್ರತಿಲಭ್ಯ ತತಃ ಸಂಜ್ಞಾಂ ಭೀಮಸೇನೋ ಮಹಾಬಲಃ । 
ದುರ್ಯೋಧನಂ ತ್ರಿಭಿರ್ವಿದ್ಹ್ವಾ ಪುನರ್ವಿವ್ಯಾಧ ಪಂಚಭಿಃ (1೨೫1 


ಆ ವೇಳೆಗೆ ಮಹಾಬಲನಾದ ಭೀಮಸೇನನು ಸಂಜ್ಞೆಯನ್ನು ಮರಳಿ ಪಡೆದು 
ದುರ್ಯೋಧನನ ಮೇಲೆ ಮೂರು ಬಾಣಗಳನ್ನು ಪ್ರಯೋಗಿಸಿ ಪುನಃ ಐದು 
ಬಾಣಗಳನ್ನು ಪ್ರಯೋಗಿಸಿದನು. 


ಶಲ್ಯಂ ಚ ಪಂಚವಿಂಶತ್ಯಾ ಶರೈರ್ವಿವ್ಯಾಧ ಪಾಂಡವಃ । 
ರುಗ್ಗಪುಂಖೈರ್ಮಹೇಷ್ವಾಸ: ಸ ವಿದ್ದೋ ವ್ಯಪಯಾದ್‌ ರಣಾತ್‌ ॥೨೬॥ 


ಮಹಾಧನುರ್ಧಾರಿಯಾದ ಪಾಂಡುಪುತ್ರನಾದ ಭೀಮಸೇನನು ಶಲ್ಯನನ್ನು ಚಿನ್ನದ 
ಪುಂಖಗಳನ್ನು ಹೊಂದಿದ ಇಪ್ಪತ್ತೈದು ಬಾಣಗಳಿಂದ ಹೊಡೆದನು. ಗಾಯಗೊಂಡ 
ಶಲ್ಯನು ರಣರಂಗವನ್ನು ಬಿಟ್ಟುಹೊರಟು ಹೋದನು. 


ಪ್ರತ್ಯುದ್ಯಯುಸ್ತತೋ ಭೀಮಂ ತವ ಪುತ್ರಾಶ್ಚತುರ್ದಶ । 
ಸೇನಾಪತಿ: ಸುಷೇಣಶ್ಚ ಜಲಸಂಧಃ ಸುಲೋಚನಃ 12೭ 


ಉಗ್ರೋ ಭೀಮರಥೋ ಭೀಮೋ ಭೀಮಬಾಹುರಲೋಲುಪಃ । 
ದುರ್ಮುಖೋ ದುಷ್ಕಧರ್ಷಶ್ಚ ವಿವಿತುರ್ವಿಕಟಃ ಸಮಃ |1೨೮॥।॥ 


ವಿಸೃಜಂತೋ ಬಹೂನ್‌ ಬಾಣಾನ್‌ ಕ್ರೋಧಸಂರಕ್ತಲೋಚನಾಃ । 
ಭೀಮಸೇನಮಭಿದ್ರುತ್ಯ ವಿವ್ಯಧುಃ ಸಹಿತಾ ಭೃಶಮ್‌ 11೨೯1 


ಆಗ ನಿನ್ನಮಕ್ಕಳಾದ ಸೇನಾಪತಿ, ಸುಷೇಣ, ಜಲಸಂಧ, ಸುಲೋಚನ, ಉಗ್ರ, 
ಭೀಮರಥ, ಭೀಮ, ಭೀಮಬಾಹು, ಅಲೋಲುಪ, ದುರ್ಮುಖ, ದುಷ್ಪಧರ್ಷ, 
ಎವಿತ್ಸು, ವಿಕಟ, ಸಮ ಈ ಹದಿನಾಲ್ಕು ಜನರು ಕೋಪದಿಂದ ಕೆಂಪಾದ ಕಣ್ಣುಳ್ಳವರಾಗಿ 
ಭೀಮಸೇನನ ಮೇಲೆ ಬಾಣಗಳನ್ನು ಪ್ರಯೋಗಿಸುತ್ತಾ ಭೀಮಸೇನನ ಬಳಿಗೆ ಬಂದು 
ಎಲ್ಲರೂ ಜೊತೆಯಾಗಿ ಯುದ್ಧವನ್ನುಮಾಡಿದರು. 


ಭೀಷ್ಠವಧಪರ್ವ -613- 


ಪುತ್ರಾಂಸ್ತು ತವ ಸಂಪ್ರೇಕ್ಷ್ಯ ಭೀಮಸೇನೋ ಮಹಾಬಲ: । 


ಸೃಕ್ಕಿಣೀ ವಿಲಿಹನ್‌ ವೀರಃ ಪಶುಮಧ್ಯೇ ವೃಕೋ ಯಥಾ Teel 
ಅಭಿಪತ್ಯ ಮಹಾಬಾಹುರ್ಗರುತ್ಥಾನಿವ ವೇಗಿತಃ | 
ಸೇನಾಪತೇಃ ಕ್ಷುರಪ್ರೇಣ ಶಿರಶ್ಚಿಚ್ಚೇದ ಪಾಂಡವ: aol 


ಮಹಾಬಲನಾದ ಭೀಮಸೇನನು ನಿನ್ನಮಕ್ಕಳನ್ನು ನೋಡಿ ವೀರನಾದ ಅವನು 
ಪಶುಗಳ ಮಧ್ಯದಲ್ಲಿರುವ ತೋಳದಂತೆ ಕಟಬಾಯಿಯನ್ನು ಸವರಿಕೊಳ್ಳುತ್ತಾ 
ಮಹಾಬಾಹುವಾದ ಅವನು ಗರುಡನಂತೆ ವೇಗದಿಂದ ಸೇನಾಪತಿಯ ಮೇಲೆ ಎರಗಿ 
ಕ್ಷುರಪ್ರದಿಂದ ಅವನ ಶಿರಸ್ಸನ್ನು ಕತ್ತರಿಸಿದನು. 


ಸಂಪ್ರಸಹ್ಯ ಚ ಹೃಷ್ಟಾತ್ಮಾ ತ್ರಿಭಿರ್ಬಾಣೈರ್ಮಹಾಭುಜಃ | 


ಜಲಸಂಧಂ ವಿನಿರ್ಭಿದ್ಯ ಸೋ5ನಯದ್‌ ಯಮಸಾದನಮ್‌ । 
ಸುಷೇಣಂ ಚ ತತೋ ಹತ್ವಾ ಪ್ರೇಷಯಾಮಾಸ ಮೃತ್ಯವೇ 11೩,೨11 


ಮಹಾಭುಜನೂ, ಸಂತಸಗೊಂಡ ಮನಸ್ಸುಳ್ಳವನೂ ಆದ ಭೀಮನು ನಕ್ಕು 
ಜಲಸಂಧನನ್ನು ಮೂರು ಬಾಣಗಳನ್ನು ಭೇದಿಸಿ ಯಮಪಟ್ಟಣಕ್ಕೆ ಕಳುಹಿಸಿದನು. 
ಅನಂತರ ಸುಷೇಣನನ್ನು ಕೊಂದು ಮೃತ್ಯುಲೋಕಕ್ಕೆ ಕಳುಹಿಸಿದನು. 

ಉಗ್ರಸ್ಯ ಸಶಿರಸ್ವ್ರಾಣಂ ಶಿರಶ್ಚಂದ್ರೋಪಮಂ ಭುವಿ । 

ಪಾತಯಾಮಾಸ ಭಲ್ಲೇನ ಕುಂಡಲಾಭ್ಯಾಂ ವಿಭೂಷಿತಮ್‌ 1೩೩ 

ಉಗ್ರನ ಶಿರಸ್ವಾಣಸಹಿತವಾದ ಕುಂಡಲದಿಂದ ಅಲಂಕೃತವಾದ ಚಂದ್ರನಂತಿದ್ದ 
ಶಿರಸ್ಸನ್ನು ಭಲ್ಲದಿಂದ ತಿವಿದು ಭೂಮಿಯ ಮೇಲೆ ಕೆಡವಿದನು. 

ಭೀಮಬಾಹುಂ ಚ ಸಪ್ತತ್ಕಾ ಸಾಶ್ಚಕೇತುಂ ಸಸಾರಥಿಮ್‌ ಟ 

ನಿನಾಯ ಸಮರೇ ಭೀಮಃ ಪರಲೋಕಾಯ ಮಾರಿಷ Hav 


ಎಲ್ಫೆ ಪೂಜ್ಯನೇ, ಅಶ್ವಧ್ವಜದಿಂದ ಮತ್ತು ಸಾರಧಿಯಿಂದ ಸಹಿತನಾದ 
ಭೀಮಬಾಹುವನ್ನು ರಣರಂಗದಲ್ಲಿ ಭೀಮನು ಎಪ್ಪತ್ತು ಬಾಣಗಳನ್ನು ಪ್ರಯೋಗಿಸಿ 


ಪರಲೋಕಕ್ಕೆ ಕಳುಹಿಸಿದನು. 


-614- ಮಹಾಭಾರತ ಭೀಷ್ಮಪರ್ವ 


ಭೀಮಂ ಭೀಮರಥಂ ಚೋಭೌ ಭೀಮಸೇನೋ ಹಸನ್ನಿವ । 
ಭ್ರಾತರೌ ರಭಸೌ ರಾಜನ್ನನಯದ್‌ ಯಮಸಾದನಮ್‌ ET 


ಎಲ್ಸಿ ರಾಜನೇ, ಭೀಮಸೇನನು ನಗುತ್ತಾ ಸಹೋದರರೂ, ವೇಗತಾಲಿಗಳೂ 
ಆದ ಭೀಮ ಮತ್ತು ಭೀಮರಥರಿಬ್ಬರನ್ನೂ ನಗುವವನಂತೆ ಯಮಪಟ್ಟಣಕ್ಕೆ 
ಕಳುಹಿಸಿದನು. 


ತತಃ ಸುಲೋಚನಂ ಭೀಮಃ ಕುರಪ್ರೇಣ ಮಹಾಮೃಧೇ | 
ಮಿಷತಾಂ ಸರ್ವಸೈನ್ಯಾನಾಮನಯದ್‌ ಯಮಹಾದನಮ್‌ WLU 


ಅನಂತರ ಮಹಾಯುದ್ಧದಲ್ಲಿ ಭೀಮಸೇನನು ಸುಲೋಚನನೆಂಬ ನಿನ್ನ ಪುತನನ್ನು 
ಎಲ್ಲಸೈನ್ಯವೂ ನೋಡುತ್ತಿರುವಂತೆ ಕ್ಹರಪ್ರದಿಂದ ಯಮವಟ್ಟಣಕ್ಕೆ ಕಳುಹಿಸಿದನು. 


ಪುತ್ರಾಸ್ತು ತವ ತಂ ದೃಷ್ಟ್ವಾ ಭೀಮಹೇನಪರಾಕ್ರಮಮ್‌ । 
ಶೇಷಾ ಯೇ5ನ್ಯೇ5ಭವಂತ್ರತ್ರ ತೇ ಭೀಮಸ್ಯ ಭಯಾರ್ದಿತಾಃ | 
ಎಪ್ರದ್ರುತಾ ದಿತೋ ರಾಜನ್‌ ವಧ್ಯಮಾನಾ ಮಹಾತ್ಮನಾ ALN 


ಎಲ್ಫೆ ರಾಜನೇ, ನಿನ್ನಉಳಿದ ಮಕ್ಕಳು ಭೀಮಸೇನನ ಆ ಪರಾಕ್ರಮವನ್ನು ನೋಡಿ 
ಭೀಮನ ಭಯದಿಂದ ನಡುಗುತ್ತಾ. ಮತಾತ್ಮನಾದ ಭೀಮಸೇನನಿಂದ ಬಾಣ 
ಪ್ರಯೋಗದಿಂದ ಹೊಡೆಯಲ್ಲಡುವವರಾಗಿ ದಿಕ್ಕು ದಿಕ್ಕುಗಳಿಗೆ ಓಡಿಹೋದರು. 

ತತೋ: ಬ್ರವೀಚ್ಛಾಂತನದು ಸರ್ವಾನೇವ ಮಹಾರಥಾನ್‌ । 

ಏಷ ಭೀಮೋ ರಣೇ ಕ್ರುದ್ಧೋ ಧಾರ್ತರಾಷ್ಟ್ರಾನ್‌ ಮಹಾರಥಾನ್‌ ೫ 

ಯಥಾಪ್ರಾಗ್ರಾ ನ್‌ ಯಜಥಾಷ್ಕೇಷ್ಠಾನ್‌ ಯಥಾತೂರುಂತ್ಹ ಸಂಗತಾವ್‌ 1 

ನಿಪಾತಯತ್ಯುಗೃಧನ್ಹಾ ತಂ ಪ್ರಮತ್ಲೀತ ಪಾರ್ಥಿದಾ WA 

ಆಗ ಶಂತನುಪುತರಾದ ಭೀಷ್ಮರು ಎಲ್ಲ ಮತಾರಥರನ್ನು ಕುರಿತು. ಈ 
ಭೀಮಸೇನನು ಪರಾಕ್ರಮದಿಂದ ಶ್ರೇಷ್ಠರಾದ ಮತ್ತು ವಯಸಿಭಿಂದ ಹ್ಯೇಷ್ಠರಾದ ಇಲ್ಲಿ 


ಸೇರಿದ ನಮ್ಮ ಸೈನ್ಯದ ತೂರರನ್ನು ಕೈಯಲ್ಲಿ ಉಗ್ಗವಾದ ಧನುಸನ್ನು ಹಿಡಿದು 
ಕೆಡವುತ್ತಿದ್ದಾನೆ. ರಾಜರೇ, ಅವನನ್ನು ಮರ್ದಿಸಿ ಎಂದು ಹೇಳಿದರು. 


ಛೀತ್ಮಣಧಾರ್ದ 415 


ಏವಮುತ್ತಾತ್ತಶ: ಸರ್ವೇ ಧಾರ್ಶರಾಷ್ಟ್ರಕ್ಯ ತೈನಿಕಾ: । 
ಅಧ್ಯದ್ರವಂಶ ಸಂತ್ರುದ್ಧಾ ಧೀದುನೇಶೂ ಮಹಾಬಲಮ್‌ ೫೦ 
ಹೀಗೆ ಹೇಕಲಟ ದುರ್ಯೋಧನನ 
ಶಟ್ಟಿ ಸ್ಥುಕರೆಲಥೂ ಬಕ ಕೋಪಗೊಂಡು 
ಮಹಾಬಲನಾದ ಭೀಮರ್ಷನನ ಕಡೆಗೆ ಓಡಿಹೋದರು. 
ಧಗದತು ಪ್ರಭಿನ್ನೇನ ಕುಂಜರೇಣ ವಿಶಾಷಶೇ । 
ಅಹಶತ್‌ ಸಹನಾ ಶತ್ರ ಯಶ ಭೀಮೋ ವೃಮ್ಮಾಕ wou 


ಗಂ ಚ ಶರವ್ಯಷ್ಟ್ಯಾ ಶಂ ಬಿಭದುದ್ದೇ ಸಡುಂತಾ ಶ್‌ 

ಅವರು ಈ ಭಗದತ್ಯನನ್ನು ಬಾಣಗಳ ಮಕೆಂಯಿದ್ದು ಸಾಲಾ ಎಲ್ಲ ಕಥೆಗಳಂದಲೂ 
ಸ ಕ ಪ ಪ ರೋ 
ಸುಪ್ರಶೀಳಿಯನ್ತು ಗಾಯಗೊಳಒದರು. 


-614- ಮಹಾಭಾರತ ಭೀಷ್ಮಹರ್ವ 


ಭೀಮಂ ಭೀಮರಥಂ ಚೋಭೌ ಭೀಮಸೇನೋ ಹಸನಿವ । 
ಭ್ರಾತರೌ ರಭಸೌ ರಾಜನ್ನನಯದ್‌ ಯಮಸಾದನಮ್‌ (೫ 


ಎಲ್ಲೆ ರಾಜನೇ, ಭೀಮಸೇನನು ನಗುತ್ತಾ ಸಹೋದರರೂ, ವೇಗಶಾಲಿಗಳೂ 
ಆದ ಭೀಮ ಮತ್ತು ಭೀಮರಥರಿಬ್ಬರನ್ನೂ ನಗುವವನಂತೆ ಯಮಪಟ್ಟಣಕ್ಕೆ 
ಕಳುಹಿಸಿದನು. 


ತತಃ ಸುಲೋಚನಂ ಭೀಮಃ ಕ್ಷುರಪ್ರೇಣ ಮಹಾಮೃಧೇ । 
ಮಿಷತಾಂ ಸರ್ವಸೈನ್ಯಾನಾಮನಯದ್‌ ಯಮಸಾದನಮ್‌ WLM 


ಅನಂತರ ಮಹಾಯುದ್ಧದಲ್ಲಿಭೀಮಸೇನನು ಸುಲೋಚನನೆಂಬ ನಿನ್ನ 
ಎಲ್ಲಸೈನ್ಯವೂ ನೋಡುತ್ತಿರುವಂತೆ ಕುರಪ್ರದಿಂದ ಯಮಪಟ್ಟಣಕ್ಕೆ ಕಳುಹಿಸಿದನು. 


ಪುತ್ರಾಸ್ತು ತವ ತಂ ದೃಷ್ಟ್ವಾ ಭೀಮಸೇನಪರಾಕ್ರಮಮ್‌ । 


ಶೇಷಾ ಯೇರನ್ಯೇ5ಭವಂಸ್ರತ್ರ ತೇ ಭೀಮಸ್ಯ ಭಯಾರ್ದಿತಾಃ । 
ಎಪ್ರದ್ರುತಾ ದಿಶೋ ರಾಜನ್‌ ವಧ್ಯಮಾನಾ ಮಹಾತ್ಮನಾ Lu 


CN 


ಎಲ್ಫೆ ರಾಜನೇ, ನಿನ್ನಉಳಿದ ಮಕ್ಕಳು ಭೀಮಸೇನನ ಆ ಪರಾಕ್ರಮವನ್ನು ನೋಡಿ 
ಭೀಮನ ಭಯದಿಂದ: ನಡುಗುತ್ತಾ. ಮಹಾತ್ಮನಾದ ಭೀಮಸೇನನಿಂದ ಬಾಣ 
ಪ್ರಯೋಗದಿಂದ ಹೊಡೆಯಲ್ಪಡುವವರಾಗಿ ದಿಕ್ಕು ದಿಕ್ಕುಗಳಿಗೆ ಓಡಿಹೋದರು. 


ತತೋ ಬ್ರವೀಚ್ಛಾಂತನವು ಸರ್ವಾನೇವ ಮಹಾರಥಾನ್‌ । 

ಏಷ ಭೀಮೋ ರಣೇ ಕ್ರುದ್ಧೋ ಧಾರ್ತರಾಷ್ಟ್ರಾನ್‌ ಮಹಾರಥಾನ್‌ ೫ 

ಯಥಾಪ್ರಾಗ್ರಾ ನ್‌ ಯಥಾಜ್ಕೇಷ್ಠಾನ್‌ ಯಥಾತೂರಾಂತ್ಚ ಸಂಗತಾನ್‌ | 

ನಿಪಾತಯತ್ಕುಗ್ರಧನ್ನಾ ತಂ ಪ್ರಮಫ್ಲೀತ ಪಾರ್ಥಿವಾಃ EH 

ಆಗ ಶಂತನುಪುತ್ತರಾದ ಭೀಷ್ಮರು ಎಲ್ಲ ಮಹಾರಥರನ್ನು ಕುರಿತು. ಈ 
ಭೀಮಸೇನನು ಪರಾಕ್ಷಮದಿಂದ ಶ್ರೇಷ್ಠರಾದ ಮತ್ತು ವಯಸಿನಿಂದ ಜ್ಯೇಷ್ಠರಾದ ಇಲ್ಲಿ 
ಸೇರಿದ ನಮ್ಮ ಸೈನ್ಯದ ತೂರರನ್ನು ಕೈಯಲ್ಲಿ ಉಗ್ಗವಾದ ಧನುಸನ್ನು ಹಿಡಿದು 
ಕೆಡವುತ್ತಿದ್ದಾನೆ. ರಾಜರೇ. ಅವನನ್ನು ಮರ್ದಿಸಿ ಎಂದು ಹೇಳಿದರು. 


ಭೀಷ್ಮವಧಪರ್ವ #13 


ಅಪತತ್‌ ಸಹನಾ ತತ್ರ ಯತ್ರ ಭೀಮೋ ವೃಮ್ಯುತ: ecu 

ಎಲ್ಫೆ ರಾಜನೇ, ಭಗದತ್ವನು ತನ್ನಮದಿಸಿದ ಆನೆಯ ಹೊತೆಯಲ್ಲಿ ಭೀಮಸೇನನು 
ಇದ್ದಕಡೆಗೆ ಶಕ್ಷಣ ಬಂದನು. 

ಆಹತನ್ನೇದ ಚ ರಣೇ ಭೀಮಸೇನಂ ಶಿಲಾತಿಕ್ಕೆಃ । 

ಅದ್ಭತ್ಯಂ ಸಮರೇ ಚಕ್ರೇ ಜೀಮೂತ ಇವ ಭಾಷ|ರಮ್‌ ಕವಳ 

ಅವನು ಭೀಮನೇನವ ಸಮೀಪಕ್ಕೆ ಬರುತ್ತಿರುವಾಗಲೇ ಕಲ್ಲಿನಲ್ಲಿ ಸಾಣೆಯನ್ನು 
ಹಿಡಿದ ಬಾಣಗಳಿಂದ ಮೋಡಗಳು ಸೂರ್ಯನನ್ನು ಮುಚ್ಚುವಂತೆ ಧೀಡುಶೇಷವನ್ನು 
ಕಾಣದಂತೆ ಮಾಡಿದನು. 

ಅಭಿಮನ್ಯುಮುಖಾಸ್ತತ್ರ ಕಾಮೃಷ್ಯಂಶ ಮಹಾರಥಾಃ ) 

ಭೀಮಸ್ಕಾಚ್ಛಾದನಂ ಸಂಖೇ ಸ್ವವಾಮುಬಲಮಾತ್ರಿಶಾಃ ಡಂ 

ತಮ್ಮ ಬಾಹುಬಲವನ್ನು ಅತ್ರಯಿಸಿದ ಅಭಿಮದ್ಯು ಮೊದಲಾದ ಮಹಾರಥರು 
ಭೀಮರ್ಸೆನನು ಯುದ್ಧದಲ್ಲಿ ಬಾಣಗಳಿಂದ ಮುಚ್ಚಡುವುದನ್ನು ಜಿಹಿಸಲಿಲ್ಲ 

ತ ಏವಂ ಶರವರ್ಷೇಣ ಸಮತಾಶ್‌ ಪರ್ಯದಾರಯನ್‌ | 

ಗಬೂ ಚ ಶರದ್ಧಷ್ಟ್ವಾ ಶಂ ಬಿಭಿದುತ್ತೇ ಸಮಂತ sods 

ಅವರು ಈ ಭಗಬತ್ತನನ್ನು ಬಾಣಗಳ ಮಳೆಯನ್ನು ಸುರಿಸಿ ಎಲ್ಲ ಕಚಿಗಾಂದಲಹು 
ತಡೆದರು ಮತ್ತು ಬಾಣಗಳ ಮಳೆಯಿಂದ ಎಲ್ಲ ಕಡೆಗಂದಲೂ ಅವನ ಗಆಪಾದ 
ಸುಪ್ರತಿಣವನ್ನು ಗಾಯುಗೋಒದರು. 


614. ಮಹಾಭಾರತ ಭೀಷ್ಮಪರ್ವ 


ಭೀಮಂ ಭೀಮರಥಂ ಚೋಭೌ ಭೀಮಸೇನೋ ಹಸನದ । 


ಎಲ್ಲಿ ರಾಜನೇ, ಭೀಮಸೇನನು ನಗುತ್ತಾ ಸಹೋದರರೂ, ವೇಗಶಾಲಿಗಳೂ 
ಆದ ಭೀಮ ಮತ್ತು ಭೀಮರಥರಿಬ್ಬರನ್ನೂ ನಗುವವನಂತೆ ಯಮಪಟ್ಟಣಕ್ಕೆ 
ಕಳುಹಿಸಿದನು. 


ತತಃ ಸುಲೋಚನಂ ಭೀಮಃ ಕ್ಷುರಪ್ರೇಣ ಮಹಾಮೃಧೇ ॥ 


ಎಲ್ಲಸೈನ್ಯವೂ ನೋಡುತ್ತಿರುವಂತೆ ಕ್ಹುರಪ್ರದಿಂದ ಯಮಪಟ್ಟಣಕ್ಕೆ ಕಳುಹಿಸಿದನು. 


ಪುತ್ರಾಸ್ತು ತವ ತಂ ದೃಷ್ಟ್ವಾ ಧೀಮಸೇನಪರಾಕ್ರಮಮ್‌ । 
ಶೇಷಾ ಯೇನ ನ್ಯೇ5ಭದಂಸ್ತತ್ರ ತೇ ಭೀಮಸ್ಯ ಭಯಾರ್ವಿತಾಃ । 
ಎಪ್ರದ್ರುತಾ ದಿತೋ ರಾಜನ್‌ ದಧ್ಯಮಾನಾ ಮಹಾತ್ಮನಾ WLM 


ಎಲ್ಫೆ ರಾಜನೇ, ನಿನ್ನಉಳಿದ ಮಕ್ಕಳು ಭೀಮಸೇನನ ಆ ಪರಾಕ್ಷಮವನ್ನು ನೋಡಿ 
ಭೀಮನ ಭಯದಿಂದ ನಡುಗುತ್ತಾ. ಮಹಾತ್ಮನಾದ ಭೀಮಸೇನನಂದ ದಾಣ 
ಪ್ರಯೋಗದಿಂದ ಹೊಡೆಯಲ್ಪಡುವವರಾಗಿ ದಿಕ್ಕು ದಿಕ್ಕುಗಳಿಗೆ ಓಡಿಹೋದರು 

ತತೋ ಬ್ರವೀಟ್ಟಾತನಮ ಸರ್ವಾನೇವ ಮಹಾರಥಾನ್‌ । 

ಏಷ ಭೀಮೋ ರಣೇ ಕ್ರುದ್ಧೋ ಧಾರ್ತರಾಷ್ಟಾನ್‌ ಮಹಾರಥಾನ್‌ ೪ 

ಯತಾಪ್ರಾಗ್ರು ನ್‌ ಯಥಾಜ್ಯೇಷ್ಯಾನ್‌ ಯಥಾತೂರಾಂತ್ಚ ಸಂಗತಾನ್‌ | 

ನಿಪಾತಯತ್ಯುಗ್ರಧನ್ನಾ ತಂ ಪ್ರಮಶ್ಲೀತ ಪಾರ್ಥಿವಾಃ wu 

ಆಗ ಶಂತನುಪುತ್ರರಾದ ಭೀಷ್ಮರು ಎಲ್ಲ ಮಹಾರಥರನ್ನು ಕುಂತು. ಈ 
ಭೀಮಸೇನನು ಪರಾಕ್ತಮದಿಂದ ಶ್ರೇಷ್ಠರಾದ ಮತ್ತು ವಯಸ್ಸಿಎಂದ ಷ್ಯೇಷ್ಠರಾದ ಇಲ್ಲಿ 
ಸೇರಿದ ನಮ್ಮ ಸೈನ್ಯದ ಶೂರರನ್ನು ಕೈಯಲ್ಲಿ ಉಗ್ಗವಾದ ಧಮಸನ್ನು ಹಿಡಿದು 
ಕೆಡವುತ್ತಿದ್ದಾನೆ. ರಾಜರೇ, ಅವನನ್ನು ಮರ್ದಿಸಿ ಎಂದು ಹೇಳಿದರು. 


ಭೀಷ್ಮದಧಹರ್ದ 413 


ಅಚತಶ್‌ ಸಹಸಾ ಶತ್ರ ಯತ್ರ ಭೀಮೋ ವ್ಯದ್ಯಾಜ: ಜಃ 

ಎಲ್ಫೆ ರಾಜನೇ. ಧಗದಕ್ರನ ಶೆನ್ನ ಮಲಿಒದ ಅವೇದು ತೊತೆಯಲ್ಲಿ ಭೀವುಸೇದಬ 
ಇದ್ದ ಕಡೆಗೆ ಶಕ್ಷಣ ಬಂದನು. 

ಆಹಶಪ್ನೇದ ಚ ರಣೇ ಭೀಮರ್ಶೆತಾ ಶಿಡಾಕಿತ್ಟಃ 4 

ಅದ್ಧತ್ಯಂ ಸಮರೇ ಚಕ್ರ ಜೀಮೂತ ಇದ ಭಾಷೆ|ರಮ್‌ ಇತ್ತು 

ಅವನು ಭಛೀಮರೆದನ ನರ್ಮೀದಕ್ಕೆ ಬರುತ್ತಿರುವಾಗಲೇ ಕಲ್ಪಿಪಪ್ಪಿ ಜಾಹೆಯನ್ನು 
ಹಡಿದ ಬಾಣಗಳಿಂದ ಮೋಡಗಳು ಸೂರ್ಯ ವನ್ನು ಮುಮ್ಯುಧೂತೆ ಛೀಮನೇವನನ್ನು 
ಕಾಣದಂತೆ ಮಾಡಿದನು. 

ಅಭದುಮ್ಯಮುವಾಸತ್ರ ಕಾಮೃದ್ಯಂತ ಮಹಾರ । 

ಭೀಮಸ್ಕಾಜ್ಯಾದತು ಸಾಹ ಶೃದಾಮುಬಲಮಾತ್ರಿತಾ: ಕಳಿತ 

ತ ಎದಾ ಶರವನೆಳಗ ಸಮಂತಾತ್‌ ಪಹರ್‌ದಾನಿಮದ್‌ । 

ಬಂ ಚ ಕರವೃತ್ಚ್ವಾ ಶಾ ಬಿಭಿಮುತ್ತೇ ಸಮಂತಾ ಪ್‌ 

ಅವರು ಈ ಧಗದತ್ತನನ್ನು ರಾಜ್‌ಕ ಮಳೆಯನು ಸುಲಿ ಎಲ್ಲ ಕವೆಗಳೀದಿಬದಿ 
ಕಷೆದರು ಮತ್ತು ದಾಣಗಳ ಮಳೆಯಾಂದ ಎಲಳಿದೆಳಾಲಂವ ಅದನ ಗಡಾದ 
ಸುಖ್ರಶೀಕವನು ಗಾಮುಗೊಳಿಒದರು. 


-614- ಮಹಾಭಾರತ ಭೀಷ್ಮಪರ್ವ 


ಭೀಮಂ ಭೀಮರಥಂ ಚೋಭೌ ಭೀಮಸೇನೋ ಹಸನ್ನಿವ I 
ಭ್ರಾತರೌ ರಭಸೌ ರಾಜನ್ನನಯದ್‌ ಯಮಸಾದನಮ್‌ 11೩೫11 


ಎಲೈ ರಾಜನೇ, ಭೀಮಸೇನನು ನಗುತ್ತಾ ಸಹೋದರರೂ, ವೇಗಶಾಲಿಗಳೂ 
ಆದ ಭೀಮ ಮತ್ತು ಭೀಮರಥರಿಬ್ಬರನ್ನೂ ನಗುವವನಂತೆ ಯಮಪಟ್ಟಣಕ್ಕೆ 
ಕಳುಹಿಸಿದನು. 


ತತಃ ಸುಲೋಚನಂ ಭೀಮಃ ಕ್ಷುರಪ್ರೇಣ ಮಹಾಮೃಧೇ । 
ಮಿಷತಾಂ ಸರ್ವಸೈನ್ಯಾನಾಮನಯದ್‌ ಯಮಸಾದನಮ್‌ HAI 


ಅನಂತರ ಮಹಾಯುದ್ಧದಲ್ಲಿ ಭೀಮಸೇನನು ಸುಲೋಚನನೆಂಬ ನಿನ್ನಪುತ್ರನನ್ನು 
ಎಲ್ಲಸೈನ್ಯವೂ ನೋಡುತ್ತಿರುವಂತೆ ಕ್ಷುರಪ್ರದಿಂದ ಯಮಪಟ್ಟಣಕ್ಕೆ ಕಳುಹಿಸಿದನು. 


ಪುತ್ರಾಸ್ತು ತವ ತಂ ದೃಷ್ಟ್ವಾ ಭೀಮಸೇನಪರಾಕ್ರಮಮ್‌ । 
ಶೇಷಾ ಯೇತನ್ಯೇsಭವಂಸ್ತತ್ರ ತೇ ಭೀಮಸ್ಯ ಭಯಾರ್ದಿತಾಃ । 
ವಿಪ್ರದ್ರುತಾ ದಿಶೋ ರಾಜನ್‌ ವಧ್ಯಮಾನಾ ಮಹಾತ್ಮನಾ 11೩೭ 


ಎಲ್ಫೆ ರಾಜನೇ, ನಿನ್ನಉಳಿದ ಮಕ್ಕಳು ಭೀಮಸೇನನ ಆ ಪರಾಕ್ರಮವನ್ನುನೋಡಿ 
ಭೀಮನ ಭಯದಿಂದ: ನಡುಗುತ್ತಾ, ಮಹಾತ್ಮನಾದ ಭೀಮಸೇನನಿಂದ ಬಾಣ 
ಪ್ರಯೋಗದಿಂದ ಹೊಡೆಯಲ್ಲಡುವವರಾಗಿ ದಿಕ್ಕು ದಿಕ್ಕುಗಳಿಗೆ ಓಡಿಹೋದರು. 


ತತೋ: ಬ್ರವೀಚ್ಛಾಂತನವಃ ಸರ್ವಾನೇವ ಮಹಾರಥಾನ್‌ । 

ಏಷ ಭೀಮೋ ರಣೇ ಕ್ರುದ್ದೋ ಧಾರ್ತರಾಷ್ಟ್ರಾನ್‌ ಮಹಾರಥಾನ್‌ ॥ಟ 
ಯಥಾಪ್ರಾಗ್ರಾ ನ್‌ ಯಥಾಜ್ಯೇಷ್ಠಾನ್‌ ಯಥಾಶೂರಾಂಶ್ಚ ಸಂಗತಾನ್‌ | 
ನಿಪಾತಯತ್ಯುಗ್ರಧನ್ಹಾ ತಂ ಪ್ರಮಥ್ಗೀತ ಪಾರ್ಥಿವಾಃ WF 


ಆಗ ಶಂತನುಪುತ್ರರಾದ ಭೀಷ್ಮರು ಎಲ್ಲ ಮಹಾರಥರನ್ನು ಕುರಿತು, ಈ 
ಭೀಮಸೇನನು ಪರಾಕ್ರಮದಿಂದ ಶ್ರೇಷ್ಠರಾದ ಮತ್ತು ವಯಸಿನಿಂದ ಜ್ಯೇಷ್ಠರಾದ ಇಲ್ಲಿ 
ಸೇರಿದ ನಮ್ಮ ಸೈನ್ಯದ ಶೂರರನ್ನು ಕೈಯಲ್ಲಿ ಉಗ್ರವಾದ ಧನುಸ್ಸನ್ನು ಹಿಡಿದು 
ಕೆಡವುತ್ತಿದ್ದಾನೆ. ರಾಜರೇ, ಅವನನ್ನುಮರ್ದಿಸಿ ಎಂದು ಹೇಳಿದರು. 


ಭೀಷ್ಮವಧಪರ್ವ -615- 


ಏವಮುಕ್ತಾಸ್ತತಃ ಸರ್ವೇ ಧಾರ್ತರಾಷ್ಟ್ರಸ್ಯ ಸೈನಿಕಾಃ । 

ಅಭ್ಯದ್ರವಂತ ಸಂಕ್ರುದ್ಧಾ ಭೀಮಸೇನಂ ಮಹಾಬಲಮ್‌ 1೪೦॥ 

ಹೀಗೆ ಹೇಳಲ್ಪಟ್ಟ ದುರ್ಯೋಧನನ ಸೈನಿಕರೆಲ್ಲರೂ ಬಹಳ ಕೋಪಗೊಂಡು 
ಮಹಾಬಲನಾದ ಭೀಮಸೇನನ ಕಡೆಗೆ ಓಡಿಹೋದರು. 


ಭಗದತ್ತ: ಪ್ರಭಿನ್ನೇನ ಕುಂಜರೇಣ ವಿಶಾಂಪತೇ । 

ಅಪತತ್‌ ಸಹಸಾ ತತ್ರ ಯತ್ರ ಭೀಮೋ ವ್ಯವಸ್ಥಿತ: 11೪೧1 

ಎಲ್ಪೆ ರಾಜನೇ, ಭಗದತ್ತನು ತನ್ನ ಮದಿಸಿದ ಆನೆಯ ಜೊತೆಯಲ್ಲಿ ಭೀಮಸೇನನು 
ಇದ್ದಕಡೆಗೆ ತಕ್ಷಣ ಬಂದನು. 


ಆಪತನ್ನೇವ ಚ ರಣೇ ಭೀಮಸೇನಂ ಶಿಲಾತಿತೈಃ । 
ಅದ್ಭಶ್ಯಂ ಸಮರೇ ಚಕ್ರೇ ಜೀಮೂತ ಇವ ಭಾಷ|್ಕರಮ್‌ 11೪೨। 


ಅವನು ಭೀಮಸೇನನ ಸಮೀಪಕ್ಕೆ ಬರುತ್ತಿರುವಾಗಲೇ ಕಲ್ಲಿನಲ್ಲಿ ಸಾಣೆಯನ್ನು 
ಹಿಡಿದ ಬಾಣಗಳಿಂದ ಮೋಡಗಳು ಸೂರ್ಯನನ್ನು ಮುಚ್ಚುವಂತೆ ಭೀಮಸೇನನನ್ನು 
ಕಾಣದಂತೆ ಮಾಡಿದನು. 

ಅಭಿಮನ್ಯುಮುಖಾಸ್ತತ್ರ ನಾಮೃಷ್ಯಂತ ಮಹಾರಥಾಃ । 

ಭೀಮಸ್ಕಾಚ್ಛಾದನಂ ಸಂಖೇ ಸ್ಥಬಾಹುಬಲಮಾಶ್ರಿತಾ: Al 

ತಮ್ಮ ಬಾಹುಬಲವನ್ನು ಆಶ್ರಯಿಸಿದ ಅಭಿಮನ್ಯು ಮೊದಲಾದ ಮಹಾರಥರು 
ಭೀಮಸೇನನು ಯುದ್ಧದಲ್ಲಿಬಾಣಗಳಿಂದ ಮುಚ್ಚಲ್ಲಡುವುದನ್ನು ಸಹಿಸಲಿಲ್ಲ. 

ತ ಏನಂ ಶರವರ್ಷೇಣ ಸಮಂತಾತ್‌ ಪರ್ಯವಾರಯನ್‌ । 

ಗಜಂ ಚ ಶರವೃಷ್ಟ್ಯಾ ತಂ ಬಿಭಿದುಸ್ತೇ ಸಮಂತತಃ IPO 

ಅವರು ಈ ಭಗದತ್ತನನ್ನು ಬಾಣಗಳ ಮಳೆಯನ್ನು ಸುರಿಸಿ ಎಲ್ಲಕಡೆಗಳಿಂದಲೂ 
ತಡೆದರು ಮತ್ತು ಬಾಣಗಳ ಮಳೆಯಿಂದ ಎಲ್ಲಕಡೆಗಳಿಂದಲೂ ಅವನ ಗಜವಾದ 
ಸುಪ್ರತೀಕವನ್ನು ಗಾಯಗೊಳಿಸಿದರು. 


616- ಮಹಾಭಾರತ ಭೀಚ್ಛಪರ್ವ 


ಸ ಶಸ್ವೃಷ್ಟ್ಯಾಧಿಹತ: ಪ್ರಾದ್ರವದ್‌ ದ್ವಿಗುಣಂ ಪದಮ್‌ । 

ಪ್ರಾಗ್ಮ್ಯೋತಿಷಗಜೋ ರಾಜನ್‌ ನಾನಾಲಿಂಗೈ: ಸುತೇಜನೈ। 1198/ 

ಎಲೆ ರಾಜಸೇ, ನಾನಾ ವಿಧವಾದ. ಅತ್ಯಂತ ತೀಕ್ಷ್ಣವಾದ ಶಸ್ತ್ರಗಳ ಮಳೆಗೆ ಸಿಲುಕಿದ 
ಪ್ರಾಗ್ಮ್ಯೋತಿಷ ಅಧಿಪತಿಯ ಸುಪ್ರಶೀಕ ಗಜವು ಎರಡರಷ್ಟುದೂರ ಓಡಿಹೋಯಿತು. 

ಸಂಚಾಶರುಧಿರೋತ್ರೀಡಃ ಪ್ರೇಕ್ಷಣೀಯೋಂ ಭವದ್‌ ರಣೇ । 

ಗಧ್ಯಾಲ೦ವಾರ್ಶತ್ಮ ಸಂಸ್ಕೂತೋ ಜಲದೋ ಮಹಾನ್‌ 1೪೬ 

ಗಾಯಗೊಂಡ ಶಿರಸಿಂದ ರಕ್ತವು ಸುರಿಯುತ್ತಿರಲು ಸೂರ್ಯಕಿರಣಗಳು ನಾಟಿದ 
ಮೇಘದಂತೆ ರಣರಂಗದಲ್ಲಿಆ ಗಜವು ಸುಂದರವಾಗಿ ಕಾಣುತ್ತಿದ್ದಿತು. 

ಸ ಚೋದಿತೋ ಮದಸ್ರಾವೀ ಭಗದತ್ತೇನ ವಾರಣಃ । 

ಅಧ್ಯಧಾವಶ ಶಾನ್‌ ಸರ್ವಾನ್‌ ಕಾಲೋತ್ತೃಷ್ಟ ಇದಾಂತಕಃ । 

ದ್ವಿಗುಣಂ ಜದಮಾಡ್ಯಾಯ ಕಂಪಯಂತ್ರರಣ್ಯೆರ್ಮರೀಮ್‌ ೪೭ 

ಧಗದತ್ತೌಂದ ಪ್ರಚೋದಿಸಲ್ಪಟ್ಟ ಮದವನ್ನು ಸುರಿಸುವ ಆ ಗಜವು ಮೊದಲಿಗಿಂತ 
ಎರಡರಷ್ಟುವೇಗವನ್ನು ಹೊಂದಿ ತನ್ನ ಪಾದನ್ಯಾಸದಿಂದ ಭೂಮಿಯನ್ನುನಡುಗಿಸುತ್ತಾ 
ಕಾಲಪ್ರೇರಿತಸಾದ ಯಮನಂತೆ ಆ ಎಲ್ಲರ ಮೇಲೆ ಧಾವಿಸಿತು. 

ಶಸ್ಕ ತತ್ತುಮಹದ್ರೂಪಂ ದೃಷ್ಟ್ವಾ ಸರ್ವೇ ಮಹಾರಥಾಃ । 

ಆಡಹ್ಯಂ ಮನ್ಯಮಾನಾಸ್ತೇ ನಾತಿಪ್ರಮಛನಯೋ ಭವನ್‌ 1೪೮1 

ಆ ಗಜದ ಅತ್ಯಂತ ದೊಡ್ಡ ಆಕಾರವನ್ನು ನೋಡಿ ಪಾಂಡವರ ಎಲ್ಲಮಹಾರಥರೂ 
ಇದಮ್ಮಎದುರಿಸಲು ಸಾಧ್ಯವಿಲ್ಲವೆಂದು ತಿಳಿದು ಮನಸಿನಲ್ಲಿ ಬೇಸರಗೊಂಡರು. 

ತತಸ್ತು ನೃಪತಿಃ ಕ್ರುದ್ಧೋ ಭೀಮಸೇನಂ ಸ್ರನಾಂತರೇ । 

ಆಜಘಾನ ನರವ್ಯಾಪ್ರ ಶರೇಣ ನತಪರ್ವಗಾ 1೪೯ 

ಎಲೈ ನರವ್ಯಾಪ್ರನೇ, ಆಗ ಕೋಪಗೊಂಡ ರಾಜನಾದ ಭಗದತ್ತನು ಬಾಗಿದ 
ತುದಿಯುಳ್ಳ ಬಾಣದಿಂದ ಭೀಮಸೇನನನ್ನುಸ್ತನಗಳ ಮಧ್ಯದಲ್ಲಿಹೊಡೆದನು. 


ಭೀಷ್ಠವಧಪರ್ವ -617- 
ಸೋರತಿವಿದ್ಧೋ ಮಹೇಷ್ಟಾಸಸ್ತೇನ ರಾಜ್ಞಾ ಮಹಾರಥಃ । 
ಮೂರ್ಚಯಾಭಿಪರೀತಾಂಗೋ ಧ್ವಜಯಷ್ಫಿಮುಶಾಶ್ರಿತ: 11೫೦। 
ಮಹಾರಥನೂ, ಮಹಾಧನುರ್ಧಾರಿಯೂ ಆದ ಭೀಮಸೇನನು ಭಗದತ್ತ 

ರಾಜನಿಂದ ಗಾಢವಾಗಿ ಹೊಡೆಯಲ್ಪಟ್ಟು ಮೂರ್ಛೆಯನ್ನು ಹೊಂದುತ್ತಾ ಧ್ವಜದ 

ದಂಡವನ್ನು ಹಿಡಿದು ನಿಂತನು. 

ತಾಂಸ್ತು ಭೀತಾನ್‌ ಸಮಾಲಕ್ಷ್ಯ ಭೀಮಸೇನಂ ಚ ಮೂರ್ಚಿತಮ್‌ | 

ನನಾದ ಬಲವನ್ನಾದಂ ಭಗದತ್ತ: ಪ್ರತಾಪವಾನ್‌ 11೫೧11 

ಶತ್ರುಸೈನ್ಯದವರೆಲ್ಲರೂ ಭೀತರಾಗಿರುವುದನ್ನೂ, ಭೀಮಸೇನನು ಮೂರ್ಛೆ 
ಹೊಂದಿರುವುದನ್ನೂ ಗಮನಿಸಿದ ಪ್ರತಾಪಶಾಲಿಯಾದ ಭಗದತ್ತನು ಗಟ್ಟಿಯಾಗಿ 
ಸಿಂಹನಾದವನ್ನುಮಾಡಿದನು. 

ತತೋ ಘಟೋತ್ಕಚೋ ರಾಜನ್‌ ಪ್ರೇಕ್ಷ್ಯ ಭೀಮಂ ತಥಾಗತಮ್‌ । 

ಸಂಕ್ರುದ್ಧೋ ರಾಕ್ಷಸೋ ಘೋರಸ್ತತ್ರೈವಾಂತರಧೀಯತ 11೫೨11 

ರಾಜನೇ, ಭೀಮಸೇನನು ಆ ಅವಸ್ಥೆಗೆ ಹೋಗಿರುವುದನ್ನುನೋಡಿ ಆಗ ರಾಕ್ಷಸನೂ, 
ಘೋರರೂಪನೂ ಆದ ಘಟೋತ್ಕಚನು ಬಹಳ ಕೋಪಗೊಂಡು ಅಲ್ಲಿಯೇ 
ಅಂತರ್ಧಾನವನ್ನು ಹೊಂದಿದನು. 

ಸ ಕೃತ್ನಾ ದಾರುಣಾಂ ಮಾಯಾಂ ಭೀರೂಣಾಂ ಭಯವರ್ಧಿನೀಮ್‌ । 

ಅದ್ಭಶ್ಯತ ನಿಮೇಷಾರ್ಧಾದ್‌ ಘೋರರೂಪಂ ಸಮಾಶ್ರಿತಃ 11೫೩11 

ಅವನು ಅರ್ಧನಿಮಿಷದಲ್ಲಿಭೀರುಗಳಿಗೆ ಭಯವನ್ನು ಹೆಚ್ಚಿಸುವ ದಾರುಣವಾದ 
ಘೋರವಾದ ಮಾಯಾರೂಪವನ್ನು ತೆಗೆದುಕೊಂಡು ಪುನಃ ಕಾಣಿಸಿಕೊಂಡನು. 


ಐರಾವತಂ ಸಮಾರುಹ್ಯ ಸ್ವಯಂ ಮಾಯಾಮಯಂ ಕೃತಮ್‌ । 


ತಸ್ಯ ಚಾನ್ಯೇನಹಿ ದಿಜ್ನಾಗಾ ಬಭೂವುರನುಯಾಯಿನಃ 11೫೪ 


ತನ್ನ ಮಾಯೆಯಿಂದ ನಿರ್ಮಿಸಿದ ಐರಾವತ ಗಜವನ್ನು ಏರಿ ಬಂದನು. ಅದಕ್ಕೆ 
ಉಳಿದ ದಿಗ್ಗಜಗಳು ಅನುಯಾಯಿಗಳಾಗಿದ್ದವು. 


-616- ಮಹಾಭಾರತ ಭೀಷ್ಮಪರ್ವ 


ಸ ಶಸ್ತವೃಷ್ಟ್ಯಾಭಿಹತಃ ಪ್ರಾದ್ರವದ್‌ ದ್ವಿಗುಣಂ ಪದಮ್‌ । 
ಪ್ರಾಗ್ವ್ಯೋತಿಷಗಜೋ ರಾಜನ್‌ ನಾನಾಲಿಂಗೈ: ಸುತೇಜನೈ: YH 


ಎಲ್ಫೆ ರಾಜನೇ, ನಾನಾ ವಿಧವಾದ, ಅತ್ಯಂತ ತೀಕ್ಷ್ಣವಾದ ಶಸ್ತ್ರಗಳ ಮಳೆಗೆ ಸಿಲುಕಿದ 
ಪ್ರಾಗ್ಹ್ಯೋತಿಷ ಅಧಿಪತಿಯ ಸುಪ್ರತೀಕ ಗಜವು ಎರಡರಷ್ಟುದೂರ ಓಡಿಹೋಯಿತು. 


ಸಂಜಾತರುಧಿರೋತ್ಟೀಡ: ಪ್ರೇಕ್ಷಣೀಯೋ5 ಭವದ್‌ ರಣೇ । 
ಗಭಸ್ತಿಭಿರಿವಾರ್ಕಸ್ಯ ಸಂಸ್ಯೂತೋ ಜಲದೋ ಮಹಾನ್‌ 11೪೬॥। 


ಗಾಯಗೊಂಡ ಶಿರಸ್ಸಿನಿಂದ ರಕ್ತವು ಸುರಿಯುತ್ತಿರಲು ಸೂರ್ಯಕಿರಣಗಳು ನಾಟಿದ 
ಮೇಘದಂತೆ ರಣರಂಗದಲ್ಲಿಆ ಗಜವು ಸುಂದರವಾಗಿ ಕಾಣುತ್ತಿದ್ದಿತು. 


ಸ ಚೋದಿತೋ ಮದಸ್ರಾವೀ ಭಗದತ್ತೇನ ವಾರಣಃ । 
ಅಭ್ಯಧಾವತ ತಾನ್‌ ಸರ್ವಾನ್‌ ಕಾಲೋತ್ತ ಷ್ಟ ಇವಾಂತಕ:ಃ । 
ದ್ವಿಗುಣಂ ಜವಮಾಸ್ಥಾಯ ಕಂಪಯಂಶ್ಚರಣೈರ್ಮಹೀಮ್‌ 1೪೭! 


ಭಗದತ್ತನಿಂದ ಪ್ರಚೋದಿಸಲ್ಪಟ್ಟಮದವನ್ನುಸುರಿಸುವ ಆ ಗಜವು ಮೊದಲಿಗಿಂತ 
ಎರಡರಷ್ಟುವೇಗವನ್ನುಹೊಂದಿ ತನ್ನಪಾದನ್ಯಾಸದಿಂದ ಭೂಮಿಯನ್ನುನಡುಗಿಸುತ್ತಾ 
ಕಾಲಪ್ರೇರಿತನಾದ ಯಮನಂತೆ ಆ ಎಲ್ಲರ ಮೇಲೆ ಧಾವಿಸಿತು. 


ತಸ್ಯ ತತ್ತುಮಹದ್ರೂಪಂ ದೃಷ್ಟ್ವಾ ಸರ್ವೇ ಮಹಾರಥಾಃ | 

ಅಸಹ್ಯಂ ಮನ್ಯಮಾನಾಸ್ತೇ ನಾತಿಪ್ರಮನಸೋ5ಭವನ್‌ 11೪೮॥ 

ಆ ಗಜದ ಅತ್ಯಂತ ದೊಡ್ಡಆಕಾರವನ್ನುನೋಡಿ ಪಾಂಡವರ ಎಲ್ಲಮಹಾರಥರೂ 
ಇದನ್ನು ಎದುರಿಸಲು ಸಾಧ್ಯವಿಲ್ಲವೆಂದು ತಿಳಿದು ಮನಸ್ಸಿನಲ್ಲಿ ಬೇಸರಗೊಂಡರು. 

ತತಸ್ತು ನೃಪತಿ: ಕ್ರುದ್ಲೋ ಭೀಮಸೇನಂ ಸ್ತನಾಂತರೇ । 

ಆಜಘಾನ ನರವ್ಯಾಫ್ರ ಶರೇಣ ನತಪರ್ವಣಾ 11೪೯॥ 


ಎಲೈ ನರವ್ಯಾಪ್ರನೇ, ಆಗ ಕೋಪಗೊಂಡ ರಾಜನಾದ ಭಗದತ್ತನು ಬಾಗಿದ 
ತುದಿಯುಳ್ಳ ಬಾಣದಿಂದ ಭೀಮಸೇನನನ್ನು ಸ್ತನಗಳ ಮಧ್ಯದಲ್ಲಿಹೊಡೆದನು. 


ಭೀಷ್ಠವಧಪರ್ವ -617- 
ಸೋತತಿವಿದ್ದೋ ಮಹೇಷ್ವಾಸಸ್ತೇನ ರಾಜ್ಞಾ ಮಹಾರಥ: । 
ಮೂರ್ಚ್ಛಯಾಭಿಪರೀತಾಂಗೋ ಧ್ವಜಯಷ್ಠ್ಟಿಮುಪಾಶ್ರಿತಃ 11೫೦॥॥ 


ಮಹಾರಥನೂ, ಮಹಾಧನುರ್ಧಾರಿಯೂ ಆದ ಭೀಮಸೇನನು ಭಗದತ್ತ 
ರಾಜನಿಂದ ಗಾಢವಾಗಿ ಹೊಡೆಯಲ್ಪಟ್ಟು ಮೂರ್ಛೆಯನ್ನು ಹೊಂದುತ್ತಾ ಧ್ವಜದ 
ದಂಡವನ್ನುಹಿಡಿದು ನಿಂತನು. 


ತಾಂಸ್ತು ಭೀತಾನ್‌ ಸಮಾಲಕ್ಷ್ಯ ಭೀಮಸೇನಂ ಚ ಮೂರ್ಚ್ಚಿತಮ್‌ | 
ನನಾದ ಬಲವನ್ನಾದಂ ಭಗದತ್ತ: ಪ್ರತಾಪವಾನ್‌ BON 


ಶತ್ರುಸೈನ್ಯದವರೆಲ್ಲರೂ ಭೀತರಾಗಿರುವುದನ್ನೂ ಭೀಮಸೇನನು ಮೂರ್ಛೆ 
ಹೊಂದಿರುವುದನ್ನೂ ಗಮನಿಸಿದ ಪ್ರತಾಪಶಾಲಿಯಾದ ಭಗದತ್ತನು ಗಟ್ಟಿಯಾಗಿ 
ಸಿಂಹನಾದವನ್ನು ಮಾಡಿದನು. 


ತತೋ ಘಟೋತ್ಕಚೋ ರಾಜನ್‌ ಪ್ರೇಕ್ಷ 1 ಭೀಮಂ ತಥಾಗತಮ್‌ । 
ಸಂಕ್ರುದ್ಧೋ ರಾಕ್ಷಕೋ ಘೋರಸ್ತತ್ವೆವಾಂತರಧೀಯತ 11೫೨ 


ರಾಜನೇ, ಭೀಮಸೇನನು ಆ ಅವಸ್ಥೆಗೆ ಹೋಗಿರುವುದನ್ನುನೋಡಿ ಆಗ ರಾಕ್ಷಸನೂ, 
ಘೋರರೂಪನೂ ಆದ ಘಟೋತ್ಕಚನು ಬಹಳ ಕೋಪಗೊಂಡು ಅಲ್ಲಿಯೇ 
ಅಂತರ್ಧಾನವನ್ನು ಹೊಂದಿದನು. 


ಸ ಕೃತ್ವಾ ದಾರುಣಾಂ ಮಾಯಾಂ ಭೀರೂಣಾಂ ಭಯವರ್ಧಿನೀಮ್‌ । 
ಅದೃಶ್ಯತ ನಿಮೇಷಾರ್ಧಾದ್‌ ಘೋರರೂಪಂ ಸಮಾಶ್ರಿತಃ ENT 


ಅವನು ಅರ್ಧನಿಮಿಷದಲ್ಲಿಭೀರುಗಳಿಗೆ ಭಯವನ್ನು ಹೆಚ್ಚಿಸುವ ದಾರುಣವಾದ 
ಘೋರವಾದ ಮಾಯಾರೂಪ ವನ್ನುತೆಗೆದುಕೊಂಡು ಪುನಃ ಇತಾದಿ 


ಐರಾವತಂ ಸಮಾರುಹ್ಯ ಸ್ವಯಂ ಮಾಯಾಮಯಂ ಕೃತಮ್‌ । 
ತಸ್ಯ ಚಾನ್ಯೇನಪಿ ದಿಜ್ನಾಗಾ ಬಭೂವುರನುಯಾಯಿನಃ HBV 


ತನ್ನಮಾಯೆಯಿಂದ ನಿರ್ಮಿಸಿದ ಐರಾವತ ಗಜವನ್ನು ಏರಿ ಬಂದನು. ಅದಕ್ಕೆ 
ಉಳಿದ ದಿಗ್ಗಜಗಳು ಅನುಯಾಯಿಗಳಾಗಿದ್ದವು. 


-618- ಮಹಾಭಾರತ ಭೀಷ್ಮಪರ್ವ 


ಅಂಜನೋ ವಾಮನಸಶ್ಚೆವ ಮಹಾಪದ್ಧಶ್ಚ ಸುಪ್ರಭಃ । 
ತ್ರಯ ಏತೇ ಮಹಾನಾಗಾ ರಾಕ್ಷಸಃ ಸಮಧಿಷ್ಠಿತಾಃ 11೫೫1 


ಮಹಾಕಾಯಾಸ್ಪಿಧಾ ರಾಜನ್‌ ಪ್ರಸ್ರವಂತೋ ಮದಂ ಬಹು । 
ತೇಜೋವೀರ್ಯಬಲೋಪೇತಾ ಮಹಾಬಲಪರಾಕ್ರಮಾಃ BL 


ಅಂಜನ, ವಾಮನ, ಒಳ್ಳೆಯ ಕಾಂತಿಯುಳ್ಳಮಹಾಪದ್ಧ ಈ ಮೂರು ಗಜಗಳು 
ರಾಕ್ಷಸರಿಂದ ಅಧಿಷ್ಠಿತವಾಗಿ ದೊಡ್ಡ ಶರೀರವನ್ನು ಧರಿಸಿ ಬಹಳವಾದ ಮದೋದಕವನ್ನು 
ಸುರಿಸುತ್ತಾ, ತೇಜೋವೀರ್ಯಬಲಗಳಿಂದ ಕೂಡಿ ಮಹಾಬಲವನ್ನು, ಪರಾಕ್ರಮವನ್ನು 
ಹೊಂದಿದವುಗಳಾಗಿ (ಘಟೋತ್ಕಚನನ್ನು ಅನುಸರಿಸಿ ಬಂದವು). 


ಘಟೋತ್ಕಚಸ್ತು ಸ್ವಂ ನಾಗಂ ಚೋದಯಾಮಾಸ ತಂ ತತಃ । 
ಸಗಜಂ ಭಗದತ್ತಂ ತು ಹಂತುಕಾಮಃ ಪರಂತಪಃ 11೫೭! 


ಪರಂತಪನಾದ ಘಟೋತ್ಸಚನಾದರೂ ಗಜದಿಂದ ಸಹಿತನಾಗಿ ಭಗದತ್ತನನ್ನು 
ಕೊಲ್ಲಲು ಬಯಸಿ ತನ್ನಗಜವನ್ನು ಅವನ ಕಡೆಗೆ ಪ್ರೇರಿಸಿದನು. 


ತೇ ಚಾನ್ಯೇ ಚೋದಿತಾ ನಾಗಾ ರಾಕ್ಷಸೈೆಸ್ತೈರ್ಮಹಾಬಲೈ: I 
ಪರಿಪೇತುಃ ಸುಸಂರಬ್ಬಾಶ್ನತುರ್ದಂಷ್ಠಾಶ್ನತುರ್ದಿಶಮ್‌ | 
ಭಗದತ್ತಸ್ಯ ತಂ ನಾಗಂ ವಿಷಾಣೈಸ್ರೇ5ಭ್ಯಪೀಡಯನ್‌ 11೫೮॥ 


ಮಹಾಬಲವುಳ್ಳ ರಾಕ್ಷಸರಿಂದ ಪ್ರಚೋದಿತವಾದ, ಬಹಳ ಸಿಟ್ಟಿನಿಂದ ಕೂಡಿದ, 
ನಾಲ್ಕುದಂತಗಳುಳ್ಳ ಉಳಿದ ಗಜಗಳೂ ಸಹ ಶತ್ರುಸೈನ್ಯದ ಮೇಲೆ ನಾಲ್ಕು 
ದಿಕ್ಕುಗಳಲ್ಲಿಯೂ ಬಿದ್ದುಭಗದತ್ತನ ಸುಪ್ರತೀಕ ಗಜವನ್ನು ತಮ್ಮ ದಂತಗಳಿಂದ ತಿವಿದವು. 


ಸಂಪೀಡ್ಯಮಾನಸ್ಪೆರ್ನಾಗೈರ್ವೇದನಾರ್ತಃ ಶರಾತುರಃ । 
ಸೋತನದತ್‌ ಸುಮಹಾನಾದಮಿಂದ್ರಾಶನಿಸಮಸ್ವನಮ್‌ 1೫೯11 


ಆ ಗಜಗಳಿಂದ ಹೀಗೆ ಪೀಡಿಸಲ್ಪಟ್ಟು ಬಾಣಗಳ ಏಟಿಗೆ ಸಿಲುಕಿ ನೋವನ್ನು 
ಅನುಭವಿಸುತ್ತಿದ್ದಸುಪ್ರತೀಕವು ಇಂದ್ರನ ವಜ್ರಾಯುಧದ ಘೋಷಕ್ಕೆ ಸಮಾನವಾದ 
ನಾದದಿಂದ ಮಹಾನಾದವನ್ನುಮಾಡಿತು. 


ಭೀಷ್ಮವಧಪರ್ವ -619- 


ತಸ್ಯ ತಂ ನದತೋ ನಾದಂ ಸುಘೋರಂ ಭೀಮನಿಸ್ಟನಮ್‌ । 
ಶ್ರುತ್ವಾ ಭೀಷ್ಟೋ5ಬ್ರವೀದ್‌ ದ್ರೋಣಂ ರಾಜಾನಂ ಚ ಸುಯೋಧನಮ್‌ ॥ 


ಅದರ ಅತ್ಯಂತ ಘೋರವೂ ಮತ್ತು ಭಯಂಕರವೂ ಆದ ಆ ನಾದವನ್ನುಕೇಳಿದ 
ಭೀಷ್ಠರು ದ್ರೋಣರನ್ನು ಮತ್ತು ರಾಜನಾದ ದುರ್ಯೋಧನನನ್ನು ಕುರಿತು ಹೀಗೆ 
ಮಾತನಾಡಿದರು. 

ಏಷ ಯುಧ್ಯತಿ ಸಂಗ್ರಾಮೇ ಹೈಡಿಂಬೇನ ದುರಾತ್ಮನಾ । 

ಭಗದತ್ತೋ ಮಹೇಷ್ವಾಸಃ ಕೃಚ್ಛೇಣ ಪರಿವರ್ತತೇ 11೬೧॥ 

ದುಷ್ಪನಾದ ಘಟೋತ್ಕಚನ ಜೊತೆಯಲ್ಲಿ ಯುದ್ಧ ಮಾಡುತ್ತಿರುವ 
ಮಹಾಧನುರ್ಧಾರಿಯಾದ ಈ ಭಗದತ್ತನು ಕಪ್ಪಕ್ಕೆ ಸಿಲುಕಿದ್ದಾನೆ. 

ರಾಕ್ಷಸಶ್ಚ ಮಹಾಮಾಯಃ ಸ ಚ ರಾಜಾತಿಕೋಪನಃ । 

ತೌ ಸಮೇತೌ ಮಹಾವೀರ್ಯೌ ಕಾಲಮೃತ್ಯುಸಮಾವುಭೌ HLS 

ರಾಕ್ಷಸನಾದ ಘಟೋತ್ಕಚನು ಮಹಾಮಾಯೆಯಿಂದ ಕೂಡಿದವನು ಮತ್ತು 


ಭಗದತ್ತನು ಬಹಳ ಕೋಪದಿಂದ ಕೂಡಿದವನು. ಮಹಾಪರಾಕ್ರಮಶಾಲಿಗಳಾದ 
ಕಾಲಮೃತ್ಯುವಿಗೆ ಸಮರಾದ ಅವರಿಬ್ಬರೂ ಪರಸ್ಪರವಾಗಿ ಯುದ್ಧವನ್ನುಮಾಡುತ್ತಿದ್ದಾರೆ. 


ಶ್ರೂಯತೇ ಹ್ಯೇಷ ಹೃಷ್ಟಾನಾಂ ಪಾಂಡವಾನಾಂ ಮಹಾಸ್ಟನ: । 

ಹಸ್ತಿನಕ್ಷೈವ ಸುಮಹಾನ್‌ ಭೀತಸ್ಯ ರುವತೋ ಧ್ವನಿಃ 

ಸಂತೋಷಗೊಂಡ ಪಾಂಡವರ ಈ ಮಹಾನಾದವೂ, ಹೆದರಿ ಗೋಳಿಡುತ್ತಿರುವ 
ಸುಪ್ರತೀಕ ಗಜದ ಮಹಾನಾದವೂ ಕೇಳಿಬರುತ್ತಿದೆ. 

ತತ್ರ ಗಚ್ಛಾಮ ಭದ್ರಂ ವೋ ರಾಜಾನಂ ಪರಿರಕ್ಷಿತುಮ್‌ । 

ಅರಕ್ಷ್ಯಮಾಣಃ ಸಮರೇ ಕ್ಷಿಪ್ರಂ ಪ್ರಾಣಾನ್‌ ವಿಮೋಕ್ಚೃತೇ 

ನಿಮಗೆ ಮಂಗಳವಾಗಲಿ. ರಾಜನನ್ನು ರಕ್ಷಿಸಲು ನಾವು ಅಲ್ಲಿಗೆ ಹೋಗೋಣ. 
ರಕ್ಷಿಸದಿದ್ದರೆ ಅವನು ಶೀಘ್ರವಾಗಿ ಪ್ರಾಣವನ್ನು ಕಳೆದುಕೊಳ್ಳುವನು. 


WEA 


11೬೪1 


220 ಮಹಾಭಾರತ ಭೀಷ್ಮಪರ್ವ 


ತೇ ತ್ವರಧ್ವಂ ಮಹಾವೀರ್ಯಾಃ ಕಿಂ ಚಿರೇಣ ಪ್ರಯಾಮಹೇ । 
ಮಹಾನ್‌ ಹಿ ವರ್ತತೇ ರೌದ್ರ: ಸಂಗ್ರಾಮೋ ಲೋಮಹರ್ಷಣಃ॥೬೫॥ 


ಎಲೈ ಮಹಾಪರಾಕ್ರಮಿಗಳೇ, ಬೇಗ ಹೊರಡಿ. ನಾವು ಏಕೆ ಅಲ್ಲಿಗೆ ನಿಧಾನವಾಗಿ 
ಹೋಗಬೇಕು? ಭಯಂಕರವೂ, ರೋಮಾಂಚಕಾರಿಯೂ ಆದ ದೊಡ್ಡ ಯುದ್ಧವು 
ನಡೆಯುತ್ತಿದೆ. 


ಭಕ್ತಶ್ಚ ಕುಲಪುತ್ರಶ್ಚ ಶೂರಶ್ಚ ಪೃತನಾಪತಿ: | 
ಯುಕ್ತಂ ತಸ್ಯ ಪರಿತ್ರಾಣಂ ಕರ್ತುಮಸ್ಕಾಭಿರಚ್ಕುತಾ: 11೬೬। 


ಎಲ್ಫೆ ಪರಾಕ್ರಮದಿಂದ ಚ್ಯುತರಾಗದ ರಾಜರೇ, ಭಗದತ್ತನಾದರೂ ನಮ್ಮಲ್ಲಿ 
ನಿಷ್ಠೆಯುಳ್ಳವನು, ಕುಲಪುತ್ರನಾದವನು, ಶೂರನು ಮತ್ತು ಸೇನಾಪತಿಯಾದವನು. 
ನಾವು ಅವನನ್ನು ರಕ್ಷಣೆ ಮಾಡುವುದು ಅತ್ಯಂತ ಯೋಗ್ಯವಾಗಿರುತ್ತದೆ. 


ಭೀಷ್ಮಸ್ಯ ತದ್ವಚಃ ಶ್ರುತ್ವಾ ಭಾರದ್ವಾಜಪುರೋಗಮಾ: | 
ಸಹಿತಾ: ಸರ್ವರಾಜಾನೋ ಭಗದತ್ತಪರೀಪುಯಾ । 
ಉತ್ತಮಂ ಜವಮಾಸ್ಥಾಯ ಪ್ರಯಯುರ್ಯತ್ರ ಸೋರ5ಭವತ್‌ ॥೬೭॥ 


ಭೀಷ್ಠರ ಆ ಮಾತುಗಳನ್ನು ಕೇಳಿ ದ್ರೋಣರನ್ನು ಮುಂದೆ ಮಾಡಿಕೊಂಡು ಎಲ್ಲ 
ರಾಜರೂ ಭಗದತ್ತನನ್ನು ರಕ್ಷಿಸಲು ಬಯಸಿ ಶ್ರೇಷ್ಠವಾದ ವೇಗವನ್ನು ಹೊಂದಿ ಅವನು 
ಇದ್ದಕಡೆಗೆ ಧಾವಿಸಿದರು. 


ತಾನ್‌ ಪ್ರಯಾತಾನ್‌ ಸಮಾಲೋಕ್ಯ ಯುಧಿಷ್ಠಿರಪುರೋಗಮಾ: । 
ಪಾಂಚಾಲಾಃ ಪಾಂಡವೈಃ: ಸಾರ್ಧಂ ಪೃಷ್ಠತೋ5ನುಯಯು: ಪರಾನ್‌ ॥ 
ತಾನ್ಯನೀಕಾನ್ಯಥಾಲೋಕ್ಯ ರಾಕ್ಷಸೇಂದ್ರ: ಪ್ರತಾಪವಾನ್‌ । 

ನನಾದ ಸುಮಹಾನಾದಂ ವಿಸ್ಟೋಟಮಶನೇರಿವ HLF 
ಅವರು ತಮ್ಮ ಸನ್ನಿಧಿಯಿಂದ ಹೊರಟು ಹೋದುದನ್ನುನೋಡಿ ಯುಧಿಷ್ಠಿರನೇ 


ಮೊದಲಾದ ಪಾಂಚಾಲರೂ ಮತ್ತು ಪಾಂಡವರೂ ಮತ್ತು ಪ್ರತಾಪಶಾಲಿಯಾದ 
ರಾಕ್ಷಸೇಂದ್ರನಾದ ಘಟೋತ್ಸಚನೂ (ಹರ್ಷಗೊಂಡರು). ಆ ಸೈನ್ಯವನ್ನು ನೋಡಿದ 


ಭೀಷ್ಠವಧಪರ್ವ -621- 


ಪ್ರತಾಪಶಾಲಿಯಾದ ರಾಕ್ಷಸೇಂದ್ರನಾದ ಘಟೋತ್ಕಚನು ಸಿಡಿಲಿನ ಸ್ಫೋಟದಂತಿದ್ದ 
ದೊಡ್ಡ ನಾದವನ್ನುಮಾಡಿದನು. 

ತಸ್ಯ ತಂ ನಿನದಂ ಶ್ರುತ್ವಾ ದೃಷ್ಟ್ವಾ ನಾಗಾಂಶ್ಚ ಯುಧ್ಯತಃ । 

ಭೀಷ್ಮಃ ಶಾಂತನವೋ ಭೂಯೋ ಭಾರದ್ವಾಜಮಭಾಷತ de] 


ಗಜಗಳ ಜೊತೆಯಲ್ಲಿ ಯುದ್ಧವನ್ನು ಮಾಡುವ ಅವನ ಆ ನಾದವನ್ನು ಕೇಳಿದ 
ಶಂತನು ಪುತ್ರರಾದ ಭೀಷ್ಮರು ಪುನಃ ದ್ರೋಣರ ಜೊತೆಯಲ್ಲಿ ಮಾತನಾಡಿದರು. 


ನ ರೋಚತೇ ಮೇ ಸಂಗ್ರಾಮೋ ಹೈಡಿಂಬೇನ ದುರಾತ್ಮನಾ । 

ಬಲವೀರ್ಯಸಮಾವಿಷ್ಟು ಸಸಹಾಯಶ್ಚ ಸಾಂಪ್ರತಮ್‌ Ol 

ದುಷ್ಪನಾದ ಘಟೋತ್ಕಚನ ಜೊತೆಯಲ್ಲಿ ಯುದ್ಧವನ್ನು ಮುಂದುವರಿಸುವುದು 
ನನಗೆ ಇಷ್ಟವಿಲ್ಲ. ಬಲವೀರ್ಯದಿಂದ ತುಂಬಿದ ಅವನು ಈಗ ಉಳಿದವರ 
ಸಹಾಯವನ್ನೂ ಹೊಂದಿದ್ದಾನೆ. 

ನೈಷ ಶಕ್ಕೋ ಯುಧಾ ಜೇತುಮಪಿ ವಜ್ರಭೃತಾ ಸ್ವಯಮ್‌ । 

ಲಬ್ಬಲಕ್ಷ್ಯಃ ಪ್ರಹಾರೀ ಚ ವಯಂ ಚ ಶ್ರಾಂತವಾಹನಾಃ । 

ಪಾಂಚಾಲೈ: ಪಾಂಡವೇಯೈಶ್ಚ ದಿವಸಂ ಕ್ಷತವಿಕ್ಷತಾಃ 11೭೨॥ 

ವಜ್ರಾಯುಧವನ್ನು ಧರಿಸಿದ ಇಂದ್ರನೂ ಸಹ ಅವನನ್ನು ಯುದ್ಧದಲ್ಲಿ ಗೆಲ್ಲಲಾರ. 
ಘಟೋತ್ಕಚನಾದರೂ ಗುರಿಯನ್ನು ತಪ್ಪದೆ ಪ್ರಹಾರ ಮಾಡುತ್ತಿದ್ದಾನೆ. ಪಾಂಚಾಲರಿಂದ 
ಮತ್ತು ಪಾಂಡವರಿಂದ ಬೆಳಗಿನಿಂದ ಬಹಳವಾಗಿ ಗಾಯಗೊಂಡು ನಮ್ಮವಾಹನಗಳು 
ಬಳಲಿವೆ. 

ಇದಾನೀಂ ಯುಧಿ ನಿರ್ಜೇತುಂ ನ ಶಕ್ಯೋಸೌ ಸ ರಾಕ್ಷಸ: । 

ಅಸ್ತಮಭ್ಯೇತಿ ಸವಿತಾ ರಾತ್ರೌ ಯೋದ್ದುಂ ನ ಶಕ್ಕತೇ 11೭೩ 


ತನ್ನ ಮೇ ರೋಚತೇ ಯುದ್ದಂ ಪಾಂಡವೈರ್ಜಿತಕಾಶಿಭಿಃ । 
ಘುಷ್ಯತಾಮವಹಾರೋಪದ್ಯ ಶ್ಲೋ ಯೋತ್ಪಾ ಮಃ ಪರೈಃ: ಸಹ 11೭೪॥ 


“622. ಮಹಾಭಾರತ ಭೀಷ್ಮಪರ್ವ 


ಈಗ ರಾಕ್ಷಸನನ್ನು ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. ಸೂರ್ಯನು 
ಆಸ್ತಂಗತನಾಗುತ್ತಿದ್ದಾನೆ. ರಾತ್ರಿಯಲ್ಲಿ ಯುದ್ಧ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ 
ಜಯವನ್ನು ಹೊಂದಿದ ಉತ್ಸಾಹದಿಂದ ಇರುವ ಮನಸ್ಸುಳ್ಳ ಪಾಂಡವರ ಜೊತೆಯಲ್ಲಿ 
ಯುದ್ಧವು ನನಗೆ ಇಷ್ಟವಾಗುವುದಿಲ್ಲ. ಸೈನ್ಯವನ್ನು ಹಿಂದಕ್ಕೆ ತೆಗೆದುಕೊಳ್ಳೋಣ. ಶತ್ರುಗಳ 
ಜೊತೆಯಲ್ಲಿನಾಳೆ ಯುದ್ಧವನ್ನು ಮಾಡುವೆವು. 

ಪಿತಾಮಹಮಃ॥ ಶ್ರುತ್ನಾ ತಥಾ ಚಿಕ್ರು: ಸ್ಮ ಕೊರವಾ: । 

ಉಪಾಯೇನಾಪಯೂನಂ ತೇ ಫಘಟೋತ್ಕಚಭಯಾರ್ದಿತಾ: 1೭೫! 

ಪಿತಾಮಹರಾದ ಭೀಷ್ಮರ ಮಾತನ್ನು ಕೇಳಿದ ಕೌರವರು ಘಟೋತ್ಕಚನ ಭಯದಿಂದ 
ಪೀಡಿತರಾಗಿ ಹೀಗೆ ಉಪಾಯದಿಂದ ರಣರಂಗದಿಂದ ಅಪಯಾನವನ್ನುಮಾಡಿದರು. 


ಕೆರವೇಷು ನಿವೃತ್ತೇಷು ಪಾಂಡವಾ ಜಿತಕಾಶಿನಃ । 
ಸಿಂಹನಾದಮಕುರ್ವಂತ ತಂಖವೇಣುಸ್ಟನೈ: ಸಹ 11೭೬1 


ಕೌರವರು ಹೊರಟು ಹೋದ ಮೇಲೆ ಜಯದಿಂದ ಸಂತುಷ್ಠರಾದ ಮನಸ್ಸುಳ್ಳ 
ಪಾಂಡವರು ಶಂಖ-ವೇಣು ನಾದಗಳ ಜೊತೆಯಲ್ಲಿಸಿಂಹನಾದವನ್ನುಮಾಡಿದರು. 


ಏವಂ ತದಭವದ್‌ ಯುದ್ಧಂ ದಿವಸಂ ಭರತರ್ಷಭ । 
ಪಾಂಡವಾನಾಂ ಕುರೂಣಾಂ ಚ ಪುರಸ್ಮತ್ಯ ಫಘಟೋತ್ಕಚಮ್‌ LH 


ಎಲ್ಫೆ ಭರತಶ್ರೇಷ್ಠನೇ, ಹೀಗೆ ಘಟೋತ್ಕಚನನ್ನು ಮುಂದೆ ಮಾಡಿಕೊಂಡ 
ಪಾಂಡವರಿಗೂ ಮತ್ತು ಕೌರವರಿಗೂ ಆ ದಿವಸವೆಲ್ಲಾಯುದ್ಧವು ನಡೆಯಿತು. 
ಕೌರವಾಸ್ತು ತತೋ ರಾಜನ್‌ ಪ್ರಯಯುಃ ಶಿಬಿರಂ ಸ್ಪಕಮ್‌ । 
ವ್ರೀಡಮಾನಾ ನಿಶಾಕಾಲೇ ಪಾಂಡವೇಯ್ಯೆಃ ಪರಾಜಿತಾಃ 11೭೮॥॥ 
ಎಲೈ ರಾಜನೇ, ಅನಂತರ ರಾತ್ರಿಯು ಬರುತ್ತಿರಲು ಪಾಂಡವರಿಂದ 
ಪರಾಜಿತರಾದ ಕೌರವರಾದರೂ ನಾಚಿಕೆ ಪಡುತ್ತಾ ತಮ್ಮ ಶಿಬಿರಕ್ಕೆ ಹೋದರು. 


ಶರವಿಕ್ಷತಗಾತ್ರಾಸ್ವ ಪಾಂಡುಪುತ್ರಾ ಮಹಾರಥಾಃ । 
ಯುದ್ಧೇ ಸುಮನಸೋ ಭೂತ್ವಾ ಶಿಬಿರಾಯೈವ ಜಗ್ಗಿರೇ 11೭೯! 


ಭೀಷ್ಮ್ಠವಧಪರ್ವ -623- 


ಮಹಾರಥರಾದ ಪಾಂಡವರು ಬಾಣಗಳ ಏಟಿನಿಂದ ಶರೀರದಲ್ಲಿ 
ಗಾಯಗೊಂಡಿದ್ದರೂ ಯುದ್ಧದ ವಿಷಯದಲ್ಲಿಉತ್ಸಾಹವುಳ್ಳವರಾಗಿ ತಮ್ಮ ಶಿಬಿರಗಳಿಗೆ 
ಹೋದರು. 

ಪುರಸ್ಕೃತ್ಯ ಮಹಾರಾಜ ಭೀಮಸೇನಘಟೋತ್ಕಚೌ | 

ಪೂಜಯಂತಸ್ತದಾನ್ಯೋನ್ಯಂ ಮುದಾ ಪರಮಯಾ ಯುತಾಃ: ॥ಲ೮೦॥ 


ನದಂತೋ ವಿವಿಧಾನ್‌ ನಾದಾಂಸ್ತೂರ್ಯಸ್ವನವಿಮಿಶ್ರಿತಾನ್‌ । 
ಸಿಂಹನಾದಾಂಶ್ಚ ಕುರ್ವಾಣಾ ವಿಮಿಶ್ರಾನ್‌ ಶಂಖನಿಸ್ಟನೈ: "Sou 


ವಿನದಂತೋ ಮಹಾತ್ಮಾನ: ಕಂಪಯಂತಶ್ಚ ಮೇದಿನೀಮ್‌ । 

ಫಟ್ಟಯಂತಶ್ಚ ಮರ್ಮಾಣಿ ತವ ಪುತ್ರಸ್ಯ ಮಾರಿಷ । 

ಪ್ರಯಾತಾಃ ಶಿಬಿರಾಯೈವ ನಿಶಾಕಾಲೇ ಪರಂತಪಾಃ 11೮೨। 

ಎಲ್ಲಿ ಮಹಾರಾಜನೇ, ಭೀಮಸೇನ-ಘಟೋತ್ಕಚರನ್ನು ಮುಂದೆ ಮಾಡಿಕೊಂಡು 
ಪರಸ್ಪರವಾಗಿ ಪೂಜಿಸುತ್ತಾ, ಬಹಳ ಸಂತೋಷದಿಂದ ಕೂಡಿದವರಾಗಿ ತೂರ್ಯಾದಿ 
ನಾದ ಮಿಶ್ರಿತವಾದ ವಿವಿಧವಾದ ನಾದಗಳನ್ನು ಮಾಡುತ್ತಾ, ಶಂಖಧ್ವನಿಗಳಿಂದ 
ಕೂಡಿದ ಸಿಂಹನಾದಗಳನ್ನು ಮಾಡುತ್ತಾ ಮಹಾತ್ಮರೂ, ಪರಂತಪರೂ ಆದ ಅವರು 
ಭೂಮಿಯನ್ನು ನಡುಗಿಸುತ್ತಾ ಎಲೈ ಪೂಜ್ಯನೇ, ನಿನ್ನಪುತ್ರನಾದ ದುರ್ಯೋಧನನ 
ಮರ್ಮಗಳನ್ನು ಭೇದಿಸುತ್ತಾ ರಾತ್ರಿಯು ಸಮೀಪಿಸುತ್ತಿರಲು ತಮ್ಮ ಶಿಬಿರಗಳಿಗೆ 
ಹೋದರು. 


ದುರ್ಯೋಧನಸ್ತು ನೃಪತಿರ್ದೀನೋ ಭ್ರಾತ್ಮವಧೇನ ಚ । 
ಮುಹೂರ್ತಂ ಚಿಂತಯಾಮಾಸ ಬಾಷಶೋಕಸಮಾಕುಲಃ 11೮೩।। 


ರಾಜನಾದ ದುರ್ಯೋಧನನಾದರೂ ತಮ್ಮಂದಿರ ವಧೆಯಿಂದ ದೈನ್ಯವನ್ನು 
ಹೊಂದಿ, ಬಾಷ್ಟಶೋಕಗಳಿಂದ ಕೂಡಿದವನಾಗಿ ಒಂದು ಮುಹೂರ್ತದ ಕಾಲ 
ಚಿಂತಿಸಿದನು. 

ತತಃ ಕೃತ್ವಾ ವಿಧಿಂ ಸರ್ವಂ ಶಿಬಿರಸ್ಯ ಯಥಾವಿಧಿ । 

ಪ್ರದಧ್ಯೌ ಶೋಕಸಂತಪ್ಪೋ ಭ್ರಾತ್ಸವ್ಯಸನಕರ್ಶಿತಃ 11೮೪॥ 


622. ಮಹಾಭಾರತ ಭೀಷ್ಮಪರ್ವ 


ಈಗ ರಾಕ್ಷಸನನ್ನು ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. ಸೂರ್ಯನು 
ಅಸ್ತಂಗತನಾಗುತ್ತಿದ್ದಾನೆ. ರಾತ್ರಿಯಲ್ಲಿ ಯುದ್ಧ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ 
ಜಯವನ್ನುಹೊಂದಿದ ಉತ್ಸಾಹದಿಂದ ಇರುವ ಮನಸ್ಸುಳ್ಳ ಪಾಂಡವರ ಜೊತೆಯಲ್ಲಿ 
ಯುದ್ಧವು ನನಗೆ ಇಷ್ಟವಾಗುವುದಿಲ್ಲ. ಸೈನ್ಯವನ್ನು ಹಿಂದಕ್ಕೆ ತೆಗೆದುಕೊಳ್ಳೋಣ. ಶತ್ರುಗಳ 
ಪಿತಾಮಹವಚು ಶ್ರುತ್ವಾ ತಥಾ ಚಕ್ರು: ಸ್ಥ ಕೌರವಾ: । 
ಉಪಾಯೇನಾಪಯಾನಂ ತೇ ಘಟೋತ್ಕಚಭಯಾರ್ದಿತಾ: 11೭೫। 
ಪಿತಾಮಹರಾದ ಭೀಷ್ಮರ ಮಾತನ್ನುಕೇಳಿದ ಕೌರವರು ಘಟೋತ್ಕಚನ ಭಯದಿಂದ 
ಪೀಡಿತರಾಗಿ ಹೀಗೆ ಉಪಾಯದಿಂದ ರಣರಂಗದಿಂದ ಅಪಯಾನವನ್ನುಮಾಡಿದರು. 


ಕೆರವೇಷು ನಿವೃತ್ತೇಷು ಪಾಂಡವಾ ಜಿತಕಾಶಿನಃ | 
ಸಿಂಹನಾದಮಕುರ್ವಂತ ಶಂಖವೇಣುಸ್ಟನೈ: ಸಹ WLI 


ಕೌರವರು ಹೊರಟು ಹೋದ ಮೇಲೆ ಜಯದಿಂದ ಸಂತುಷ್ಟರಾದ ಮನಸ್ಸುಳ್ಳ 
ಪಾಂಡವರು ಶಂಖ-ವೇಣು ನಾದಗಳ ಜೊತೆಯಲ್ಲಿಸಿಂಹನಾದವನ್ನು ಮಾಡಿದರು. 


ಏವಂ ತದಭವದ್‌ ಯುದ್ಧಂ ದಿವಸಂ ಭರತರ್ಷಭ । 
ಪಾಂಡವಾನಾಂ ಕುರೂಣಾಂ ಚ ಪುರಸ್ಕತ್ಕ ಫಟೋತ್ಕಚಮ್‌ 11೭೭!॥ 


ಎಲ್ಫೆ ಭರತಶ್ರೇಷ್ಠನೇ, ಹೀಗೆ ಘಟೋತ್ಕಚನನ್ನು ಮುಂದೆ ಮಾಡಿಕೊಂಡ 
ಪಾಂಡವರಿಗೂ ಮತ್ತು ಕೌರವರಿಗೂ ಆ ದಿವಸವೆಲ್ಲಾಯುದ್ಧವು ನಡೆಯಿತು. 


ಕೌರವಾಸ್ತು ತತೋ ರಾಜನ್‌ ಪ್ರಯಯುಃ ಶಿಬಿರಂ ಸ್ಪಕಮ್‌ । 
ವ್ರೀಡಮಾನಾ ನಿಶಾಕಾಲೇ ಹಾಂಡವೇಯ್ಯೆ: ಪರಾಜಿತಾಃ 11೭೮1 


ಎಲೈ ರಾಜನೇ, ಅನಂತರ ರಾತ್ರಿಯು ಬರುತ್ತಿರಲು ಪಾಂಡವರಿಂದ 
ಪರಾಜಿತರಾದ ಕೌರವರಾದರೂ ನಾಚಿಕೆ ಪಡುತ್ತಾ ತಮ್ಮ ಶಿಬಿರಕ್ಕೆ ಹೋದರು. 


ಶರವಿಕ್ಷತಗಾತ್ರಾಶ್ಚ ಪಾಂಡುಪುತ್ರಾ ಮಹಾರಥಾಃ । 
ಯುದ್ಧೇ ಸುಮನಸೋ ಭೂತ್ತಾ ಶಿಬಿರಾಯೈವ ಜಗ್ಗಿರೇ 11೭೯! 


ಭೀಷ್ಮವಧಪರ್ವ -623- 


ಮಹಾರಥರಾದ ಪಾಂಡವರು ಬಾಣಗಳ ಏಟಿನಿಂದ ಶರೀರದಲ್ಲಿ 
ಗಾಯಗೊಂಡಿದ್ದರೂ ಯುದ್ಧದ ವಿಷಯದಲ್ಲಿ ಉತ್ಸಾಹವುಳ್ಗವರಾಗಿ ತಮ್ಮ ಶಿಬಿರಗಳಿಗೆ 
ಹೋದರು. 


ಪುರಸ್ಕೃತ್ಯ ಮಹಾರಾಜ ಭೀಮಸೇನಘಫಟೋತ್ಕಚೌ | 
ಪೂಜಯಂತಸ್ತದಾನ್ಯೋನ್ಯಂ ಮುದಾ ಪರಮಯಾ ಯುತಾಃ ॥1೮೦॥ 


ನದಂತೋ ವಿವಿಧಾನ್‌ ನಾದಾಂಸ್ತೂರ್ಯಸ್ವನವಿಮಿಶ್ರಿತಾನ್‌ । 
ಸಿಂಹನಾದಾಂಶ್ಚ ಕುರ್ವಾಣಾ ವಿಮಿಶ್ರಾನ್‌ ಶಂಖನಿಸ್ಟನೈ: 11೮೧॥ 


ವಿನದಂತೋ ಮಹಾತ್ಮಾನ: ಕಂಪಯಂತಶ್ಚ ಮೇದಿನೀಮ್‌ । 
ಘಟ್ಟಯಂತಶ್ಚ ಮರ್ಮಾಣಿ ತವ ಪುತ್ರಸ್ಯ ಮಾರಿಷ । 
ಪ್ರಯಾತಾಃ ಶಿಬಿರಾಯೈವ ನಿಶಾಕಾಲೇ ಪರಂತಪಾಃ 11೮೨॥। 


ಎಲೈ ಮಹಾರಾಜನೇ, ಭೀಮಸೇನ-ಘಟೋತ್ಕಚರನ್ನುಮುಂದೆ ಮಾಡಿಕೊಂಡು 
ಪರಸ್ಪರವಾಗಿ ಪೂಜಿಸುತ್ತಾ, ಬಹಳ ಸಂತೋಷದಿಂದ ಕೂಡಿದವರಾಗಿ ತೂರ್ಯಾದಿ 
ನಾದ ಮಿಶ್ರಿತವಾದ ವಿವಿಧವಾದ ನಾದಗಳನ್ನು ಮಾಡುತ್ತಾ, ಶಂಖಧ್ವನಿಗಳಿಂದ 
ಕೂಡಿದ ಸಿಂಹನಾದಗಳನ್ನು ಮಾಡುತ್ತಾ ಮಹಾತ್ಮರೂ, ಪರಂತಪರೂ ಆದ ಅವರು 
ಭೂಮಿಯನ್ನು ನಡುಗಿಸುತ್ತಾ ಎಲ್ಫೆ ಪೂಜ್ಯನೇ, ನಿನ್ನ ಪುತ್ರನಾದ ದುರ್ಯೋಧನನ 
ಮರ್ಮಗಳನ್ನು ಭೇದಿಸುತ್ತಾ ರಾತ್ರಿಯು ಸಮೀಪಿಸುತ್ತಿರಲು ತಮ್ಮ ಶಿಬಿರಗಳಿಗೆ 
ಹೋದರು. 

ದುರ್ಯೋಧನಸ್ತು ನೃಪತಿರ್ದೀನೋ ಭ್ರಾತ್ಸವಧೇನ ಚ ॥ 

ಮುಹೂರ್ತಂ ಚಿಂತಯಾಮಾಸ ಬಾಷಶೋಕಸಮಾಕುಲಃ 11೮೩ 


ರಾಜನಾದ ದುರ್ಯೋಧನನಾದರೂ ತಮ್ಮಂದಿರ ವಧೆಯಿಂದ ದೈನ್ಯವನ್ನು 
ಹೊಂದಿ, ಬಾಷಶೋಕಗಳಿಂದ ಕೂಡಿದವನಾಗಿ ಒಂದು ಮುಹೂರ್ತದ ಕಾಲ 
ಚಿಂತಿಸಿದನು. 

ತತ: ಕೃತ್ವಾ ವಿಧಿಂ ಸರ್ವಂ ಶಿಬಿರಸ್ಕ ಯಥಾವಿಧಿ । 

ಪ್ರದಧ್ಯೌ ಶೋಕಸಂತಪ್ರೋ ಭ್ರಾತೃವ್ಯಸನಕರ್ಶಿತ: 11೮೪॥ 


-624- ಮಹಾಭಾರತ ಭೀಷ್ಮಪರ್ವ 


ಅನಂತರ ಶಿಬಿರದಲ್ಲಿಮಾಡಬೇಕಾದ ಎಲ್ಲವ್ಯವಸ್ಥೆಯನ್ನೂ ಮಾಡಿ ತಮ್ಮಂದಿರ 
ವಧೆಯ ವ್ಯಸನದಿಂದ ಕರ್ಶಿತನಾಗಿ ಶೋಕಸಂತಪ್ಪನಾಗಿ ಚಿಂತಾಕ್ರಾಂತನಾದನು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಭೀಷ್ಮಪರ್ವಣಿ ಷಷ್ಠಿತಮೋ5ಧ್ಯಾಯಃ ॥ 


| ಭೀಷ್ಮವಧಪರ್ವಣಿ ವಿಂಶೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಭೀಷ್ಮಪರ್ವದಲ್ಲಿ ಅರವತ್ತನೆಯ ಅಧ್ಯಾಯ ಮುಗಿಯಿತು. 
La SS 


